





(ಕನ್ನಡ | ಇಂದು ಬಾ 


ಎನ್‌. ರಂಗನಾಥ ವರ್ಮಾ 


ಶ್ರೀಮದ್ವಾಲ್ಮೀಕಿ ರಾಮಾಯಣಮ್‌ 


ಉತ್ತರಕಾಂಡ: 


(ಕನ್ನಡ ಅನುವಾದ ಸಹಿತ) 


ಮುನ್ನುಡಿ 
ಡಾ। ಡಿ.ವಿ. ಗುಂಡಪನವರಿಂದ 


೮ 


ಅನುವಾದಕರು 
ವಿದ್ದಾನ್‌ ಎನ್‌. ರಂಗನಾಥಶರ್ಮಾ 


ಪ್ರಕಾಶಕರು 
ರಾಮಾಯಣ ಪ್ರಕಾಶನ ಸಮತಿ 
ನರಸಿಂಹರಾಜಕಾಲೋನಿ, ಬೆಂಗಳೂರು - 19 


ಮೊದಲನೆಯ ಮುದ್ರಣ 1974 
ಮರು ಮುದ್ರಣ 2010 


ಇವರ ಹಕ್ಕುಗಳೆಲ್ಲವೂ 
ರಾಮಾಯಣ ಪ್ರಕಾಶನ ಸಮಿತಿಯವು 
(All Rights Reserved) 


ಬೆಲೆ: ರೂ. 125/- 


ಮುದ್ರ ಣಕಾರರು 
ಆದಿತ್ಯ ಪ್ರಿಂಟರ್ಸ್‌ 


೫ 1, ಶ್ರೀರಾಮಾಂಜನೇಯ ರಸ್ತೆ, ಹನುಮಂತನಗರ, ಬೆಂಗಳೂರು- 560019 


ಫೋನ್‌ : 2660 6776, 3200 6330 ಫ್ಯಾಕ್ಸ್‌: 2660 6566 
E-mail prakash@adityaprinters.com Web www.adityaprinters.com 


ಬಿನ್ನಹ 
ಶ್ರೀ ಸೀತಾರಾಮಚಂದ್ರರ ಅನುಗ್ರಹದಿಂದ ನಮ್ಮ ರಾಮಾಯಣ 
ಪ್ರಕಾಶನ ಸಮಿತಿಯು ಕೈಗೊಂಡ ಈ ಪ್ರಕಟನ ಕಾರ್ಯವು ಸಂಪೂರ್ಣವಾಯಿತು. 
ಸುಂದರಕಾಂಡವನ್ನು ಮೊದಲು ಪ್ರಕಟಿಸಿದಾಗ ಇಷ್ಟೊಂದು ಕಾರ್ಯವು 
ಸುಗಮವಾಗಿ ನೆರವೇರುತ್ತದೆ ಎಂಬ ಭರವಸೆ ಇರಲಿಲ್ಲ ಮುಖ್ಯವಾಗಿ 
ರಾಮಾಯಣ ಭಕ್ತರಾದ ಕನ್ನಡಿಗರ ಅಮೂಲ್ಯವಾದ ಪ್ರೋತ್ಸಾಹ ನಮಗೆ 
ದೊರಕಿತು. ಅವರ ಬೆಂಬಲವೇ ಈ ಕಾರ್ಯದ ಯಶಸಿಗೆ ಕಾರಣವಾಗಿದೆ. 


ಮಾನ್ಯರಾದ ಡಾ॥ ಡಿ.ವಿ. ಗುಂಡಪುನವರು ಆರಂಭದಿಂದಲೂ ಈ 
ಪ್ರಕಾಶನಕಾರ್ಯವನ್ನು ಹರಸಿ ಪ್ರತಿಯೊಂದು ಸಂಪುಟಕ್ಕೂ ಪ್ರಶಂಸನೀಯವಾದ 
ಮುನ್ನುಡಿಗಳನ್ನು ಬರೆದುಕೊಟ್ಟು ಪ್ರೋತ್ಪಾಹಿದ್ದಾರೆ. ಆ ಮುನ್ನುಡಿಗಳನ್ನೇ 
ಪ್ರತ್ಯೇಕವಾಗಿ ಪ್ರಕಟಸಿದರೆ ಒಂದು ಉತ್ತಮವಾದ ಸ್ವತಂತ್ರ ಗ್ರಂಥವೇ ಆದೀತು. 
ಈ ವಾರ್ಧಕ್ಕದಲ್ಲಿಯೂ ತುಂಬ ಶ್ರಮವಹಿಸಿ ಈ ಉತ್ತರಕಾಂಡಕ್ಕೆ ಶ್ರೇಷ್ಠವಾದ 
ಮುನ್ನುಡಿಯನ್ನು ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ಸಮಿತಿಯು ಅವರಿಗೆ ತನ್ನ 
ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತದೆ. 

ಎದ್ವಾನ್‌ ಶ್ರೀ ಎನ್‌. ರಂಗನಾಥಶರ್ಮರು ಈ ರಾಮಾಯಣದ ಎಲ್ಲ 
ಏಳುಕಾಂಡಗಳಿಗೂ ಕನ್ನಡ ಅನುವಾದವನ್ನೂ ಅನುಬಂಧವನ್ನೂ ಬರೆದುಕೊಟ್ಟು 
ಉಪಕರಿಸಿದ್ದಾರೆ. ಇವರ ಅನುವಾದವು ಮೊದಲಿನಿಂದ ಜನಪ್ರಿಯವಾದ್ದರಿಂದಲೇ 
ಎಲ್ಲ ಕಾಂಡಗಳನ್ನೂ ಪ್ರಕಟಿಸಲು ಸಮಿತಿಗೆ ಆಸಕ್ತಿಯುಂಟಾಯಿತು. 

ಮುದ್ರಣ ಅತ್ಯಧಿಕವಾಗಿ ಏರಿದ ಪ್ರಯುಕ್ತ ಉತ್ತರಕಾಂಡದ ಬೆಲೆಯನ್ನು 
ಅನಿವಾರ್ಯವಾಗಿ ಹೆಚ್ಚಾಗಿ ಇಡಬೇಕಾಗಬೇಕಾಗಿದೆ. ಇದಕ್ಕಾಗಿ ಸಮಿತಿಯು 
ವಾಚಕರ ಕ್ಷಮೆಯನ್ನು ಯಾಚಿಸುತ್ತದೆ. 


ಎಚ್‌.ಎಸ್‌.ಶಿವಶಂಕರ್‌ ಎಚ್‌.ಎಸ್‌.ಶಂಕರನಾರಾಯಣ ಕೆ.ಎನ್‌.ವೆಂಕಟನಾರಾಯಣ 
ಖಜಾಂಚಿಗಳು ನಿರ್ವಾಹಕ ಟ್ರಸ್ಟಿ ಅಧ್ಯಕ್ಷರು 


ಬೆಂಗಳೂರು 
05-06-2010 


N 
ಮರು ಮುದ್ರಣಕ್ಕೆ ಮುನ್ನ.... 


ರಾಮಾಯಣದ ಜನಪ್ರಿಯತೆ ಭಾರತಕ್ಕಷ್ಟೇ ಸೀಮಿತವಲ್ಲ ಅದು 
ಎಶ್ವವ್ಯಾಪಿಯಾದುದು. ಜಗತ್ತಿನ ಎಲ್ಲ ಪ್ರಮುಖ ಭಾಷೆಗಳಲ್ಲಿ ರಾಮಾಯಣ 
ಮುದ್ರ ಣಗೊಂಡಿದೆ. ಆಗ್ನೇಯ ಏಷ್ಯಾ ದಲ್ಲೀ ಯಂತೂ ಕಥಾನಕ-: ಚಿತ್ರ-ರೂಪಕ- 
ನಾಟಕ ಪುರಾತನ ಶಿಲ್ಪಗಳಲ್ಲಿ ರಾಮಾಯಣವು ಪಡೆದಿರುವ ಸ ಸ್ಥಾನ ತುಂಬಾ 
ಹಿರಿದಾದುದು. 


ನಮ್ಮ ಈ ಕಾರ್ಯಕ್ಕೆ ಮುಖ್ಯ ಪ್ರೇರಕರು ದಿ॥ ಪೂಜ್ಯ ಡಿ.ವಿ.ಜಿ.ಯವರು 
ವಾಲ್ಮೀಕಿ ರಾಮಾಯಣದ ಕನ್ನಡ ಅನುವಾದವನ್ನು ಪ್ರಕಟಿಸುವುದು ಸ್ತುತ್ಯವೂ, 
ಅಗತ್ಯವೂ ಆದ ಕೆಲಸವೆಂದು ಪ್ರೇರಣೆ ನೀಡಿದ ಅವರು ಅನುವಾದ ಕಾರ್ಯಕ್ಕೆ 
ವಿದ್ವಾನ್‌ ರಂಗನಾಥಶರ್ಮರ ಹೆಸರನ್ನೂ ಸೂಚಿಸಿದರು. ಹಾಗೂ ಈ ಗ್ರಂಥಕ್ಕೆ 
ಅಮೂಲ್ಯವಾದ ಮುನ್ನುಡಿಯನ್ನು ಬರೆದುಕೊಟ್ಟು ಉಪಕರಿಸಿದ್ದಾರೆ. ಅವರಿಗೆ 
ನಮ್ಮ ಸಂಘದ ಅನಂತ ವಂದನೆಗಳು. 


ಶ್ರೀ ಮದ್ವಾಲ್ಮೀಕಿ ರಾಮಾಯಣವನ್ನು ಅನುವಾದ ಸಹಿತ 
ಪ್ರಕಟಿಸಿದಾಗ ಪ್ರತಿಯೊಂದು ಕಾಂಡಕ್ಕೂ ದಿ॥ ಪೂಜ್ಯ ಡಿ.ವಿ.ಜಿ.ಯವರ 
ಅನುಭವ-ಅಧ್ಯಯನ ಪೂರ್ಣ-ಸಾರಭೂತ ಮುನ್ನುಡಿಯನ್ನು ಪಡೆಯುವ 
ಭಾಗ್ಯ ನಮ್ಮದಾಗಿತ್ತು. ಆ ಮುನ್ನುಡಿಗಳು ಎಷ್ಟು ಮಟ್ಟಿಗೆ ಗ್ರಂಥದ ತೂಕವನ್ನು 
ಹೆಚ್ಚಿಸಿ ಜನಪ್ರಿಯತೆ ತಂದು ಕೊಟ್ಟಿವೆಯೆಂಬುದು ಓದುಗರಿಗೆ ತಿಳಿದೇ ಇದೆ. 
ಎಲ್ಲಾ ಕಾಂಡಗಳ ಮುನ್ನುಡಿಗಳು ಪ್ರತ್ಯೇಕ ಪುಸ್ತಕರೂಪದಲ್ಲಿ ಪ್ರಕಟಿಸಲಟಿದೆ. 
ಆ ಮಹಾದಿಗ್ಗಜ ಡಿ.ವಿ.ಜಿ.ಯವರ ಪೂರ್ಣ ವಿಶ್ವಾಸಪಾತ್ರರಾದ 
ಶ್ರೀರಂಗನಾಥಶರ್ಮರು ನಿಜಕ್ಕೂ ಸ್ತುತ್ಯರ್ಹರು. 


ಆದಿತ್ಯ ಪ್ರಿಂಟರ್‌ರವರು ಅಂದವಾಗಿ ಈ ಉತ್ತರಕಾಂಡ ಗ್ರಂಥ 
ಮುದ್ರಣವನ್ನು ಮಾಡಿಕೊಟ್ಟು ಉಪಕಾರ ಮಾಡಿದ್ದಾರೆ ಅವರಿಗೆ ಸಂಘದ 
ವಂದನೆಗಳು. 


ಕೆ.ಎನ್‌.ವೆಂಕಟನಾರಾಯಣ, ಅಧ್ಯಕರು 

ಶ್ರೀನರಸಿಂಹರಾಜಕಾಲೋನಿ ಅಸೋಸಿಯೇಷನ್‌ 

ಬೆಂಗಳೂರು ನರಸಿಂಹರಾಜಕಾಲೋನಿ, ಬೆಂಗಳೂರು 
05-06-2010 ದೂರವಾಣಿ : 26520231 / 26601680 


ಮುನ್ನುಡಿ 

ಶ್ರೀ ಸೀತಾರಾಮ ಭಗವಂತನ ಕೃಪೆಯಿಂದ ಸನ್ನಿತ್ರರಾದ ಶ್ರೀಮಾನ್‌ 
ಡಿ.ಸಿ. ಅನಂತರಾಮಯ್ಯನವರೂ, ಅವರ ಸ್ನೇಹಿತರೂ ಶ್ರೀಮದ್ರಾಮಾಯಣ 
ಪ್ರಕಾಶನ ಸಮಿತಿಯ ಮೂಲಕ ಪ್ರಾರಂಭಮಾಡಿದ ಮಹಾಕಾರ್ಯವು ಈಗ 
ಸಾಂಗವಾಗಿ ನೆರವೇರಿತು. ಈ ಉತ್ತರಕಾಂಡದ ಪ್ರಕಟನೆಯಿಂದ ಅದು 
ಸಾರ್ಥಕವಾಗಿ ಸಮಾಪ್ತಿಪಡೆದಿದೆ. ಇದಕ್ಕಾಗಿ ಸಮಿತಿಯವರಿಗೆ ಕನ್ನಡ 
ಮಹಾಜನರ ಅಭಿನಂದನೆ, ಕೃತಜ್ಞತೆಗಳು ಸಲ್ಲುತ್ತವೆ. ಭಗವಂತನು 
ಶ್ರೀಮದ್ರಾಮಾಯಣ ಪ್ರಕಾಶನ ಸಮಿತಿಯವರಿಗೆ ಆಯುರಾರೋಗ್ಯ 
ಐಶ್ವರ್ಯಾದಿ ಸಕಲ ಶುಭಗಳನ್ನೂ ಅನುಗ್ರಹಿಸಲಿ. 


ವಿದ್ವನ್ನಿತ್ರರಾದ ಶ್ರೀ ರಂಗನಾಥಶರ್ಮಾರವರ ಉಪಕಾರವನ್ನು ಇಲ್ಲಿ 
ಸ್ಮರಿಸುವುದು ಕರ್ತವ್ಯವಾಗಿದೆ. ಬೇರೆ ಸಂದರ್ಭವೊಂದು ನಡೆಯದಿದ್ದರೆ, ನಮ್ಮ 
ಸಂತೋಷವನ್ನೂ ಕೃತಜ್ಞ _ತ್ರೆಯನ್ನೂ ಅರ್ಪಿಸುವುದರಲ್ಲಿಗಂಟಲು ಕಟ್ಟುತ್ತಿರಲಿಲ್ಲ 
ಅವರಿಗೆ ಈಚೆಗೆ ಉಂಟಾಗಿರುವ ನಷ್ಟ ಬಹು ದೊಡ್ಡದು. ಅವರ ಪತ್ನಿಯವರು 
ವಾಸ್ತವವಾಗಿ ಈ ಸಾರಸ್ವತ ಕಾರ್ಯದಲ್ಲಿ ಅವರಿಗೆ ನೆರವಾಗಿ ಸಹಧರ್ಮಿಣಿ 
ಎಂಬ ವಿಶೇಷಣವನ್ನು ಸಾರ್ಥಕ ಮಾಡುವವರಾಗಿದ್ದರೆಂಬುದನ್ನು ನಾನು 
ವೈಯಕ್ತಿಕವಾಗಿ ಬಲ್ಲೆ ದೈವವು ಇಂಥ ವಿದ್ವಾಂಸರನ್ನೂ ಪರಿಶುದ್ಧ ಚರಿತ್ರರನ್ನೂ 
ಕೂಡ ಬಿಟ್ಟವನಲ್ಲ ಎಂಬುದು ನನ್ನ ಕೊರತೆ. 


ಆದರೆ, ದೈವವು ಯಾರನ್ನು ಬಿಟ್ಟಿದೆ 9 ಶ್ರೀರಾಮನನ್ನೂ ಶ್ರೀಕೃಷ್ಣನನ್ನೂ 
ಸಹ ಅದು ಪರೀಕ್ಷಿಸದೆ ಬಿಟ್ಟಿಲ್ಲ ಶ್ರೀರಾಮನಿಗೆ ಎರಡು ಸಲ 
ವಿರಹಪ್ರಾಪ್ತಿಯಾದದ್ದೂ ಇತರ ಕಷ್ಟಗಳು ಒದಗಿದ್ದೂ ಪ್ರಸಿದ್ಧವಾಗಿದೆ. ಶ್ರೀಕೃಷ್ಣನೂ 
ಸಹ ರೋಗಪೀಡಿತನಾಗಿದದ್ದು ಅಂಗೀರಸ ಮಹರ್ಷಿಯು ಆತನನ್ನು ಕಂಡು 
ಹಿತೋಪದೇಶ ಮಾಡಿದ್ದು ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿದೆ. 


ಹೀಗೆ ಸತ್ತ್ವಪರೀಕ್ಷೆ ಮಾಡುವುದು ದೈವದ ಕಾರ್ಯ. 


ಶ್ರೀಮಾನ್‌ ರಂಗನಾಥಶರ್ಮಾ ಅವರು ಇಂಥ ನಿಷ್ಠುರ ಪ್ರಸಂಗವನ್ನು 
ಮನಸಿಗೆ ತಂದುಕೊಳ್ಳದೆ ಧೈರ್ಯವನ್ನವಲಂಬಿಸಬೇಕೆಂದು ನನ್ನ ವಿಜ್ಞಾಪನೆ. 


M 
||| 
ಈಗ ಗ್ರಂಥ ವಿಚಾರ. 
ಶ್ರೀಮದ್ರಾ ಮಯಣದ "ಉತ್ತರಕಾಂಡ ವೆಂಬುದುಪ ಸ್ರಕಿಪ್ಪಭಾಗವೆ? 
ವಾಲ್ಚೀಕಿ “ಮಹರ್ಷಿಗಳು ರಚಿಸಿದ್ದಲ್ಲವೆ 9 ಈ ಪ್ರಶ್ನೆಯನ್ನು ಎಷ್ಟೋ ಮಂದಿ 
ಹಾಕಿದ್ದಾರೆ. ನಮ್ಮ ಹೈಕೋರ್ಟಿನ ಜಡ್ಡಿಯಾಗಿದ್ದ ಒಬ್ಬ ಸ್ನೇಹಿತರು ಈ 
ಪ್ರಶ್ನೆಯನ್ನು ಕೇಳಿದರು. ಅವರ ಶಂಕೆಗೆ ಕಾರಣವೇನೆಂದು ವಿಚಾರಿಸಲಾಗಿ 


“(1) ಉತ್ತರಕಾಂಡದಲ್ಲಿ ಶ್ರೀರಾಮನು ಶ್ರೀ ಸೀತಾದೇವಿಯ 
ವಿಷಯದಲ್ಲಿಅಷ್ಟು ನಿಷ್ಕರುಣಿಯಾಗಿ ನಡೆದುಕೊಂಡಿದ್ದಾನೆ- ಎಂದು ಹೇಳಿದೆ. 


(2) ಅದಲ್ಲದೆ ಯಾವ-ಯಾವ ಕಥೆಗಳೋ ಉತ್ತರಕಾಂಡದಲ್ಲಿ 
ಸೇರಿಕೊಂಡಿವೆ. 


(3) ಗ್ರಂಥದ ಶೈಲಿ ಕೂಡ ವಾಲ್ದೀಕಿಗಳದಾಗಿಲ್ಲ 


ಈ ಕಾರಣಗಳಿಂದ ಶಂಕೆ'' ಎಂದು ಹೇಳಿದರು ಅವರು. ಈ ಮೇಲೆ 
ಹೇಳಿದ ಸ್ನೇಹಿತರು ಸಂಸ್ಕ ತದ ಮೂಲಗ್ರ ೦ಥವನ್ನು ನೋಡಿದವರಲ್ಲ 
ಇಂಗ್ಲೀಷಿನಲ್ಲಿ ಯಾರು- ಯಾರೋ ಬರೆದಿದ್ದ ಟೀಕೆಗಳನ್ನು 'ಮಾತ್ರ ಓದಿದವರು. 
ಇದರ ನ್ಯೂ ನತೆಯನ್ನು ನಾನು ಅವರಿಗೆ ತೋರಿಸಿಕೊಟ್ಟೆ ಆ ಚರ್ಚೆಯ ಮಾತು 
ಹಾಗಿರಲಿ. 

Wl 


(1) ಶ್ರೀಮದ್ರಾಮಾಯಣದ ಮುಖ್ಯ ಪಾತ್ರಗಳಲ್ಲಿ 
ಸೀತಾದೇವಿಯೊಬ್ಬಳಷ್ಟೆ ಶ್ರೀರಾಮನತರುವಾಯ ಮುಖ್ಯತೆ ಸಲ್ಲತಕ್ಕದ್ದು ಆಕೆಗೆ. 
ಇದನು 

ಷ್ಸ 


ಬ ಸೀತಾಯಾಶ್ಚರಿತಂ ಮಹತ್‌ 


-ಬಾಲಕಾಂಡ. 4-7; ಪುಟ-37 
(ಮಹತ್ವಪೂರ್ಣವಾದ ಸೀತಾದೇವಿಯ ಚರಿತ್ರೆ) 


-ಎಂಬ ವಾಲ್ಮೀಕಿ ವಚನವೇ ಸ್ಪಷ್ಟಪಡಿಸುತ್ತದೆ. ಬ್ರಹ್ಮದೇವನು 
ವಾಲ್ಮೀಕಿಗಳಿಗೆ ಕಥೋಪದೇಶ ಮಾಡಿದ ಸಂದರ್ಭದಲ್ಲಿಯೇ ಸಂಗ್ರಹವಾಗಿ 
ಹೇಳಿದ್ದಾನೆ; 


Vil 
ರಾಮಾಭಿಷೇಕಾಭ್ಯುದಯಂ ಸರ್ವಸ್ಥೆನ್ಯವಿಸರ್ಜನಮ್‌। 
ಸ್ವರಾಜ್ಯರಂಜನಂ ಚೈವ ವೈದೇಹ್ಯಾಶ್ಚ ವಿಸರ್ಜನಮ್‌॥ 


ತಚ್ಚಕಾರೊತ್ತರೇ ಕಾವ್ಯೇ ವಾಲೀಕಿರ್ಭಗವಾನೃಷಿಃ | 
-ಬಾಲಕಾಂಡ, 3-34, 39; ಪುಟ-35 

-ಸೀತಾದೇವಿಯ ಮಹತ್ವವೇನು ? ಆಕೆಯನ್ನು ದೈವ ಪರೀಕ್ಷಿಸಿದ್ದು 
ಆಕೆ ಆ ಪರೀಕ್ಷೆಯಲ್ಲಿ ಉತ್ತೀರ್ಣಳಾದದ್ದು ಆಕೆಯ ವ್ರತನಿಷ್ಠೆಮತ್ತು ಧೈರ್ಯ. 

ಪುನಃ ಬ್ರಹ್ಮದೇವನು ವಾಲ್ಚೀಕಿಗಳಿಗೆ ಆದೇಶ ಕೊಡುವ ಸಂದರ್ಭದಲ್ಲಿ 
ಹೀಗೆನ್ನುತ್ತಾನೆ; 

ರಾಮಸ್ಕ ಚರಿತಂ ಕೃತ್ತ್ನ Os | 

ವೈದೇಹ್ಯಾಶ್ಚೆವ ಯದ ್ಪ್ಪತ್ತಂ ಪ್ರಕಾಶಂಯದಿವಾ ರಹಃ 

-ಬಾಲಕಾಂಡ, 2-32, 34; ಪುಟ 26 

ಎಂದರೇನಾಯಿತು? ವಾಲ್ಚೀಕಿಗಳಿಂದ ಉದ್ದಿಷವಾದದ್ದು ರಾಮಚರಿತ್ರೆ ಮಾತ್ರವೇ 
ಅಲ್ಲ, ಸೀತಾಚರಿತ್ರೆ ಸಹ. ಸೀತಾಚರಿತ್ರೆ ಎಂದರೆ ಏನು? ಸೀತಾದೇವಿಯ ಬಾಲ್ಯದ 
ಅನಂತರದ ಕಥೆಯಲ್ಲಿ ಎರಡು ಘಟ್ಟಗಳು ದೊಡ್ಡವು. ಮೊದಲನೆಯದು; 
ರಾವಣನಿಂದಾದ ಮೋಸ; ಎರಡನೆಯದು; ಜನವಾಕ್ಕ ಕಾರಣದಿಂದ 
ಶ್ರೀರಾಮಚಂದ್ರನೇ ಮಾಡಬೇಕಾಗಿ ಬಂದ ವಿವಾಸನ. ಈ ಎರಡನ್ನು ಬಿಟ್ಟರೆ 
"ಚರಿತಂ ಮಹತ್‌'' ಎಂಬುದಕ್ಕೆ ಅರ್ಥವಿಲ್ಲ 

ಸೀತೆಯ ಜೀವನ ಅರ್ಥವತ್ತಾಗಿ ನಮ್ಮಮೆಚ್ಚುಗೆಗೂ ಅನುಕರಣೆಗೂ 
ಪಾತ್ರವಾಗತಕ್ಕದ್ದು ಆಕೆಯ ವಿವಾಸನ ಕಥೆಯಿಂದ ಆಕೆಯ ಮಹತ್ವ 
ತೋರುವುದು ಅಲ್ವಿ 

ರಾವಣನು ಬಲತ್ಕಾರದಿಂದ ಆಕೆಯನ್ನು ಸೆರೆಯಲ್ಲಿಟ್ಟ ಆಕೆ ಅದನ್ನು 
ಸಹಿಸದೆ ಏನು ಮಾಡಿಯಾಳು 9 ವಿವಾಸನವಾದರೋ ಆಕೆ 
ಬೇಡವೆನ್ನಬಹುದಾಗಿದ್ದದ್ದು ಆದರೂ ತನ್ನ ಕರ್ತವ್ಯಸ್ಥರಣೆಯಿಂದ ಆಕೆ 
ಒಪ್ಪಿಕೊಂಡಳು. 


viii 
ಯಥಾಪವಾದಂ ಪೌರಾಣಾಂ ತಥೈವ ರಘುನಂದನ 
ಪತಿರ್ಜಿದೇವತಾ ನಾರ್ಯಾಃ ಪತಿರ್ಬಂಧುಃ ಪತಿರ್ಗುರುಃ॥ 
ಯಥಾ ಭಬ್ರಾತೃಷು ವರ್ತೇಹಾಸ್ತಥಾ ಪೌರೇಷು ನಿತ್ಕದಾ। 
ಪರಮೋ ಹ್ಯೇಷ ಧರ್ಮಸ್ತೇತಸ್ಮಾತ್‌ ಕೀರ್ತಿರನುತ್ತಮಾ॥ 
ಯತ್ತು ಪೌರಜನೋ ರಾಜನ್‌ ಧರ್ಮೇಣ ಸಮವಾಪ್ನಯಾತ್‌ 
ಅಹಂ ತು ನಾನುಶೋಚಾಮಿ ಸ್ವಶರೀರಂ ನರರ್ಷಭ॥ 
- ಉತ್ತರಕಾಂಡ, ಸರ್ಗ48, ಪುಟ 360-361 

ಇದು ಆಕೆಯ ಮನೆ ಸೈರ್ಯವನ್ನೂ ದೃಢನಿಷ್ಠೆಯನ್ನೂ ತೋರಿಸುತ್ತದೆ. 

ಹೀಗೆಇದು ಮಹತ್ವಾದದ್ದು 


ದೈವ ನಡೆಸಿದ ಸತ್ವಪರೀಕ್ಷೆಯಲ್ಲಿ ಸೀತಾದೇವಿಯು 
ಉತ್ತೀರ್ಣಳಾದಳು. ಇದು ಅಪೂರ್ವ ಸಂದರ್ಭ. ಶ್ರೀರಾಮಚಂದ್ರನ ಶೌರ್ಯವು 
ಎಷ್ಟು ಮೆಚ್ಚತಕ್ಕದ್ದೋ ಶ್ರೀ ಸೀತೆಯ ಸಹನೆ ಅದಕ್ಕಿಂತ ಕಡಿಮೆಯಿಲ್ಲದೆ ನಮ್ಮ 
ಮನ್ನಣೆಗೆ ಪಾತ್ರವಾಗತಕ ದ್ವ ಮತ್ತು ಇದು ರಾಮಚರಿತೆಯ 
ಅಂಗವೆಂಬುದನ್ನು ಮುಖಾ ಂಗವೆಂಬುದನ್ನು - ವಾಲ್ಮೀಕಿಯ: ಮೇಲಿನ ಮಾತು 
ತೋರಿಸುತ್ತದೆ. ಹೀಗಿರುವಲ್ಲಿ ) ಉತರಕಾಂಡವು ಪ್ರಕ್ಷಿಪ್ತವೆಂದು ಹೇಳುವುದರಿಂದ 
ದೃಷಕನ ವ್ಯಕ್ತವಾಗುತ್ತದೆ. 


(2 ) ರಾಮಾಯಣಕ್ಕೆ ಮುಖ್ಯ ವಲ್ಲದೆ ಇದ್ದರೂ ರಾಮಾಯಣದ 


ಪಾತ್ರಗಳಿಗೆ ಸಂಬಂಧಪಟ್ಟಕೆಲವು ಉಪಪಾತ್ರಗಳ ವೃತ್ತಾಂತವು ಉತ್ತರಕಾಂಡದಲ್ಲಿದೆ. 
ಈಕಥೆಗಳನ್ನು- ಉದಾಹರಣೆಗಾಗಿ: 


ರಾವಣೋತ್ರತ್ತಿ, ಮೃತ್ರಾವರುಣ ಜನನ, ಲವಕುಶರ ಅವತಾರ, 
ಶತ್ರುಘನನ್ನುಬೇರೆ ರಾಜ್ಯದಲ್ಲಿಸ್ಕಾಪಿಸಿದ್ದು ಲವಣಾಸುರ ಮಥನ, ಇತ್ಯಾದಿ,- 

ನಾವು ಗ್ರಂಥದ ಪರಿಶಿಷ್ಟ ಭಾಗ (Apendix) ಎಂದು 
ಸ್ವೀಕರಿಸಬಹುದೇ ವಿನಃ ವಾಲ್ಪೀಕಿಯವಲ್ಲವೆನ್ನಲುಕಾರಣಸಾಲದು. 


(3 ) ಇನ್ನು ಶೈಲಿಯ ವಿಚಾರ. ಉತ್ತರಕಾಂಡದ ಶೈಲಿಯು 
ರಾಮಾಯಣದ ಇತರ ಕಾಂಡಗಳಿಗಿಂತ ವಿಲಕ್ಷಣವಾದದೆಂದು ಯಾರಿಗೆ 


ix 

ತೋರುತ್ತದೆಯೋ ಅವರ ಅನುಭವ ವಿಚಿತ್ರವಾಗಿದ್ದಾಗಿರಬೇಕು. ಇದುವರೆಗೆ 
ವ್ಯಾಖ್ಯಾನ ಬರೆದಿರುವ ಮಹೇಶತೀರ್ಥ, ಗೋವಿಂದರಾಜ, ಮಾಧವಯೋಗಿ - 

ಮೊದಲಾದವರಿಗೆ ಕಾಣಬಾರದೆ ಹೋದ ಶೈಲಿಯ ಬೇದ ಕಂಡುಬರಬೇಕಾದರೆ, 

ಅವರವೇದನಶಕ್ಕಿ, ಗ್ರಹಣಶಕ್ಕಿಗಳು ಅತಿಸೂಕ್ಷ್ಮವಾದವಾಗಿರಬೇಕು. ನನಗೆ ಹಾಗಿಲ್ಲ 

ಕಥೆಯ ವರ್ಣನೆಯಿರುವ ಭಾಗದಲ್ಲಿರಾಮಾಯಣದ ಉತ್ತರಕಾಂಡವು ಮಿಕ್ಕೆಲ್ಲ 
ಕಾಂಡಗಳಂತೆಯೇ ಇದೆ. ಇಲ್ಲಿ ರಾಮ-ಸೀತೆಯರ ಕಥೆಯಲ್ಲದೆ ಬೇರೆ ವಿಷಯ 

ಹೇಳುವಲ್ಲಿ ಕೊಂಚ ವಿಸ್ತಾರ ಕಡಿಮೆಯಾಗಿದೆ. ಅವಸರ- ಅವಸರವಾಗಿ ಹೇಳಿದೆ. 

ಇದು ಹೊರತು ಶೈಲಿಯ ವ್ಯತ್ಯಾಸ ಕಾಣಬರುವುದಿಲ್ಲ ಎಲ್ಲವೂ ಒಂದೇ ಆಗಿದೆ. 


ಉಳಿದ ಭಾಗಕ್ಕೂ, ಪ್ರ ಉತ್ತರಕಾಂಡಕ್ಕೂ ವಿರೋಧವಾಗಲಿ, 
ಅಸಾಮಂಜಸ್ಯವಾ ಗಲಿಕಾಣುವುದಿಲ್ಲ 


IV 

ಶ್ರೀರಾಮಚಂದ್ರನ ನಿರ್ಮಲ ಕೀರ್ತಿಗ ಕಳಂಕವಂಟಿಸುವ ಪ್ರಯತಕ್ಕೆ 
ಎರಡನೆಯ ವ್ಯಾಜ್ಯವಿರುವುದು ಶಂಬೂಕನ ಕಥೆಯಲ್ಲಿ 

ಶಂಬೂಕನ ಅಪರಾಧವೇನು ? ಸಂಪ್ರದಾಯ ವಿರೋಧ; ಸಮಾಜ 
ಸಂಕೋಭೆ, ವ್ಯವಸ್ಥಾಭಂಗ; ಈ ಕಾಲದ ಭಾಷೆಯಲ್ಲಿ ಕ್ರಾಂತಿ ( Revolution) 
ಒಬ್ಬಪ್ರಜೆತನಗೆ ಅಧಿಕಾರವಿಲ್ಲದೆ ಕಾರ್ಯಕ್ಕೆ ಕೈಯಿಟ್ಟ ತಪಸ್ಸಿಗೆ ಅರ್ಹನಲ್ಲದವನು 
ತಪಸ್ಸುಮಾಡಹೊರಟ. 

ಅಬ್ರಾಹ್ಮಣಸ್ತದಾ ರಾಜನ್ನತಪಸ್ವೀ ಕಥಂಚನ 

- ಉತ್ತರಕಾಂಡ, ಸರ್ಗ 74; ಪುಟ 479 

ಅದರಿಂದ ಆಗಿನ ಸಮಾಜ ಅಲುಗಿತು. ಒಬ್ಬ ಬ್ರಾಹ್ಮಣನ ಮಗ ತೀರಿಕೊಂಡ. 
ಆದುದರಿಂದ ಆ ಅಕ್ರಮಕ್ಕೆ ದಂಡನೆ ಮಾಡಬೇಕಾದದ್ದುವಿಹಿತವಾಯಿತು. ಇದೇನು 
ಸಂತೋಷದ ಕೆಲಸವಲ್ಲ ರಾಮನುಕ್ರೂರಿಯಲ್ಲ ಕರುಣಾಳು. ಆದರೆ, ಕರ್ತವ್ಯದ 
ಮುಂದೆ ಅವನ ವೈಯಕ್ತಿಕ ಹೃದಯಾವೇದನೆ ಕೆಲಸಮಾಡತಕ್ಕದ್ದಲ್ಲ ಶ್ರೀರಾಮನು 
ತನಗೆ ಇಷ್ಟವಿಲ್ಲದಿದ್ದರೂ ಕರ್ತವ್ಯವಾದದ್ದನ್ನು ಮಾಡಬೇಕಾಯಿತೆಂಬುದು 
ಭವಭೂತಿಯು. ಈಕೆಳಗಿನರಾಮವಾಕ್ಯದಿಂದನಮಗೆಹೃದಯವೇಧಕವಾಗುವಂತೆ 
ಇದೆ. 


x 
ಹೇ! ಹಸ್ತ ದಕ್ಷಿಣ ಮೃತಸ್ಯ ಶಿಶೋರ್ದ್ವಿಜಸ್ಯ 
ಜೀವಾತವೇವಿಸೃಜ ಶೂದ್ರಮುನೌ ಕೃಪಾಣಮ್‌ ॥ 
ರಾಮಸ್ಕ ಬಾಹುರಸಿ ನಿರ್ಭರಗರ್ಭಖಿನ್ನ 
ಸೀತಾವಿವಾಸನಪಟೋಃ ಕರುಣಾ ಕುತಸ್ತೇ॥ 
-ಉತ್ತರ ರಾಮಚರಿತೆ. ||-9 

(ಎಲೈ ಬಾಹುವೇ | ಬ್ರಾಹ್ಮಣಸುತನನ್ನು ಪುನಃ ಬದುಕಿಸುವುದಕ್ಕಾಗಿ 
ಶೂದ್ರಮುನಿಯನ್ನುಹೊಡೆ. ರಾಮನ ತೋಳಲ್ಲವೇ ನೀನು? ರಾಮನಾದರೋ 
ಗರ್ಭಭಾರದಿಂದ ನೊಂದಿರುವ ಸೀತೆಯನ್ನು ಕಾಡಿಗೆ ಕಳಿಸಿದನಲ್ಲವೇ ಅಂಥವನಿಗೆ 
ಕರುಣೆಯುಂಟೆ? ನಿನಗೆಲ್ಲಿಯದು ಕರುಣೆ!) 

ಶ್ರೀರಾಮಚಂದ್ರನು ಕರುಣೆಯೂ ಹೌದು, ನಿಷ್ಠರುಣಿಯೂ ಹೌದು; 
ಸಂದರ್ಭಕ್ಕೆ ತಕ್ಕ ನ್ಯಾಯವಾಗುವಂತೆ, ಅದಕ್ಕೆ ಸಂಬಂಧಪಟ್ಟವರಿಗೆ, ಹಿತವಾಗುವಂತೆ 
ಮೂವತ್ತು ವರ್ಷದವನಿಗೆಸಲ್ಪತಕ್ಕದ್ದುಮೂರು ವರ್ಷದವನಿಗೆಸಲ್ಲತಕ್ಷದ್ದು; ಮೂರು 
ವರ್ಷದವನಿಗೆ ಪ್ರಯೋಜನವಾ ಗತಕ್ಕದ್ದು ಮೂವಲ್ದವರ್ಷದವನಿಗಲ್ಲ ಹೀಗೆ 
ವಿವೇಚಿಸುತ್ತಾನೆ ಧರ್ಮಿಷ್ಠ. 

ವಜ್ರಾದಪಿ ಕಠೋರಾಣಿ 

ಮೃದೂನಿ ಕುಸುಮಾದಪಿ 

ಲೋಕೋತ್ತರಾಣಾಂ ಚೇತಾಂಸಿ 

ಕೋ ಹಿ ವಿಜ್ಞಾತುಮರ್ಹತಿ॥ 


ಇದು ಶ್ರೀರಾಮಚಂದ್ರನ ತತ್ತ್ವ. 
ಮೃದುವೋ ಕಟುವೋ ಹಿತ ಮುಖ್ಯ. ನ್ಯಾಯಮುಖ್ಯ. 
ಮೇಲೆ ಹೇಳಿದ ಶಂಬೂಕ ವೃತ್ತಾಂತಕ್ಕೆ ಸಂಬಂಧಪಟ್ಟ ಶಾಸ್ತವಾಕ್ಯವು 
ತ್ರೇತಾಯುಗಕ್ಕೆ ಅನ್ವ ಯಿಸತಕ್ಕದ್ದು 
ಅಬ್ರಾಹ್ನಣಸ್ತದಾ ರಾಜನ್ನತಪಸ್ವೀ ಕಥಂಜನ 
-ಉತ್ತರಕಾಂಡ,ಸರ್ಗ 74; ಪುಟ 479 
ಇದರ ತತ್ವ ಸರಿಯಾದದ್ದೇ - ಎಂಬುದು ನಾವು ಚರ್ಚಿಸಬೇಕಾದ 


xi 
ವಿಷಯವಲ್ಲ ಪ್ರಜಾಜನ ಈ ವಿಧಿಯನ್ನಂಗೀಕರಿಸಿದ್ದರು ಎಂಬುದಷ್ಟೇ ನಮಗೆಇಲ್ಲಿ 
ಪ್ರಯುಕ್ತವಾದದ್ದು ಶ್ರೀರಾಮನು ಆ ಮೃತಶಿಶುವಿನ ತಂದೆಯ ಆರ್ತನಾದವನ್ನು 
ಕೇಳಿದ 
ರಾಮಸ್ಯದುಷೃತಿಂ ಕಿಂಚೆನ್ನಹದಸ್ಸಿನ ಸಂಶಯಃ 

-ಉತ್ತರ ಕಾಂಡ, ಸರ್ಗ 73; ಪುಟ 475 
ಏನು ಮಾಡಿದ? ಮಂತ್ರಿಗಳ ಮತ್ತು ಯುಷಿಗಳ ಉಪದೇಶವೇನೆಂದು ಕೇಳಿದ. ಆಗ 
ಅಲ್ಲಿದ್ದಎಂಟು ಮಂದಿ ಯಷಿಗಳ ಪರವಾಗಿ ನಾರದರು; "ಕೃತಯುಗದ ಧರ್ಮವು 
ತ್ರೇತಾಯುಗಕ್ಕೆ ಅನ್ವಯಿಸದು. ತ್ರೇತಾಯುಗದಲ್ಲಿ ಬ್ರಾಹ್ಮಣನೊಬ್ಬನಿಗೇ ತಪಸಿಗೆ 
ಅಧಿಕಾರ ಆ ಬ್ರಾಹ್ಮಣನೊಬ್ಬನು ನಿನ್ನ ರಾಜ್ಯದಲ್ಲಿ ತಪಸ್ಸು ಮಾಡುತ್ತಿದ್ದಾನೆಂದು 
ತೋರುತ್ತದೆ. ಅದೇ ಈ ಬ್ರಾಹ್ಮಣ ಬಾಲಕನ ಮರಣಕ್ಕೆ ಕಾರಣ. ಇದು ಎಲ್ಲಿ 
ನಡೆದಿದೆಯೆಂದು ನೀನು ಕಂಡುಹಿಡಿದು, ಆ ಅನಧಿಕಾರಿಯಾದ ತಪಸ್ವಿಯನ್ನು 
ಶಿಕ್ಸಿಸು. ಆಗ ಆ ಬ್ರಾಹ್ಮಣ ಮತ್ತೆ ಜೀವಿಸುವನು'' - ಎಂದು ಹೇಳಿದರು. 


ಇದರಿಂದ ಸಷ್ಟಪಡುತ್ತದೆ, ರಾಮನುಸ್ವತಂತ್ರಿಸಿ ನಡೆಯಲಿಲ್ಲವೆಂಬುದು 
ನಾರದರು ಹೇಳಿದ ವಿಧಿ ಸರಿಯಾದದ್ದೆ ? ಶೂದ್ರನಿಂದ ಯಾರಿಗಾದರೂ 
ಕೇಡಾಯಿತೇ ? ಶಂಬೂಕನು ನಿರಪರಾಧಿಯಲ್ಲವೇ ? - ಇತ್ಯಾದಿ ಪ್ರಶ್ನೆಗಳನ್ನು 
ವಿಚಾರಿಸುವುದು ರಾಮನಿಗೆ ಕರ್ತವ್ಯವಲ್ಲ ಆ ರಾಜ್ಯದ ಪ್ರಜೆಗಳು, ಅವರಲ್ಲಿ 
ವಿದ್ಯೋತ್ತಮರುಸಹ, ಆವಿಧಿಯನ್ನು ಒಪ್ಪಿಕೊಂಡಿದ್ದರು. ಅದರಿಂದ ಅದರಪಾಲನೆ 
ಶ್ರೀರಾಮನಿಗೆ ಕರ್ತವ್ಯವಾಯಿತು. 

V 

ಹೀಗೆ ಶ್ರೀ ಸೀತಾ ವಿವಾಸನ ವಿಷಯದಲ್ಲಿಯೂ, ಶಂಬೂಕ ವಧೆಯ 
ವಿಷಯದಲ್ಲಿಯೂ ಶ್ರೀರಾಮನು ಅನುಸರಿಸಿದ್ದು ಪ್ರಜಾಭಿಪ್ರಾಯವನ್ನು ಅದು 
ಡೆಮಾಕ್ರಸಿ (Dೀmಂera೩೦y) ಪ್ರಜಾಪ್ರಭುತ್ವ. 

ಇದನ್ನುನಾವು ಗಮನಿಸಬೇಕು. ಗ್ರೀಸ್‌ ದೇಶದಲ್ಲಿಪ್ರಜಾಪ್ರಭುತ್ವವು 
ಸಾಕ್ರಟೀಸ್‌ (50೦೩s) ತತ್ವ್ವಜ್ಞನನ್ನುನುಂಗಿತು. ಅದಕ್ಕಿಂತ ಎಷ್ಟೋ ಸಹಸ್ರ 
ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಪ್ರಜಾರಾಜ್ಯವು ಶ್ರೀ ಸೀತಾದೇವಿಯನ್ನು 


xl 

ಗಡೀಪಾರು ಮಾಡಿಸಿತು. ಶಂಬೂಕನಿಗೆ ಮೃತ್ಯುವನ್ನು ತಂದಿತು. 

ಅಲ್ಲಿಂದೀಚೆಗೆ ನಮ್ಮ ದೇಶದಲ್ಲಿ ಡೆಮಾಕ್ರಸಿ ಪುನಃ ಪ್ರಬಲಿಸುತ್ತಿದೆ. 
ಆದಕಾರಣ ಸತ್ತ್ವ್ವಾಭಿಮಾನಿಗಳು ಜಾಗ್ರತೆಯಿಂದಿರಬೇಕಾದದ್ದು 

ಶ್ರೀಮದುತ್ತರಕಾಂಡವು ಹಿಂದಿನ ಕಾಂಡಗಳಂತೆಯೇ ಓದತಕ್ಕದ್ದಾಗಿದೆ 
ಎಲ್ಲಿ ನೋಡಿದರು ವಾಲ್ದೀಕಿಗಳ ಮಹೋದಾರವಾದ ಕವಿತ್ವ ಸನ್ನಿವೇಳಗಳು 
ಮರ್ಮಭೇದಕವಾವು ಮಾತುಗಳು ಅರ್ಥವದತ್ತಾದವು : ಶಬ್ದಗಳು ಶ್ರವಣ 
ಮೋಹಕವಾದವು ಓದಿ ರಸವನ್ನು ಸವಿಯಬೇಕು ಮಾತುಗಳಿಂದ ಹೇಳಲಾಗುವುದಿಲ್ಲ 
ಇಲ್ಲಿ ಸ್ವಾನುಭವವೇ ಪ್ರಮಾಣ. 


ಸ್ವಾನುಭೂತ್ಯೇಕಮಾನಾಯ 


-ಎಂಬುದು ಪರಬ್ರಹ್ಮ ವಿಷಯದಲ್ಲಿ ಹೇಳಿದ ಮಾತು. ಬ್ರಹ್ಮಾನಂದವು 
ಮುಖ್ಯವಾದದ್ದು ಶ್ರೀಮದ್ರಾಮಾಯಣದಲ್ಲಿ 


VI 
ಕಾವ್ಯದಲ್ಲಿ ಸ್ವಾರಸ್ಯಸ್ಥಾನಗಳು ಮೂರು ಹೀಗೆ: 
ಮೊದಲು ಅಕ್ಷರ. ಇದು ಕಿವಿಯನ್ನು ನಲಿಸಿ ಒಲಿಸಿಕೊಳ್ಳುತ್ತದೆ. 
ಈ ಶ್ರವಣಾಕರ್ಷೆಯೇ ಕಾವ್ಯಾನುಭವದಲ್ಲಿಮೊದಲನೆಯ ಮೆಟ್ಟಲು 


ಅನಂತರ ಅಕ್ಷರಸಮೂಹವಾದ ಪದವು ಮನಸಿಗೆ ರಸದ ರುಚಿಯನ್ನು 
ಕೊಡುತ್ತದೆ. 

ಹೀಗೆ ಕಿವಿಯ ಮೇಲಿನ ಹಿಡಿತ ಸ್ಥಿರಪಡುತ್ತದೆ. 

ಆಮೇಲೆ, ಮೂರನೆಯದಾಗಿ, ಪದಬಂಧವಾದ ವಾಕ್ಯವು ಬುದ್ದಿಗೆ 
ಅರ್ಥವನ್ನುಪೂರ್ಣಮಾಡುತ್ತದೆ; ನಮ್ಮ ಅನುಭವವು ಪೂರ್ತಿಯಾಗುತ್ತದೆ. 

ಕಿವಿ, ಮನಸ್ಸು ಬುದ್ಧಿ-ಇವು ಕಾವ್ಯಾನುಭವ ಸ್ಥಾನಗಳು. 


ಈ ಮರ್ಮವನ್ನುತಿಳಿದಮಹಾನುಭಾವನು, ಯಾರೋ ಪೂರ್ವಿಕನು, 
ಹೇಳಿದ, 


xiii 
ಕೂಜಂತಂ ರಾಮರಾಮೇತಿ 
ಮಧುರಂ ಮಧುರಾಕ್ಟರಮ್‌। 
ಅರುಹ್ಯ ಕವಿತಾಶಾಖಾಂ 
ವಂದೇ ವಾಲ್ಡೀಕಿ ಕೋಕಿಲಮ್‌॥ 


ಹೀಗೆ ಅಕ್ಷರದ ಸೊಬಗನ್ನು ನಮ್ಮಅನುಭವಕ್ಕೆ ತರುವವರುವಾಲ್ದಿಕಿಗಳು. 
ಜಯದೇವ ಮೊದಲಾದ ಕವಿಗಳು ಪದದ ಮತ್ತು ವಾಕ್ಯದ ಸೌಭಾಗ್ಯವನ್ನು 
ತೋರಿಸಿದ್ದಾರೆ; ವಾಲ್ದೀಕಿಗಳಂತೆ ಪ್ರತ್ಯಕ್ಷರ ಸೌಭಾಗ್ಯವನ್ನು ಅದರ ಕಾಂತಿಯನ್ನು 
ವೀರ್ಯವನ್ನು ನಿದರ್ಶನಪಡಿಸಿರುವ ಕವಿಗಳು ವಿರಳ. ಅವರ ಅಕ್ಷರಗಳು, 
ಮಧುರವಾಗಿ, ತೇಜೋವಂತವಾಗಿ, ಕೋಮಲವಾಗಿ, ಇರುವುದರಿಂದ 
ರಾಮಾಯಣವು ಎಲ್ಲೆಲ್ಲಿಯೂ ಸುಂದರವಾಗಿದೆ. ರಾಮಾಯಣದ ಮುಖ್ಯಗುಣ 
ಕೋಮಲತೆ. 

ನನ್ನಪೂಜ್ಯ ಸ್ನೇಹಿತರಾದ ವಿದ್ವಾನ್‌ ಶ್ರೀ ಎನ್‌. ರಂಗನಾಥಶರ್ಮಾ ಅವರ 
ಕನ್ನಡ ಅನುವಾದದ ವಿಷಯವಾಗಿ ಒಂದು ಮಾತನ್ನುವಿಶೇಷವಾಗಿ ಹೇಳಲು ಇದು 
ಅವಕಾಶ. ಅವರ ಅನುವಾದವು ಸ್ವತಂತ್ರ ರಚನೆಯೋ ಎಂಬಷ್ಟು 
ಮನೋಹರವಾಗಿದೆ. ಕನ್ನಡದ ಭಾಷಾಮರ್ಯಾದೆಯನ್ನು ಎಲ್ಲೆಲ್ಲಿಯೂ 
ಪಾಲಿಸಿದ್ದಾರೆ. ಎಷ್ಟೋ ಮಂದಿ ಸಂಸ್ಕೃತ ಬಲ್ಲವರಿಗೂ ಇವರ ಅನುವಾದವು 
ಉಪಕಾರವಾದೀತು. ನಮ್ಮ ಸ್ಕೂಲು-ಕಾಲೇಜುಗಳಲ್ಲಿ ಯಾವ- ಯಾವುದೋ 
ಅಸಂಬದ್ಧ ಲೇಖನಗಳನ್ನು ಪಠ್ಯಪುಸ್ತಕಗಳನ್ನಾಗಿಡುತ್ತಿದ್ದಾರೆ. ಅವುಗಳಿಗೆ ಬದಲಾಗಿ 
ಈ ಕನ್ನಡ ರಾಮಾಯಣದ ಯಾವುದಾದರೂ ಒಂದು ಭಾಗವನ್ನು ಪಠ್ಯಪುಸಕವನ್ನಾಗಿ 
ನಿಯಮಿಸಿದರೆ, ಈ ವ್ಯಾಜದಿಂದಲಾದರೂ ದೇಶದ ಚರಿತ್ರೆ, ಭಾಷೆ ಎರಡನ್ನೂ 
ನಮ್ಮ ಯುವಕರಿಗೆ ಪರಿಚಯಮಾಡಿಸಿದಂತಾಗುವುದು. ಈ ರಾಮಾಯಣದ 
ಕನ್ನಡದ ವಿಷಯದಲ್ಲಿ ನಾನು ತುಂಬ ಹೆಮ್ಮೆಪಟ್ಟುಕೊಂಡಿದ್ದೇನೆ. ನನ್ನಂತೆ 
ಗ್ರಂಥವನ್ನೋದಿದವರು ಅದನ್ನು ಒಪ್ಪಿಯಾರು-ಎಂಬ ನಂಬಿಕೆ ನನಗೆ 
ದೃಢವಾಗಿದೆ. 


xiv 

ಕನ್ನಡ ಮಹಾಜನರು ಶ್ರೀ ಮದ್ರಾಮಯಣವನ್ನುಆಮೂಲಾಗ್ಯವಾಗಿ 
ಪಾರಾಯಣಮಾಡಿ ಸಂತೋಷಿಸಲೆಂದೂ, ಶ್ರೀ ಸೀತಾರಾಮಾನುಗ್ರಹದಿಂದ 
ಅವರು ಯಶಸ್ವಿಗಳಾಗಿ ಶ್ರೇಯಸಂಪನ್ನರಾಗಲೆಂದೂ ಆಶಿಸುತ್ತೇನೆ. 

ಇಂತುಸರ್ವಂಶಿವಂ 
ಬೆಂಗಳೂರು 
14-1-1974 
(ಮಕರಸಂಕ್ರಾಂತಿ) ಡಿ.ವಿ. ಗುಂಡಪ್ಪ 


ನಿವೇದನೆ 


ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನೂಮತ್ತಮೇತನಾದ 
ಶ್ರೀ ರಾಮಚಂದ್ರನ ಕೃಪೆಯಿಂದಕ್ಕೆಗೊಂಡ ಕಾರ್ಯವು ಪೂರ್ಣವಾಗಿ ನೆರವೇರಿತು. 
ವಾಲ್ಪೀಕಿಮಹರ್ಷಿಗಳೂ ಅನುಗ್ರಹದೃಷ್ಟಿಯಿಂದ ವೀಕ್ಷಿಸಿದರು. ಆದ್ದರಿಂದಲೇ 
ಉತ್ತರಕಾಂಡದ ಅನುವಾದಕಾರ್ಯವೂ ಮುಗಿದು ಸಮಗ್ರರಾಮಾಯಣವನ್ನು 
ವಾಚಕರ ಕೈಯಲ್ಲಿಡುವ ಧನ್ಯತೆ ಪ್ರಾಪ್ತವಾಯಿತು. 


ಪೂಜ್ಯರಾದ ಡಾ| ಡಿ.ವಿ. ಗುಂಡಪ್ಪನವರು ಆರಂಭದಿಂದಲೂ ಈ 
ಕಾರ್ಯಕ್ಕಾಗಿ ಪ್ರೇರಣೆಯನಿತ್ತು ಹರಸುತ್ತ ಬಂದಿದ್ದಾರೆ. ಪ್ರತಿಯೊಂದು ಕಾಂಡಕ್ಕೂ 
ಶ್ರೇಷ್ಠವಾದ ಮುನ್ನುಡಿಯನ್ನು ಬರೆದುಕೊಟ್ಟು ಪ್ರೋತ್ಸಾಹಿದ್ದಾರೆ. ಅವರ 
ಉಪಕಾರವನ್ನುಸದಾ ಕೃತಜ್ಞತೆಯಿಂದ ನೆನಸಿಕೊಳ್ಳುತ್ತಿದ್ದೇನೆ. 


ರಾಮಾಯಣ ಸಮಿತಿಯ ಸಕಲ ಸದಸ್ಯರೂ ವಿಶೇಷವಾಗಿ 
ಶ್ರೀ ಡಿ.ಸಿ. ಅನಂತರಾಮಯ್ಯನವರೂ ಶ್ರೀ ಎಸ್‌.ಎನ್‌. ಮೂರ್ತಿಗಳೂ 
ಅಭಿಮಾನವಿಟ್ಟು ನೆರವಾಗಿ ಎಲ್ಲ ವಿಧವಾದ ಸೌಕರ್ಯಗಳನ್ನೂ ನನಗೆ 
ಒದಗಿಸಿಕೊಟ್ಟದ್ದಾರೆ. ಆಮಹನೀಯರೆಲ್ಲರನ್ನೂ. ಈ ಸಮಯದಲ್ಲಿ ಕೃತಜ್ಞತೆಯಿಂದ 


ಸ್ಥರಿಸಿಕೊಳ್ಳುತ್ತೇನೆ. 


ಪ್ರಭಾ ಮುದ್ರಣಾಲಯದ ಮಾಲೀಕರಾದ ಶ್ರೀ ಡಿ.ಎಸ್‌. 
ಕೃಷ್ಣಚಾರ್ಯರು ಸಮಗ್ರರಾಮಾಯಣವನ್ನೂ ಮುದ್ರಿಸಿಕೊಟ್ಟ ಕೀರ್ತಿಗೂ 
ಶ್ರೇಯಸ್ಸಿಗೂ ಪಾತ್ರರಾಗಿದ್ದಾರೆ. ಹೆಚ್ಚಿನ ಆದರ ಆಸಕ್ಕಿಗಳನ್ನುವಹಿಸಿ ಈ ಗ್ರಂಥವನ್ನು 
ಇಷ್ಟುಸುಂದರವಾಗಿಯೂ, ಶುದ್ಧವಾಗಿಯೂ ಅಚ್ಚುಮಾಡಿಕೊಟ್ಟಿರುವ ಅವರಿಗೆ ನನ್ನ 
ವಂದನೆಗಳು ಸಲ್ಲುತ್ತವೆ. 

ಎಲ್ಲ ಕಾಂಡಗಳೂ ಪ್ರಕಟವಾದಂತೆ ಓದಿ ಬೆಂಬಲವನ್ನೀಯುತ್ತ 
ಬಂದವರು ವಾಚಕಮಹನೀಯರು. ಅವರೆಲ್ಲರ ಸಹೃದಯತೆ ಪ್ರೋತ್ಸಾಹಗಳಿಂದ 
ನನ್ನ ಲೇಖನಿಗೆ ಚೈತನ್ಯ ಬಂದಿತು. ಶ್ರೀರಾಮಭಕ್ತರಾದ ಅವರೆಲ್ಲರಿಗೂ ನನ್ನ 
ಅಭಿನಂದನೆಗಳು ಸಲ್ಲುತ್ತವೆ. 


xvi 
ಉತ್ತರಕಾಂಡದ ಅನುಬಂಧದಲ್ಲಿ ವಾಲೀಕಿಮುನಿಗಳ ಕಾವ್ಯರಚನಾ 
ಪ್ರತಿಭೆ, ಪಾತ್ರರಚನಾ ವಿಧಾನ, ವೃತ್ತಾಂತಗಳ ಕಾಲನಿರ್ಣಯ, ಪ್ರಕ್ಷೇಪ- ಮುಂತಾದ 
ವಿಷಯಗಳನ್ನು ಕುರಿತು ಒಂದು ಸಮೀಕ್ಷೆಯನ್ನು ನಡೆಸಬೇಕೆಂಬ ಉದ್ದೇಶವಿತ್ತು. 
ಆದರೆ ಸಾಂಸಾರಿಕವಾದ ಒಂದು ಶೋಕಪ್ರಸಂಗವು ಒದಗಿ, ಮನಸ್ಸು ಅತ್ಯಂತ 
ವ್ಯಾಕುಲಗೊಂಡು ವಿಕ್ಲಿಪ್ಪವಾಯಿತು. ಸಮೀಕ್ಷೆ! ಗೆ ಸಾವಧಾನತೆ ಉಳಿಯಲಿಲ್ಲ 
ಇದಕ್ಕಾಗಿ ಎಲ್ಲರ ಕ್ಹಮೆಯನ್ನೂಬೇಡುತ್ತೇನೆ. 
ಯದಾ ಕಾಂಡಂ ಷಷ್ಯಾತ್‌ ಪರಮಿನಕುಲೋತ್ತಂಸಚರಿತೇ 
ಮಹಾಪ್ರಸ್ಥಾನಾಂತಂ ಜನಕತನಯಾಂತರ್ಧಿಸಹಿತಮ್‌ | 
ಮಯಾ ಕಾರ್ಣಾಟೇನ ವ್ಯರಚೆ ವಚಸಾ ಪ್ರಾಪಿ ಸಹಸಾ 
ತದಾ$5ಕಾಂಡೇ ಪತ್ನೀನಿಧನಭವಶೋಕೋ5 ನಲಸಮಃ॥ 


ಫಲಂಕಿಂ ಪ್ರಾಪ್ತಂ ಮೇ ವಿರಹಯಿತುರಂತೇ ದಯಿತಯಾ 
ವಿಭುಂತಂ ವೈದೇಹ್ಯಾ ಧವಲತಮಕೀರ್ತೇವ ಪರಯಾ। 
ನನೈವಂ, ಮತ್ತ್ಯಾಮೀ ನಿರವಧಿಕೃಪಾವಾರಿಧಿರತಃ 
ಪ್ರಸಾದಃಕೋತ ಪ್ಯೇಷೋತಸ್ಸುರಿತಮಹಿಮಾ ಮುಗ್ಗಮನಸಾಮ್‌ | 
ಯಾ ಲಾಬ್ದಾಭೂಮಿಜಾತಾರಮಣಕರುಣಯಾ ಸಂಸ್ಕೃತಾ ಪಾಣಿನೀತಾ ೫ 
ಯಾ ಭಾವಸ್ಸಿಗ್ಗರಮ್ಯೋಚಿತವಿಶದಪದಸ್ರಗ್ಗರಾ ಸಾಧುವೃತ್ತಾ। 
ಯಾ$ಜಸ್ರಂ ಶ್ರೋತ್ರಪೇಯಾಮೃತರಸನಿಚಿತಂ 


ರಾಮನಾಮಾನ್ವಜಾಪೀತ್‌ 
ತಾಂವಾಣೀಂತಾಂಚ ಪತ್ನೀಂ ಹರಿಪದಯುಗಲೇ 
ನಿಕಿಪನಿರ್ವತೋ5 ಸ್ಟ! 
ಹ ಇಲ 


೫ ಪಾಣಿನಿನಾ ಇತಾ, ಪಾಣಿನಾ ನೀತಾ ಚ, 


ಬೆಂಗಳೂರು 


30-1-1974 ಎನ್‌. ರಂಗನಾಥಶರ್ಮಾ 


ಅನುಕ್ರಮಣಿಕೆ 


ಸರ್ಗ ವಿಷಯ 


10. 


11. 


12. 


13. 


ರಾಮಪ್ರಶ್ನೆಃ (ಇಂದ್ರಜಿತು ಹತನಾದನೆಂದು ಯಷಿಗಳ ವಿಸ್ಮಯ 
ಅದರಿಂದಕುತೂಹಲಗೊಂಡ ಶ್ರೀರಾಮನ ಪ್ರಶ್ರೆ 
ಪೌಲಸೊ ೀತತ್ರಿಃ (ಪುಲಸ್ತನ ಉತ್ತತ್ತಿ, ಅವನ ಮಗ ವಿಶ್ರವಸಿನ ಜನನ) 


ವೈಶವಣಲೋಕಪಾಲಪದಲಂಕಾದಿಪಾಪ್ರಾಪ್ತಿಃ (ಬ್ರಹ್ಮನ ಕುಬೇರನಿಗೆ 
ಲೋಕಪಾಲ ಪದವಿಯನ್ನೂ ಪುಷಕವಿಮಾನವನ್ನೂನೀಡುವುದು. 


ರಾವಣಾದಿಪೂ ೯ತನರಾಕ್ಟಸೋತ್ಪತ್ತಿ ಕಥನಮ್‌ (ರಾವಣನಿಗಿಂತ ಹಿಂದಿನ 
ರಾಕ್ಷಸರ ವೃತ್ತಾಂತ. ಸುಕೇಶನಿಗೆ ಪಾರ್ವತೀ-ಪರಮೇಶ್ವರರ ಅನುಗ್ರಹ) 


ಮಾಲ್ಯವದಾದ್ಯಪತ್ಯೋತ್ರ್ರಿಃ (ಮಾಲ್ಯವಂತ, ಸುಮಾಲಿ, ಮಾಲಿ-ಎಂಬುವರ 
ಜನನ, ಅವರ ವಿವಾಹ-ಸಂತತಿ) 


ವಿಷ್ಣು ಮಾಲ್ಯವದಾದಿಯುದ್ದಮ್‌ (ವಿಷ್ಣುವು ಮಾಲ್ಯವದಾದಿಗಳನ್ನು 
ಸಂಹರಿಸುವುದಕ್ಕೆ ಆಗಮಿಸುವುದು) 


ಮಾಲಿವಧಃ (ವಿಷ್ಣುವಿನಿಂದಮಾಲಿಯವಧೆ) 


ಸುಮಾಲ್ಯಾದಿನಿಗ್ರಹಃ(ಮಾಲ್ಯವಂತಮತ್ತು ಸುಮಾಲಿಗಳು ವಿಷ್ಣುವಿನ 
ಭಯದಿಂದ ರಸಾತಳಕ್ಕೆ ಹೋಗುವುದು) 


ರಾವಣಾದ್ಯುತ್ಪತ್ತಿ (ರಾವಣಾದಿಗಳ ಜನನ, ಅವರ ತಪಸ್ರು) 
ರಾವಣಾದಿವರದಾನಮ್‌ (ರಾವಣಾದಿಗಳಿಗೆ ಬ್ರಹ್ಮನಿಂದ ವರಪ್ರಾಪ್ತಿ) 


ರಾವಣಾಲಂಕಾಪ್ರಾಪ್ತಿಃ(ಸುಮಾಲಿಯ ಹೇಳಿಕೆಯಂತೆ ರಾವಣನು ಲಂಕೆಯನ್ನು 


ವಶಪಡಿಸಿಕೊಳ್ಳುವುದು) 


ರಾವಣಾದಿವಿವಾಹಃ (ರಾವಣಾದಿಗಳ ಮತ್ತು ಶೂರ್ಪ ಣಖೆಯ ವಿವಾಹ, 
ಇಂದ್ರಜಿತುವಿನ ಜನನ) 


ಧನದದೂತಹನನಮ್‌ (ಕುಂಭಕರ್ಣನಿಗಾಗಿ ಶಯನಮಂದಿರ, ರಾವಣನು 


ಕುಬೇರನ ದೂತನನ್ನು ಸಂಹರಿಸಿ ಅವರ ಮೇಲೆ ದಂಡೆತ್ತಿ ಹೋಗುವುದು) 


15 


22 


28 


36 


48 


೨8 


64 


73 


82 


9] 


97 


15. 


16. 


20. 


21, 


22, 


23. 


24. 


25. 


೧/1 


. ಯಕ್ನರಕ್ಟೋಯುದ್ದಮ್‌ (ಯಕ್ಷರೊಡನೆ ರಾಕ್ಷಸನ ಯುದ್ಧ 


ಯಕ್ಷರ ಪರಾಜಯ) 105 

ಪುಷಕಹರಣಮ್‌ (ಮಾಣಿಭದ್ರ ಮತ್ತು ಕುಬೇರರ ಪರಾಜಯ. 

ಪುಷಕಹರಣ) 111 

ರಾವಣನಾಮಪ್ರಾಪ್ರಿಃ (ರಾವಣನಿಗೆ ನಂದೀಶ್ವರನ ಶಾಪ. ಕೈಲಾಸ ಚಾಲನ, 

ರಾವಣನೆಂಬ ಹೆಸರಿನಪ್ರಾಪ್ತಿ. ಚಂದ್ರಹಾಸದ ಲಾಭ) 119 
. ವೇದವತೀಶಾಪಃ (ರಾವಣನು ವೇದವತಿಯನ್ನು ಬಲಾತ್ಮರಿಸಲು, ಅವಳಿಂದ ಶಾಪ, 

ಅವಳ ಅಗ್ನಿಪ್ರವೇಶ) 128 
. ಮರುತ್ತವಿಜಯಃ (ಯಜ್ಲದಿ ಕ್ಷಿತನಾದ ಮರುತ್ತನನ್ನು ಯುದ್ಧಕ್ರೆ ಕರೆಯುವುದು. 

ಯತ್ವಿಜರಿಂದ ಯುದ್ಧನಷೇಧ, ರಾವಣನ ಜಯಘೋಷ) 135 
. ಅನರಣ್ಯಶಾಪಃ (""ನನ್ನವಂಶದಲ್ಲಿ ಜನಿಸುವ ದಶರಥಪತ್ರನು ನಿನನ್ನು 

ವಧಿಸುವನು'' ಎಂದು ಅನರಣ್ಯನು ರಾವಣನನ್ನು ಶಪಿಸುವುದು) 149 

ರಾವಣಸಂಧುಕ್ಷಣಮ್‌ (ನಾರದಮುನಿಗಳ ಮಾತಿನಂತೆ ರಾವಣನು ಯಮನನ್ನು 

ನಿಗ್ರಹಿಸಲು ಉತ್ಪಾಹಗೊಳ್ಳುವುದು) 148 

ಯಮರಾವಣಯುದ್ದಮ್‌ 

(ಯಮದೂತರಿಗೂ ರಾವಣನಿಗೂ ಘೋರವಾದ ಯುದ್ಧ) 154 

ಯಮಜಯಃ (ಬ್ರಹ್ಮನ ಪ್ರೇರಣೆಯಂತೆ ಯಮನ ಅಂತರ್ಧಾನ, 

ರಾವಣನ ಜಯಘೋಷ) 163 


ವರುಣಜಯಃ (ನಿವಾತಕವಚರೊಡನೆ ಸಖ್ಯ, ಕಾಲಕೇಯರ ಸಂಹಾರ, 
ವರುಣಪುತ್ರರ ಪರಾಜಯ) 172 
ಖರಶೂರ್ಪಣಖಾದಂಡಕನಿವಾಸದೇಶಃ (ಶೂರ್ಪ ಣಖೆಯನ್ನು ಸಂತೈಸಿ 
ಖರನೊಡನೆ ದಂಡಕಾರಣ್ಯಕ್ಕೆ ಕಳಿಸುವುದು) 181 
ಮಧುವಧಾದಿವಾರಣಮ್‌ (ಕುಂಭೀನಸಿಯನ್ನು ಅಪಹರಿಸಿದ ಮಧುವನ್ನು 


ಸಂಹರಿಸಲು ರಾವಣನ ಉದ್ಯಮ, ಕುಂಭೀನಸಿಯು 
ಅವನನ್ನು ತಡೆಯುವುದು) 189 


26. 


27. 


28, 


29. 


30. 


3 


ವಾಸಿ 


32. 


3 


ಓಟ 


3 


ಹಿ 


35. 


36. 


37. 
38. 
39. 


40). 


4 


bas 


XIX 
ನಲಕೂಬರಶಾಪಃ (ರಾವಣನು ರಂಭೆಯನ್ನು ಬಲಾತ್ಮರಿಸುವುದು, 
ನಳಕೂಬರನಿಂದಶಾಪ) 198 
ಸುಮಾಲಿವಧಃ (ಸಾವಿತ್ರನೆಂಬವಸು ಸುವಿನಿಂದಸುಮಾಲಿಯವಧೆ 209 


ಜಯಂತಾಪವಾಹನಮ್‌ (ಮೇಘನಾದನೊಡನೆ ಹೋರಾಡುತ್ತಿದ್ದ 
ಜಯಂಶನನೆತ್ತಿಕೊಂಡು ಪುಲೋಮನು ಸಮುದ್ರವನ್ನುಪ್ರವೇಶಿಸುವುದು. 
ಇಂದ್ರನಿಗೂ ರಾವಣನಿಗೂ ಯುದ್ಧ) 218 
ವಾಸವಗ್ರಹಣಮ್‌ (ಮೇಘನಾದನು ಇಂದ್ರನನ್ನುಸೆರೆಹಿಡಿಯುವುದು) 227 


ಇಂದ್ರಪರಾಜಯಕಾರಣಕಥನಮ್‌ (ಬ್ರಹ್ಮನು ಇಂದ್ರನನ್ನುಸೆರೆಯಿಂದ 
ಬಿಡಿಸುವುದು) ಇಂದ್ರನ ಸೋಲಿಗೆನಿಮಿತ್ತನಾದ ಗೌತಮರ ಶಾಪದ ವಿವರಣೆ) 235 


. ರಾವಣನರ್ಮದಾವಗಾಹಃ (ನರ್ಮದಾನದಿಯಲ್ಲಿರಾವಣನಸ್ನಾನ, 


ಲಿಂಗಾರ್ಚನೆ) 245 
ರಾವಣಗ್ರಹಣಮ್‌ (ಕಾರ್ತವೀರ್ಯನು ರಾವಣನನ್ನು ಸೆರೆಹಿಡಿಯುವುದು) 253 


. ರಾವಣವಿಮೋಕ್ಷಃ (ಪುಲಸಥ ವಚನದಂತೆ ಕಾರ್ತವೀರ್ಯನು ರಾವಣನನ್ನು 


ಸೆರೆಯಿಂದ Wiss ಅವರಿಬ್ಬರ ಮೈತ್ರಿ) 266 
| ವಾಲಿರಾವಣಸಖ್ಯಮ್‌ (ವಾಲಿಯಿಂದರಾವಣನ ಪರಾಭವ, ಅವರಿಬ್ಬರ ಸಖ್ಯ) 

ಹನೂಮದುತ್ತತ್ತಿಃ (ಹನುಮಂತನ ಜನ್ನ) 279 
ಹನೂಮದ್ವರಪ್ರಾಪ್ನಾದಿ (ಇಂದ್ರಾದಿಗಳಿಂದ ಹನುಮಂತನಿಗೆವರಪ್ರಾಪ್ತಿ 

ಅಗಸ್ನಾದಿ ಮುನಿಗಳ ಪ್ರಯಾಣ) 290 
ಪೌರೋಪಸ್ಥಾನಮ್‌ (ರಾಜಸಭೆ ಪೌರರ ಉಪಸ್ಥಿತಿ) 203 
ಜನಕಾದಿಪ್ರತಿಪ್ರಯಾಣಮ್‌ (ಜನಕಾದಿಗಳ ಪ್ರಯಾಣ) 307 
ವಾನರಪ್ರೀಣನಮ್‌ (ವಾನನರಿಗೆ ಪಾರಿತೋಷಿಕ ಪ್ರಧಾನ) 303 
ಹನೂಮತ್ಸಾರ್ಥನಾ ( (ಸುಗ್ರೀವಾದಿಗಳನ್ನುಬೀಳೊಡುವುದು, 
ಹನುಮಂತನಪ್ರಾರ್ಥನೆ) 318 


. ಪುಷಕಪುನರಭ್ಯಜುಜ್ಞಾ( ಪುಷಕದ ಪುನರಾಗಮನ, ಶ್ರೀರಾಮನು ಅದನ್ನು ಹಿಂದಕ್ಕೆ 


ಕಳಿಸುವುದು) 324 


42, 


43, 
44, 


45, 


46. 


47. 


48, 


49. 


90. 


5]. 


೨2. 
೨3. 


೨4, 


55. 


56. 


XX 
ರಾಮಸೀತಾವಿಹಾರಃ (ಶ್ರೀರಾಮನು ಸೀತಾದೇವಿಯೊಡನೆ ವಿಹರಿಸುವುದು 
ಅವಳ ಬಯಕೆ) 


ಭದ್ರವಾಕ್ಕಶ್ರವಣಮ್‌ (ಭದ್ರನ ಮುಖದಿಂದ ಜನಾಪವಾದದ ಶ್ರವಣ) 
ಲಕ್ಷ್ಮಣಾದ್ಯಾನಯನಮ್‌ (ಲಕ್ಷ್ಮಣ ಭರತ ಶತ್ರುಫುರನ್ನುಕರೆಸುವುದು) 


ಸೀತಾಸಮುತರ್ಗಾದೇಶಃ (ಸೀತೆಯನ್ನು ಪರಿತ್ಯಜಿಸಿ ಬರುವಂತೆ 
ಲಕ್ಷ್ಮಣನಿಗೆಆದೇಶ) 


ಸೀತಾಗಂಗಾತೀರನಯನಮ್‌ (ಲಕ್ಷ್ಮಣನು ಸೀತೆಯನ್ನು ಗಂಗಾತೀರಕ್ಕೆ 
ಕರೆದೊಯ್ಯುವುದು) 


ರಾಮಶಾಸನಕಥನಮ್‌ (ಶ್ರೀರಾಮನ ಆಜ್ಞೆಯನ್ನು ಮೈಥಿಲಿಗೆ ತಿಳಿಸುವುದು) 


ಸೀತಾಪರಿತ್ಯಾಗಃ (ಸೀತಾದೇವಿಯ ವಿಲಾಪ. ಲಕ್ಷ್ಮಣನು ಅವಳನ್ನು ಪರಿತ್ಯಜಿಸಿ 
ಹಿಂದಿರುಗುವುದು) 


ವಾಲೀಕ್ಯಾಶ್ರಮಪ್ರವೇಶಃ (ವಾಲ್ಚೀಕಿ ಮುನಿಗಳು ಸೀತಾದೇವಿಯನ್ನುತಮ್ಮ 
ಆಶ್ರಮಕ್ಕೆ ಕರೆದುಕೊಂಡು ಹೋಗುವುದು) 


ಸುಮಂತರಹಸ್ಯ ಕಥನಮ್‌ (ಸೀತಾಪರಿತ್ಯಾಗದ ವಿಷಯದಲ್ಲಿಸುಮಂತನು 
ಒಂದು ರಹಸ್ಯವನ್ನು ಲಕ್ಷ್ಮಣನಿಗೆ ಹೇಳುವುದು) 


ದುವಾ ೯ಸೋವಾಕ್ಯ ಕಥನಮ್‌ (ದುರ್ವಾಸರು ಹೇಳಿದ 
ಭೃಗುಶಾಪದವೃತ್ತಾಂತೈ 


ರಾಮಸಮಾಧಾನಮ್‌ (ಲಕ್ಷ್ಮಣನು ಶ್ರೀರಾಮನನ್ನು ಸಂತೈಸುವುದು) 
ನೃಗಶಾಪಕಥನಮ್‌ (ನೃಗರಾಜನಿಗೆ ಶಾಪಬಂದ ವೃತ್ತಾಂತ) 


ನೃಗಶ್ವಭ್ರಪ್ರವೇಶಃ (ನೃಗರಾಜನು ಒಂದು ಹಳ್ಳವನ್ನು ರಚಿಸಿ 
ಅದರಲ್ಲಿ; ನೆಲೆಸುವುದು) 


ನಿಮಿವಸಿಷ್ಠರಾಪಃ (ನಿಮಿ ಮತ್ತು ವಸಿಷ್ಠರು ಪರಸ್ಪರ ಶಪಿಸಿದಕಥೆ) 


ಮೈತ್ರಾವರುಣಿತ್ವಪ್ರಾಪ್ತಿಃ (ವಸಿಷ್ಠರು ಮೈತ್ರಾವರುಣಿಯಾಗುವಂತೆ ಬ್ರಹ್ಮನ 
ಹಿತವಚನ, ಮಿತ್ರನಿಂದ ಊರ್ವಶಿಗೆ ಶಾಪ) 


328 
335 


339 


343 


348 


354 


358 


363 


368 


372 


378 


387 


391 


395 


XXI 
57. ನಿಮಿನಿಮಿಷೀಕರಣಮ್‌ (ನಿಮಿರಾಜನು ರೆಪ್ಪೆಗಳಲ್ಲಿನೆಲೆಸುವುದು, 


ಜನಕರಾಜನ ಉತ್ಪತ್ರಿ) 400 
58. ಯಯಾತಿ ಶಾಪಃ(ಶುಕ್ರಾಚಾರ್ಯನಿಂದಯಯಾತಿಗೆಶಾಪ) 404 
59. ಪುರು ರಾಜ್ಯಾಭಿಷೇಕಃ (ಪುರುವಿನ ಪಟ್ಟಾಭಿಷೇಕ ಯದುವಿಗೆ ಶಾಪ) 409 
60. ಭಾರ್ಗವಚ್ಯವನಾದ್ಯಾಗಮನಮ್‌ (ಭಾರ್ಗವಚ್ಛ್ಯವನಾದಿಗಳು ಶ್ರೀರಾಮನ 

ಬಳಿಗೆ ಆಗಮಿಸುವುದು) 413 
61. ಲವಣತ್ರಾಣಪ್ರಾರ್ಥನಾ( ಲವಣಾಸುರನ ಪೀಡೆಯಿಂದ ತಮ್ಮನ್ನು 

ರಕ್ಷಿಸಬೇಕೆಂದು ಪ್ರಾರ್ಥನೆ 417 
62. ಶತ್ರುಘಪ್ರಾರ್ಥನಾ (ಲವಣಾಸುರನನ್ನುತಾನು ಸಂಹರಿಸುವುದಾಗಿ ಶತ್ರುಘ್ನನ 

ಹೇಳಿಕೆ) 422 
63. ಲವಣವಧೋಪಾಯಕಥನಮ್‌ (ಶ್ರೀರಾಮನು ಲವಣಾಸುರನ 

ವಧೋಪಾಯವನ್ನು ಶತುಫನಿಗೆ ಹೇಳುವುದು) 426 
64. ಶತ್ರುಫಪ್ರಸ್ನಾನಮ್‌ (ಲವಣಾಸುರನ ವಧೆಗಾಗಿ ಶತ್ರುಘನ ಪ್ರಯಾಣ) 431 
65, ಸೌದಾಸಕಥಾ (ವಾಲ್ಚೀಕಿ ಮುನಿಗಳು ಶತ್ರುಘನಿಗೆ ಸೌದಾಸನ 

ಕಥೆಯನ್ನುಹೇಳುವುದು) 435 
66. ಕುಶ ಜನನಮ್‌ (ಕುಶಲವರ ಜನನ) 442 
'67. ಮಾಂಧಾತ್ಮವಧಃ (ಮಾಂಧಾತನನ್ನುಲವಣಾಸುರನು ಸಂಹರಿಸಿದಕಥೆ) 446 
68. ಲವಣಶತ್ರುಫುವಿವಾದಃ (ಲವಣ-ಶತ್ರುಫರ ವಿವಾದ) 451 
69. ಲವಣವಧಃ (ಲವಣಾಸುರನ ಕಥೆ) 455 
70. ಮಧುಪುರೀನಿವೇಶಃ (ಮಧುಪುರೀ ಸ್ಥಾಪನೆ ಶತ್ರುಪುನ ರಾಜ್ಯಭಾರ) 462 
71. ಶತ್ರುಘಪ್ರಶಂಸಾ (ವಾಲ್ಮೀಕಿಮುನಿಗಳಿಂದ ಶತ್ರುಘ್ನನ ಪ್ರಶಂಸೆ, ಅವನು 

ರಾಮಾಯಣಗಾನವನ್ನಾಲಿಸುವುದು) 465 


72. ಶತ್ರುಫುರಾಮಸಮಾಗಮಃ (ಶತ್ರುಫನು ಶ್ರೀರಾಮನನ್ನುಸಂದರ್ಶಿಸಿ ಮತ್ತೆ 
ಮಧುಪುರಿಗೆ ತೆರಳುವುದು) 470 


73. 


74. 


75. 


76. 


17. 


78. 


79. 


80. 


81. 


82. 


83. 


84. 


85 


86. 


41 
ಬ್ರಾಹ್ಮಣಪರಿದೇವನಮ್‌ (ತನ್ನ ಮಗನು ಅಕಾಲಮೃತ್ಯುವಿಗೆ ತುತ್ತಾ ದನೆಂದು 
ಬ್ರಾಹ್ಮಣನ ವಿಲಾಪ) 
ನಾರದವಚನಮ್‌ ( ನಾರದರು ಬಾಲಕನ ಮರಣಕ್ಕೆ ಕಾರಣವನ್ನು 
ಹೇಳುವುದು) 
ಶಂಬೂಕವಿಚಯಃ (ಶಿ (ಶಿ «ರಾಮನು ತಪಸ್ಸು ಮಾಡುತ್ತಿದ್ದ ಶಂಬೂಕನನ್ನು 
ಅನ್ವೇಷಿಸುವುದು) 


ಶಂಬೂಕವಧಃ (ಶಂಬೂಕನ ವಧೆ, ಅಗಸ ದರ್ಶನ) 


ಸ್ವರ್ಗಿಪ್ರಶಃ (ಸ್ವರ್ಗದಿಂದ ಬಂದು ಶವವನ್ನು ಭಕ್ಕಿಸುತ್ತಿದ್ದಪುರುಷನನ್ನುಕಂಡು 


ಅಗಸ್ನರಪ್ರಶ್ಪ 
ಆಭರಣಾಗಮಃ ( ದಿವ್ಯಪುರುಷನ ಹೇಳಿಕೆ. ಅಗಸ್ತಧಿಂದ ಅವನ ಉದ್ದಾರ. 
ಆಭರಣದಾನ) 


ದಂಡರಾಜ್ಯನಿವೇಶಃ ( ಇಕ್ಟ್ಯಾಕುರಾಜನ ಮಗನಾದ ದಂದನಿಗೆ ಒಂದು 
ರಾಜ್ಯವನ್ನು ಗೊತ್ತುಪಡಿಸುವುದು) 


ಅರಜಾಸಂಗಮಃ (ಅರಜಾ ಎಂಬ ಕನ್ಯೆಯನ್ನು ದಂಡನು ಬಲಾತ್ಮರಿಸುವುದು) 
ದಂಡಶಾಪಃ (ಶುಕ್ರಾಚಾರ್ಯನಿಂದದಂಡನಿಗೆ ಶಾಪ) 
ರಾಮನಿವರ್ತನಮ್‌ (ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗುವುದು) 


ರಾಜಸೂಯಾಜಿಹೀರ್ಷಾ (ರಾಜಸೂಯ ಯಾಗವನ್ನು ಕೈಗೊಳ್ಳಲು 
ಶ್ರೀರಾಮನ ಅಪೇಕ್ಟೆ) 


ವೃತ್ರತಪೋವರ್ಣನಮ್‌ (ಲಕ್ಷ್ಮಣನು ವೃತ್ರಾಸುರನ ಕಥೆಯನ್ನಾರಂಭಿಸಿ 
ಅವನ ತಪಸ್ಸು ವರ್ಣಿಸುವುದು) 


. ವೃತ್ತವಧಃ (ಇಂದ್ರನಿಂದ ವೃತ್ತನ ಸಂಹಾರ. ಬ್ರಹ್ಮಹತ್ಯೆಯ ಪ್ರಾಪ್ತಿ 


ಅಶ್ವಮೇಧವನ್ನು ಮಾಡುವಂತೆ ಎಷ್ಟುದಿನ ಉಪದೇಶ) 


ಬ್ರಹ್ಮಹತ್ಯಾತರಣಮ್‌ (ಇಂದ್ರನು ಅಶ್ವಮೇಧವನ್ನುಮಾಡಿ ಬ್ರಹ್ಮಹತ್ಕೆಯಿಂದ 
ಮುಕ್ತನಾಗುವುದು) 


474 


478 


485 


489 


495 


505 


510 


513 


522 


526 


529 


534 


87. 


88. 


89. 


90. 


9 


es 


92. 


9 


ಓವಿ 


94. 


95, 


9 


ಈ 


9 


ಟ್ಟಿ 


98. 


99. 


XXII 
ಇಲಸ್ತೀ ೇತ್ವಪ್ರಾ ಪಃ (ಇಲರಾಜನಿಗೆ ಸ್ಲೀರೂಪಪ್ರಾಪ್ತಿ, ಉಮಾದೇವಿಯ 


ಅನುಗ್ರಹ) 538 
ಬುಧಸಮಾಗಮಃ (ಬುಧನು ಇಲೆಯನ್ನುನೋಡಿ 

ಕಾಮಮೋಹಿತನಾಗುವುದು) 543 
ಪುರೂರವೋಜನನಮ್‌ (ಬುಧನಿಗೆಇಲೆಯಲ್ಲಿಪುರೂರವನೆಂಬ 

ಪುತ್ರನ ಜನನ) 547 
ಇಲಾಪುರುಷತ್ವ ಪ್ರಾಪ್ತಿಃ (ಇಲನು ಅಶ್ವಮೇಧವನ್ನಾಚರಿಸಿ ಪುರುಷತ್ವವನ್ನು 
ಪಡೆಯುವುದು) $52 


. ಯಜ್ಞಸಂವಿಧಾನಮ್‌ (ಅಶ್ವಮೇಧವನ್ನಾಚರಿಸಲು ಶ್ರೀರಾಮನ ಸಿದ್ಧತೆ) 557 


ಹಯಚರ್ಯಾ (ಅಶ್ವ ವಿಸರ್ಜನೆ, ಯಾಗ ವಿಧಾನ) 563 


. ವಾಲ್ಚೀಕಿ ಸಂದೇಶಃ (ರಾಮಚರಿತೆಯನ್ನು ಹಾಡುವಂತೆ ವಾಲ್ಚೀಕಿ ಮುನಿಗಳು 


ಕುಶಲವರಿಗೆ ಹೇಳುವುದು) 567 
ರಾಮಾಯಣಗಾನಮ್‌ (ರಾಮಾಯಣದ ಗಾನ, ಶ್ರೀರಾಮನಪ್ರ ಶ್ಲ ಕುಶಲವರ 
ಉತ್ತರ) 571 


ವಾಲ್ಪೀಕಿದೂತಪ್ರೇಷಣಮ್‌ (ಸೀತೆಯು ಶಪಥಮಾಡಿದಲ್ಲಿ ಅವಳನ್ನು 
ಸ್ವೀಕರಿಸುವುದಾಗಿ, ಶ್ರೀರಾಮನು ವಾಲ್ಮೀಕಿಮುನಿಗಳಿಗೆ ಹೇಳಿಕಳಿಸುವುದು) 578 


. ವಾಲ್ಪೀಕಿಪ್ತತ್ತಯದಾನಮ್‌ ( ಜಾನಕಿಯು ಪರಿಶುದಳೆಂದು ವಾಲೀಕಿ ಮುನಿಗಳ 
[> ಲ ರೆ ಧಾ ಆ 


ಪ್ರತಿಜ್ಲೆ 582 
. ಸೀತಾರಸಾತಲಪ್ರವೇಶಃ (ಜಾನಕಿಯ ಶಪಥ, ಭೂದೇವಿಯು ಅವಳನ್ನು 

ರಸಾತಳಕ್ಕೆ ಕರೆದೊಯ್ಯುವುದು) 587 

ರಾಮಕೋಪೋಪಶಮಃ (ಶ್ರೀರಾಮನ ಕೋಪ, ಬ್ರಹ್ಮನ ಸಾಂತ್ವನ) 592 

ಕೌಸಲ್ಯಾದಿಕಾಲಧರ್ಮಃ (ಕೌಸಲ್ಯೆ ಮುಂತಾದವರ ನಿಧನ) 597 


100.ಗಂಧರ್ವವಿಷಯವಿಜಯಯಾತ್ರಾ (ಗಂಧರ್ವ ರಾಜ್ಯವನ್ನು ಜಯಿಸಲು 


ಭರತನನ್ನೂ ಅವನ ಮಕ್ಕಳನ್ನೂಕಳಿಸುವುದು) 601 


XXIV 
101.ತಕ್ಷಪ್ರಷ್ಠಲನಿವೇಶಃ (ಭರತನು ತಕ್ಷಪುಷ್ಠ ಲರನ್ನುಗಂಧರ್ವರಾಜ್ಯದಲ್ಲಿಸ್ಥಾಪಿಸಿ 


ಅಯೋಧ್ಯೆಗೆ ಬರುವುದು) 606 
102. ಅಂಗದಚಂದ್ರಕೇತುನಿವೇಶಃ (ಲಕ್ಷ್ಮಣನ ಪುತ್ರರಾದ ಅಂಗದ 

ಚಂದ್ರಕೇತುಗಳಿಗಾಗಿ ನಗರ ನಿರ್ಮಾಣ) 610 
103.ಕಾಲಾಗಮನಮ್‌ (ಕಾಲಪುರುಷನು ಬಂದು ಶ್ರೀರಾಮನೋಡನೆ ರಹಸ್ಯವಾಗಿ 

ಸಂಭಾಷಣೆ ನಡೆಸಿಲಿಚ್ಛಿಸುವುದು) 614 
104.ಪಿತಾಮಹವಾಕ್ಕಕಥನಮ್‌ (ಬ್ರಹ್ಮನ ಸಂದೇಶವನ್ನುಕಾಲಪುರುಷನು 

ಶ್ರೀರಾಮನಿಗೆ ತಿಳಿಸುವುದು) 617 
105.ದುರ್ವಾಸೋತಭಿಗಮಃ (ದುರ್ವಾಸರು ಬಂದು ಶ್ರೀರಾಮನನ್ನು ಕೂಡಲೇ 

ಕಾಣಬೇಕೆಂದು ನಿರ್ಬಂಧಿಸುವುದು) 621 
106.ಲಕ್ಷ್ಮಣಪರಿತ್ಯಾಗಃ (ಶ್ರೀರಾಮನು ಲಕ್ಷ್ಮಣನನ್ನುಪರಿತ್ಯಜಿಸುವುದು) 625 
107. ಕುಶಲವಾಭಿಷೇಕಃ (ಕುಶಲವರ ಪಟ್ಟಾಭಿಷೇಕ) 629 


108. ವಿಭೀಷಣಾದ್ಯಾದೇಶಃ (ವಿಭೀಷಣ ಮೊದಲಾದವರಿಗೆ ಹಿತೋಪದೇಶ) 633 


109. ಶ್ರೀರಾಮಮಹಾಪ್ರಸ್ಥಾನಮ್‌ (ಶ್ರೀರಾಮನು ಸಕಲ ಪ್ರಜಾಪರಿಹಾರದೊಂದಿಗೆ 
ಮಹಾಪ್ರಸ್ಥಾನಕ್ಕಾಗಿ ನಿರ್ಗಮಿಸುವುದು) 640 


110.ಸಹಾನುಗಶ್ರೀರಾಮಸ್ವರ್ಗಾರೋಹಣ (ಶ್ರೀರಾಮನು ಭರತ ಶತ್ರುಘರೊಡನೆ 
ವೈಷ್ಣವ ತೇಜಸನ್ನು ಪ್ರವೇಶಿಸುವುದು, ಪರಿವಾರದವರ ಸ್ವರ್ಗಾರೋಹಣ) 645 


111. ಶ್ರೀಮದ್ರಾಮಾಯಣಫಲಶ್ರುತಿಃ(ಶ್ರೀಮದ್ರಾಮಾಯಣದ ಫಲಶ್ರುತಿ) 650 
ಅನುಬಂಧ 657 


LS 8 8 


॥ ಶ್ರೀ ॥ 
| ಶ್ರೀ ಮದ್ದಾಲ್ಬೀಕಿರಾಮಾಯಣಮ್‌ ॥ 
ಉತ್ತರಕಾಂಡಃ 


ಪ್ರಥಮಃ ಸರ್ಗಃ 
ರಾಮಪ್ರಶ್ನಃ 
ಪ್ರಾಪ್ತರಾಜ್ಯಸ್ಯ ರಾಮಸ್ಯ ರಾಕ್ಷಸಾನಾಂ ವಧೇ ಕೃತೇ | 
ಆಜಗ್ಗುರ್ಮುನಯಃ ಸರ್ವೇ ರಾಘವಂ ಪ್ರತಿನಂದಿತುಮ್‌ ॥ 


ಕೌತಿಕೋ5ಥ ಯವಕ್ರೀತೋ ಗಾರ್ಗೋ ಗಾಲವ ಏವ ಚ । 
ಕಣೋ ಮೇಧಾತಿಥೇಃ ಪುತ್ರಃ ಪೂರ್ವಸ್ಯಾಂ ದಿಶಿ ಯೇ ಶ್ರಿತಾಃ ॥.. 2 


ಸ್ವಸಾ ಶ್ರೇಯೋ ಥ ಭಗವಾನ್ನಮುಚಿಃ ಪ್ರಮುಚಿಸ್ತಥಾ । 
ಅಗಸೊ ರ ತ್ರಿಶ್ಚ ಭಗವಾನ್‌ ಸುಮುಖೋ ವಿಮುಖಸ್ತಥಾ ॥ 3 


ಉತ್ತ ರಕಾಂಡ 
ಸರ್ಗ 1 


ವಿಜಯಶಾಲಿಯಾದ ಶ್ರೀರಾಮನನ್ನು ಅಭಿನಂದಿಸುವುದಕ್ಕಾಗಿ ಖಷಿಗಳು 
ಅಯೋಧ್ಯೆಗೆ ಆಗಮಿಸುವುದು. ಇಂದ್ರಜಿತು ಹತನಾದನೆಂದು ಖಷಿಗಳ 
ವಿಸ್ಥಯ. ಅದರಿಂದ ಕುತೂಹಲಗೊಂಡ ಶ್ರೀರಾಮನ ಪ್ರಶ್ನೆ 

ಈ ಪ್ರಕಾರದಲ್ಲಿ ಶ್ರೀರಾಮಚಂದ್ರನು ರಾವಣಾದಿ ರಾಕ್ಷಸರನ್ನು 
ಸಂಹರಿಸಿ, ಅಯೋಧ್ಯೆಯಲ್ಲಿ ಪಟ್ಟಾಬಿಷಿಕ್ತನಾಗಲು, ಆತನನ್ನು 
ಅಭನಂದಿಸುವುದಕ್ಕಾಗಿ ಸಮಸ್ತ ಖಷಿಗಳೂ ಆಗಮಿಸಿದರು (1) 
ಪೂರ್ವದಿಕ್ಕಿನಲ್ಲಿ ವಾಸಿಸುತ್ತಿದ್ದ ಕೌಶಿಕ, ಯವಕ್ರೀತ, ಗಾರ್ಗ್ಯ, ಗಾಲವ ಮತ್ತು 
ಮೇಧಾತಿಥಿ ಪುತ್ರರಾದ ಕಣ್ವ- ಎಂಬ ಮುನಿಗಳು ಆಗಮಿಸಿದರು ( 2). 
ದಕ್ಷಿಣ ದಿಕ್ಕಿನಲ್ಲಿನೆಲೆಸಿದ್ದಆತ್ರೇಯ, ನಮುಚಿ, ಪ್ರಮುಚಿ, ಅತ್ರಿ, ಸುಮುಖ 


2 ಉತ್ತರಕಾಂಡ 
ಆಜಗ್ಗುಸ್ತೇ ಸಹಾಗಸ್ಮ್ಯಾ ಯೇ ಸ್ಥಿತಾ ದಕ್ಷಿಣಾಂ ದಿಶಮ್‌ । 


ನೃಷದ್ದುಃ ಕವಷೋ ಧೌಮ್ಯೋ ರೌದ್ರೇಯಶ್ಚ ಮಹಾನೃಷಿಃ ॥ 4 
ತೇತಪ್ಯಾಜಗ್ಗುಃ ಸಶಿಷ್ಯಾ ವೈ ಯೇ ಶ್ರಿತಾಃ ಪಶ್ಚಿಮಾಂ ದಿಶಮ್‌ | 

ವಸಿಷ್ಠಃ ಕಶ್ಯಪೋತಥಾತ್ರಿರ್ವಿಶ್ನಾ ಿಮಿತ್ರಃ ಸಗೌತಮಃ ॥ 5 
ಜಮದಗ್ನಿರ್ಭರದ್ವಾಜಸ್ತೇ*ಪಿ ಸಪ್ತರ್ಷಯಸ್ತಥಾ । 

ಉದೀಚ್ಯಾಂ ದಿಶಿ ಸಪ್ಪೆತೇ ನಿತ್ಯಮೇವ ನಿವಾಸಿನಃ ॥ 6 


ಸಂಪ್ರಾಪ್ಯ ತೇ ಮಹಾತ್ಮಾನೋ ರಾಘವಸ್ಯ ನಿವೇಶನಮ್‌ | 
ಎಷ್ಮಿತಾಃ ಪ್ರತಿಹಾರಾರ್ಥಂ ಹುತಾಶನಸಮಪ್ರಭಾಃ ॥ 7 


ವೇದವೇದಾಂಗವಿದುಷೋ ನಾನಾಶಾಸ್ತವಿಶಾರದಾಃ 
ದ್ವಾಃಸ್ಮಂಪ್ರೋವಾಚ ಧರ್ಮಾತ್ಮಾ ಹ್ಯಗಸ್ನ್ಯೋ ಮುನಿಸತ್ತಮಃ ॥ 8 


ನಿವೇದ್ಯತಾಂ ದಾಶರಥೇರ್ಯಷೀನಸ್ಮಾನ್‌ ಸಮಾಗತಾನ್‌ । 
ಪ್ರತೀಹಾರಸ್ತ ತಸ್ತೂರ್ಣಮಗಸ್ಮವಚನಾದ್ದುತಮ್‌ || 9 


ಪಶ್ಚಿಮದಿಕ್ಕಿನಲ್ಲಿದ್ದ ನೃಷದ್ಗು ಕವಷ, ಧೌಮ್ಯ, ರೌದ್ರೇಯ ಎಂಬವರು ತಮ್ಮ 
ಶಿಷ್ಯರೊಡನೆ ಪ್ರಾಪ್ತರಾದರು (3-4). ಸದಾ ಉತ್ತರದಿಗ್ವಾಸಿಗಳಾದ ವಸಿಷ್ಯ 
ಕಶ್ಯಪ, ಅತ್ರಿ, ಎಶ್ವಾಮಿತ್ರ, ಗೌತಮ, ಜಮದಗ್ನಿ ಭರದಾ _ಜರೆಂಬ 
ಸಪ್ಪರ್ಷಿಗಳೂ ಅಯೋಧ್ಯೆಗೆ ದಯಮಾಡಿಸಿದರು (5-6). 
ವೇದವೇದಾಂಗಪಾರಂಗತರೂ ಸರ್ವಶಾಸ್ತ್ರದಿಶಾರದರೂ ಅಗ್ನಿಯಂತೆ 
ತಪೋಮಹಿಮಯಿಂದ ಬೆಳಗುತ್ತಿದ್ದವರೂ ಆದ ಆ ಮಹಾತ್ಮರು ರಾಘವನ 
ಅರಮನೆಯ ಮಹಾದ್ವಾರದ ಬಳಿಗೆ ಬಂದು ನಿಂತರು (7). ಆಗ 
ಧರ್ಮಾತ್ಮರಾದ ಅಗಸ ಮಹರ್ಷಿಗಳು ದ್ವಾರಪಾಲಕನನ್ನು ನೋಡಿ 
“ಅಯ್ಯಾ-ದ್ವಾರಪಾಲ, ಖುಷಿಗಳಾದ ನಾವು ಆಗಮಿಸಿದ್ದೇವೆಂದು 
ಮಹಾರಾಜನಾದ ದಶರಥ ಪುತ್ರನಿಗೆ ಅರಿಕೆಮಾಡು'' ಎಂದರು. ಒಡನೆಯೇ 
ಆ ಪ್ರತೀಹಾರಿಯು ಶ್ರೀರಾಮನ ಬಳಿಗೆ ತ್ವರೆಯಿಂದ ಧಾವಿಸಿದನು (8-9). 
ಆ ಪ್ರತೀಹಾರಿಯು ಸೇವಾನೀತಿಯನ್ನು ಬಲ್ಲವನು; ಇಂಗಿತಜ್ಞ ಒಳ್ಳೆಯ 


೧. 
ಣಾ 


ರಾಮಪ್ರಶ್ನಃ 3 
ಸಮೀಪಂ ರಾಘವಸ್ಯಾಶು ಪ್ರವಿವೇಶ ಮಹಾತ್ಮನಃ | 


ನಯೇಂಗಿತಜ್ಞಃ ಸದ್ವೃತ್ತೋ ದಕ್ಷೋ ಧೈರ್ಯಸಮನ್ವಿತಃ ॥ 10 
ಸ ರಾಮಂ ದೃಶ್ಯ ಸಹಸಾ ಪೂರ್ಣಚಂದ್ರಸಮದ್ಯುತಿಮ್‌ । 
ಅಗಸ್ಪಂ ಕಥಯಾಮಾಸ ಸಂಪ್ರಾಪ್ತಮೃಷಿಭಿಃ ಸಹ ॥ 11 
ಶ್ರುತ್ವಾ ಪ್ರಾಪ್ತಾ ಮುನೀಂಸ್ತಾಂಸ್ತು ಬಾಲಸೂರ್ಯಸಮಪ್ರರ್ಭಾ । 
ಪ್ರತ್ಯುವಾಚ ತತೋ ದ್ವಾಃಸ್ಮಂ ಪ್ರವೇಶಯ ಯಥಾಸುಖಮ್‌ ॥ 12 
ರ್ತಾ ಸಂಪ್ರಾರ್ಪಾ ಮುರ್ನೀ ದೃಷ್ಟ್ವಾ ಪ್ರತ್ಕುತ್ಮಾಯ ಕೃತಾಂಜಲಿಃ । 
ದ್ಯಾರ್ಫ್ಯಾದಿಭಿರಾನರ್ಚ್ಯ ಗಾಂ ನಿವೇದ್ಯ ಚ ಸಾದರಮ್‌ ॥ 13 
ರಾಮೋತಭಿವಾದ್ಯ ಪ್ರಯತ ಆಸನಾನ್ಯಾದಿದೇಶ ಹ । 
ತೇಷು ಕಾಂಚನಚಿತ್ರೇಷು ಸ್ವಾಸ್ತೀರ್ಣೇಷು ಸುಖೇಷು ಚ ॥ 14 
ಕುಶಾಂತರ್ಧಾನದತ್ತೇಷು ಮೃಗಚರ್ಮಯುತೇಷು ಚ । 
ಯಥಾರ್ಹಮುಪವಿಷ್ಟಾಸ್ತೇ ಆಸನೇಷ್ಟೃಷಿಪುಂಗವಾಃ ॥ 15 


ಎರಾಜಿಸುತ್ತಿದ್ದ ಶ್ರೀರಾಮನನ್ನು ಕಂಡು "ಅಗಸ್ತಮುನಿಗಳು ಯಷಿಗಳೊಡನೆ 
ದಯಮಾಡಿಸಿದ್ದಾರೆ' ಎಂದು ನಿವೇದಿಸಿದನು (10-11) 
ಬಾಲಸೂರ್ಯನಂತೆ ಬೆಳಗುವ ಖುಷಿಗಳು ಬಂದಿರುವರೆಂಬುದನ್ನು ಕೇಳಿ 
ಶ್ರೀರಾಮನು "ಒಳ್ಳೆಯದು, ಅವರನ್ನು ಆದರದಿಂದ ಒಳಗೆ ಕರೆದುಕೊಂಡು 
ಬಾ'' ಎಂದು ತಿಳಿಸಿದನು. ಅನಂತರ ಮುನಿಗಳೆಲ್ಲರೂ ಒಳಗೆ ಬಂದರು. 

ಶ್ರೀರಾಮನು ಬದ್ದಾಂಜಲಿಯಾಗಿ ಎದ್ದುನಿಂತು ಸ್ವಾಗತಿಸಿದನು (12). 

ಆನಂತರ ಮುನಿಗಳನ್ನು ಅರ್ಫ್ಥ್ಯಪಾದ್ಯಾ ದಿಗಳಿಂದ 7 ಸತ್ಕರಿಸಿ, (ಮಧುಪರ್ಕದ 
ಅಂಗವಾಗಿ) ಗೋವನ್ನು ಆದರದಿಂದ ಅರ್ಪಿಸಿ, ವಿನಯದಿಂದ 
ಅಭಿವಾದನೆಯನ್ನು ಮಾಡಿ ಕುಳಿತುಕೊಳ್ಳಲು ಪೀಠಗಳನ್ನು ಹಾಕಿಸಿದನು. 
ಮೃದುವಾದ ಮೆತ್ತೆ ಯನ್ನು ಹಾಸಿದ ಸುವರ್ಣಾಲಂಕೃತವಾದ ಆ ಪೀಠಗಳು 
ಸುಖಕರವಾಗಿದ್ದವು (13-14) ಆ ಹೀಠಗಳ ಮೇಲೆ ದರ್ಭೆಗಳನ್ನೂ 
ಕೃಷ್ಣಾಜಿನವನ್ನೂ ಹಾಸಲಾಗಿತ್ತು. ಆ ಮುನಿಶ್ರೇಷ್ಠರು ಯಥಾರ್ಹವಾಗಿ ತಮ್ಮ 


4 ಉತ್ತರಕಾಂಡ 
ರಾಮೇಣ ಕುಶಲಂ ಪೃಷ್ಟಾಃ ಸಶಿಷ್ಯಾಃ ಸಪುರೋಗಮಾಃ । 


ಮಹರ್ಷಯೋ ವೇದವಿದೋ ರಾಮಂ ವಚನಮಬ್ರುವನ್‌ ॥ 16 
ಕುಶಲಂ ನೋ ಮಹಾಬಾಹೋ ಸರ್ವತ್ರ ರಘುನಂದನ | 

ತ್ವಾಂ ತು ದಿಷ್ಟ್ಯಾ ಕುಶಲಿನಂ ಪಶ್ಯಾಮೋ ಹತಶಾತ್ರವಮ್‌ ॥ 17 
ದಿಷ್ಟ್ಯಾ ತ್ವಯಾ ಹತೋ ರಾಜನ್‌ ರಾವಣೋ ಲೋಕರಾವಣಃ | 
ನಹಿಭಾರಃಸತೇ ರಾಮ ರಾವಣಃ ಪುತ್ರಪೌತ್ರವಾನ್‌ ॥ 18 
ಸಧನುಸ್ತ್ವಂ ಹಿ ಲೋಕಾಂಸ್ಲೀನ್‌ ವಿಜಯೇಥಾ ನ ಸಂಶಯಃ | 

ದಿಷ್ಟ್ಯಾ ತ್ತೆ ಯಾ ಹತೋ ರಾಮ ರಾವಣೋ ರಾಕ್ನಸೇಶ್ವ ರಃ । 19 
ದಿಷ್ಟ್ಯಾ ವಿಜಯಿನಂ ತ್ವಾದ್ಯ ಪಶ್ಯಾಮಃ ಸಹ ಸೀತಯಾ | 

ಲಕ್ಷ್ಮಣೇನ ಚ ಧರ್ಮಾತ್ಮನ್‌ ಭ್ರಾತ್ರಾ ತ್ವದ್ಧಿತಕಾರಿಣಾ ॥ 20 
ಮಾತೃಭಿರ್ಭ್ರಾತೃಸಹಿತಂ ಪಶ್ಯಾಮೋ:ದ್ಯ ವಯಂ ನೃಪ | 

ದಿಷ್ಟ್ಯಾ ಪ್ರಹಸ್ತೋ ವಿಕಟೋ ವಿರೂಪಾಕ್ಷೋ ಮಹೋದರಃ ॥ 21 


ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು, ಶ್ರೀರಾಮನು ಆ ಮುನಿಗಳ ಮತ್ತು 
ಅವರ ಗುರುಶಿಷ್ಯರ ಕುಶಲವನ್ನು ವಿಚಾರಿಸಿದನು. ವೇದವಿದರಾದ ಆ 
ಮಹರ್ಷಿಗಳು ಹೀಗೆಂದರು (15-16): " ಮಹಾಬಾಹು-ರಘುನಂದನ, 
ನಾವೆಲ್ಲರೂ ಕುಶಲದಿಂದಿದ್ದೇವೆ. ಮುಖ್ಯವಾಗಿ ನೀನು ಶತ್ರುಗಳನ್ನು ಸಂಹರಿಸಿ 
ಕುಶಲದಿಂದ ಬಾಳುವುದನ್ನುನೋಡುತ್ತಿದ್ದೇವಲ್ಲ ಇದು ನಮ್ಮಭಾಗ್ಯ! (17). 
ಮಹಾರಾಜ, ಲೋಕ ರಾವಣನಾಗಿದ್ದ ರಾವಣನನ್ನು ವಧಿಸಿದೆ. 
ಪುತ್ರಪೌತ್ರರಿಂದ ಸಮೇತನಾದ ರಾವಣನನ್ನು ಕೊಲ್ಲುವುದು ನಿನಗೇನೂ 
ಕಷವಾಗಲಿಲ್ಲ ರಾಮ, ನೀನು ಧನುರ್ಧಾರಿಯಾಗಿ ನಿಂತೆಯಾದರೆ 
ಮೂರುಲೋಕಗಳನ್ನೂ ಜಯಿಸಬಲ್ಲೆ ರಾಕ್ಷಸೇಶ್ವರನಾದ ರಾವಣನನ್ನು 
ಸಂಹರಿಸಿದ್ದು ಲೋಕದ ಭಾಗ್ಯವೇ ಸರಿ (18-19). ಓ ಧರ್ಮಾತ್ಹ, 
ಪತ್ನಿಯಾದ “ಸೀತೆಯಿಂದಲೂ ನಿನ್ನ ಹಿತವ ನನ್ನು ಕೋರುವ ತಮ್ಮನಾದ 
ಲಕ್ಷ್ಮಣನಿಂದಲೂ ಸಮೇತನಾಗಿ ದಿಗಿಜಯ ಮಾಡಿ ಬಂದಿರುವ ನಿನನ್ನು 
ನೋಡುತ್ತಿದ್ದೇವಲ್ಲ ಇದು ನಮ್ಮ ಪುಣ್ಯ (20). ತಾಯಿತಮ್ಮಂದಿರೊಡನೆ 


ರಾಮಪ್ರಶ್ನಃ 5 
ಅಕಂಪನಶ್ಚ ದುರ್ಧರ್ಷೋ ನಿಹತಾಸ್ತೇ ನಿಶಾಚರಾಃ । 


ಯಸ್ಯ ಪ್ರಮಾಣಾದ್ವಿಪುಲಂ ಪ್ರಮಾಣಂ ನೇಹ ವಿದ್ಯತೇ ॥ 22 
ದಿಷ್ಟ್ಯಾ ತೇ ಸಮರೇ ರಾಮ ಕುಂಭಕರ್ಣೋ ನಿಪಾತಿತಃ | 
ತ್ರಿಶಿರಾಶ್ಚಾತಿಕಾಯಶ್ಚ ದೇವಾಂತಕನರಾಂತಕೌ ॥ 23 
ದಿಷ್ಟ್ಯಾ ತೇ ನಿಹತಾ ರಾಮ ಮಹಾವೀರ್ಯಾ ನಿಶಾಚರಾಃ । 
ಕುಂಭಶ್ಚೈವ ನಿಕುಂಭಶ್ಚ ರಾಕ್ಷಸೌ ಭೀಮದರ್ಶನೌ ॥ 24 
ದಿಷ್ಟ್ಯಾ ತೌ ನಿಹತೌ ರಾಮ ಕುಂಭಕರ್ಣಸುತೌ ಮೃಧೇ । 
ಯುದ್ಧೋನ್ನತ್ತಶ್ಚ ಮತ್ತಶ್ಚ ಕಾಲಾಂತಕಯಮೋಪಮೌ ॥ 25 


ಯಜ್ಞ ಕೋಪಶ್ಚ ಬಲವಾನ್‌ ಧೂಮ್ರಾಕ್ಷೋ ನಾಮ ರಾಕ್ಷಸಃ । 
ಕುರ್ವಂತಃ ಕದನಂ ಘೋರಮೇತೇ ಶಸ್ವಾಸ್ಟಪಾರಗಾಃ । 26 


ಅಂತಕಪ್ರತಿಮೈರ್ಬಾಣೈರ್ದಿಷ್ಟ್ಯಾ ವಿನಿಹತಾಸ್ತ್ವಯಾ | 
ದಿಷ್ಟ್ಯಾ ತ್ವಂ ರಾಕ್ಟಸೇಂದ್ರೇಣ ದ್ವಂದ್ವಯುದ್ಧಮುಪಾಗತಃ ॥ 27 


ನೀನು ಸುಖವಾಗಿರುವುದನ್ನು ನರೇಶ್ವರ, ಇಂದು ನಾವು ಕಾಣುತ್ತಿದ್ದೇವೆ. 
ಪ್ರಹಸ್ತ, ವಿಕಟ, ವಿರೂಪಾಕ್ಷ ಮಹೋದರ, ದುರ್ಧರ್ಷನಾದ ಅಕಂಪನ- ಈ 
ರಾಕ್ಷಸರು ಹತರಾದರು. ಕುಂಭಕರ್ಣನು ಎಂತಹ ಬೃಹತ್ವಾಯ! 
ಅವನಿಗಿಂತಲೂ ದೊಡ್ಡ ದೇಹದ ಇನ್ನೊಬ್ಬ ರಾಕ್ಷಸನು ಈ ಲೋಕದಲ್ಲಿಲ್ಲ! 
(21-22) ಶ್ರೀರಾಮ, ಆ ಕುಂಭಕರ್ಣನನ್ನು ಸಮರಾಂಗಣದಲ್ಲಿ ನೀನು 
ಎದ್ದ ಸಗೊಳಿಸಿದ್ದೀಯೆ ತ್ರಿಶಿರ, ಅತಿಕಾಯ, ಔೇವಾಂತಕ ನರಾಂತಕರೆಂಬ 
ಮಹಾವೀರರಾದ ನಿಶಾಚರರು ಹತರಾದರು. ಕುಂಭಕರ್ಣನ ಪುತ್ರರಾದ 
ಕುಂಭ, ನಿಕುಂಭ ಎಂಬ ಭೀಮಾಕಾರದ ರಾಕ್ಷಸರು ಸತ್ತರು ಕಾಲಾಂತ 
ಕಸದೃಶರಾದ ಯುದ್ದೋನ್ಹ್ನತ್ತ, ಮತ್ತ ಎಂಬ "ರಾಕ್ಷಸರು ಮೃತರಾದರು 
(23-25). ನೀನು ಹೂಡಿದ ಸಂಗ್ರಾಮದಲ್ಲಿ ಶಸ್ತಾಸ್ತವಿಶಾರದರೂ 
ಬಲಾಢ್ಯರೂ ಆದ ಯಜ್ಞಕೋಪ, 'ಧೂಮಾಕ್ಷ ಎಂಬ ರಾಕ್ಷಸರು 
ನಿರ್ನಾಮವಾದರು. ಯಮನಂತೆ ಕ್ರೂರವಾದ ಬಾಣಗಳಿಂದ, ಶ್ರೀರಾಮ, 
ಬಹುಮಂದಿ ರಾಕ್ಷಸರನ್ನು ವಧಿಸಿದ್ದೀಯೆ ರಾಕ್ಷಸೇಂದ್ರನಾದ ರಾವಣನೊಡನೆ 
ದ್ವಂದ್ವಯುದ್ಧವೇ ನಿನಗೆ ಸಂಘಟಿಸಿತು (26-27) ಅವನಾದರೋ 


6 ಉತ್ತರಕಾಂಡ 
ದೇವತಾನಾಮವಧ್ಯೇನ ವಿಜಯಂ ಪ್ರಾಪ್ತವಾನಸಿ | 


ಸಂಖ್ಯೇ ತಸ್ಯ ನ ಕಿಂಚಿತ್ತು ರಾವಣಸ್ಯ ಪರಾಭವಃ 1 28 

ದ್ವಂದ್ವ ಯುದ್ಧಮನುಪ್ರಾ ಪ್ರೋ ದಿಷ್ಟ್ಯಾ ತೇ ರಾವಣಿರ್ಹತಃ । 

ದಷ್ಟ ತಸ್ಯ ಬಿಹಾಬಾಹೋ ಕಾಲಸೆ ಸೇವಾಭಿಧಾವತಃ | 29 

ಮುಕ್ತಃ ಸುರರಿಪೋರ್ವೀರ ಪ್ರಾಪ್ತಶ್ಚ ವಿಜಯಸ್ತ್ವ್ವಯಾ । 

ಅಭಿನಂದಾಮ ತೇ ಸರ್ವೇ ಸಂಪ್ರುತೆ ಂದ್ರ ಜಿತೋ ವಧಮ್‌ ॥ 30 

ಸೋ5ವಧ್ಯಃ ಸರ್ವಭೂತಾನಾಂ ಮಹಾಮಾಯಾಧರೋ ಯುಧಿ | 

ಎಸ್ಡಯಸ್ತ್ವೈ "ಅಷ ಚಾಸ್ಥಾಕಂ ತಚ್ಛುತ್ತೆ €ಂದ್ರಜಿತಂ ಹತಮ್‌ ॥ 31 

ಏತೇ ಚಾನ್ಯೇ ಚ ಬಹವೋ ರಾಕ್ಷಸಾಃ ಕಾಮರೂಪಿಣಃ | 

ದಿಷ್ಟ್ಯಾ ತ್ವ ಯಾ ಹತಾ ವೀರಾ ರಘೂಣಾಂ ಕುಲವರ್ಧನ ॥ 32 
ದತ್ತ್ವಾ ಪುಣ್ಯಾಮಿಮಾಂ ವೀರ ಸೌಮ್ಯಾಮಭಯದಕ್ಷಿಣಾಮ್‌ 

ದಿಷ್ಟ್ಯಾವರ್ಧಸಿ ಕಾಕುತ್ಸೃ ಜಯೇನಾಮಿತ್ರಕರ್ಶನ ॥ 33 

ದೇವತೆಗಳಿ ನ್ಯನಾದ ಅತುಲಪರಾಕ್ರಮಿ. ಆ ನಸಣಸಿ, 


ಭಾಗ್ಯದಿಂದ ವಿ ಹು ಗಳಿಸಿದೆ. ತದರೆ ರಾಘವ, ಯುದ್ಧದಲ್ಲಿ 
ರಾವಣನನ್ನು ಸೋಲಿಸಿದ್ದು ಯಾವ ದೊಡ ವಿಷಯವೂ ಅಲ್ಲ! (28). ಅವನ 
ಮಗನಾದ ಇಂದ್ರ ಜಿತು “ದ್ದ ೦ದ ಯುದ್ಧದಲ್ಲಿ ಹತನಾದನಲ್ಲ ಅವನನ್ನು 
ಕೊಂದದ್ದು ಮಾತ ಬಹು ದೂಡ್ಡ ವಿಷಯ! ಓ ಮಹಾಬಾಹು. 
ಕಾಲಯಮನಂತೆ ಇವ ಎರಗುತ್ತಿದ್ದಇಂದ್ರಜಿತುವಿನ ಶರಬಂಧಾದಿಗಳಿಂದ 
ವಿಮುಕ್ತನಾಗಿ ವಿಜಯವನ್ನು ಸಂಪಾದಿಸಿದ್ದೀಯೆ. ಇದು ನಮ್ಮ ಭಾಗ್ಯವೇ 
ಸರಿ. ಇಂದ್ರಜಿತುವಿನ ವಧೆಯಾಯಿತೆಂದು ಕೇಳಿ ಸಂಹೃಷರಾದ ನಾವೆಲ್ಲರೂ 
ನಿನ್ನನ್ನು ಅಭಿನಂದಿಸುತ್ತೇವೆ (29-30) ಇಂದ್ರಜಿತು ಮಹಾಮಾಯಾವಿ. 
ಸರ್ವಭೂತಗಳು ಒಟ್ಟುಗೂಡಿದರೂ ಅವನನ್ನು ಕೊಲ್ಲುವುದು ಅಶಕ್ಯವೇ ಸರಿ. 
ರಾಘವ, ಅಂಥ ಇಂದ್ರಜಿತು ಸತ್ತನೆಂಬುದನ್ನು ಕೇಳಿ ನಾವು ಬೆಕ್ಕಸ 

* ಪ್ರಹಸ್ತಾದಿ ಸಕಲ ರಾಕ್ಷಸರನ್ನೂ ಶ್ರೀರಾಮನು ತನ್ನ ಕೈಯಿಂದ ಸಂಹರಿಸಿದ್ದಾನೆ ಎಂದು 
ಅರ್ಥ ಬರುವಂತೆ ಮೂಲದಲ್ಲಿ ವಾಕ್ಯರಚನೆ ಇದೆ. ಕಪಿಸೇನೆಗೆ ಶ್ರೀರಾಮನು 
ಮಹಾನೇತ್ಸವಾದ್ದರಿಂದಲೂ ಆತನ ತೇಜೋಬಲದಿಂದ ರಾಕ್ಷಸರು ಹತರಾದರಿಂದಲೂ 
ಯಷಿಗಳು ಹಾಗೆ ಹೇಳಿದಾರೆ. 


ರಾಮಪ್ರಶ್ನಃ 7 
ಶ್ರುತ್ವಾ ತು ತೇಷಾಂ ವಚನಮೃಷೀಣಾ ಭಾವಿತಾತ್ಮನಾಮ್‌ । 


ವಿಸ್ಮಯಂ ಪರಮಂ ಗತ್ವಾ ರಾಮಃ ಪ್ರಾಂಜಲಿರಬ್ರವೀತ್‌ ॥ 34 
ಭಗವಂತಃ ಕುಂಭಕರ್ಣಂ ರಾವಣಂ ಚ ನಿಶಾಚರಮ್‌ । 

ಅತಿಕ್ರಮ್ಮ ಮಹಾವೀರ್ಯಾ ಕಿಂ ಪ್ರಶಂಸಥ ರಾವಣಿಮ್‌ ॥ 35 
ಮಹೋದರಂ ಪ್ರಹಸ್ತಂ ಚ ವಿರೂಪಾಕ್ಷಂ ಚ ರಾಕ್ಷಸಮ್‌ । 

ಮತ್ತೋನ್ನತ್ತ್‌ ಚ ದುರ್ಧರ್ಷೌ ದೇವಾಂತಕನರಾಂತಕೌ ॥ 36 
ಅತಿಕ್ರಮ್ಮ ಮಹಾವೀರ್ಯಾನ್‌ ಕಿಂ ಪ್ರಶಂಸಥ ರಾವಣಿಮ್‌ । 
ಅತಿಕಾಯಂ ತ್ರಿಶಿರಸಂ ಧೂಮ್ರಾಕ್ಷಂ ಚ ನಿಶಾಚರಮ್‌ ॥ 37 


ಅತಿಕ್ರಮ್ಮ ಮಹಾವೀರ್ಯಾನ್‌ ಕಿಂ ಪ್ರಶಂಸಥ ರಾವಣಿಮ್‌ । 
ಕೀದೃಶೋ ವೈ ಪ್ರಭಾವೋಸಸ್ಯ ಕಿಂ ಬಲಂ ಕಃ ಪರಾಕ್ರಮಃ ॥ 38 


ಕೇನವಾ ಕಾರಣೀನೈಷ ರಾವಣಾದತಿರಿಚ್ಯತೇ 
ಶಕ್ಯಂ ಯದಿ ಮಯಾ ಶ್ರೋತುಂ ನ ಖಲ್ವಾಜ್ಞಾಪಯಾಮಿ ವಃ ॥।. 39 


5 ಗಾಗಿದ್ದೇವ! (31). ಫುಕುಲ ತಿಲಕ, ಈ ಬಗೆಯ ಕಾ ಪಿಗಳಾ 

ಬಹುಮಂದಿ ರಾಕ್ಷಸರನ್ನುನೀನು ವಿಧ್ವಂಸಗೊಳಿಸಿದ್ದೀಯೆ.* ಇದೆಲ್ಲವೂ ನಮ್ಮ 
ಭಾಗ್ಯ. ಹೇ ಕಾಕುತ್ತೆ ಪರಂತಪ ವೀರಾಗ್ರಣಿ, ಪುಣ್ಯ ಕರವಾದ 
ಮಹಾಕಾರ್ಯವನ್ನು ಸಾಧಿಸಿ ಸಜ್ಜನರಿಗೆ ಅಭಯದಾನವನ್ನಿತ್ತಿರುವೆ. ನಿನಗೆ 
ಸದಾ ಜಯವಾಗಲಿ ಮಂಗಳವಾಗಲಿ!” ಎಂದರು (3233): 
ಆತ್ಮಜ್ಞಾನಿಗಳಾದ ಆ ಖುಷಿಗಳ ವಚನವನ್ನಾಲಿಸಿ ಶ್ರೀರಾಮನು ಪರಮ 
ಎಸ್ಮಿತನಾಗಿ  ಕೈಮುಗಿದುಕೊಂಡು ಹೀಗೆಂದನು: ""ಮಹರ್ಷಿಗಳೆ, 
ಅತುಲಪರಾಕ್ರಮಿಗಳಾದ ರಾವಣ ಕುಂಭಕರ್ಣರನ್ನೂ ಅತಿಕ್ರಮಿಸಿ ಆ 
ರಾವಣಪುತ್ರ ನನ್ನು ಅತಿಯಾಗಿ ಹೊಗಳುವಿರಲ್ಲ ಇದೇನು? (34-35). 
ಮಹೋದರ, ಪ್ರಹಸ್ತ, ವಿರೂಪಾಕ್ಷ ಮತ್ತ, ಉನ್ಹತ್ತ, ದೇವಾಂತಕ, 
ನರಾಂತಕರು ದುರ್ಧರ್ಷರಾದ ಮಹಾವೀರರಲ್ಲವೆ? ಅತಿಕಾಯ, ತ್ರಿಶಿರ. 
ಧೂಮ್ರಾಕ್ಷ-ಇವರೆಲ್ಲರೂ ಸಾಮಾನ್ಯರಾದ ಶೂರರೆ? ಇವರನ್ನು ಬಿಟ್ಟು 
ಇಂದ್ರಜಿತುವನ್ನು ಅಷ್ಟೊಂದು ಪ್ರಶಂಸೆ ಮಾಡುವುದೇಕೆ? ಹಾಗಿದ್ದರೆ ಅವನ 


8 ಉತ್ತರಕಾಂಡ 


ಯದಿ ಗುಹ್ಯಂ ನ ಚೇದ್ವಕ್ತುಂ ಶ್ರೋತುಮಿಚ್ಛಾಮಿ ಕಥ್ಯತಾಮ್‌ । 
ಶಕ್ರೋ*ಪಿ ವಿಜಿತಸ್ತೇನ ಕಥಂ ಲಬ್ಧವರಶ್ಚ ಸಃ ॥ 


ಕಥಂ ಚ ಬಲವಾನ್‌ ಪುತ್ರೋ ನ ಪಿತಾ ತಸ್ಯ ರಾವಣಃ ॥ 40 


ಕಥಂ ಪಿತುಶ್ನಾಭ್ಯಧಿಕೋ ಮಹಾಹವೇ 

ಶಕ್ರಸ್ಯ ಜೇತಾ ಹಿ ಕಥಂ ಸ ರಾಕ್ಷಸಃ । 

ವರಾಶ್ಚ ಲಬ್ಬಾಃ ಕಥಯಸ್ವ ಮೇದ್ಯ 

ತತ್‌ ಪೃಚ್ಛತಶ್ಚಾಸ್ಯ ಮುನೀಂದ್ರ ಸರ್ವಮ್‌ ॥ 41 


ಇತ್ಯಾರ್ಷೇ ಶ್ರೀಮದ್ರಾಮಾಯಣೇ ವಾಲ್ಮೀಕೀಯೇ ಆದಿಕಾವ್ಯೇ 
ಚತುರ್ವಿಂಶತಿ ಸಹಸ್ರಿಕಾಯಾಂ ಸಂಹಿತಾಯಾಂ ಉತ್ತರಕಾಂಡೇ ಪ್ರಥಮಃ 
ಸರ್ಗಃ 


ಮಹಿಮೆ ಎಷ್ಟು? ಬಲಪರಾಕ್ರಮಗಳು ಎಂಥವು? (36-37). 
ರಾವಣನಿಗಿಂತಲೂ ಅವನು ಅಧಿಕನೆನಲು ಕಾರಣವಾದರೂ ಯಾವುದು? 
ಪೂಜ್ಯರೆ, ಅದನ್ನು ನಾವು ಕೇಳಬಹುದೆ? ಹೇಳಬೇಕೆಂದು ನಾನು ತಮ್ಮನ್ನು 
ಒತ್ತಾಯಪಡಿಸಲಾರೆ (38-39). ಅದು ರಹಸ್ಯವಲ್ಲವಾದರೆ, 
ಕೇಳಲಿಚ್ಛಿಸುತ್ತೇನೆ. ಹೇಳೋಣವಾಗಲಿ. ಆತನು ವರವನ್ನು ಪಡೆದು 
ದೇವೇಂದ್ರನನ್ನೂಗೆದ್ದಪರಿ ಯಾವುದು? ಪುತ್ರನಾದ ಮೇಘನಾದನೇ ಅತ್ಯಂತ 
ಬಲಶಾಲಿ, ತಂದೆಯಾದ ರಾವಣನೂ ಸಹ ಅವನಷ್ಟು 
ಬಲಶಾಲಿಯಲ್ಲ- ಎಂಬುದು ಹೇಗೆ? (40). ಮುನೀಂದ್ರರೆ, ಆ ರಾಕ್ಷಸನು 
ತಂದೆಗಿಂತ ಹೆಚ್ಚಿನ ಬಲಾಢ್ಯನೆಂಬುದು ಹೇಗೆ? ಸಂಗ್ರಾಮದಲ್ಲಿ 
ದೇವೇಂದ್ರನನ್ನು ಹೇಗೆ ಜಯಿಸಿದನು? ಯಾವ ಯಾವ ವರಗಳನ್ನು ಹೇಗೆ 
ಪಡೆದನು? ಇದೆಲ್ಲವನ್ನೂ ನನಗೆ ಕೃಪೆಯಿಟ್ಟು ತಿಳಿಸಿರಿ' ಎಂದು 
ಪ್ರಾರ್ಥಿಸಿದನು (41). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಒಂದನೆಯ ಸರ್ಗ 


ದ್ವಿತಿಯಃ ಸರ್ಗಃ 


ಪೌಲಸ್ನ್ಯೋತ್ಪತ್ತಿಃ 
ತಸ್ಯ ತದ್ವಚನಂ ಶ್ರುತ್ವಾ ರಾಘವಸ್ಯ ಮಹಾತ್ಮನಃ । 
ಕುಂಭಯೋನಿರ್ಮಹಾತೇಜಾ ರಾಮಮೇತದುವಾಚ ಹ ॥ 1 
ಶೃಣು ರಾಮ ಯಥಾವೃತ್ತಂ ತಸ್ಯ ತೇಜೋಬಲಂ ಮಹತ್‌ | 
ಜಘಾನ ಶತ್ರೂನ್‌ ಯೇನಾಸೌ ಚ ವಧ್ಯಃ ಸ ಶತ್ರುಭಿಃ ॥ 2 
ತಾವತ್ತೇ ರಾವಣಸ್ಯೇದಂ ಕುಲಂ ಜನ್ಮ ಚ ರಾಘವ । 
ವರಪ್ರದಾನಂ ಚ ತಥಾ ತಸ್ಮೈ ದತ್ತಂ ಬ್ರವೀಮಿ ತೇ ॥ 3 
ಪುರಾ ಕೃತಯುಗೇ ರಾಮ ಪ್ರಜಾಪತಿಸುತಃ ಪ್ರಭುಃ । 
ಪುಲಸ್ಲೋ ನಾಮ ಬ್ರಹ್ಮರ್ಷಿಃ ಸಾಕ್ಷಾದಿವ ಪಿತಾಮಹಃ ॥ 4 
ನಾನುಕೀರ್ತಾ( ಗುಣಾಸ್ತಸ್ಯ ಧರ್ಮತಃ ಶೀಲತಸ್ತಥಾ । 
ಪ್ರಜಾಪತೇಃ ಪುತ್ರ ಇತಿ ವಕ್ತುಂ ಶಕ್ಯಂ ಹಿ ನಾಮತಃ ॥ 6 

ಸರ್ಗ 2 


ಅಗಸರು ಉತ್ತರವನ್ನು ಹೇಳಲಾರಂಭಿಸುವುದು : ಪುಲಸ್ನನ ಉತ್ಪತ್ತಿ, 
ತೃಣಬಿಂದುವಿನ ಮಗಳೊಡನೆ ಪುಲಸ್ಸನ ವಿವಾಹ, ವಿಶ್ರವಸ್ಸಿನ ಜನನ. 


ಮಹಾತ್ಮನಾದ ಶ್ರೀರಾಮನ ಆ ಪ್ರಶ್ನೆಯನ್ನುಕೇಳಿ, ತೇಜೋನಿಧಿಗಳಾದ 
ಅಗಸ್ಪಮುನಿಗಳು ಈ ರೀತಿಯಲ್ಲಿ ಉತ್ತರವನ್ನು ಹೇಳಲಾರಂಭಿಸಿದರು: 
ಶ್ರೀರಾಮ, ಮೇಘನಾದನ ಮಹತ್ತರವಾದ ತೇಜೋಬಲಗಳನ್ನು ಯಥಾ 
ಸ್ಥಿತಿಯಾಗಿ ಹೇಳುವೆನು, ಕೇಳು. ಅವನು ಶತ್ರುಗಳನ್ನುಹೇಗೆ ವಧಿಸುತ್ತಿದ್ದನು, 
ಹೇಗೆ ಅವಧ್ಯನಾಗಿದ್ದನು- ಎಂಬುದನ್ನು ವಿವರಿಸುವೆನು (1-2) ಮೊದಲು 
ರಾವಣನ ಕುಲಜನ್ಮಗಳ ವೃತ್ತಾ ೦ತವನ್ನೂ ಅವನು ವರವನ್ನು ಪಡೆದ 
ಎಧಾನವನ್ನೂ ನಿನಗೆ ತಿಳಿಸುವೆನು-ರಾಘವ, ಹಿಂದೆ ಕೃತಯುಗದಲ್ಲಿ 
ಬ್ರಹ್ಮಪುತ್ರನಾದ ಪುಲಸ್ಸನೆಂಬ ಬ್ರಹ್ಮರ್ಷಿ ಇದ್ದವು. ಅವನು ಸಾಕ್ಷಾತ್‌ 
ಬ್ರಹ್ಮದೇವನಂತೆ ಸರ್ವಸಮರ್ಥನಾಗಿ ಕಂಗೊಳಿಸುತ್ತಿದ್ದನು (3-4). ಧರ್ಮ, 
ಸದಾಚಾರಗಳ ವಿಷಯವಾಗಿ ಆತನದಲ್ಲಿದ್ದ ಮಹಾ ಗುಣಗಳನ್ನುವರ್ಣಿಸಲು 


10 ಉತ್ತರಕಾಂಡ 
ಪ್ರಜಾಪತಿಸುತತ್ವೇನ ದೇವಾನಾಂ ವಲ್ಲಭೋ ಹಿ ಸಃ । 


ಇಷ್ಟ) ಸರ್ವಸ್ಯ "ಲೋಕಸ್ಯ ಗುಣೈಃ ಶುಭ್ಸೆ ರ್ಮಹಾಮತಿಃ ॥ 6 
ಸ ತು ಧರ್ಮಪ್ರಸಂಗೇನ ಮೇರೋಃ ಪಾರ್ಶ್ವೇ ಮಹಾಗಿರೇಃ । 
ತೃಣಬಿಂದ್ವಾಶ್ರಮಂ ಗತ್ವಾ ನ್ಯವಸನ್ಮುನಿಪುಂಗವಃ || 7 
ತಪಸ್ಪೇಪೇ ಸ ಧರ್ಮಾತ್ಮಾ ಸ್ವಾಧ್ಯಾಯನಿಯತೇಂದ್ರಿಯಃ | 
ಗತ್ವಾಶ್ರಮಪದಂ ತಸ್ಯ ವಿಘ್ನಂ ಕುರ್ವಂತಿ ಕನ್ಯಕಾಃ ॥ 8 
ದೇವಪನ್ನಗಕನ್ಯಾಶ್ಚ ರಾಜರ್ಷಿತನಯಾಶ್ಚ ಯಾಃ । 

ಕ್ರೀಡಂತ್ಕೊ 65ಪರಸೆಶ್ಚೈ ವತಂ ದೇಶಮುಪಪೇದಿರೇ || 9 


ಸರ್ವರ್ತುಷೂಪಭೋಗ್ಯತ್ವಾದ್ರಮ್ಯತ್ವಾತ್‌ ಕಾನನಸ್ಯ ಚ । 
ನಿತ್ಯಶಸ್ತಾಸ್ತು ತಂ ದೇಶಂ ಗತ್ವಾ ಕ್ರೀಡಂತಿ ಕನ್ಯಕಾಃ ॥ 10 


ದೇಶಸ್ಯ ರಮಣೀಯತ್ವಾತ್‌ ಪುಲಸ್ತೋ ಯತ್ರ ಸ ದ್ವಿಜಃ । 
ಗಾಯಂತ್ಕೋ ವಾದಯಂತ್ಯಶ್ಚ ಲಾಸಯಂತ್ಯಸ್ತಥೈವ ಚ ॥ 11 


ಎಲ್ಲವನ್ನೂವರ್ಣಿಸಿದಂತೆಯೇ ಆಯಿತು (5). ಪ್ರಜಾಪತಿಯ ಪುತ್ರನೆಂದು 
ಆತನು ದೇವತೆಗಳೆಲ್ಲರಿಗೂ ಸಂಮಾನ್ಯನಾಗಿದ್ದನು. ಆ ಮೇಧಾವಿಯು 
ಪರಿಶುದ್ಧವಾದ ಸದ್ಗುಣಗಳಿಂದ ಸಕಲರಿಗೂ ಪ್ರಿಯನಾಗಿದ್ದನು. ಆ 
ಮುನಿಪುಂಗವನು ಧರ್ಮಾಚರಣೆಗೋಸ್ಕರ ಮೇರುಗಿರಿಯ ಬಳಿಯಲ್ಲಿದ್ದ 
ತೃಣಬಿಂದುವಿನ ಆಶ್ರಮದಲ್ಲಿವಾಸ ಸಮಾಡುತ್ತಿದ್ದನು (6- 7) ಆ ಧರ್ಮಾತ್ಮನು 
ವೇದಾಧ್ವಯನಮಾಡುತ್ತ ಇಂದ್ರಿಯಗಳನ್ನು ನಿಗ್ರಹಿಸಿ ತಪಸಿನಲ್ಲಿ 
ನಿರತನಾದನು. ಆ ಸಮಯದಲ್ಲಿ ದೇವಪನ್ನಗಕನ್ಯೆಯರೂ 
ರಾಜರ್ಷಿಪುತ್ರಿಯರೂ ಅಪ್ಪರೆಯರೂ ಪುಲಸ್ಸನಿದ್ದ ಆಶ್ರಮಕ್ಕೆ ಬಂದು 
ಕ್ರೀಡಿಸುತ್ತ ಆತನ ತಪಸ್ಸಿಗೆ ವಿಘವನ್ನೊಡ್ಡಿದರು (8-9). ಆ ತಪೋವನವು 
ಎಲ್ಲ ಖತುಗಳಲ್ಲಿಯೂ ಹಿತಕರವಾಗಿ ರಮಣೀಯವಾಗಿದ್ದುದರಿಂದ, ಆ 
ತರುಣಿಯರು ನಿತ್ಯವೂ ಅಲ್ಲಿಹೋಗಿ ವಿಹರಿಸುತ್ತಿದ್ದರು. ಪುಲಸ್ಪನಿದ್ದ ಸ್ಥಳವು 
ಮನೋಹರವಾಗಿದ್ದುದರಿಂದ, ಆ ಸ್ಟ್ರೀಯರು ಹಾಡುತ್ತ ಕುಣಿಯುತ್ತ 


ಪೌಲಸೊ ತತಃ 11 
ಮುನೇಸ್ತಪಸ್ವಿನಸ್ತಸ್ಯ ವಿಘ್ನಂ ಚಕ್ರುರನಿಂದಿತಾಃ । 


ಅಥ ಕ್ರು ದ್ದೋ ಮಹಾತೇಜಾ ವ್ಯಾಜಹಾರ ಮಹಾಮುನಿಃ ॥ 12 
ಯಾಮೇ ದರ್ಶನಮಗಚ್ಚೇತ್‌ ಸಾ ಗರ್ಭಂ ಧಾರಯಿಷ್ಯತಿ | 
ತಾಸ್ತು ಸರ್ವಾಃ ಪ್ರತಿಶ್ರುತ್ಯ “ತಸ್ಯ ವಾಕ್ಯಂ ಮಹಾತ್ಮನಃ ॥ 13 
ಬ್ರಹ್ಮಶಾಪಭಯಾದ್ದೀತಾಸ್ತಂ ದೇಶಂ ನೋಪಚಕ್ರಮುಃ । 
ತೃಣಬಿಂದೋಸ್ತು ರೌಜರ್ಷೇಸ್ತನಯಾ ನ ಶೃಣೋತಿ ತತ್‌ ॥ 14 
ಗತ್ವಾಶ್ರಮಪದಂ ತತ್ರ ವಿಚಚಾರ ಸುನಿರ್ಭಯಾ । 
ನ ಸಾಪಶ್ಯತ್‌ ಸ್ಥಿತಾ ತತ್ರ ಕಾಂಚಿದಭ್ಯಾಗತಾಂ ಸಖೀಮ್‌ ॥ 15 
ತಸ್ಮಿನ್‌ ಕಾಲೇ ಮಹಾತೇಜಾಃ ಪ್ರಾಜಾಪತ್ಯೋ ಮಹಾನೃಷಿಃ | 
ಸ್ವಾಧ್ಯಾಯಮಕರೋತ್ತತ್ರ ತಪಸಾ ಭಾವಿತಃ ಸ್ವಯಮ್‌ ॥ 16 
ಸಾ ತು ವೇದಶ್ರುತಿಂ ಶ್ರುತ್ವಾ ದೃಷ್ಟ್ವಾ ವೈ ತಪಸೋ ನಿಧಿಮ್‌ | 
ಅಭವತ್‌ ಪಾಂಡುದೇಹಾ ಸಾ ಸುವ್ಯಂಜಿತಶರೀರಜಾ ॥ 17 


ಚೆಲುವೆಯರು ಪುಲಸ ಮುನಿಯ ತಪಸಿಗೆ ಅಡ್ಡಿಯಾಗುತ್ತಿದ್ದರು. ಅದನ್ನು 
ಕಂಡು ತೇಜೋರಾಶಿಯಾದ ಆ ಮಹಾಮುನಿಯು ಕುಪಿತನಾಗಿ "ಇನ್ನು 
ಮೇಲೆ ಯಾವ ಹೆಂಗಸಾದರೂ ಇಲ್ಲಿ ನನಗೆ ಗೋಚರಿಸಿದರೆ, ಒಡನೆಯೇ 
ಅವಳು ಗರ್ಭವತಿಯಾಗಲಿ!'' ಶಪಿಸಿದನು (12). ಆ ತರುಣಿಯರು 

ಶಾಪವೃತ್ತಾಂತವನ್ನು ಕೇಳಿ ಬ್ರಹ್ಮಶಾಪ ಕೆ ಅಳುಕಿ, ಆ ಸ್ಥಳಕ್ಕೆ ಬರುವುದನ್ನು 
ಸತ ಅದರೆ ತೃಣಬಿಂದುವೆಂಬ ನಹ ಪುತಿ ಯೊಬ್ಬಳಿಗೆ* 
ಈ ವೃತ್ತಾಂತವು ತಿಳಿಯದೆ, ಆಶ್ರಮಪ್ರದೇಶಕ್ಕೆ ಬಂದು subs 
ನಿಶ್ಕಂಕೆಯಿಂದ ತಿರುಗಾಡತೊಡಗಿದಳು. ತನ್ನ ಯಾವ ಸಖಿಯೂ ಅಲ್ಲಿಗೆ 
ಬಾರದಿರುವುದನ್ನು ಕಂಡಳು (13215) ಸಮಯದಲ್ಲಿ ಪ್ರಜಾಪತಿ 
ಸುತನೂ ತಪೋನಿಷ್ಠನೂ ಆದ ಪುಲಸ್ಕಮಹರ್ಷಿಯು ವೇದಾಧ್ಯಯನದಲ್ಲಿ 

* ಇವಳ ಹೆಸರು "ಗೋ' ಎಂದು ಪುರಾಣನಾಮ ಚೂಡಾಮಣಿ ಎಂಬ ಗ್ರಂಥದಲ್ಲಿ 
ಬರೆದಿದೆ. 


12 ಉತ್ತರಕಾಂಡ 
ಬಭೂವ ಚ ಸಮುದ್ವಿಗ್ನಾ ದೃಷ್ಟಾ ತದ್ದೋಷಮಾತ್ಮನಃ | 


ಇದಂ ಮೇ ಕಿಂ ತ್ವಿತಿ ಜ್ಞಾತ್ವಾ ಪಿತುರ್ಗತ್ವಾಶ್ರಮೇ ಸ್ಥಿತಾ ॥ 18 
ತಾಂ ತು ದೃಷ್ಟ್ವಾ ತಥಾಭೂತಾಂ ತೃಣಬಿಂದುರಥಾಬ್ರವೀತ್‌ | 

ಕಿಂ ತ್ರಮೇತತ್ತ್ವಸದೃಶಂ ಧಾರಯಸ್ಯಾತ್ಮನೋವಪುಃ ॥ 19 
ಸಾ ತು ಕೃತ್ವಾಂಜಲಿಂ ದೀನಾ ಕನ್ಯೋವಾಚ ತಪೋಧನಮ್‌ । 

ನ ಜಾನೇ ಕಾರಣಂ ತಾತ ಯೇನ ಮೇ ರೂಪಮೀದೃಶಮ್‌ ॥ 20 
ಕಿಂ ತು ಪೂರ್ವಂ ಗತಾಸ್ಟ್ಯೇಕಾ ಮಹರ್ಷೆೇರ್ಭಾವಿತಾತ್ಮನಃ । 
ಪುಲಸ್ಪಸ್ಯಾಶ್ರಮಂ ದಿವ್ಯಮನ್ವೇಷ್ಟುಂ ಸ್ವಸಖೀಜನಮ್‌ ॥ 21 
ನ ಚ ಪಶ್ಯಾಮ್ಯಹಂ ತತ್ರ ಕಾಂಚಿದಭಾಗತಾಂ ಸಖೀಮ್‌ । 

ರೂಪಸ್ಯ ತು ವಿಪರ್ಯಾಸಂ ದೃಷ್ಟ್ವಾ ತ್ರಾಸಾದಿಹಾಗತಾ ॥ 22 


ತೃಣಬಿಂದುಸ್ತು ರಾಜರ್ಷಿಸ್ತಪಸಾ ದ್ಯೋತಿತಪ್ರಭಃ | 
ಧ್ಯಾನಂ ವಿವೇಶ ತಚ್ಚಾಪಿ ಹ್ಯಪಶ್ಯದೃಷಿಕರ್ಮಜಮ್‌ ॥ 23 


ಹೋಗಿ ಆ ತಪೋನಿಧಿಯನ್ನು ನೋಡಿದಳು. ರಾಘವ, ಒಡನೆಯೇ ಆಕೆಯ 
ದೇಹವು ಬಿಳಿಕರಿಸಿತು. ಅವಳು ಗರ್ಭವತಿಯಾದ ಚಿಹ್ನೆಗಳು ಸ್ಪಷವಾಗಿ 
ಗೋಚರಿಸಿದವು (16-17). ತನ್ನದೇಹದಲ್ಲಿಪ್ರಕಟವಾದ ಗರ್ಭವಿಕಾರವನ್ನು 
ಕಂಡು, ಅವಳು ಭೀತಳಾದಳು. ""ಎಲಾ, ನನಗೇನಾಯಿತು !'' ಎಂದು 
ಚಿಂತಿಸುತ್ತ ತನ್ನತಂದೆಯಾದ ತೃಣಬಿಂದುವಿನ ಆಶ್ರಮಕ್ಕೆ ಹೋದಳು (18) 
ಆ ರೀತಿಯಲ್ಲಿದ್ದ ಮಗಳನ್ನು ನೋಡಿ ತೃಣಬಿಂದುವು ""ವತ್ಸೆ ಇದೇನು? 
ನಿನ್ನ ದೇಹವು ಅಯೋಗ್ಯವಾದ ಅವಸ್ಥಾಂತರವನ್ನು ಹೊಂದಿದೆ'' ಎಂದು 
ಕೇಳಿದನು. ಶೋಕಾರ್ತಳಾದ ಆ ಕನೈೆಯು ಕೈ ಮುಗಿದುಕೊಂಡು ದೈನ್ಯದಿಂದ 
ಆ ತಪೋಧನನನ್ನು ಕುರಿತು ""ಅಪ್ಪ ನನಗೆ ಗೊತ್ತಿಲ್ಲ ಈ ತರದ ರೂಪ 
ನನಗೇಕೆ ಬಂದಿತೋ ತಿಳಿಯದು (19-20). ನಡೆದದ್ದು ಇಷ್ಟು: ನನ್ನ 
ಸಖಿಯರನ್ನು ಹುಡುಕುತ್ತ, ಪುಲಸ್ಕಮಹರ್ಷಿಗಳ ಆಶ್ರಮಕ್ಕೆ ನಾನೊಬ್ಬಳೇ 
ಹೋದೆನು. ಈ ದಿನ ನನ್ನ ಯಾವ ಗೆಳತಿಯನ್ನೂ ಅಲ್ಲಿನಾನು ಕಾಣಲಿಲ್ಲ 


ಪೌಲಸೊ ತತ್ರ 13 


ಸ ತು ವಿಜ್ಞಾಯ ತಂ ಶಾಪಂ ಮಹರ್ಷೇರ್ಭಾವಿತಾತ್ಮನಃ | 
ಗೃಹೀತ್ವಾ ತನಯಾಂ ಗತ್ವಾ ಪುಲಸ್ಕಮಿದಮಬ್ರವೀತ್‌ ॥ 24 


ಭಗವಂಸ್ತನಯಾಂ ಮೇ ತ್ವಂ ಗುಣೈಃ ಸ್ಟೈರೇವ ಭೂಷಿತಾಮ್‌ | 
ಭಿಕ್ಷಾಂ ಪ್ರತಿಗೃಹಾಣೇಮಾಂ ಮಹರ್ಷೇ ಸ್ವಯಮುದ್ಯತಾಮ್‌ ॥ 25 


ತಪಶ್ಚರಣಯುಕ್ತಸ್ಯ ಶ್ರಾಮ್ಯಮಾಣೇಂದ್ರಿಯಸ್ಯ ತೇ | 
ಶುಶ್ರೂಷಣಪರಾ ನಿತ್ಯಂ ಭವಿಷ್ಯತಿ ನ ಸಂಶಯಃ ॥ 26 


ತಂ ಬ್ರುವಾಣಂ ತು ತದ್ವಾಕ್ಯಂ ರಾಜರ್ಷಿಂ ಧಾರ್ಮಿಕಂ ತದಾ | 
ಜಿಫೃಕ್ಷುರಬ್ರವೀತ್‌ ಕನ್ಯಾಂ ಬಾಢಮಿತ್ಯೇವ ಸ ದ್ವಿಜಃ ॥ 27 


ದತ್ತ್ವಾಸ ತು ಯಥಾನ್ಯಾಯಂ ಸ್ವಮಾಶ್ರಮಪದಂ ಗತಃ । 
ಸಾಪಿ ತತ್ರಾವಸತ್‌ ಕನ್ಯಾ ತೋಷಯಂತೀ ಪತಿಂ ಗುಣೈಃ ॥ 28 


ಇದ್ದಕಿದ್ದಂತೆ ನನ್ನ ರೂಪೆದಲ್ಲಾದ ಈ ವಿಪರ್ಯಾಸವನ್ನು ಕಂಡು ಹೆದರಿ, 
ಒಡನಯೇ ಇಲ್ಲಿಗೆ ಬಂದೆನು ಎಂದಳು (21- 22) 


ಆಗ ರಾಜರ್ಷಿಯೂ, ತಪೋಮಹಿಮಾನ್ವಿತನೂ ಆದ ತೃಣಬಿಂದುವು 
ಧ್ಯಾನಾರೂಢನಾಗಿ ದಿವ್ಯದೃಷ್ಟಿಯಿಂದ "ಆಹಾ! ಇದು ಪುಲಸ್ಕಮುನಿಯ 
ಕೆಲಸ. ಆತ್ಮಜ್ಞಾನಿಯಾದ ಆ ಮಹರ್ಷಿಯ ಶಾಪದಿಂದ ಹೀಗಾಗಿದೆ'' 
ಎಂಬುದನ್ನರಿತನು (23). ಅನಂತರ ಆ ರಾಜರ್ಷಿಯು ತನ್ನ ಮಗಳೊಡನೆ 
ಪುಲಸ ಸಮುನಿಯ ಸಮೀಪಕ್ಕೆ ಹೋಗಿ ""ಭಗವನ್‌, ಇವಳು ನನ್ನ ಮಗಳು. 
ನಿನಗೆ ಯೋಗ್ಯವಾದ ಸದ್ಗುಣಗಳಿಂದ ಭೂಷಿತಳಾಗಿರುವಳು. ಮಹರ್ಷಿ, 
ತಾನಾಗಿ ಪ್ರಾಪ್ತವಾದ ಈ ಭಿಕ್ಷೆಯನ್ನು ಸ್ವೀಕರಿಸು (24-25). 
ತಪೋನಿರತನಾದ ನಿನಗೆ ಬಹಳ ಶ್ರಮವಾಗುತ್ತದೆ. ದೇಹೇಂದ್ರಿಯಗಳು 
ಬಳಲುತ್ತವೆ. ನನ್ನ ಮಗಳು ಸದಾ ನಿನ್ನ ಶುಶ್ರೂಷೆಯಲ್ಲಿ ನಿರತಳಾಗಿ ನಿನ್ನ 
ತಪಸ್ತಾಧನೆಗೆ ನಿಶ್ಚಯವಾಗಿಯೂ ನೆರವಾಗುವಳು'' ಎಂದು ನಿವೇದಿಸಿದನು 
(26). ಶ್ರೀರಾಮ, ಧಾರ್ಮಿಕನಾದ ಆ ರಾಜರ್ಷಿಯು ವಿನಯದಿಂದ ಹೀಗೆ 
ಹೇಳಲಾಗಿ, ಪುಲಸ ಮ ಆ ಕನ್ಯೆಯನ್ನು ಸ್ವೀಕರಿಸಲು ಒಪ್ಪಿ "ಆಗಲಿ' ಎಂದು 


14 ಉತ್ತರಕಾಂಡ 


ತೆಸ್ಕಾಸ್ತು ಶೀಲವೃತ್ತಾಭ್ಯಾಂ ತುತೋಷ ಮುನಿಪುಂಗವಃ । 
ಪ್ರೀತಃ ಸ ತು ಮಹಾತೇಜಾ ವಾಕ್ಕಮೇತದುವಾಚ ಹ ॥ 29 


ಪರಿತುಷ್ಟೋಃಸ್ಮಿ ಸುಶ್ರೋಣಿ ಗುಣಾನಾಂ ಸಂಪದಾ ಭೃಶಮ್‌ । 
ತಸ್ಮಾದ್ದೇವಿ ದದಾಮ್ಯದ್ಯ ಪುತ್ರಮಾತ್ಮಸಮಂ ತವ ॥ 30 


ಉಭಯೋರ್ವಂಶಕರ್ತಾರಂ ಪೌಲಸ್ಮ ಇತಿ ವಿಶ್ರುತಮ್‌ । 
ಯಸ್ಥಾತ್ತು ವಿಶ್ರುತೋ ವೇದಸ್ತ್ವ್ವಯೈಷೋ ಧ್ಯಯತೋ ಮಮ ॥ 31 


ತಸ್ಮಾತ್‌ ಸ ವಿಶ್ರವಾ ನಾಮ ಭವಿಷ್ಯತಿ ನ ಸಂಶಯಃ | 
ಏವಮುಕ್ವ್ವಾ ತು ಸಾ ದೇವೀ ಪ್ರಹೃಷ್ಟೇನಾಂತರಾತ್ಮನಾ ॥ 32 


ಅಚಿರೇಣೈವ ಕಾಲೇನಾಸೂತ ವಿಶ್ರವಸಂ ಸುತಮ್‌ | 
ತ್ರಿಷು ಲೋಕೇಷು ವಿಖ್ಯಾತಂ ಯಶೋಧರ್ಮಸಮನ್ವಿತಮ್‌ 1 33 


ಡಿ ಅನಂ ಣಬಿಂ ಪುತ್ರಿಯ ಲ್ನ ವಿಧಿವತಾ 
ಪುಲಸ ಸೆ ಮದುವೆಮಾಡಿಕೊಟ್ಟುತನ್ನ ಆಶ್ರ ಮಕ್ಕ ಹಿಂದಿರುಗಿದನು. ನ 
ಆ ರಾಜಪುತ್ರಿಯು ತನ್ನ ಪತಿಯಾದ 'ಪುಲಸ್ಕಮುನಿಯನ್ನು ವಿನಯಾದಿ 
ಸದ್ಗುಣಗಳಿಂದ ಸಂತೋಷ ಪಢನುತ್ತಿದ್ದಳು (2 7- 28). ಆ ಮುನಿಶ್ರೇಷ್ಠನು 
ಪತ್ನಿಯ het. ಸದಾಚಾರಗಳಿಂದ ಸಂಪ್ರೀತನಾಗಿ ಒಂದು ದಿನ ಅವಳನ್ನು 
ಕುರಿತು ""ಸುಂದರಿ, ನಿನ್ನ ಗುಣಸ ಂಪತ್ತನ್ನು ನೋಡಿ ನನಗೆ ಬಹಳ 
ಆನಂದವಾಗಿದೆ. ಆದ್ದರಿಂದ, ದೇವಿ, ನಿನ್ನೆ ಗರ್ಭದಲ್ಲಿ ನನಗೆ ಸಮನಾದ 
ಪುತ್ರನು ಜನಿಸಲೆಂದು ಹರಸುವೆನು [295 30). ನಮ್ಮೀರ್ವರ ಕುಲಗಳನ್ನೂ 
ನಡೆಸಿ ಬೆಳೆಸುವ ಪೌಲಸ್ಸನೆಂಬ ಪುತ್ರನನ್ನು ನೀನು ಪಡೆಯುವೆ. ನಾನು 
ವೇದಾಧ್ಯಯನವನ್ನು ಮಾಡುತ್ತಿದ್ದಾಗ ನೀನು ಬಂದು ಅದನ್ನು 
ಕೇಳಿದೆಯಲ್ಲವ? (31). ವೇದವು ವಿಶ್ರುತವಾಗುತ್ತಿದ್ದಾಗ ಗರ್ಭವನ್ನು 
ಧರಿಸಿದ್ದರಿಂದ, ಆ ಪುತ್ರನು ವಿಶ್ರವಸ್‌ ಎಂದು ಪ್ರಸಿದ್ಧನಾಗುವನು'' ಎಂದು 
ಹೇಳಿದನು. ಪುಲಸ ನ ನುಡಿಯನ್ನು ಕೇಳಿ ಆ ದೇವಿಯು ಪರಮಾನಂದ 
ಮಗ್ಗಳಾದಳು (32). ಸ್ವಲ್ಪಕಾಲದಲ್ಲಿಯೇ ಅವಳು ಒಬ್ಬ ಪುತ್ರನನ್ನು 


ವೈಶ್ರವಣಲೋಕಪಾಲಪದಲಂಕಾದಿಪ್ರಾಪ್ತಿಃ 15 


ಶ್ರುತಿಮಾನ್‌ ಸಮದರ್ಶೀ ಚ ವ್ರತಾಚಾರರತಸ್ತಥಾ । 
ಪಿತೇವ ತಪಸಾ ಯುಕ್ತೋ ಹ್ಯಭವದ್ವಿಶ್ರವಾ ಮುನಿಃ ॥ 34 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದ್ವಿತೀಯಃ ಸರ್ಗಃ 


ತೃತೀಯ ಸರ್ಗಃ 
ವೈಶ್ರವಣಲೋಕಪಾಲಪದಲಂಕಾದಿಪ್ರಾಜ್ತ 


ಅಥ ಪುತ್ರಃ ಪುಲಸಸ್ಯ ವಿಶ್ರವಾ ಮುನಿಪುಂಗವಃ | 
ಅಚಿರೇಣೈವ ಕಾಲೇನಪಿತೇವ ತಪಸಿ ಸ್ಥಿತಃ || 1 


ಸತ್ಯವಾನ್‌ ಶೀಲವಾನ್‌ ಶಾಂತಃ ಸ್ವಾಧ್ಯಾಯನಿರತಃ ಶುಚಿಃ । 
ಸರ್ವಭೋಗೇಷ್ವಸಂಸಕ್ತೋ ನಿತ್ಯಂ ಧರ್ಮಪರಾಯಣಃ | 2 


ಪ್ರಸವಿಸಿದಳು. ಅವನಿಗೆ ವಿಶ್ರವಸ್‌ ಎಂದು ನಾಮಕರಣವಾಯಿತು. ಮುಂದೆ 
ಆತನು ಧರ್ಮನಿಷ್ಠನಾಗಿ ವಿಖ್ಯಾತನಾದನು. ವಿದ್ವಾ ೦ಸನೂ ಸಮದರ್ಶಿಯೂ 
ವ್ರತಾಚಾರನಿರತನೂ ಆದನು. ವಿಶ್ರವಸೆಂಬ ಆ ಯಷಿಯು ತನ್ನತಂದೆಯಂತೆ 
ಮಹಾತಪಸ್ವಿ ಎನಿಸಿದನು (33-34). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಎರಡನೆಯ ಸರ್ಗ 


ಸರ್ಗ 3 


ಕುಬೇರನ ಉತ್ತತ್ತಿ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಲೋಕಪಾಲ 
ಪದವಿಯನ್ನೂ ಪ ಪುಷಕವಿಮಾನವನ್ನೂ ನೀಡುವುದು. 
ಪುಲಸಸುತನಾದ ವಿಶ್ರವಸೆಂಬ ಆ ಮುನಿಪುಂಗವನು ತನ್ನ 
ತಂದೆಯಂತೆಯೇ ಸ್ವ ಸ್ವಲಕಾಲದಲ್ಲಿ ತಪೋನಿರತನಾದನು. ಆತನು 
ಸತ್ಯವಾದಿಯೂ, ಶೀಲವಂತನೂ, ಶಾಂತಸ್ಥ ಭಾವದವನೂ, ಪರಿಶುದ್ಧಚಿತ್ತನೂ 
ಆಗಿ ವೇದಾಧ್ಯಯನತತ್ತರನಾಗಿದ್ದನು. ಸಕಲಭೋಗಗಳಲ್ಲಿಯೂ ವಿರಕ್ಷನಾಗಿ 


16 ಉತ್ತರಕಾಂಡ 
ಜ್ಞಾತ್ವಾ ತಸ್ಯ ತು ತದ್ವೃತ್ತಂ ಭರದ್ವಾಜೋ ಮಹಾಮುನಿಃ । 


ದದೌ ವಿಶ್ರವಸೇ ಭಾರ್ಯಾಂ ಸ ಸುತಾಂ ದೇವವರ್ಣಿನೀಮ್‌ ॥ 3 
ಪ್ರತಿಗೃಹ್ಯ ತು ಧರ್ಮೇಣ ಭರದ್ವಾಜಸುತಾಂ ತದಾ । 
ಪ್ರಜಾನ್ವೇಷಿಕಯಾ ಬುದ್ಧ್ಯಾ ಶ್ರೇಯೋ ಹ್ಯಸ್ಯ ವಿಚಿಂತಯನ್‌ ॥ 4 
ಮುದಾ ಪರಮಯಾ ಯುಕ್ತೋ ವಿಶ್ರವಾ ಮುನಿಪುಂಗವಃ | 

ಸ ತಸ್ಯಾಂ ವೀರ್ಯಸಂಪನ್ನಮಪತ್ಯಂ ಪರಮಾದ್ಭುತಮ್‌ । 5 
ಜನಯಾಮಾಸ ಧರ್ಮಜ್ಞಃ ಸರ್ವೈರ್ಬ್ರಹ್ಮಗುಣೈರ್ಯುತಮ್‌ । 

ತಸ್ಮಿನ್‌ ಜಾತೇ ತು ಸಂಹಷ್ಠ ಸಂಬಭೂವ ಪಿತಾಮಹಃ ॥ 6 


ದೃಷ್ಟ್ಯಾ ಶ್ರೇಯಸ್ಕರೀಂ ಬುದ್ಧಿಂ ಧನಾಧ್ಯಕ್ಷೋ ಭವಿಷ್ಯತಿ । 

ನಾಮ ತಸ್ಕಾಕರೋತ್‌ ಪ್ರೀತಃ ಸಾರ್ಧಂ ದೇವರ್ಷಿಭಿಸ್ತದಾ॥ 7 
ಯಸ್ಮಾದ್ವಿಶ್ರವಸೋ*ಪತ್ಯಂ ಸಾದೃಶ್ಯಾದ್ವಿಶ್ರವಾ ಇವ । 
ತಸ್ಮಾದ್ಹೈಶ್ರವಣೋ ನಾಮ ಭವಿಷ್ಯತ್ಯೇಷ ವಿಶ್ರುತಃ ॥ 8 


ಸಾರ್ಪಾರ್ಟಾರ್ಸಾಸರತ್ಪಾಶಾಾಸಾಷ 
ವಿಶ್ರವಸಿನ ವೃತ್ತಾ ೦ತವನ್ನು ತಿಳಿದು, ಆತನಿಗೆ ತನ್ನ ಮಗಳಾದ 
ದೇವವರ್ಣಿನಿಯನ್ನು ಕೊಟ್ಟು ವಿವಾಹಮಾಡಲುದ್ದೇಶಿಸಿದನು (3). ಆಗ 
ವಿಶ್ರವಸ್ತು ಭರದ್ವಾಜತನಯಳನ್ನು ವಿಧಿಪೂರ್ವಕವಾಗಿ ಮದುವೆಯಾದನು. 
ಲೋಕಧರ್ಮವನರಿತ ಆ ಮುನಿಪುಂಗವನಿಗೆ ಪತ್ನಿಯ ಸದ್ಗುಣಗಳಿಂದ 
ಸಂತೋಷವಾಗಿ, ಲೋಕಹಿತಕ್ಕೋಸ್ಕರ ಅವಳಲ್ಲಿ ಸಂತತಿಯನ್ನು 
ಪಡೆಯಬೇಕೆಂದು ಇಚ್ಚೆಯಾಯಿತು (4) ಆಗವಿಶ್ರವಸ್ಸುದೇವವರ್ಣಿನಿಯಲ್ಲಿ 
ವೀರ್ಯವಂತನೂ ಬ್ರಾಹ್ಮಣೋಚಿತವಾದ ಸಮಸ್ತಗುಣಗಳಿಂದ ಯುಕ್ತನೂ 
ವಿಸ್ಮಯಾವಹ ಚರಿತ್ರನೂ ಆದ ಒಬ್ಬ ಪುತ್ರನನ್ನು ಪಡದನು. ಆ ಮಗು 
ಜನಿಸಲಾಗಿ ಅದರ ಪಿತಾಮಹನಾದ ಪುಲಸನಿಗೆ ಪರಮಾನಂದವಾಯಿತು. 
ವಿಶ್ರವಸ್ಸಿನ ಲೋಕಹಿತೇಚ್ಛೆಯನ್ನು ಪರ್ಯಾಲೋಚಿಸಿ, ಆ ಮಗು ಮುಂದೆ 


ರ ಮೂಲದಲ್ಲಿರುವ "ಪಿತಾಮಹ' ಎಂದರೆ ಬ್ರಹ್ಮನೆಂದೂ, "ಶ್ರೇಯಸ್ಕರೀಬುದಿ' ಯು 
ಮಗುವಿನದೆಂದೂ ವ್ಯಾಖ್ಯಾನಕಾರರು ಎವಿಧಾನ್ಹಯಗಳಿಂದಬೇರೆ ಬೇರೆ ಅರ್ಥವನ್ನುಹಣದ್ದಾರೆ. 


ವೈಶ್ರವಣಲೋಕಪಾಲಪದಲಂಕಾದಿಪ್ರಾಪ್ತಿಃ 17 
ಸ ತು ವೈಶ್ರವಣಸ್ತತ್ರ ತಪೋವನಗತಸ್ತದಾ । 


ಅವರ್ಧತಾಹುತಿಹುತೋ ಮಹಾತೇಜಾ ಯಥಾನಲಃ ॥ 9 
ತಸ್ಯಾ ಶ್ರಮಪದಸ್ಥಸ್ಕ ಬುದ್ಧಿರ್ಜಜ್ಞೇ ಮಹಾತ್ಮನಃ । 

ಚರಿಷ್ಕೇ ಪರಮಂ 'ಧರ್ಮಂ ಧರ್ಮೋ ಹಿ ಪರಮಾ ಗತಿಃ ॥ 10 
ಸತು ವರ್ಷಸಹಸ್ರಾಣಿ ತಪಸ್ತಪ್ಪ್ವಾ ಮಹಾವನೇ । 

ಯಂತ್ರಿತೋ ನಿಯಮ್ಮೆ ರುಗ್ಧೆ: ಶಕಾರ ಸುಮಹತ್ತಪಃ ॥ 11 
ಪೂರ್ಣೇ ವರ್ಷಸಹಸ್ರಾಂತೇ ತಂ ತಂ ವಿಧಿಮಕಲ್ಪಯತ್‌ । 

ಜಲಾಶೀ ಮಾರುತಾಹಾರೋ ನಿರಾಹಾರಸ್ತಥೈವ ಚ ॥ 12 
ಏವಂ ವರ್ಷಸಹಸ್ರಾಣಿ ಜಗ್ಗುಸ್ತಾನ್ಯೇಕವರ್ಷವತ್‌ । 

ಅಥ ಪ್ರೀತೋ ಮಹಾತೇಜಾಃ ಸೇಂದೈೈಃ ಸುರಗಣೈಃ ಸಹ ॥ 13 
ಗತ್ವಾ ತಸ್ಯಾಶ್ರಮಪದಂ ಬ್ರಹ್ನೇದಂ ವಾಕ್ಯಮಬ್ರವೀತ್‌ | 
ಪರಿತುಷ್ಟೋಪಸ್ಥಿ ತೇ ವತ್ತ ಕರ್ಮಣಾನೇನ ಸುವ್ರತ । 14 


ಕಾಶ್ತಾಸಸರ್ತಾಕಣಶ್ಲಾಘತಾಶಾಣಾರ್ಸಾ 
(5-6). ಅನಂತರ ಸಂಪ್ರೀತನಾದ ಪುಲಸ್ನನು ದೇವರ್ಷಿಗಳೊಡಗೂಡಿ 
ಬಂದು ಆ ಶಿಶುವಿಗೆ "ವೈಶ್ರವಣ' ಎಂದು ನಾಮಕರಣ ಮಾಡಿದನು. ಏಕೆಂದರೆ, 
ಆ ಶಿಶು ವಿಶ್ರವಸಿನ ಪುತ್ರನಾದ್ದರಿಂದಲೂ ಆಕೃತಿಯಲ್ಲಿ ವಿಶ್ರವಸನ್ನು 
ಹೋಲುತ್ತಿದ್ದುದರಿಂದಲೂ ಈತನು ವೈಶ್ರವಣನೆಂದು ವಿಖ್ಯಾತನಾಗಲಿ-ಎಂದು 
ಪುಲಸ ನ ಆಶಯವಾಗಿತ್ತು (7-8) ಆಮೇಲೆ ವೈಶ್ರವಣನು ಆಹುತಿಗಳಿಂದ 
ಹುತನಾದ ಯಜ್ಞೇಶ್ವರನಂತೆ ಮಹಾತೇಜಸ್ವಿಯಾಗಿ, ತಪೋವನದಲ್ಲಿ 
ಬೆಳೆದನು. ಹೀಗಿರಲು ಆ ಮಹಾತ್ಮನಿಗೆ ""ನಾನು ಉಗ್ರವಾದ 
ತಪಸ್ಸನ್ನಾಚರಿಸುವೆನು. ಧರ್ಮಸಾಧನವಾದ ತಪಸ್ತೇ ಅಲ್ಲವೆ ಜೀವಿಗಳಿಗೆ 
ಪರಮಗತಿ?'' ಎಂದು ಬುದ್ದಿಯುಂಟಾಯಿತು (9-10). ಆಗ ವೈಶ್ರವಣನು 
ದಟ್ಟವಾದ ಅರಣ್ಯದಲ್ಲಿದ್ದು ಕಠೋರವಾದ ನಿಯಮಗಳಿಗೆ ಒಳಗಾಗಿ, 
ಒಂದು ಸಾವಿರ ವರ್ಷಗಳವರೆಗೆ ಉಗ್ರವಾದ ತಪಸನ್ನಾಚರಿಸಿದನು. ಆಮೇಲೆ 
ಇನ್ನೂ ಕೆಲವು ಕಟ್ಟುಗಳಿಗೆ ಒಳಪಟ್ಟು ಕೇವಲ ಜಲಾಹಾರ, ವಾತಾಹಾರ 
ಅವುಗಳೂ ಇಲ್ಲದ ನಿರಾಹಾರಗಳಿಂದ ವರ್ಷಸಹಸ್ತ್ರ ಪರ್ಯಂತವಾಗಿ 


18 ಉತ್ತರಕಾಂಡ 
ವರಂ ವೃಣೀಷ್ವ ಭದ್ರಂತೇ ವರಾರ್ಹಸ್ತ ವಲಿ ಮಹಾಮತೇ | 


ಅಥಾಬ್ರವೀದ್ವೈ ಶ್ರವಣಃ ಪಿತಾಮಹಮುಪಸ್ಥಿತಮ್‌ ॥ 15 
ಭಗವನ್‌ ಲೋಕಪಾಲತ್ವಮಿಚ್ಛೇಯಂ ವಿತ್ತರಕ್ಷಣಮ್‌ । 
ಅಥಾಬ್ರವೀದ್ವೈಶ್ರವಣಂ ಪರಿಶುಷ್ಟೇನ ಚೇತಸಾ ॥ 16 
ಬ್ರಹ್ಮಾ ಸುರಗಣೈಃ ಸಾರ್ಧಂ ಬಾಢಮಿತ್ಯೇವ ಹೃಷ್ಟವತ್‌ । 

ಅಹಂ ವೈ ಲೋಕಪಾಲಾನಾಂ ಚತುರ್ಥಂ ಸ್ರಷ್ಟುಮುದ್ಯತಃ || 17 
ಯಮೇಂದ್ರವರುಣಾನಾಂ ಚ ಪದಂ ಯತ್ತವ ಚೇಪಿತಮ್‌ | 

ತದ್ಗ ಚ್ಛತ್ವಂ ಹಿ ಧರ್ಮಜ್ಞ ನಿಧೀಶತ್ವಮವಾಪ್ನಹಿ | 18 
ಶಕ್ರಾಂಬುಪಯಮಾನಾಂ ಚ ಚತುರ್ಥಸ್ತ್ವಂ ಭವಿಷ್ಯಸಿ | 

ಏತಚ್ಚ ಪುಷ್ಪಕಂ ನಾಮ ವಿಮಾನಂ ಸೂರ್ಯಸಂನಿಭಮ್‌ ॥ 19 
ಪ್ರತಿಗೃಹ್ಹೀಷ್ಟ ಯಾನಾರ್ಥಂ ತ್ರಿದಶೈಃ ಸಮತಾಂ ವ್ರಜ । 

ಸ್ವಸ್ತಿ ತೇಸ್ತು ಗಮಿಷ್ಯಾಮಃ ಸರ್ವ ಏವ ಯಥಾಗತಮ್‌ ॥ 20 


ತಪೋನಿರತನಾದನು (11-12). ಶ್ರೀರಾಮ, ಹೀಗೆ ಸಾವಿರಾರು ವರ್ಷಗಳನ್ನು 
ಒಂದು ವರ್ಷದಂತೆ ಆತನು ಅನಾಯಾಸವಾಗಿ ಕಳೆದನು. ತೇಜೋನಿಧಿ 
ಯಾದ ಬ್ರಹ್ಮದೇವನು ವೈಶ್ರವಣನ ತಪಸ್ಸಿನಿಂದ ಸಂತುಷನಾಗಿ ಇಂದ್ರಾದಿ 
ದೇವತೆಗಳೊಡನೆ ಬಂದು “ವತ್ತ-ವೈಶ್ರವಣ, ನಿನ್ನ ತಪಶ್ಚರಣದಿಂದ 
ಪರಿತುಷ್ಪನಧಾಗಿದ್ದೇನೆ. ನಿನಗೆ ಮಂಗಳವಾಗಲಿ. ವರವನ್ನು ಪಡೆಯಲು 
ಅರ್ಹನಾಗಿದ್ದೀಯೆ. ನಿನಗೆ ಬೇಕಾದ ವರವನ್ನು ಕೇಳಿಕೊ'' ಎಂದನು 
(13-14) ಆಗ ತನ್ನೆದುರಿಗೆ ಪ್ರತ್ಯಕ್ಷನಾದ ಬ್ರಹ್ಮನನ್ನು ನೋಡಿ ವೈಶ್ರವಣನು 
“ಭಗವನ್‌, ನಾನು ಲೋಕಪಾಲನೆನಿಸಿ ಸಮಸ್ತ ನಿಧಿಗಳಿಗೂ ಅಧಿ 
ಪತಿಯಾಗಬೇಕೆಂದು  ಬಯಸುತ್ತೇನೆ'' ಎಂದು ನುಡಿದನು. 
ದೇವತೆಗಳೊಡನಿದ್ದ ಬ್ರಹ್ಮನು ಸಂತುಷ್ಟಾಂತರಂಗನಾಗಿ ""ಒಳ್ಳೆಯದು 
ಹಾಗೆಯೇ ಆಗಲಿ. ನಾಲ್ಕನೆಯ ಲೋಕಪಾಲನೊಬ್ಬನನ್ನು ನಾನು 
ಸೃಜಿಸಬೇಕೆಂದು ಸಂಕಲ್ಪಿಸಿದ್ದೆನು (15-16) ನೀನು ಲೋಕಪಾಲ 
ಪದವಿಯನ್ನು ಬಯಸಿದ್ದೀಯೆ. ಆದ್ದರಿಂದ ಯಮ, ಇಂದ್ರ, ವರುಣರೊಡನೆ 
ನೀನು ನಾಲ್ಕನೆಯ ಲೋಕಪಾಲನಾಗು. ಎಲ್ಲೆ ಧರ್ಮಜ್ಞನೆ, ಸಮಸ್ತ ನಿಧಿ 


ವೈಶ್ರವಣಲೋಕಪಾಲಪದಲಂಕಾದಿಪ್ರಾಪ್ತಿಃ 19 


ಕೃತಕೃತ್ಯಾ ವಯಂ ತಾತ ದತ್ತಾ ಎತೆವ ವರದ್ವಯಮ್‌ 


ಇತ್ಯುಕ್ತ್ವಾ ಸ ಗತೋ ಬ್ರಹ್ಮಾ ಸ್ವಸ್ಥಾನಂ ತ್ರಿದಶೈಃ ಸಹ ॥ 21 
ಗತೇಷು ಬ್ರಹ್ಮಪೂರ್ವೇಷು ದೇವೇಷ್ಟಥ ನಭಃಸ್ನಲಮ್‌ । 

ಧನೇಶಃ ಪಿತರಂ ಪ್ರಾಹ ಪ್ರಾಂಜಲಿಃ ಪ್ರಯತಾತ್ಸವಾನ್‌ || 22 
ನಿವಾಸನಂ ನ ಮೇ ದೇವೋ ವಿದಧೇ ಸ ಪ್ರಜಾಪತಿಃ | 

ಭಗವಾನ್‌ ಲಬ್ಧವಾನಸ್ಮಿ ವರಮಿಷ್ಟಂ ಪಿತಾಮಹಾತ್‌ ॥ 23 
ತಂ ಪಶ್ಯ ಭಗವನ್‌ ಕಿಂಚೆನ್ನಿವಾಸಂ ಸಾಧು ಮೇ ಪ್ರಭೋ । 

ನ ಚ ಪೀಡಾ ಭವೇದ್ಯತ್ರ ಪ್ರಾಣಿನೋ ಯಸ್ಯ ಕಸ್ಯಚಿತ್‌ ॥ 24 
ಏವಮುಕ್ತಸ್ತು ಪುತ್ರೇಣ ವಿಶ್ರವಾ ಮುನಿಪುಂಗವಃ । 

ವಚನಂ ಪ್ರಾಹ ಧರ್ಮಜ್ಞಃ ಶ್ರೂಯತಾಮಿತಿ ಸತ್ತಮಃ ॥ 25 
ದಕ್ಷಿಣಸ್ಯೋದಧೇಸ್ತೀರೇ ತ್ರಿಕೂಟೋ ನಾಮ ಪರ್ವತಃ । 

ತಸ್ಯಾಗ್ರೇ ತು ವಿಶಾಲಾ ಸಾ ಮಹೇಂದ್ರಸ್ಯ ಪುರೀ ಯಥಾ । 26 


ಗಳಿಗೂ ಅಧಿಪತಿಯಾಗಿರು. ಇಂದ್ರ, ವರುಣ ಯಮರೊಡನೆ ನೀನು ನಾಲ್ಕನೆ 
ಯವನಾಗುವೆ. ಅಲ್ಲದೆ ಇಲ್ಲಿ ನೋಡು. ಇದು ಸೂರ್ಯಸಂಕಾಶವಾದ 
ಪುಷ್ಪಕವೆಂಬ ವಿಮಾನ (17-19). ನಿನ್ನ ಸಂಚಾರಾರ್ಥವಾಗಿ ಇದನ್ನು 
ಸ್ವೀಕರಿಸು. ದೇವತೆಗಳಿಗೆ ಸಮಾನನಾಗು. ನಿನಗೆ ಶುಭವಾಗಲಿ. ವತ್ಸ ಈ 
ಎರಡು ವರಗಳನ್ನು ಸಲ್ಲಿಸಿ ನಾವು ಕೃತಕೃತ್ಯರಾದವು. ಇನ್ನು ನಾವು 
ಹೊರಡುತ್ತೇವೆ'' ಎಂದು ಹೇಳಿ ದೇವತೆಗಳೊಡನೆ ತನ್ನ ಲೋಕಕ್ಕೆ 
ಹೊರಟುಹೋದನು (20-21). ಹೀಗೆ ಬ್ರಹ್ಮಾದಿಗಳು ಅಂತರಿಕ್ಷಮಾರ್ಗದಲ್ಲಿ 
ನನಿರ್ಗಮಿಸಲು, ಧನಾಧಿಪತಿಯಾದ ವೈಶ್ರವಣನು ತನ್ನ ತಂದೆಯಾದ 
ವಿಶ್ರವಸನ್ನು ಕಂಡು ವಿನಯದಿಂದ ನಮಸ್ಕರಿಸಿ, "ಭಗವನ್‌, ಬ್ರಹ್ಮದೇವನಿಂದ 
ಅಭೀಷವಾದ ವರವನ್ನುಪಡೆದಿದ್ದೇನೆ. ಆದರೆ ಪ್ರಜೇಶ್ವರನಾದ ಆ ದೇವನು 
ನನಗೆ ವಾಸಸ್ಥಾನವನ್ನು ಗೊತ್ತುಪಡಿಸಲಿಲ್ಲ(22-23) ಆದ್ದರಿಂದ, ಓ ಪ್ರಭು, 
ನನಗೊಂದು ವಾಸಸ್ಥಳವನ್ನು ನಿರ್ದೇಶಿಸು. ಅಲ್ಲಿಯಾವ ಪ್ರಾಣಿಗೂ ನನ್ನಿಂದ 
ಹಿಂಸೆಯಾಗದಂತಿರಲಿ' ಎಂದು ವಿಜ್ಞಾಪಿಸಿದನು (24). ಆಗ 
ಮುನಿಪುಂಗವನಾದ ವಿಶ್ರವಸ್ತು""ವತ್ತ ದಕ್ಷಿಣ ಸಮುದ್ರದ ಆಚೆಯ ದಡದಲ್ಲಿ 


20 ಉತ್ತರಕಾಂಡ 
ಲಂಕಾ ನಾಮ ಪುರೀ ರಮ್ಯಾ ನಿರ್ಮಿತಾ ವಿಶ್ವಕರ್ಮಣಾ 


ರಾಕ್ಷಸಾನಾಂ ನಿವಾಸಾರ್ಥಂ ಯಥೇಂದ್ರಸ್ಕಾಮರಾವತೀ || 27 
ತತ್ರ ತ್ವಂ ವಸ ಭದ್ರಂ ತೇ ಲಂಕಾಯಾಂ ನಾತ್ರ ಸಂತಯಃ । 
ಹೇಮಪ್ರಾಕಾರಪರಿಖಾ ಯಂತ್ರಶಸ್ಪಸಮಾವೃತಾ ॥ 28 
ರಮಣೀಯಾ ಪುರೀ ಸಾ ಹಿ ರುಕ್ಕವೈದೂರ್ಯತೋರಣಾ | 
ರಾಕ್ಷಸೈಃ ಸಾ ಪರಿತ್ಯಕ್ತಾ ಪುರಾ ವಿಷ್ಣುಭಯಾರ್ದಿತ್ಛೆಃ ॥ 29 
ಶೂನ್ಯಾ ರಕ್ಷೋಗಣೈಃ ಸರ್ವೈ ರಸಾತಲತಲಂ ಗತ್ಯೆಃ । 
ಶೂನ್ಯಾ ಸಂಪ್ರತಿ ಲಂಕಾ ಸಾ ಪ್ರಭುಸ್ತಸ್ಯಾ ನ ವಿದ್ಯತೇ ॥ 30 
ಸತ್ವಂ ತತ್ರ ನಿವಾಸಾಯ ಗಚ್ಛ ಪುತ್ರ ಯಥಾಸುಖಮ್‌ । 
ನಿರ್ದೊಷಸ್ತತ್ತ ತೇ ವಾಸೋ ಆ ಬಾಧಾ ತತ್ರ ಕಸ್ಯಚಿತ್‌ ॥ 31 
ಏತಚ್ಛುತ್ವಾಸ ಧರ್ಮಾತ್ಮಾ ಧರ್ಮಿಷ್ಟಂ ವಚನಂ ಪಿತುಃ | 
ನಿವಾಸೆಯಾಮಾಸ ತದಾ ಲಂಕಾಂ ಪರ್ವತಮೂರ್ಧನಿ ॥ 32 


ತ್ರಿಕೂಟವೆಂಬ ಪರ್ವತವಿದೆ. ಅದರ ಶಿಖರದಲ್ಲಿ ಇಂದ್ರನ ಅಮರಾವತಿಯಂತೆ 
ಭವ್ಯವಾದ ಲಂಕೆಯೆಂಬ ನಗರವುಂಟು. ಅದನ್ನು ವಿಶ್ವಕರ್ಮನು ರಾಕ್ಷಸರ 
ನಿವಾಸಕ್ಕಾಗಿ ಹಿಂದೆ ನಿರ್ಮಿಸಿದ್ದನು. ನೀನು ಅಲ್ಲಿವಾಸವಾಗಿರು (25-27). 
ನಿಶ್ಚಯವಾಗಿಯೂ ನಿನಗೆ ಶುಭವಾಗುವುದು. ಲಂಕಾನಗರವು 
ಸುವರ್ಣಮಯ ಪ್ರಕಾರಗಳಿಂದ ಪರಿವೃತವಾಗಿದೆ. ಸುತ್ತಲೂ ಕಂದಕವಿದೆ. 
ವಿವಿಧ ಯಂತ್ರ Melis ಆದ 46ರ 0% ಸನ್ನದ್ಧವಾಗಿದೆ. ಚಿನ್ನ 
ವ್ಸ ಢೂರ್ಯಾದಿಗಳಿಂದ ಅಲಂಕೃತವಾದ ಪುರದ್ವಾರವಿದೆ. "ವತ್ತ, ಆ ನಗರವು 
ಅ ಸುಂದರವಾಗಿದೆ. ಈಗ ರಾಕ್ಷಸರು ಅಲ್ಲಿಲ್ಲ ವಿಷ್ಣುವಿನ ಭಯದಿಂದ 
ಅವರು ಲಂಕೆಯನ್ನು ತ್ಯಜಿಸಿ ಹೋಗಿದ್ದಾರೆ (28-29). ಅವರೆಲ್ಲರೂ 
ರಸಾತಳಕ್ಕೆ ಹೋಗಿದ್ದಾರೆ. ನಗರವು ಶೂನ್ಯವಾಗಿದೆ. ಅದಕ್ಕೆ ಯಾವನೂ ಈಗ 
ಒಡೆಯನಿಲ್ಲ ಮಗನೆ ನೀನು ಆ ಲಂಕೆಗೆ ಹೋಗಿ ಸುಖದಿಂದ ವಾಸವಾಗಿರು. 
ಅಲ್ಲಿ ಯಾವ ತೊಂದರೆಯೂ ನಿನಗೆ ಸಮನಿಸದು. ನಿನ್ನಿಂದ ಇತರರಿಗೂ 
ತೊಂದರೆಯಾಗದು'' ಎಂದು ತಿಳಿಸಿದನು (30-31) `ಧರ್ಮಾತ್ಸನಾದ 
ವೈಶ್ರವಣನು ತಂದೆಯ ಧರ್ಮಾನ್ವಿತಾದ ವಚನವನ್ನಾಲಿಸಿ, ಅದರಂತೆಯೇ 


ವೈ ಶ್ರವಣಲೋಕಪಾಲಪದಲಂಕಾದಿಪ್ರಾ ಪ್ರಕ 21 


ನೈರ್ಬ್ಯುತಾನಾಂ ಸಹಸ್ಸೆಸ್ತು ಹೃಷ್ಟೈಃ ಪ್ರಮುದಿತೈಃ ಸಹ । 


ಅಚಿರೇಣೈವ ಕಾಲೇನ ; ಸಂಪೂರ್ಣಾ ತಸ್ಯ ಶಾಸನಾತ್‌ Il 33 
ಸತು ತತ್ರಾವಸತ್‌ ಪ್ರೀತೋ ಧರ್ಮಾತ್ಮಾ ನೈರ್ಯತರ್ಷಭಃ | 
ಸಮುದ್ರಪರಿಖಾಯಾಂ ತು ಲಂಕಾಯಾಂ ವಿಶ್ರವಾತ್ಮಜಃ ॥ 34 


ಚತ ಕಾಲೇ ತು ಧರ್ಮಾತ್ಮಾ ಪುಷಕೇಣ ಧನೇಶ್ವರಃ | 
ಭ್ಯಾಗಚ್ಛದ್ದಿ _ನೀತಾತ್ಮಾ ಪಿತರಂ ಮಾತರಂ ಚಹಿ || 35 


ಸ ದೇವಗಂಧರ್ವಗಣೈರಭಿಷ್ಟುಶ 
ಸಥಾಪರೋನೃತ್ಯವಿಭೂಷಿತಾಲಯಸಃ । 
ಗಭಸ್ತಿಭಿಃ ಸೂರ್ಯ ಇವಾವಭಾಸಯನ್‌ 
ಪಿತುಃ ಸಮೀಪಂ ಪ್ರಯಯೌ ಸ ವಿತ್ತಪಃ ॥ 36 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತೃತೀಯ ಸರ್ಗಃ 


ತೂಸಾಸಾರ್ಮ್ಯರಾಾರಾರ್ಪಾರಾರ್ಕ್ಶಾರಾಾಕಾಸಶ್‌ 
ಲಂಕೆಯು ಹೃಷ್ಟಪುಟ್ಟರಾದ ರಾಕ್ಷಸರ ಸಂದಣಿಯಿಂದ ತುಂಬಿತು. ವೈಶ್ರವಣನ 
ಸ ಬಹು ಮಂದಿ ಪ್ರಜೆಗಳು ಬಂದು ನೆಲೆಸಿದರು (32-33) 

ೈಶ್ರವಣನು ಅಲ್ಲಿದ್ದ ರಾಕ್ಷಸರಿಗೆ ಅಧಿಪತಿಯಾದನು. ಆ ಧರ್ಮಾತ್ಮನು ಈ 
ಪ್ರ ಗಿ ಲಂಕೆಯಲಿ ) ಸಂತೋಷದಿಂದ ವಾಸವಾಗಿದ್ದನು. ಆತನು ಆಗಾಗೆ 

ಪುಷಕವನ್ನೇರಿ ಬಂದು ತಂದೆತಾಯಿಗಳನ್ನು ವಿನಯದಿಂದ ಕಂಡು 
bes (34-35) ಆ ಧನೇಶ್ವ ರನ ಅರಮನೆಗೆ ಬಂದು 
ದೇವಗಂಧರ್ವರು ಸ್ಪುತಿಸುತ್ತಿದ್ದರು. ಅಪ್ಪರೆಯರು ನರ್ತಿಸುತ್ತಿದ್ದರು. 
ಕಿರಣಗಳಿಂದ... ವಿರಾಜಿಸುವ. ಸೂರ್ಯನಂತೆ ವೈಶ್ರವಣನು 
ತೇಜೋರಾಶಿಯಾಗಿದ್ದನು. ಆದರೂ ಪಿತೃದರ್ಶನಕ್ಕಾಗಗಿ ವಿಶ್ರವಸಿನ ಬಳಿಗೆ 
ಆತನು ವಿನಯದಿಂದ ಆಗಾಗ ಬರುತ್ತಿದ್ದನು (36) 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಮೂರನೆಯ ಸರ್ಗ 


ಚತುರ್ಥ ಸರ್ಗಃ 
ರಾವಣಾದಿಪೂರ್ವತನರಾಕ್ಷಸೋತ್ಪತ್ತಿ ಕಥನಮ್‌ 
ಶ್ರುತ್ವಾಗಸ್ನೇರಿದಂ ವಾಕ್ಯಂ ರಾಮೋ ವಿಸ್ಮಯಮಾಗತಃ | 


ಕಥಮಾಸೀತ್ತು ಲಂಕಾಯಾಂ ಸಂಭವೋ ರಕ್ಷಸಾಂ ಪರಾ ॥ 1 

ತತಃ ಶಿರಃ ಕಂಪಯಿತ್ವಾ ತ್ರೇತಾಗ್ನಿಸಮವಿಗ್ರಹಮ್‌ | 

ತಮಗಸ್ಮಂ ಮುಹುರ್ದ್ವಷ್ಟ್ವಾ ಸ್ಮಯಮಾನೋ5 ಭ್ಯಭಾಷತ ॥ 2 

ಭಗವಾನ್‌ ಪೂರ್ವಮಪ್ಯೇಷಾ ಲಂಕಾಸೀತ್‌ ಪಿಶಿತಾಶಿನಾಮ್‌ । 

ಶ್ರುತ್ವೇದಂ ಭಗವದ್ವಾಕ್ಕಂ ಜಾತೋ ಮೇ ವಿಸ್ಮಯಃ ಪರಃ ॥ 3 

ಪುಲಸ್ಪವಂಶಾದುದ್ಧೂತಾ ರಾಕ್ಷಸಾ ಇತಿ ನಃ ಶ್ರುತಮ್‌ | 

ಇದಾನೀಮನ್ಯತಶ್ಶಾ ದಿ ಸಂಭವಃ ಕೀರ್ತಿತಸ್ತ ಆಯಾ ॥ 

ರಾವಣಾತ್‌ ಕುಂಭಕರ್ಣಾಚ್ಚ ಪ್ರಹಸ್ತಾದ್ವಿಕಟಾದಪಿ । 

ರಾವಣಸ್ಯ ಚ ಪುತ್ರೇಭ್ಯಃ ಕಿಂ ನು ತೇ ಬಲವತ್ತರಾಃ ॥ 5 
ಸರ್ಗ 4 


ಶ್ರೀರಾಮನ ಪ್ರಶ್ನೆಗೆ ಅಗಸ್ತರ ಉತ್ತರ. ಹೇತಿಯೆಂಬ ರಾಕ್ಷಸನಿಗೆ 
ಎದ್ಯುತ್ಕೇಶನೆಂಬ ಪುತ್ರನು ಜನಿಸುವುದು. ಆತನ ಮಗನಾದ ಸುಕೇಶನಿಗೆ 
ಪಾರ್ವತೀಪರಮೇಶ್ವರರ ಅನುಗ್ರಹ. 

ಅಗಸ್ಪಧ ನುಡಿಯನ್ನು ಕೇಳಿ ಶ್ರೀರಾಮನು ಆಶ್ಚರ್ಯಚಕಿತನಾದನು. 
ಕುಬೇರನಿಗಿಂತಲೂ ಹಿಂದೆ ಲಂಕೆಯಲ್ಲಿರಾಕ್ಷಸರು ಇದ್ದುದಾದರೂ ಹೇಗೆಂದು 
ಶ್ರೀರಾಮನು ಎಸ್ಡಿತನಾಗಿ ತಲೆದೂಗುತ್ತ, ತ್ರೇತಾಗ್ನಿಯಂತೆ ದೀಪ್ರಕಾಯರಾದ 
ಅಗಸ್ತ್ಯಮಹರ್ಷಿಗಳನ್ನು ನೋಡಿ "“ಭಗವನ್‌, ಪೂರ್ವದಲ್ಲಿಯೂ ಸಹ 
ಲಂಕೆಯು ಮಾಂಸಾಶಿಗಳಾದ ರಾಕ್ಷಸರಿಗೆ ವಸತಿಯಾಗಿತ್ತೆಂಬ ತಮ್ಮ 
ನುಡಿಯನ್ನು ಕೇಳಿ ನನಗೆ ಪರಮಾಶ್ಚರ್ಯವಾಗಿದೆ (1-3). ರಾಕ್ಷಸರು 
ಪುಲಸ್ಪವಂಶದಲ್ಲಿ ಜನಿಸಿದರೆಂದು ನಾವು ಕೇಳಿದ್ದೇವೆ. ಬೇರೊಂದು 
ವಂಶದಲ್ಲಿಯೂ ಅವರು ಜನಿಸಿದ್ದರೆಂದು ಅರ್ಥ ಬರುವಂತೆ ತಾವು ಹೇಳಿದಿರಿ. 
ಅವರು ರಾವಣ, ಕುಂಭಕರ್ಣರಿಗಿಂತಲೂ, ಪ್ರಹಸ್ತ ವಿಕಟರಿಗಿಂತಲೂ 


ರಾವಣಾದಿಪೂರ್ವತನರಾಕ್ಷಸೋತತ್ತಿಕಥನಮ್‌ 23 
ಕ ಏಷಾಂ ಪೂರ್ವಕೋ ಬ್ರಹ್ಮನ್‌ ಕಿಂನಾಮಾ ಚ ಬಲೋತ್ಕಟಃ | 


ಅಪರಾಧಂ ಚ ಕಂ ಪ್ರಾಪ್ಯ ವಿಷ್ಣುನಾ ದ್ರಾವಿತಾಃ ಕಥಮ್‌ ॥ 6 
ಏತದ್ವಿಸ್ತರತಃ ಸರ್ವಂ ಕಥಯಸ್ವ ಮಮಾನಫ । 

ಕೌತೂಹಲಮಿದಂ ಮಹ್ಯಂ ನುದ ಭಾನುರ್ಯಥಾ ತಮಃ ॥ 
ರಾಘವಸ್ಯ ವಚ। ಶ್ರುತ್ವಾ ಸಂಸ್ಕಾರಾಲಂಕೃತಂ ಶುಭಮ್‌ | 
ಈಷದ್ವಿಸ್ಮಯಮಾನಸ್ತಮಗಸ್ತ್ಯ ಪ್ರಾಹ ರಾಘವಮ್‌ ॥ 8 
ಪ್ರಜಾಪತಿಃ ಪುರಾ ಸೃಷ್ಟ್ವಾ ಹ್ಯಪಃ ಸಲಿಲಸಂಭವಃ | 

ತಾಸಾಂ ಗೋಪಾಯನೇ ಸತ್ತ್ವ್ವಾನಸೃಜತ್‌ ಪದ್ಧಸಂಭವಃ ॥ 9 
ತೇ ಸತ್ತ್ವಾಃ ಸತ್ತಕರ್ತಾರಂ ವಿನೀತವದುಪಸ್ಥಿತಾಃ । 

ಕಿಂ ಕುರ್ಮ ಇತಿ ಭಾಷಂತಃ ಕ್ಷುತ್ತಿಪಾಸಾಭಯಾರ್ದಿತಾಃ ॥ 10 
ಪ್ರಜಾಪತಿಸ್ತು ತಾನ್ಯಾಹ ಸತ್ತ್ವ್ವಾನಿ ಪ್ರಹಸನ್ನಿವ | 

ಆಭಾಷ್ಯ ವಾಚಾ ಯತ್ನೇನ ರಕ್ಷಧ್ವಮಿತಿ ಮಾನದಃ ॥ 11 


ದ್ವಿಜೋತ್ತಮರೆ, ಅ ರಾಕ್ಷಸರಿಗೆ ಮೂಲಪುರುಷನು ಯಾರು? ಅತ್ಯಂತ 
ಬಲಶಾಲಿಯಾದ ಆತನ ಹೆಸರೇನು? ಯಾವ ಅಪರಾಧವನ್ನು ಕಂಡು ವಿಷ್ಣುವು 
ಆ ರಾಕ್ಷಸರನ್ನು ಲಂಕೆಯಿಂದ ಓಡಿಸಿದನು? ಮಾನ್ಯರೆ, ಇದೆಲ್ಲವನ್ನೂ 
ವಿಸ್ತರವಾಗಿ ನನಗೆ ಹೇಳೋಣವಾಗಲಿ. ಸೂರ್ಯನು ಕತ್ತಲೆಯನ್ನು 
ಹೋಗಲಾಡಿಸುವಂತೆ, ನನ್ನ ಈ ಕುತೂಹಲವನ್ನು ಪರಿಹರಿಸಿಸಿರಿ'' ಎಂದು 
ಕೇಳಿದನು (6-7) ರಾಘವನ ವಿನಯಭೂಷಿತವಾದ ವಚನವಿನ್ಯಾಸವನ್ನು 
ಕೇಳಿ, ಅಗಸ್ತಮುನಿಗಳು ಕೊಂಚ ಅಚ್ಚರಿಗೊಂಡು* ಕಿರುನಗೆಯಿಂದ 
ಹೀಗೆಂದರು: ""ರಾಘವ, ಪರಮಾತ್ಮನು ಆದಿಯಲ್ಲಿ ಜಲವನ್ನು ಸೃಜಿಸಿ, 
ಅದರಲ್ಲಿಯ ತಾನು ಕಾಣಿಸಿಕೊಂಡು ಬ್ರಹ್ಮದೇವನೆನಿಸಿದನು. 
ಪದ್ಧಸಂಭವನೆಂದು ವಿಖ್ಯಾತನಾದ ಆ ಬ್ರಹ್ಮನು ಜಲದ ರಕ್ಷಣೆಗಾಗಿ 
ಪ್ರಾಣಿಗಳನ್ನು ಸೃಷ್ಟಿಸಿದನು. (8-9) ಆ ಪ್ರಾಣಿಗಳು ಹಸಿವು 


ಹ ಸ್ವಯಂ ಸರ್ವಜ್ಞಲುದ ಶ್ರೀರಾಮನು ಆಜ್ಞನಂತೆ ನಟಿಸುತ್ತಾನೆಂದು ಅಗಸ್ಪಿಗೆ ಅಚ್ಚರಿ. 


4 ಉತ್ತರಕಾಂಡ 
ರಕ್ಷಾಮೇತಿ ಚ ತತ್ರಾನ್ಯೇ ಯಕ್ಷಾಮ ಇತಿ ಚಾಪರೇ | 


ಭುಂಕ್ಷಿತಾಭುಂಕ್ಷಿತೈ ರುಸ ತಸ್ತಾನಾಹ ಭೂತಕೃತ್‌ ॥ 12 
ರಕ್ಷಾಮೇತಿ ಚ ಯೈರುಕ್ತಂ ರಾಕ್ಷಸಾಸ್ತೇ ಭವಂತು ವಃ | 

ಯಕ್ಷಾಮ ಇತಿ ಯೈರುಕ್ತಂ ಯಕ್ಷಾ ಏವ ಭವಂತು ವಃ ॥ 13 
ತತ್ರ ಹೇತಿಃ ಪ್ರಹೇತಿಶ್ಚ ಭ್ರಾತರೌ ರಾಕ್ಷಸಾಧಿಪೌ । 

ಮಧುಕೈಟಭಸಂಕಾಶೌ ಬಭೂವತುರರಿಂದಮ್‌ೌ ॥ 14 
ಪ್ರಹೇತಿರ್ಧಾರ್ಮಿಕಸ್ತತ್ರ ತಪೋವನಗತಸ್ತದಾ | 
ಹೇತಿರ್ದಾರಕ್ರಿಯಾರ್ಥೇ ತು ಪರಂ ಯತ್ನಮಥಾಕರೋತ್‌ || 15 


ಸ ಕಾಲಭಗಿನೀಂ ಕನ್ಯಾಂ ಭಯಾಂ ನಾಮ ಭಯಾವಹಾಮ್‌ । 
ಉದಾವಹದಮೇಯಾತ್ಮಾ ಸ್ವಯಮೇವ ಮಹಾಮತಿಃ ॥ 16 


ಸ ತಸ್ಯಾಂ ಜನಯಾಮಾಸ ಹೇತೀ ರಾಕ್ಷಸಪುಂಗವಃ । 
ಪುತ್ರಂ ಪುತ್ರವತಾಂ ಶ್ರೇಷ್ಠೋ ಎದ್ಯುತ್ಕ್ಶೇಶ ಇತಿ ಶ್ರುತಮ್‌ ॥ 17 


ಬಾಯಾರಿಕೆಗಳಿಂದ ಪೀಡಿತರಾಗಿ, ತಮ್ನನ್ನುಸೃಜಿಸಿದ ಬ್ರಹ್ಮನ ಬಳಿಗೆ ಹೋಗಿ, 
"ಈಗ ನಾವೇನು ಮಾಡಬೇಕು?'' ಎಂದು ವಿನಯದಿಂದ ಕೇಳಿದರು. ಅಗ 
ಬ್ರಹ್ಮನು ಕಿರುನಗೆಯಿಂದ ""ಎಲೈ ಪ್ರಾಣಿಗಳೆ, ಸರ್ವಪ್ರಯತ್ನದಿಂದಲೂ 
ಜಲವನ್ನು "ರಕ್ಷಿಸಿರಿ''' ಎಂದು ಹೇಳಿದನು (10-11). ಅದನ್ನು ಕೇಳಿ ಆ 
ಪ್ರಾಣಿಗಳಲ್ಲಿ ಕೆಲವರು ಹಸಿದಿದ್ದರೂ "ರಕ್ಷಿಸುವೆವು' ಎಂದೂ ಕೆಲವರು 
"ಯಕ್ಷಿಸುವೆವು'* ಎಂದೂ ಹೇಳಿದರು. ಆಗ ಪ್ರಜಾಪತಿಯು ಅವರನ್ನು 
ನೋಡಿ "“ಎಲೈ ಜನರೆ, ನಿಮ್ಮಲ್ಲಿ "ರಕ್ಷಿಸುವೆವು' ಎಂದವರು ರಾಕ್ಷಸರೆಂದೂ 
"ಯಕ್ಷಿಸುವವು' ಎಂದವರು ಯಕ್ಷರೆಂದೂ ಪ್ರಸಿದ್ಧರಾಗಲಿ!'' ಎಂಬುದಾಗಿ 
ನುಡಿದನು (12-13). ಹೀಗೆ ಸೃಷರಾದ ರಾಕ್ಟನರಲ್ಲಿ ಹೇತಿ ಪ್ರಹೇತಿ-ಎಂಬ 
ಇಬ್ಬರು ಅಣ್ಣತಮ್ಮಂದಿರು ರಕ್ಷೋಧಿಪತಿಗಳಾದರು. ಅವರಿಬ್ಬರೂ 
ಮಧುಕೈಟಭರಂತೆ ಪರಾಕ್ರಮಿಗಳಾಗಿದ್ದರು. ಪ್ರಹೇತಿಯು ಧರ್ಮನಿಷನಾಗಿ 
ವಿರಕ್ಷಿಯಿಂದ ತಪೋವನವನ್ನು ಸೇರಿದನು. ಹೇತಿಯಾದರೋ 


ಹ ಪೂಜಿಸುವೆವು ಎಂದರ್ಥ. ಯಕ್ಷಣ ಪೂಜಾಯಾಮ್‌ 9ನೆಯ ಶ್ಲೋಕದಲ್ಲಿಅರ್ಥಭೇದವೂ 
12ನೆಯ ಶ್ಲೋಕದಲ್ಲಿಅರ್ಥಭೇದ ಪಾಠಭೇದಗಳೂ ಉಂಟು. 


ರಾವಣಾದಿಪೂರ್ವತನರಾಕ್ಷಸೋತತ್ರಿಕಥನಮ್‌ 25 
ಎದ್ಯುತ್ಕೇಶೋ ಹೇತಿಪುತ್ರಃ ಸ ದೀಪ್ತಾರ್ಕಸಮಪ್ರಭಃ | 


ವ್ಯವರ್ಧತ ಮಹಾತೇಜಾಸ್ತೊ €ಯಮಧ್ಯ ಇವಾಂಬುಜಮ್‌ ॥ 18 
ಸ ಯದಾ ಯೌವನಂ ಭದ್ರಮನುಪ್ರಾಪ್ರೋ ನಿಶಾಚರಃ । 

ತತೋ ದಾರಕ್ರಿಯಾಂ ತಸ್ಯ ಕರ್ತುಂ ವ್ಯವಸಿತಃ ಪಿತಾ ॥ 19 
ಸಂಧ್ಯಾಯಾಸ್ತನಯಾಂ ಸೋಥ ಸಂಧ್ಯಾತುಲ್ಯಾಂ ಪ್ರಭಾವತಃ | 
ವರಯಾಮಾಸ ಪುತ್ರಾರ್ಥಂ ಹೇತೀ ರಾಕ್ಷಸಪುಂಗವಃ ॥ 20 
ಅವಶ್ಯಮೇವ ದಾತವ್ಯಾ ಪರಸ್ತೈ ಸೇತಿ ಸಂಧ್ಯಯಾ । 

ಚಿಂತಯಿತ್ವಾ ಸುತಾ ದತ್ತಾ ಎದ್ಯುತ್ಕೇಶಾಯ ರಾಘವ ॥ 21 
ಸಂಧ್ಯಾಯಾಸ್ತನಯಾಂ ಲಬ್ಬಾ W ಎದ್ಯುತ್ಕೇಶೋ ನಿಶಾಚರಃ । 

ರಮತೇ ಸ್ಟ ತಯಾ ಸಾರ್ಧಂ ಪೌಲೋಮ್ಯಾ ಮಫವಾನಿವ ॥ 22 
ಕೇನಚಿತ್ತ್ವಥ ಕಾಲೇನ ರಾಮ ಸಾಲಕಟಂಕಟಾ | 
ವಿದ್ಯುತ್ಛೇಶಾದ್ದರ್ಭಮಾಪ ಘನರಾಜಿರಿವಾರ್ಣವಾತ್‌ ॥ 23 


ಷಾರ್ಪರ್ಪಾರ್ಕ್ಸಾರ್ಸಾರ್ಪಾಶ್ಲಾರ್ಪಾರರ್ವಾ 
ಧೀಮಂತನೂ, ಉಹಾತೀತ ಶೌರ್ಯಶಾಲಿಯೂ ಆದ ಹೇತಿಯು 
ಯಮನ ಸೋದರಿಯೂ ಭಯಂಕರಳೂ ಆದ ಭಯಾ ಎಂಬ ಕನ್ಯೆಯನ್ನು 
ಮದುವೆಯಾದನು. ಅನಂತರ ಆ ಪತ್ನಿಯಲ್ಲಿ ಹೇತಿಗೆ ಎದ್ಯುತ್ಕೇಶನೆಂಬ 
ಪುತ್ರನು ಜನಿಸಿದನು (16-17). ಹೇತಿಪುತ್ರನಾದ ಆ ವಿದ್ಯುತ್ಮೇಶನು 
ಆದಿತ್ಯನಂತೆ ತೇಜಸ್ವಿ ಯಾಗಿ ಉದಕಮಧ್ಯದಲ್ಲಿ ಬೆಳೆಯುವ ತಾವರೆಯಂತೆ 
ವರ್ಧಿಸಿದನು. ಶ್ರೀರಾಮ, ವಿದ್ಧುತ್ವೇಶನಿಗೆ ಯೌವನವು ಪ್ರಾಪ್ತವಾಗಲು ಆತನ 
ತಂದೆಯು ಮಗನಿಗೆ ವಿವಾಹ ಮಾಡಬೇಕೆಂದು ಸಂಕಲಿಸಿ, 
ಸಂಧ್ಯಾದೇವಿಯ ತನಯಳೂ ಸಂಧ್ಯಾಸಮಾನಪ್ರಭಾವಶಾಲಿನಿಯೂ ಆದ 
ಸಾಲಕಟಂಕಟೆಯೆಂಬ ಕನ್ಯೆಯನ್ನು ತನ್ನ ಮಗನಿಗೆ ಕೊಡಬೇಕೆಂದು 
ಕೇಳಿದನು (1 8-20). ಸಂಧ್ಯೆಯಾದರೋ "ಹೇಗಿದ್ದರೂ ಮಗಳನ್ನು ಪರರಿಗೆ 
ಕೊಡಲೇಬೇಕು' ಎಂದು ಚಿಂತಿಸಿ, ವಿದ್ಯುಶ್ವೇಶನಿಗೆ ತನ್ನ ಮಗಳನ್ನು 
ಮದುವೆಮಾಡಿಕೊಟಳು. ಈ ರೀತಿಯಲ್ಲಿ ರಾಘವ, ವಿದ್ಯುತ್ತೇಶನು 
ಸಂಧ್ಯಾತನಯಳನ್ನು ವಿವಾಹವಾಗಿ, ಇಂದ್ರನು ಶಚಿಯೊಡನೆ ವಿಹರಿಸುವಂತೆ 


76 ಉತ್ತರಕಾಂಡ 
ತತಃ ಸಾ ರಾಕ್ಷಸೀ ಗರ್ಭಂ ಘನಗರ್ಭಸಮಪ್ರಭಮ್‌ । 


ಪ್ರಸೂತಾ ಮಂದರಂ ಗತ್ವಾ ಗಂಗಾ ಗರ್ಭಮಿವಾಗ್ನಿಜಮ್‌ ॥ 24 
ತಮುತ್ಸೃಜ್ಯ ತುಸಾ ಗರ್ಭಂ ವಿದ್ಯುತ್ಛೇಶರತಾರ್ಥಿನೀ 

ರೇಮೇ ತು ಸಾರ್ಧಂ ಪತಿನಾ ವಿಸ್ಕೃತ್ಯ ಸುತಮಾತ್ಮಜಮ್‌ ॥ 25 
ಉತ್ಪ್ಸೃಷ್ನಸ್ತು ತದಾ ಗರ್ಭೋ ಘನಶಬ್ದ ಸಮಸ್ವನಃ । 

ತಯೋತ್ಸೃಷ್ಟಃ ಸ ತು ಶಿಶುಃ ಶರದರ್ಕಸಮದ್ಯುತಿಃ ॥ 26 


ನಿಧಾಯಾಸ್ಯೇ ಸ್ವಯಂ ಮುಷಿಂ ರುರೋದ ಶನಕೈಸ್ತದಾ । 
ತತೋ ವೃಷಭಮಾಸ್ಥಾಯ ಪಾರ್ವತ್ಯಾ ಸಹಿತಃ ಶಿವಃ ॥ 27 


ವಾಯುಮಾರ್ಗೇಣ ಗಚ್ಚನ್‌ ವೈ ಶುಶ್ರಾವ ರುದಿತಸ್ವನಮ್‌ | 
ಅಪಶ್ಯದುಮಯಾ ಸಾರ್ಧಂ ರುದಂತಂ ರಾಕ್ಷಸಾತ್ಮಜಮ್‌ ॥ 28 


ಕಾರುಣ್ಯಭಾವಾತ್‌ ಪಾರ್ವತ್ಯಾ ಭವಸಿ ಸೀಪುರಸೂದನಃ । 
ತಂ ರಾಕ್ಷಸಾತ್ಮಜಂ ಚಕ್ರೇ ಮಾತುರೇವ ವಯಃಸಮಮ್‌ ॥ 29 


ಅವಳೊಡನೆ ವಿಹರಿಸುತ್ತಿದ್ದನು (21°22) ಕೆಲವು ದಿನಗಳಲ್ಲಿ ಆ 
ಸಾಲಕಟಂಕಟೆಯು, ಮೇಘರಾಜಿಯು ಸಮುದ್ರರಾಜನಿಂದ ಜಲಗರ್ಭವನ್ನು 
ಧರಿಸುವಂತೆ, ಎದ್ಯುತ್ಮೇಶನಿಂದ ಗರ್ಭಿಣಿಯಾದಳು (23) ಆ ರಾಕ್ಷಸಿಯು 
ಮಂದರಪರ್ವತಕ್ಕೆ ಹೋಗಿ, ಗಂಗೆಯು ಸ್ಮಂದನನ್ನು ಪ್ರಸವಿಸಿದಂತೆ, 
ಸಿಡಿಲಿನಂತೆ ಹೊಳೆಯುವ ಒಬ್ಬ ಪುತ್ರನನ್ನು ಹಡೆದಳು. ಆಮೇಲೆ ಆ 
ರಾಕ್ಷಸಿಯು ವಿದ್ಯುತೆಕಶನೊಡನೆ ವಿಹರಿಸಬೇಕೆಂಬ ಚಾಪಲ್ಯದಿಂದ ತನ್ನ 
ಶಿಶುವನ್ನು ಅಲ್ಲಿಯೇ ತ್ಯಜಿಸಿ, ತನ್ನ ಪತಿಯನ್ನು ಸೇರಿ ಕಾಮಕೇಳಿಯಲ್ಲಿ 
ನಿರತಳಾದಳು (24-25) ಇತ್ತ ಶರತ್ಕಾಲದ ಸೂರ್ಯನಂತೆ ಹೊಳೆಯುತ್ತಿದ್ದ 
ಆ ಶಿಶು ಗುಡುಗು ಮೊಳಗುವಂತೆ ಗಟ್ಟಿಯಾಗಿ ರೋದಿಸತೊಡಗಿತು. ಕಡೆಗೆ 
ತನ್ನ ಕೈಯನ್ನು ಬಾಯಲ್ಲಿಟ್ಟುಕೊಂಡು ಅಳುತ್ತಿತ್ತು. ಶ್ರೀರಾಮ, ಆ 
ಸಮಯದಲ್ಲಿ ಪರಮೇಶ್ವರನು ಪಾರ್ವತೀಸಮೇತನಾಗಿ ವೃಷಭವನ್ನೇರಿ 
ವಾಯುಮಾರ್ಗದಲ್ಲಿಹೋಗುತ್ತಿದ್ದನು. ಆಗ ಶಿಶುವಿನ ರೋದನಧ್ವನಿಯು 
ಕೇಳಿಸಲಾಗಿ, ಉಮಾಶಂಕರರೀರ್ವರೂ ಎದ್ಯುತ್ತೇಶನ ಪುತ್ರನಾದ ಆ 
ಬಾಲಕನನ್ನು ಕಂಡರು (26-28). ಉಮಾದೇವಿಗೆ ಆ ಮಗುವಿನಲಿ 


ರಾವಣಾದಿಪೂರ್ವತನರಾಕ್ಷಸೋತತ್ರಿಕಥನಮ್‌ 27 


ಅಮರಂ ಚೈವ ತಂ ಕೃತ್ವಾ ಮಹಾದೇವೋತಕ್ಷರೋತವ್ಯಯಃ । 
ಪುರಮಾಕಾಶಗಂ ಪ್ರಾದಾತ್‌ ಪಾರ್ವತ್ಯಾಃ ಪ್ರಿಯಕಾಮ್ಯಯಾ ॥ 30 


ಉಮಯಾಪಿ ವರೋ ದತ್ತೋ ರಾಕ್ಷಸಾನಾಂ ನೃಪಾತ್ನಜ । 
ಸದ್ಯೋಪಲಬ್ಬಿರ್ಗರ್ಭಸ್ಯ ಪ್ರಸೂತಿಃ ಸದ್ಯ ಏವ ಚ ॥ 

ಗ ಶೆ ೨ ರೆ 41 
ಸದ್ಯ ಏವ ವಯಃಪ್ರಾಪ್ತಿರ್ಮಾತುರೇವ ವಯಃಸಮಮ್‌ ॥ 


ತತಃ ಸುಕೇಶೋ ವರದಾನಗರ್ವಿತಃ 


ಶ್ರಿಯಂ ಪ್ರಭೋಃ ಪ್ರಾಪ್ಯ ಹರಸ್ಯ ಪಾರ್ಶ್ವತಃ । 
ಚಚಾರ ಸರ್ವತ್ರ ಮಹಾನ್‌ ಮಹಾಮತಿಃ 
ಖಗಂ ಪುರಂ ಪ್ರಾಪ್ಯ ಪುರಂದರೋ ಯಥಾ ॥ 32 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತುರ್ಥಃ ಸರ್ಗಃ 


ಮರುಕವುಂಟಾಯಿತು. ಆಗ ತ್ರಿಪುರಾಂತಕನಾದ ಪರಶಿವನು ಆ ರಾಕ್ಷಸ 
ಶಿಶುವಿಗೆ, ಅದರ ತಾಯಿಯಂತೆ ಕೂಡಲೆ ತಾರುಣ್ಯವು ಲಭಿಸಲೆಂದೂ ಅದು 
ಅಮರವಾಗಲೆಂದೂ ವರವನ್ನು ದಯಪಾಲಿಸಿದನು. ಅಲ್ಲದೆ ಪಾರ್ವತಿಗೆ 
ಸಂತೋಷವಾಗಲೆಂದು, ಅಕಾಶದಲ್ಲಿ ನಿರ್ಮಿತವಾದ ಒಂದು ನಗರವನ್ನು 
ಆತನಿಗೆ ಅನುಗ್ರಹಿಸಿದನು (29-30). ರಾಘವ, ಆಗ ಉಮೆಯೂ ಸಹ 
ರಾಕ್ಷಸ ಜಾತಿಗೆ ಈ ವರವನ್ನಿತ್ತಳು. ಏನೆಂದರೆ: "ಇನ್ನುಮೇಲೆ ರಾಕ್ಷಸಿಯರಿಗೆ 
ಗರ್ಭವು ನಿಂತೊಡನೆ, ಅದು ಬೆಳೆದು ಕೂಡಲೆ ಪ್ರಸವವಾಗಲಿ! ಹುಟ್ಟಿದ 
ಶಿಶು ತತ್‌ಕ್ಷಣದಲ್ಲಿಯೇ ತಾಯಿಯ ವಯೋಮಾನವನ್ನುಪಡೆಯಲಿ!' (31). 
ಇತ್ತ ಆ ರಾಕ್ಷಸತನಯನು ಸುಕೇಶನೆಂದು ವಿಖ್ಯಾತನಾಗಿ, ಪರಮೇಶ್ವರನ 
ವರಬಲದಿಂದ ಗರ್ವಿತನಾಗಿ ಮೆರೆಯತೊಡಗಿದನು. ಗಗನನಿರ್ಮಿತವಾದ 
ಪುರವನ್ನು ಪ್ರವೇಶಿಸಿ ಪುರಂದರನಂತೆ ವಿರಾಹಿಸಿದನು (32). 

ಇಲ್ಲಿಗೆ ಶ್ರೀಮದ್ರಾಮಾಯೆಣದ ಉತ್ತರಕಾಂಡದಲ್ಲಿ ನಾಲ್ಕನೆಯ ಸರ್ಗ 


ಉತ್ತರಕಾಂಡ 


ಪಂಚಮ ಸರ್ಗಃ 
ಮಾ ಲ್ಯವದಾ ದ್ಯಪತ್ಯೋತ್ಪತ್ತಿಃ 


ಸುಕೇಶಂ ಧಾರ್ಮಿಕಂ ದೃಷ್ಟ್ವಾ ವರಲಬ್ಬಂ ಚ ರಾಕ್ಷಸಮ್‌ । 
ಗ್ರಾಮಣೀರ್ನಾಮ ಗಂಧರ್ವೋ ವಿಶ್ವಾವಸುಸಮಪ್ರಭಃ ॥ 1 


ತಸ್ಯ ದೇವವತೀ ನಾಮ ದ್ವಿತೀಯಾ ಶ್ರೀರಿವಾತ್ಮಜಾ । 
ತ್ರಿಷು ಲೋಕೇಷು ವಿಖ್ಯಾತಾ ರೂಪಯೌವನಶಾಲಿನೀ ॥ 2 


ತಾಂ ಸುಕೇಶಾಯ ಧರ್ಮೇಣ ದದೌ ರಕ್ಷಃಶ್ರಿಯಂ ಯಥಾ । 
ವರದಾನಕೃತೈಶ್ವರ್ಯಂ ಸಾ ತಂ ಪ್ರಾಪ್ಯ ಪತಿಂ ಪ್ರಿಯಮ್‌ ॥ 3 


ಅಸೀದ್ದೇವವತೀ ತುಷ್ಟಾ ಧನಂ ಪ್ರಾಪ್ಯೇವ ನಿರ್ಧನಃ | 
ಸ ತಯಾ ಸಹ ಸಂಯುಕ್ತೋ ರರಾಜ ರಜನೀಚರಃ ॥ 4 





ಸರ್ಗ 5 

ಸುಕೇಶನು ದೇವವತಿಯನ್ನು ವರಿಸುವುದು. ಮಾಲ್ಯವಂತ, ಸುಮಾಲಿ 

ಮತ್ತು ಮಾಲಿ ಎಂಬ ರಾಕ್ಷಸರ ಉತ್ಪತ್ತಿ. ಅವರ ವಿವಾಹ; ಅವರ ಸಂತತಿ. 
ರಾಘವ, ಸುಕೇಶನು ಧಾರ್ಮಿಕನೆಂದೂ ವರಬಲಸಂಪನ್ನನೆಂದೂ 
ವಿಶಾ _ವಸುವಿನಂತೆ ಮಹಿಮಾನ್ವಿತನಾದ ಗ್ರಾಮಣಿ ಎಂಬ ಗಂಧರ್ವನಿಗೆ 
ತಿಳಿಯಿತು. ಆ ಗಂಧರ್ವನಿಗೆ ಸಾಕ್ಷಾಲ್ಲಕಿಯಂತೆ ಪರಮಸುಂದರಿಯಾದ 
ದೇವವತಿಯೆಂಬ ಮಗಳಿದ್ದಳು. ರೂಪಯೌವನಸಂಪನ್ನೆಯೆಂದು ಅವಳು 
ಜಗತ್ಪಸಿದ್ಧಳಾಗಿದ್ದಳು (1-2) ಗ್ರಾಮಣೆಯು ಸುಕೇಶನಿಗೆ 
ರಾಕ್ಷಸಲಕ್ಷ್ಮಿಯಂತಿದ್ದ  ದೇವವತಿಯನ್ನು ಧಾರ್ಮಿಕವಿಧಿಯಿಂದ 
ಪಾಣಿಗ್ರಹಣಮಾಡಿಸಿಕೊಟ್ಟನು. ಈಶ್ವರನ ವರಪ್ರಸಾದದಿಂದ 
ಎವಿದ್ಳೆಶ್ಚ ರ್ಯವನ್ನು ಸಂಪಾದಿಸಿದ ಸುಕೇಶನು ಪತಿಯಾಗಿ ಲಭಿಸಿದ್ದರಿಂದ, 


ಮಾಲ್ಯವದಾದ್ಯಪತ್ಯೋತ್ಪತಿಃ ೧9 
ಅಂಜನಾದಭಿನಿಷ್ಯಾಂತಃ ಕರೇಣ್ಟೇವ ಮಹಾಗಜಃ । 


ದೇವವತ್ಯಾಂ ಸುಕೇಶಸ್ತು ಜನಯಾಮಾಸ ರಾಘವ ॥ 5 
ತ್ರೀನ್‌ ಪುತ್ರಾನ್‌ ಜನಯಾಮಾಸ ತ್ರೇತಾಗ್ನಿಸಮವಿಗ್ರಹಾನ್‌ । 
ಮಾಲ್ಯವಂತಂ ಸುಮಾಲಿಂ ಚ ಮಾಲಿಂ ಚ ಬಲಿನಾಂ ವರಮ್‌ ॥ 6 
ತ್ರೀಂಸ್ತ್ರೀನೇತ್ರಸಮಾನ್‌ ಪುತ್ರಾನ್‌ ರಾಕ್ಷಸಾನ್‌ ರಾಕ್ಷಸಾಧಿಪಃ । 

ತ್ರಯೋ ಲೋಕಾ ಇವಾವ್ಯಗ್ರಾಃ ಸ್ಥಿತಾಸ್ತಯ ಇವಾಗ್ನಯಃ ॥ 7 
ತ್ರಯೋ ಮಂತ್ರಾ ಇವಾತ್ಕುಗ್ರಾಸ್ತೆಯೋ ಘೋರಾ ಇವಾಮಯಾಃ 
ತ್ರಯಃ ಸುಕೇಶಸ್ಯ ಸುತಾಸ್ತೇತಾಗ್ನಿಸಮತೇಜಸಃ ॥ 8 
ವವೃದ್ಧಿಮಗಮಂಸ್ತತ್ರ ವ್ಯಾಧಯೋಪೇಕ್ಷಿತಾ ಇವ | 

ವರಪ್ರಾಪ್ತಿಂ ಪಿತುಸ್ತೇ ತು ಜ್ಞಾತ್ವೈಶ್ವರ್ಯಂ ತಪೋಬಲಾತ್‌ ॥ 9 
ತಪಸ್ತಪ್ಪುಂ ಗತಾ ಮೇರುಂ ಭ್ರಾತರಃ ಕೃತನಿಶ್ಚಯಾಃ | 

ಪ್ರಗೃಹ್ಯ ನಿಯಮಾನ್‌ ಘೋರಾನ್‌ ರಾಕ್ಷಸಾ ನೃಪಸತ್ತಮ ॥ 10 


ದರಿದ್ರನಿಗೆ ವಿಪುಲೈಶ್ಚರ್ಯವು ದೊರಕಿದಂತಾಗಿ ದೇವವಾತಿಯು 
ಆನಂದಿಸಿದಳು ಅಂಜನಪರ್ವತದಿಂದ* ಹೊರಬಂದ ಮಹಾಗಜವು 
ಹೆಣ್ಣಾನೆಯೊಡನೆ ರಮಿಸುವಂತೆ, ಸುಕೇಶನು ದೇವವತಿಯೊಡನೆ ರಮಿಸುತ್ತ 
ವಿಹರಿಸಿದನು (3-4) ಶ್ರೀರಾಮ, ಆ ಸುಕೇಶನು ತನ್ನ ಮಡದಿಯಲ್ಲಿ 
ತ್ರೇತಾಗ್ನಿಗಳಂತಿದ್ದ ಮಾಲ್ಯವಂಶ, ಸುಮಾಲಿ, ಮಾಲಿ ಎಂಬ ಮೂವರು 
ಮಕ್ಕಳನ್ನು ಪಡೆದನು. ಮುಕ್ಕಣ್ಣನನಿಗೆ ಸದೃಶರಾದ ಆ ಮೂವರು ಮೂರು 
ಲೋಕಗಳಂತೆ ಸೆ ಕ್ಲೈರ್ಯಸಂಪನ್ನರೂ ಮೂರು ಅಗ್ನಿಗಳಂತೆ ತೇಜಸ್ವಿಗಳೂ 
ಉತ್ಪಾಹಶಕ್ಕಿ, ಪ್ರಭುಶಕ್ಕಿ, ಮಂತ್ರಶಕ್ಷಿಗಳಂತೆ ಉಗ್ರಸಾಮರ್ಥ್ಯಶಾಲಿಗಳೂ ವಾತ 
ಪಿತ್ತ ಶ್ಲೇಷ್ಠರೋಗಗಳಂತೆ ಪರಹಿಂಸಕರೂ ಆಗಿ ಮೆರೆಯುತ್ತಿದ್ದರು (5-8) 
ಚಿಕಿತ್ಸೆ ಮಾಡದೆ ಉಪೇಕ್ಷಿಸಲ್ಪಟ್ಟ ವ್ಯಾಧಿಗಳಂತೆ ಅವರು ದಿನದಿನವೂ 
ಬೆಳದರು! ತಮ್ಮ ತಂದೆಗೆ ಈಶ್ವರನಿಂದ ವರಪ್ರಾಪ್ತಿಯಾದುದನ್ನೂ 
ತಪೋಬಲದಿಂದಲೇ ಐಶ್ವರ್ಯವು ಲಭಿಸುವುದೆಂಬುದನ್ನೂ ಆಲೋಚಿಸಿ, 
ತ "ಅಂಜನವಂಬ ದಿಗ್ಗಜದಿಂದ ಜನಿಸಿದ' ಎಂದೂ ಅರ್ಥಮಾಡಬಹುದು. 


30 ಉತ್ತರಕಾಂಡ 
ವಿಚೇರುಸ್ತೇ ತಪೋ ಘೋರಂ ಸರ್ವಭೂತಭಯಾವಹಮ್‌ | 


ಸತ್ಯಾರ್ಜವಶಮೋಪೇತ್ಥೆ ಸ್ತಪೋಭಿರತಿದುಷ್ಕರೈಃ ॥ 11 
ಸಂತಾಪಯಂತಸ್ಟೀನ್‌ ಲೋಕಾನ್‌ ಸದೇವಾಸುರಮಾನುಷಾನ್‌ । 
ತತೋ ವಿಭುಶ್ಚತುರ್ವಕ್ಟೋ ವಿಮಾನವರಮಾಸ್ಥಿತಃ 1 12 
ಸುಕೇಶಪುತ್ರಾನಾಮಂತ್ರ್ಯ ವರದೋಸ್ನೀತ್ಯಭಾಷತ | 

ಬ್ರಹ್ಮಾಣಂ ವರದಂ ಜ್ಞಾತ್ವಾ ಸೇಂದೈರ್ದೇವಗಣ್ಯೆವರ್ವೃತಮ್‌ ॥ 13 
ಊಚುಃ ಪ್ರಾಂಜಲಯಃ ಸರ್ವೇ ವೇಪಮಾನಾ ಇವ ದ್ರುಮಾಃ । 
ತಪಸಾರಾಧಿತೋ ದೇವ ಯದಿ ನೋ ದಿಶಸೇ ವರಮ್‌ ॥ 14 
ಅಜೇಯಾಃ ಶತ್ರುಹಂತಾರಸ್ತಥೈವ ಚಿರಂಜೀವಿನಃ । 

ಪ್ರಭವಿಷ್ಣೋ ಭವಾಮೇತಿ ಪರಸ್ಪರಮನುವತಾಃ ॥ 15 
ಏವಂ ಭವಿಷ್ಯತೀತ್ಯುಕ್ತ್ವಾ ಸುಕೇಶತನಯಾನ್‌ ವಿಭುಃ | 

ಸ ಯಯೌ ಬ್ರಹ್ಮಲೋಕಾಯ ಬ್ರಹ್ಮಾ ಬ್ರಾಹ್ಮಣವತಲಃ ॥ 16 


ಆ ಮೂವರು ಸೋದರರೂ ತಪಕ್ಚರಣೆಗಾಗಿ ಮೇರುಪರ್ವತ್ಕ್‌ ಹೋದರು 
(9). ಕಾಕುತ್ಸ್ಯ ಆ ರಾಕ್ಷಸರು ಕಠೋರ ನಿಯಮಗಳನ್ನು ಪರಿಪಾಲಿಸುತ್ತ 
ಸರ್ವಭೂತಭಯಂಕರವಾದ ತಪಸ್ಪನ್ನಾಚರಿಸಿದರು. ಸತ್ಯ, ಆರ್ಜವ, ಶಮ 
ಮುಂತಾದ ಕಠಿಣವ್ರತಗಳನ್ನು ಆಶ್ರಯಿಸಿ ಆ ರಾಕ್ಷಸರು ತಪೋಮಗ್ಗರಾಗಲು, 
ದೇವಾಸುರ ಮನುಷ್ಯಸಹಿತವಾದ ಲೋಕತ್ರಯವು ಕಂಗಾಲಾಯಿತು 
(10-11) ಆಮೇಲೆ ಚತುರ್ಮುಖನಾದ ಬ್ರಹ್ಮದೇವನು ದಿವ್ಯವಿಮಾನದಲ್ಲಿ 
ಆಗಮಿಸಿ, ಆ ಸುಕೇಶತನಯರನ್ನು ಸಂಬೋಧಿಸಿ "ಎಲ್ಫೆ ಭಕ್ತರೆ, ನಿಮಗೆ 
ವರದನಾಗಿ ಬಂದಿರುವೆನು' ಎಂದು ಹೇಳಿದನು. ಬ್ರಹ್ಮನು ವರವನ್ನು 
ಅನುಗ್ರಹಿಸುವುದಕ್ಕಾಗಿ ಇಂದ್ರಾದಿದೇವತೆಗಳೊಡನೆ ಬಂದಿರುವನೆಂದು 
ಅವರಿಗೆ ತಿಳಿಯಿತು (12-13) ಆಗ ಅವರೆಲ್ಲರೂ ಪ್ರಾಂಜಲಿಗಳಾಗಿ, 
ಅಲ್ಲಾಡುವ ಮರಗಳಂತೆ ಭಕ್ತಿಭರದಿಂದ ತೂಗಾಡುತ್ತ ಬ್ರಹ್ಮನನ್ನು ಕುರಿತು 
"ಹೇ ದೇವ, ನಮ್ಮ ತಪಸ್ಸಿಗೆ ಮೆಚ್ಚಿ ವರವನ್ನು ಅನುಗ್ರಹಿಸುವುದಾದರೆ, 

ನಾವು ಅಜೇಯರೂ ಶತ್ರುವಿಧ್ವಂಸ ಕರೂ ಚಿರಜೀವಿಗಳೂ ಆಗುವಂತೆ 


ಮಾಲ್ಯವದಾದ್ಯಪತ್ಯೋತತಿಃ 31 
ವರಂ ಲಬ್ಬ್ಯಾ ತು ತೇ ಸರ್ವೇ ರಾಮ ರಾತ್ರಿಂಚರಾಸ್ತದಾ । 


ಸುರಾಸುರಾನ್‌ ಪ್ರಬಾಧಂತೇ ವರದಾನಸುನಿರ್ಭಯಾಃ ॥ 17 
ತೈರ್ವಧ್ಯಮಾನಾಸ್ತಿದಶಾಃ ಸರ್ಜಿಸಂಘಾಃ ಸಚಾರಣಾಃ । 

ತ್ರಾತಾರಂ ನಾಧಿಗಚ್ಛಂತಿ ನಿರಯಸ್ಕಾ ಯಥಾ ನರಾಃ ॥ 18 
ಅಥ ತೇ ವಿಶ್ವಕರ್ಮಾಣಂ ಶಿಲ್ಪಿನಾಂ ವರಮವ್ಯಯಮ್‌ । 

ಊಚುಃ ಸಮೇತ್ಯ ಸಂಹೃಷ್ಟಾ ರಾಕ್ಷಸಾ ರಘುಸತ್ತಮ ॥ 19 
ಓಜಸ್ತೇಜೋಬಲವತಾಂ ಮಹತಾಮಾತ್ಮತೇಜಸಾ । 

ಗೃಹಕರ್ತಾ ಭವಾನೇವ ದೇವಾನಾಂ ಹೃದಯೇಪಿತಮ್‌ ॥ 20 
ಅಸ್ನಾಕಮಪಿ ತಾವತ್ತ ಎ೦ ಗೃಹಂ ಕುರು ಮಹಾಮತೇ | 
ಹಿಮವಂತಮುಪಾಶ್ರಿತ್ಯ ಮೇರುಂ ಮಂದರಮೇವ ವಾ ॥ 21 
ಮಹೇಶ್ವರಗೃಹಪ್ರಖ್ಯಂ ಗೃಹಂ ನಃ ಕ್ರಿಯತಾಂ ಮಹತ್‌ | 

ವಿಶ್ವಕರ್ಮಾ ತತಸ್ತೇಷಾಂ ರಾಕ್ಷಸಾನಾಂ ಮಹಾಭುಜಃ ॥ 22 


ವರವನ್ನು ದಯಪಾಲಿಸು. ನಾವು ಮೂವರೂ ಪ್ರಭಾವಶಾಲಿಗಳೊ 
ಅನ್ಯೋನ್ಯವಾಗಿ ಭ್ರಾತೃವಾತಲ್ಯವುಳ್ಳವರೂ ಆಗಬೇಕು'' ಎಂದು 
ಕೇಳಿಕೊಂಡರು (14-15). “ಹಾಗೆಯೇ ಆಗುವುದು'' ಎಂದು 
ಸುಕೇಶತನಯರಿಗೆ ಹೇಳಿ ಬ್ರಾಹ್ನಣವತ್ತಲನಾದ ಬ್ರಹ್ಮನು ಬ್ರಹ್ನಲೋಕಕ್ಕೆ 
ಹೊರಟುಹೋದನು. ಶ್ರೀರಾಮ, ಇತ್ತಲಾಗಿ ಆ ನಿಶಾಚರರು ವರಬಲದಿಂದ 
ನಿರ್ಬೀತರಾಗಿ ದೇವಾಸುರರನ್ನು ಬಾಧಿಸಲಾರಂಭಿಸಿದರು (16-17) ಅವರ 
ಬಾಧೆಗೆ ಸಿಕ್ಕಿದ ದೇವತೆಗಳಿಗೂ ಖಷಿ ಚಾರಣರಿಗೂ ನರಕಕ್ಕೆ ಬಿದ್ದನರರ 
ಪರಿಸ್ಥಿತಿಯುಂಟಾಯಿತು. ಅವರಿಗೆ ರಕ್ಷಣೆಯನ್ನೀಯುವ ಭಯತ್ರಾತನು 
ದೊರೆಯಲಿಲ್ಲ (18) ಮಾಲ್ಯವಂತನೇ ಮೊದಲಾದ ಆ ರಾಕ್ಷಸರು ಶ್ರೇಷ್ಠ 
ಶಿಲಿಯಾದ ಎಶ್ವಕರ್ಮನನ್ನು ಕಂಡು "ಅಯ್ಯಾ-ವಿಶ್ವಕರ್ಮ, 
ಒಜಸ್ಟೇಜೋಬಲಾನ್ವಿತರಾದ ದೇವತೆಗಳಿಗೆ ನಿನ್ನ ಸಾಮರ್ಥ್ಯದಿಂದ 
ಮೋನೋಜ್ಲವಾದ ಭವ್ಯಗೃಹಗಳನ್ನು ನಿರ್ಮಿಸತಕ್ಕವನು ನೀನೇ ಅಲ್ಲವೆ? 
(19-20) ಎಲ್ಫೆ ಶಿಲಕಲಾನಿಪುಣನೆ, ಹಾಗೆಯೇ ನಮಗೂ ಒಂದು 


32 ಉತ್ತರಕಾಂಡ 
ನಿವಾಸಂ ಕಥಯಾಮಾಸ ಶಕ್ರಸ್ಯೇವಾಮರಾವತೀಮ್‌ । 


ದಕ್ಷಿಣಸ್ಕೋದಧೇಸ್ವೀರೇ ತ್ರಿಕೂಟೋ ನಾಮ ಪರ್ವತಃ ॥ 23 
ಸುವೇಲ ಇತಿ ಚಾಪ್ಯನ್ಯೋ ದ್ವಿತೀಯಸ್ತತ್ರ ಸತ್ತಮಾಃ । 

ಶಿಖರೇ ತಸ್ಯ ಶೈಲಸ್ಯ ಮಧ್ಯೆಮೇಠ ೦ಬುದಸನ್ನಿಭೇ | 24 
ಶಕುನೈರಪಿ ದುಷ್ಟಾಪೇ ಟಂಕಚ್ಚಿನ್ನಚತುರ್ದಿಶಿ । 
ತ್ರಿಂಶದ್ಯೋಜನವಿಸ್ತೀರ್ಣಾ ಶತಯೋಜನಮಾಯತಾ ॥ 25 
ಸ್ವರ್ಣಪ್ರಾಕಾರಸಂವೀತಾ ಹೇಮತೋರಣಸಂವೃತಾ | 

ಮಯಾ ಲಂಕೇತಿ ನಗರೀ ಶಕ್ರಾಜ್ಞಪ್ರೇನ ನಿರ್ಮಿತಾ ॥ 26 
ತಸ್ಯಾಂ ವಸತ ದುರ್ಧರ್ಷಾ ಯೂಯಂ ರಾಕ್ಷಸಪುಂಗವಾಃ । 
ಅಮರಾವತೀಂ ಸಮಾಸಾದ್ಯ ಸೇಂದ್ರಾ ಇವ ದಿವೌಕಸಃ ॥ 27 


ಲಂಕಾದುರ್ಗಂ ಸಮಾಸಾದ್ಯ ರಾಕ್ಷಸೈರ್ಬಹುಭಿವಣ್ಯತಾಃ । 
ಭವಿಷ್ಯಥ ದುರಾಧರ್ಷಾಃ ಶತ್ರೂಣಾಂ ಶತ್ರುಸೂದನಾಃ ॥ 28 


ವಸತಿಯನ್ನು ನಿರ್ಮಿಸಿಕೊಡು! ಹಿಮಾಲಯ ಪ್ರಾಂತದಲ್ಲಿಯೋ ಮೇರು 
ಮಂದರಗಳ ಬಳಿಯಲ್ಲಿಯೋ ನೀನು ಆರಿಸುವ ಸ್ಥಳದಲ್ಲಿ ವಸತಿ ಇರಲಿ. 
ಪರಮೇಶ್ವರನ ಭವನದಂತೆ ನಮ್ಮವಾಸಸ್ಥಾನವು ವಿಶಾಲವಾಗಿರಲಿ'' ಎಂದು 
ತಿಳಿಸಿದರು (21-22) ಆಗ ವಿಶ್ವಕರ್ಮನು “ಎಲ್ಫೆ ರಾಕ್ಷಸೋತ್ತಮರೆ, 
ದಕ್ಷಿಣಸಾಗರದ ಆಚೆಯ ದಡದಲ್ಲಿ ತ್ರಿಕೂಟವೆಂಬ ಪರ್ವತವುಂಟು. ಅದರ 
ಬಳಿ ಸುವೇಲವೆಂಬ ಇನ್ನೊಂದು ಪರ್ವತವೂ ಇದೆ. ಮೇಘರಾಜಿಯಂತೆ 
ಎರಾಜಿಸುವ ತ್ರಿಕೂಟಶೈಲದ ಶಿಖರದಲ್ಲಿ ಲಂಕೆಯೆಂಬ ನಗರಿಯನ್ನು 
ನಿರ್ಮಿಸಿದ್ದೇನೆ ( 23-24). ಆ ಶಿಖರವು ಹಕ್ಕಿಗಳಿಗೂ ನಿಲುಕದಷ್ಟು 
ಉನ್ನತವಾಗಿದೆ. ಶಿಖರದ ನಾಲ್ಕು ದಿಕ್ಕುಗಳನ್ನೂ ಟಂಕಗಳಿಂದ ಕೆತ್ತಿ ನಯವಾಗಿ 
ಮಾಡಿದ್ದೇನೆ. ಆ ಲಂಕಾನಗರವು ಮೂವತ್ತು ಯೋಜನ ಅಗಲವಾಗಿಯೂ 
ನೂರು ಯೋಜನ ಉದ್ದವಾಗಿಯೂ ಇದೆ (25), ಅದರ ಸುತ್ತಲೂ ಚಿನ್ನದ 
ಪ್ರಾಕಾರವಿದೆ. ಸುವರ್ಣಮಯವಾದ ನಗರದ್ವಾರವುಂಟು. ಇಂದ್ರನ 
ಆಜ್ಞೆಯಂತೆ ಅದನ್ನು ಹಿಂದೆಯೇ ನಿರ್ಮಿಸಿದ್ದನು. ಎಲ್ಫೆ ವೀರರೆ, ನೀವು 


ಮಾಲ್ಯ ವದಾದ್ಯಪತ್ಯೊ ತತಿಃ 33 
ವಿಶ್ವಕರ್ಮವಚಃ ಶ್ರುತ್ವಾ ತತಸ್ತೇ ರಾಕ್ಷಸೋತ್ತಮಾಃ । 


ಸಹಸ್ರಾನುಚರಾ ಭೂತ್ಸ್‌ ಗತ್ವಾ ತಾಮವಸನ್‌ ಪುರೀಮ್‌ ॥ 29 
ದೃಢಪ್ರಾಕಾರಪರಿಖಾಂ ಹೈಮ್ಗೆ ರ್ಗ ಹಶತೈವರ್ವೃತಾಮ್‌ । 
ಲಂಕಾಮವಾಪ್ಕ ತೇ ಹೃಷ್ಟಾ ನೃವಸೆನ್‌ ರಜನಿಚರಾಃ || 30 
ಏತಸ್ಥಿನ್ನೇವ ಕಾಲೇ ತು ಯಥಾಕಾಮಂ ಚ ರಾಘವ । 

ನರ್ಮದಾ ನಾಮ ಗಂಧರ್ವೀ ಬಭೂವ ರಘುನಂದನ ॥ 31 
ತಸ್ಯಾಃ ಕನ್ಯಾತ್ರಯಂ ಹ್ಯಾಸೀದ್ದೀ ಶ್ರೀ ಕೀರ್ತಿಸಮದ್ಕುತಿ 
ಜ್ಯೇಷಕ್ರಮೇಣ ಸಾ ತೇಷಾಂ ಶೊಕ್ಷಸಾನಾಮರಾಕ್ಸಸೀ 1 | 32 
ಕನ್ಯಾಸ್ತಾಃ ಪ್ರದದೌ ಹೃಷ್ಟಾ ಪೂರ್ಣಚಂದ್ರನಿಭಾನನಾಃ । 

ತ್ರ ಯಾಣಾಂ ರಾಕ್ಷಸೇಂದ್ರಾ। ಣಾಂ ತಿಸ್ರೋ 'ಗಂಧರ್ವಕನ್ಮಕಾಃ || 33 
ದತ್ತಾ ಮಾತ್ರಾ ಮಹಾಭಾಗಾ ನಕ್ಷತ್ರೇ ಭಗದ್ಗೆವತೇ | 

ಕೃತದಾರಾಸ್ತು ತೇ ರಾಮ ಸುಕೇಶತನೆಯಾಸ್ತದಾ ॥ 34 


ಚಿಕ್ರೀಡುಃ ಸಹ ಭಾರ್ಯಾಭಿರಪರೋಭಿರಿವಾಮಾರಾಃ | 
ತತೋ ಮಾಲ್ಯ ವತೋ ಭಾಯಾನ ಸುಂದರೀ ನಾಮ ಸುಂದರೀ | 35 


ನೀವು ಅಲ್ಲಿ ಸೌಖ್ಯದಿಂದ ಇರಬಹುದು. ರಾಕ್ಷಸಪರಿವಾರಗಳೊಡನೆ ನೀವು 
ಅಲ್ಲಿ ವಸತಿಯನ್ನು ಹೂಡಿದರೆ, ಶತ್ರುಗಳಿಗೆ, ದುರ್ಧರ್ಷರಾಗಿ ಬಾಳುವಿರಿ'' 
ಎಂದು ನುಡಿದನು (26-28). ಅನಂತರ, ರಾಘವ, ಆ ರಾಕ್ಷಸರು 
ಬಹುಮಂದಿ ನಿಶಾಚಪರಿವಾರಗಳೊಡನೆ ಹೋಗಿ ಲಂಕಾನಗರದಲ್ಲಿ 
ನೆಲೆಸಿದರು. ಲಂಕಾನಗರವಾದರೋ ದೃಢವಾದ ಕೋಟೆ ಕೊತ್ತಲಗಳಿಂದಲೂ 
ಸುವರ್ಣಮಯ ಮಂದಿರಗಳಿಂದಲೂ ಶೋಭಿಸುವುದನ್ನು ಕಂಡು ಆ 
ರಾಕ್ಷಸರು ಸಂತುಷ್ಠರಾದರು (29-30) ರಘುನಂದನ, ಹೀಗಿರಲು 
ನರ್ಮದೆಯೆಂಬ ಒಬ್ಬ ಗಂಧರ್ವಿಗೆ ಮೂವರು ಹೆಣ್ಣು ಮಕ್ಕಳಿದ್ದರು. ಆ 
ಕನ್ಯೆಯರು ಹ್ರೀ, ಶ್ರೀ, ಕೀರ್ತಿಗಳಂತೆ ತೇಜಸ್ವಿನಿಯರೂ ಸುಂದರಿಯರೂ 
ಆಗಿದ್ದರು. ಗಂಧರ್ವಿಯು ಆ ಕನ್ಯೆಯರನ್ನು ಜ್ಯೇಷ್ಠಕ್ರಮದಿಂದ ಮಾಲ್ಯವಂತ, 
ಸುಮಾಲಿ ಮತ್ತು ಮಾಲಿಗಳಿಗೆ ಕೊಟ್ಟು ವಿವಾಹಮಾಡಿದಳು (31-32) 
ಪೂರ್ಣಚಂದ್ರಾನನೆಯರಾದ ಆ ಗಂಧರ್ವಕನೈಯರು ಉತ್ತರಾಫಲುನೀ 


| ಉತ್ತರಕಾಂಡ 
ಸ ತಸ್ಯಾಂ ಜನಯಾಮಾಸ ಯದಪತ್ಯಂ ನಿಬೋಧ ತತ್‌ | 


ವಜ್ರಮುಷಿರ್ಮಿರೂಪಾಕ್ಷೋ ದುರ್ಮುಜಶ್ಚೈವ ರಾಕ್ಷಸಃ ॥ 36 
ಸುಪ್ತಫ್ನೋ ಯಜ್ಞಕೋಪಶ್ಚ ಮತ್ತೋನ್ಮತೌ ತಥೈವ ಚ। 

ಅನಲಾ ಚಾಭವತ್‌ ಕನ್ಯಾ ಸುಂದೆರ್ಯಾಂ ರಾಮ ಸುಂದರೀ ॥ 37 
ಸುಮಾಲಿನೋ ಪಿ ಭಾರ್ಯಾಸೀತ್‌ ಪೂರ್ಣಚಂದ್ರನಿಭಾನನಾ । 
ನಾಮ್ನಾ ಕೇತುಮತೀ ನಾಮ ಪ್ರಾಣೇಭ್ಯೋತಪಿ ಗರೀಯಸೀ ॥ 38 
ಸುಮಾಲೀ ಜನಯಾಮಾಸ ಯದಪತ್ಯಂ ನಿಶಾಚರಃ | 

ಕೇತುಮತ್ಕಾಂ ಮಹಾರಾಜ ತನ್ನಿಬೋಧಾನುಪೂರ್ವಶಃ || 39 
ಪ್ರಹಸ್ತೋ5ಕಂಪನಶ್ಚೆೈವ ವಿಕಟಃ ಕಾಲಕಾರ್ಮುಕಃ | 

ಧೂಮ್ರಾಕ್ಷಶ್ಚೈವ ದಂಡಶ್ಚ ಸುಪಾರ್ಶಶ್ಚ ಮಹಾಬಲಃ ॥ 40 
ಸಂಹ್ರಾದಿಃ ಪ್ರಘಸಶ್ಚೈವ ಭಾಸಕರ್ಣಶ್ಚ ರಾಕ್ಷಸಃ । 

ರಾಕಾ ಪುಪ್ಪೋತ್ಕಟಾ ಚೈವ ಕೈಕಸೀ ಚೆ ಶುಚಿಸ್ಥಿತಾ ॥ 41 
ಕುಂಭೀನಸೀ ಚ ಇತ್ಯೇತೇ ಸುಮಾಲೇಃ ಪ್ರಸವಾಃ ಸ್ಟೃತಾಃ । 

ಮಾಲೇಸ್ತು ವಸುಧಾ ನಾಮ ಗಂಧರ್ವೀ ರೂಪಶಾಲಿನೀ ॥ 42 


ನಕ್ಷತ್ರದಲ್ಲಿಆ ರಾಕ್ಷಸೇಂದ್ರರನ್ನು ಕ್ರಮವಾಗಿ ವರಿಸಿದರು. ಸುಕೇಶಸುತರಾದ 
ಮಾಲ್ಯವದಾದಿಗಳು ತಮ್ಮ ಮಡದಿಯರೊಡನೆ, ಅಪರೆಯರೊಡನೆ 
ದೇವತೆಗಳು ವಿಹರಿಸುವಂತೆ ವಿಹರಿಸುತ್ತಿದ್ದರು (33-34). ಹೀಗಿರಲು 
ಮಾಲ್ಯವಂತನ ಮಡದಿಯಾದ ಸುಂದರಿಯೆಂಬ ಗಂಧರ್ವಿಯಲ್ಲಿ 
ವಜ್ರಮುಷ್ಟಿ , ವಿರೂಪಾಕ್ಷ, ದುಮುಶಖ, ಸುಪ್ತಘ್ನ ಯಜ್ಞಕೋಪ, ಮತ್ತ, 
ಉನ್ನತ್ತ ಎಂಬ ಪುತ್ರರೂ ಅನಲೆಯೆಂಬ ಚೆಲುವೆಯಾದ ಪುತ್ರಿಯೂ 
ಜನಿಸಿದರು (35-37). ಸುಮಾಲಿಯ ಪ್ರಾಣಕಾಂತೆಯಾದ ಕೇತುಮತಿಯಲ್ಲಿ 
ಪ್ರಹಸ್ತ, ಅಕಂಪನ, ವಿಕಟ, ಕಾಲಕಾರ್ಮುಕ, ಧೂಮ್ರಾಕ್ಷ ದಂಡ, ಸುಪಾರ್ಶ್ವ, 
ಸಂಹ್ರಾದಿ, ಪ್ರಘಸ, ಭಾಸಕರ್ಣ ಎಂಬ ಗಂಡುಮಕ್ತಳೂ ರಾಕಾ, 
ಪುಷ್ಟೋತ್ಕಟಾ, ಕೃಕಸೀ, ಕುಂಭೀನಸೀ ಎಂಬ ಹೆಣ್ಣು ಮಕ್ಕಳೂ ಹುಟ್ಟಿದರು 
(38-41). ಮಾಲಿಯ ಹೆಂಡತಿ ರೂಪಶಾಲಿನಿಯಾದ ವಸುಧೆಯೆಂಬ 
ಗಂಧರ್ವಿ ಮಹಾರಾಜ, ಮಾಲಿಗೆ ಅವಳಲ್ಲಿ ಅನಿಲ, ಅನಲ, ಹರ, 
ಸಂಪಾತಿಯೆಂಬ ನಾಲ್ವರು ತನಯರು ಜನಿಸಿದರು. ಮಾಲಿತನಯರಾದ 


ಮಾಲ್ಯವದಾದ್ಯಪತ್ಯೋತ್ಪತಿಃ 


ಭಾರ್ಯಾಸೀತ್‌ ಪದ್ಮಪತ್ರಾಕ್ಷೀ ಸ್ಪಕ್ಷೀ ಯಕ್ಷೀ ವರೋಪಮಾ | 
ಸುಮಾಲೇರನುಜಸ್ತಸ್ಯಾಂ ಜನಯಾಮಾಸ ಯತ್‌ ಪ್ರಭೋ ॥ 


ಅಪತ್ಯಂ ಕಥ್ಯಮಾನಂ ತು ಮಯಾ ತ್ವಂ ಶೃಣು ರಾಘವ । 
ಅನಿಲಶ್ಚಾನಲಶ್ಶೆ ವ ಹರಃ ಸಂಪಾತಿರೇವ ಚ ॥ 


ಏತೇ ವಿಭೀಷಣಾಮಾತ್ಕಾ ಮಾಲೇಯಾಸ್ತು ನಿಶಾಚರಾಃ ॥ 


ತತಸ್ತು ತೇ ರಾಕ್ಷಸಪುಂಗವಾಸಯೋ 
ನಿಶಾಚರೈಃ ಪುತ್ರಶಶೃಶ್ಚೆ ಸಂವೃತಾಃ | 
ಸುರಾನ್‌ ಸಹೇಂದ್ರಾನೃಷಿನಾಗಯಕ್ಷಾನ್‌ 
ಬಬಾಧಿರೇ ತಾನ್‌ ಬಹುವೀರ್ಯದರ್ಪಿತಾಃ ॥ 


ಜಗದ್ಭಮಂತೋನನಿಲವದ್ದುರಾಸದಾ 
೨ ರಣೇಷು ಮೃತ್ಯುಪ್ರತಿಮಾನತೇಜಸಃ | 


ವರಪ್ರದಾನಾದತಿಗರ್ವಿತಾ ಭೃಶಂ 
ಕ್ರತುಕ್ರಿಯಾಣಾಂ ಪ್ರಶಮಂಕರಾಃ ಸದಾ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚಮಃ ಸರ್ಗಃ 


ಆ ನಾಲ್ವರೂ ಮುಂದೆ ವಿಭೀಷಣನಿಗೆ ಅಮಾತ್ಕರಾದರು (42-44). ಆಮೇಲೆ 


2೨ 


43 


44 


45 


46 


ಮಾಲ್ಯವದಾದಿ ರಾಸಪುಂಗವರು ಬಹುಮಂದಿ ನಿಶಾಚರರಿಂದಲೂ ತಮ್ಮ 
ಮಕ್ಕಳಿಂದಲೂ ಸಮೇತರಾಗಿ ಬಲದರ್ಪದಿಂದ ಸೊಕ್ಕಿ ಇಂದ್ರಾದಿ 
ದೇವತೆಗಳನ್ನೂ ಬುಷಿನಾಗಯಕ್ಷರನ್ನೂ ವಿಶೇಷವಾಗಿ ಪೀಡಿಸತೊಡಗಿದರು 
(45). ಬ್ರಹ್ಮನ ವರಬಲದಿಂದ ದೃಪ್ರರಾದ ಆ ನಿಶಾಚರರು ಬಿರುಗಾಳಿಯಂತೆ 
ಲೋಕವನ್ನು ಸುತ್ತುತ್ತ, ರಣರಂಗದಲ್ಲಿ ಮೃತ್ಯುವಿನಂತೆ ಉಗ್ರತೇಜಸಿನಿಂದ 
ಬೆಳಗುತ್ತ, ಯಜ್ಞಾದಿ ವೈದಿಕ ಕರ್ಮಗಳಿಗೆ ಎಫುವನ್ನೊಡ್ಡುತ್ತ ಮೆರೆಯುತ್ತಿದ್ದರು 


(46). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಐದನೆಯ ಸರ್ಗ 


ಷಷಃ ಸರ್ಗಃ 
ಎಷ್ಟು ಮಾಲ್ಯ ವದಾದಿಯುದ್ಧಮ್‌ 


ತೈರ್ವಧ್ಯಮಾನಾ ದೇವಾಶ್ಚ ಯಷಯಶ್ಚ ತಪೋಧನಾಃ । 


ಭಯಾರ್ತಾಃ ಶರಣಂ ಜಗ್ಗುರ್ದೇವದೇವಂ ಮಹೇಶ್ವರಮ್‌ ॥ 1 
ಜಗತ  ಷ್ಟ್ಯಂತಕರ್ತಾರಮಜಮವ್ಯಕ್ತರೂಪಿಣಮ್‌ | 

ಆಧಾರಂ ಸರ್ವಲೋಕಾನಾಮಾರಾಧ್ಯಂ ಪರಮಂ ಗುರುಮ್‌ ॥ 2 
ತೇ ಸಮೇತ್ಯ ತು ಕಾಮಾರಿಂ ತ್ರಿಪುರಾರಿಂ ತ್ರಿಲೋಚನಮ್‌ । 

ಊಚುಃ ಪ್ರಾಂಜಲಯೋ ದೇವಾ ಭಯಗದ್ಧದಭಾಷಿಣಃ ॥ 3 
ಸುಕೇಶಪುತ್ಸೈರ್ಭಗವನ್‌ ಪಿತಾಮಹವರೋದ್ಧತೈಃ | 

ಪ್ರಜಾಧ್ಯಕ್ಷಪ್ರಜಾಃ ಸರ್ವಾ ಬಾಧ್ಯಂತೇ ರಿಪುಬಾಧನೈಃ [ 4 

ಸರ್ಗ 6 


ರಾಕ್ಷಸಪೀಡಿತರಾದ ದೇವತೆಗಳು ಈಶ್ವರನನ್ನು ಮರೆಹೋಗುವುದು. ಆತನ 

ಸೂಚನೆಯಂತೆ ಅವರು ವಿಷ್ಣುವನ್ನು ಪ್ರಾರ್ಥಿಸಿಕೊಳ್ಳಲು, ವಿಷ್ಣುವು 

ಮಾಲ್ಯವದಾದಿಗಳನ್ನು ಸಂಹರಿಸುವುದಕ್ಕಾಗಿ ಅಗಮಿಸುವುದು. 

ಹೀಗೆ ಮಾಲ್ಯವದಾದಿ ರಾಕ್ಷಸರ ಪೀಡೆಗೆ ಒಳಗಾದ ದೇವತೆಗಳೂ, 

ತಪೋಧನರೂ, ತಲ್ಲಣಗೊಂಡು, ದೇವದೇವನಾದ ಮಹೇಶ್ವರನನ್ನು 
ಮರೆಹೊಕ್ಕರು. ಜಗತ್ತಿನ ಸೃಷ್ಟಿಲಯಗಳಿಗೆ ಕರ್ತನೂ ಅನಾದಿಯೂ ಅವ್ವಕ್ತನೂ 
ಸರ್ವಲೋಕಗಳಿಗೆ ಆಧಾರನೂ, ನಿಖಿಲವಂದ್ಯನೂ, ಪರಮಗುರುವೂ ಆದ 
ಶಿವನಿಗೆ ಶರಣಾದರು (1-2). ಕಾಮಾಂತಕನೂ ತ್ರಿಪುರಾರಿಯೂ ಆದ ಆ 
ತ್ರಿಯಂಬಕನ ಬಳಿಗೆ ಹೋಗಿ, ದೇವತೆಗಳು ಪ್ರಾಂಜಲಿಗಳಾಗಿ ಭಯದಿಂದ 
ಗದ್ದದಿಸುತ್ತ “ಭಗವನ್‌, ಸುಕೇಶನ ಪುತ್ರರಾದ ಮಾಲ್ಯವದಾದಿಗಳು ಬ್ರಹ್ಮನ 
ವರದಿಂದ ದೃಪ್ತರಾಗಿದ್ದಾರೆ. ಪ್ರಜಾಧ್ಯಕ್ಷನಾದ ಬ್ರಹ್ಮನ ಪ್ರಜೆಗಳನ್ನೇ ಅವರು 
ಬಾಧಿಸುತ್ತಿದ್ದಾರೆ (3೨%): 


೨ 
ವಿಷ್ಣುಮಾಖ್ಯಹೆದಫರಿಯುದ್ದಮ್‌ 37 
ಶರಣ್ಯಾನ್ಯಶರಣ್ಯಾನಿ ಹ್ಯಾಶ್ರಮಾಣಿ ಕೃತಾನಿ ನಃ । 
ಸ್ವರ್ಗಾಚ್ಚ ದೇವಾನ್‌ ಪ್ರಾಚ್ಯಾವ್ಯ ಸ್ವರ್ಗೇ ಕ್ರೀಡಂತಿ ದೇವವತ್‌ ॥ 5 


ಅಹಂ ವಿಷ್ಣು ರಹಂ ರುದ್ರೋ ಬ್ರಹ್ಮಾಹಂ ದೇವರಾಡಹಮ್‌ ! 
ಅಹಂ ಯಮಶ್ಚ ವರುಣಶ್ಚಂದ್ರೋ5ಹಂ ರವಿರಪ್ಯಹಮ್‌ ॥ 6 


ಇತಿ ಮಾಲೀ ಸುಮಾಲೀ ಚ ಮಾಲ್ಯವಾಂಶ್ಚೆವ ರಾಕ್ಷಸಾಃ | 
ಬಾಧಂತೇ ಸಮರೋದ್ಭರ್ಷಾ ಯೇ ಚ ತೇಷಾಂ ಪುರಸರಾಃ ॥ 7 


ತನ್ನೋ ದೇವ ಭಯಾರ್ತಾನಾಮಭಯಂ ದಾತುಮರ್ಹಸಿ | 
ಅಶಿವಂ ವಪುರಾಸ್ಥಾಯ ಜಹಿ ವೈ ದೇವಕಂಟಕಾನ್‌ ॥ 8 


ಇತ್ಯುಕ್ತಸ್ತು ಸುರೈಃ ಸರ್ವೈಃ ಕಪರ್ದೀ ನೀಲಲೋಹಿತಃ | 

ಸುಕೇಶಂ ಪ್ರತಿ ಸಾಪೇಕ್ಷಃ ಪ್ರಾಹ ದೇವಗಣಾನ್‌ ಪ್ರಭುಃ ॥ 9 
ಅಹಂ ತಾನ್ನ ಹನಿಷ್ಯಾಮಿ ಮಯಾವಧ್ಯಾ ಹಿ ತೇತಸುರಾಃ | 

ಕಿಂ ತು ಮಂತ್ರಂ ಪ್ರದಾಸ್ಯಾಮಿ ಯೋ ವೈ ತಾನ್ನಿಹನಿಷ್ಯತಿ || 10 


ಸಾಾರರ್ಣಾಸತಾಸ್ವಾನಾಶ್ಷಾಸ್ವಾರ್ಕಾತ 
ರಾಕಸರ ಪೀಡೆಯಿಂದ ದಿಕ್ಕಿಲ್ಲದೆ ಅನಾಥವಾದವು. ದೇವತೆಗಳನ್ನು 
ಸ್ವರ್ಗದಿಂದ ಓಡಿಸಿ ಸ್ವರ್ಗವನ್ನಾಕ್ರಮಿಸಿ ತಾವೇ ದೇವತೆಗಳಂತೆ ವಿಹರಿಸಿದ್ದಾರೆ 
(5). ಮಾಲಿ, ಸುಮಾಲಿ, ಮಾಲ್ಯವಂತ-ಎಂಬ ಆ ಮೂವರು 
ಅಹಂಕಾರದಿಂದ ಮೆರೆಯುತ್ತಿದ್ದಾರೆ "ನಾನೇ ವಿಷ್ಣು, ನಾನೇ ರುದ್ರ, ನಾನೇ 
ಬ್ರಹ್ಮ ನಾನೇ ಇಂದ್ರ!' ಎಂದು ಸೂಕ್ಕಿನಿಂದ ನುಡಿಯುತ್ತಾರೆ. "ಯಮ, 
ವರುಣ, ಚಂದ್ರ, ಸೂರ್ಯ-ಎಲ್ಲರೂ ನಾವೇ'' ಎಂದು ಹೇಳಿಕೊಳ್ಳುತ್ತಾರೆ 
(6). ಆ ಮೂವರು ರಾಕ್ಷಸರೂ, ಅವರ ಪರಿವಾರದವರೂ ಕೊಬ್ಬಿನಿಂದ 
ಯುದ್ದೋನ್ಹತ್ತರಾಗಿ ನಮ್ಮನ್ನುಪೀಡಿಸುತ್ತಿದ್ದಾರೆ. ಆದ್ದರಿಂದ, ಹೇ ದೇವದೇವ, 
ಭಯಾರ್ತರಾದ ನಮಗೆ ಅಭಯಹಸ್ತವನಿತ್ತು ಕೃಪೆಮಾಡು. ಉಗ್ರರೂಪವನ್ನು 
ಧರಿಸಿ, ದೇವಕಂಟಕರಾದ ಆ ರಾಕ್ಷಸರನ್ನು ಸಂಹರಿಸು'' ಎಂದು ಬೇಡಿದರು 
(7-8). ಆಗ ಜಟಾಮಾಲಿಯೂ, ನೀಲಲೋಹಿತನೂ ಆದ ಶಂಕರನು, 
ಸುಕೇಶನು ತನ್ನ ಅನುಗ್ರಹಕ್ಕೆ ಪಾತ್ರನಾದ್ದರಿಂದ ಅವನ ಮಕ್ಕಳನ್ನು ತಾನೇ 


38 
ಏತಮೇವ ಸಮುದ್ಯೋಗಂ ಪುರಸ್ಕೃತ್ಯ ಮಹರ್ಷಯಃ । 


ಗಚ್ಛದ್ವಂ ಶರಣಂ ವಿಷ್ಣುಂ ಹನಿಷ್ಯತಿ ಸ ತಾನ್‌ ಪ್ರಭುಃ ॥ 11 
ತತಸ್ತು ಜಯಶಬ್ದೇನ ಪ್ರತಿನಂದ್ಯ ಮಹೇಶ್ವರಮ್‌ 1 
ಎಷ್ಟೋಃ ಸಮೀಪಮಾಜಗ್ಗುರ್ನಿಶಾಚರಭಯಾರ್ದಿತಾಃ ॥ 12 
ಶಂಖಚಕ್ರಧರಂ ದೇವಂ ಪ್ರಣಮ್ಯ ಬಹುಮಾನ್ಯ ಚ । 
ಊಚುಃ ಸಂಭ್ರಾಂತವದ್ವಾಕ್ಕಂ ಸುಕೇಶತನಯಾನ್‌ ಪ್ರತಿ ॥ 13 


ಸುಕೇಶತನಯೈರ್ದೆವ ತ್ರಿಭಿಸ್ಟೇತಾಗ್ನಿಸಂನಿಭೈಃ | 

ಆಕ್ರಮ್ಯ ವರದಾನೇನ ಸ್ಹಾನಾನ್ಯಪಹೃತಾನಿ ನಃ ॥ 14 
ಛಿ ಶೆ ಲ 

ಲಂಕಾ ನಾಮ ಪುರೀ ದುರ್ಗಾ ತ್ರಿಕೂಟಶಿಖರೇ ಸ್ಥಿತಾ | 

ತತ್ರ ಸ್ಥಿತಾಃ ಪ್ರಬಾಧಂತೇ ಸರ್ವಾನ್ನಃ ಕ್ಷಣದಾಚರಾಃ ॥ 15 

ಸ ತ್ವಮಸ್ಮಾದ್ದಿತಾರ್ಥಾಯ ಜಹಿ ತಾನ್‌ ಮಧುಸೂದನ । 

ಶರಣಂ ತ್ವಾಂ ವಯಂ ಪ್ರಾಪ್ತಾ ಗತಿರ್ಭವ ಸುರೇಶ್ವರ || 16 


ಸಂಹರಿಸುವುದು ಸರಿಯಲ್ಲವೆಂದು ಆಲೋಚಿಸಿ, "ಎಲೈ ದೇವತೆಗಳೆ, ನಾನು 
ಆ ರಾಕ್ಷಸರನ್ನು ಸಂಹರಿಸುವುದಿಲ್ಲ ಅವರನ್ನು ವಧಿಸುವುದು ನನಗೆ 
ಉಚಿತವಲ್ಲ ಆದರೆ ಆರಾಕ್ಷಸರನ್ನುಕೊಲ್ಲುವುದಕ್ಕೆ ಒಂದು ಉಪಾಯವನ್ನು 
ಹೇಳುವೆನು (9-10). ಎಲ್ಫೆ ಮಹರ್ಷಿಗಳೆ, ದೇವತೆಗಳೆ, ಈ ಪ್ರಯತ್ನವನ್ನೇ 
ಮುಂದುವರಿಸಿ ವಿಷ್ಣುವಿನ ಬಳಿಗೆ ಶರಣಾರ್ಥಿಗಳಾಗಿ ಹೋಗಿರಿ. ಅತನು 
ಅವರನ್ನು ವಧಿಸುವನು'' ಎಂದು ನುಡಿದನು. ಆಮೇಲೆ ದೇವರ್ಷಿಗಳು 
"ಜಯ ಜಯ ಮಹೇಶ್ವರ!' ಎಂದು ಅಭಿನಂದಿಸಿ, ವಿಷ್ಣುವಿನ ಸಮೀಪಕ್ಕೆ 
ಹೋದರು (11-12). ಶಂಖಚಕ್ರ ಧಾರಿಯಾದ ಆ ಸ್ವಾಮಿಯನ್ನು ಕಂಡು 
ವಂದಿಸಿ, ಆದರದಿಂದ ಸ್ತುತಿಸಿ, ಸುಕೇಶತನಯರಿಂದಾದ ಭೀತಿಯನ್ನು 
ತೋಡಿಕೊಳ್ಳುತ್ತ ಹೀಗೆಂದರು: ""ದೇವ-ಮಧುಸೂದನ, ಸುಕೇಶನೆಂಬ 
ರಾಕ್ಷಸನ ಪುತರಾದ ಮೂವರು ತ್ರೇತಾಗ್ನಿಗಳಂತೆ ಜ್ವಲಿಸುತ್ತ, ಬ್ರಹ್ಮನ 
ವರಬಲದಿಂದ ನಮ್ಮೆಲ್ಲರ ಸ್ಥಾನಗಳನ್ನು ಅಪಹರಿಸಿದಾರೆ (13-14) 
ತ್ರಿಕೂಟಶಿಖರದಲ್ಲಿ ಲಂಕೆಯೆಂಬ ದುರ್ಗಮವಾದ ನಗರವುಂಟಷ್ಟೆ 


ಎಷ್ಟುಮಾಲ್ಯ ವದಾದಿಯುದ್ದಮ್‌ 39 


ರಾಕ್ಷರ್ಸಾ ಸಮರೇ ದುರ್ಷಾ ಸಾನುಬಂರ್ಧಾ ಮದೋದ್ಧರ್ತಾ । 


ಚಕ್ರಕೃತ್ತಾಸ್ಯ ಕಮಲಾನ್ನಿವೇದಯ ಯಮಾಯ ವೈ ॥ 17 
ಭಯೇಷ್ವಭಯದೋತಸ್ಥಾಕಂ ನಾನ್ಯೋಸಸ್ತಿ ಭವತಾ ವಿನಾ । 

ನುದ ತ್ವಂ ನೋ ಭಯಂ ದೇವ ನೀಹಾರಮಿವ ಭಾಸ್ಕರಃ ॥ 18 
ಇತ್ಯೇವಂ ದೈವತೈರುಕ್ತೋ ದೇವದೇವೋ ಜನಾರ್ದನಃ | 

ಅಭಯಂ ಭಯದೋತರೀಣಾಂ ದತ್ತಾ ಆ ದೇವಾನುವಾಚಿ ಹ ॥ 19 


ಸುಕೇಶಂ ರಾಕ್ಷಸಂ ಜಾನೇ ಈಶಾನವರದರ್ಪಿತಮ್‌ । 
ತಾಂಶ್ಚಾಸ್ಯ ತನರ್ಯಾ ಜಾನೇ ಯೇಷಾಂ ಜ್ಯೇಷ್ಠಃ ಸ ಮಾಲ್ಯರ್ವಾ | 20 


ತಾನಹಂ ಸಮತಿಕ್ರಾಂತಮರ್ಯಾದಾನ್‌ ರಾಕ್ಷಸಾಧಮಾನ್‌ । 
ನಿಹನಿಷ್ಯಾಮಿ ಸಂಕ್ರುದ್ಧಃ ಸುರಾ ಭವತ ವಿಜ್ವರಾಃ ॥ 21 


ಇತ್ಯುಕ್ತಾಸ್ತೇ ಸುರಾಃ ಸರ್ವೇ ವಿಷ್ಣುನಾ ಪ್ರಭವಿಷ್ಣುನಾ | 
ಯಥಾವಾಸಂ ಯಯುಹ್ಹ್ಪೃಷ್ಟಾಃ ಪ್ರಶಂಸಂತೋ ಜನಾರ್ದನಮ್‌ 122 


ಹಾರು ರಾನಾ ನನಾ ನಾವಾ ಪಾ 
ಸ್ವಾಮಿ, ನಮ್ಮೆಲ್ಲರ ಹಿತವನ್ನು ಚಿಂತಿಸಿ ಆ ನಿಶಾಚರರನ್ನು ನೀನು 
ಸಂಹರಿಸಬೇಕು. ನಿನಗೆ ನಾವು ಶರಣಾಗತರಾಗಿದ್ದೇವೆ. ನಮಗೆ ಗತಿಯಾಗು 
(L916): ಮದೋದ್ಧತರಾದ ಅ ದುರುಳರ ಶಿರಗಳನ್ನು ಅವರ 
ಪರಿವಾರಸಹಿತವಾಗಿ ಚಕ್ರಾಯುಧದಿಂದ ಸಮರದಲ್ಲಿತರಿದು, ಯಮನಿಗೆ 
ಅರ್ಪಿಸು! ದೇವ, ನಮಗೆ ಭಯವೊದಗಿದಾಗ ಅಭಯವನಿತ್ತು ನಮ್ಮನ್ನು 
ಪೊರೆಯುವವನು ನೀನಲ್ಲದೆ ಇನ್ನೊಬ್ಬನಿಲ್ಲ ಪ್ರಭು, ಸೂರ್ಯನು ಮಂಜನ್ನು 
ಕರಗಿಸುವಂತೆ, ನಮ್ಮ ಭಯವನ್ನು ನೀಗಿಸಲು ನೀನೇ ಸಮರ್ಥ'' ಎಂದು 
ಪ್ರಾರ್ಥಿಸಿದರು (17-18). ಈ ರೀತಿಯಲ್ಲಿ ದೇವತೆಗಳು ಬೇಡಿಕೊಳ್ಳಲು, 
ದೇವದೇವನಾದ ಜನಾರ್ದನನು ಅಮರರಿಗೆ ಅಭಯವನಿತ್ತು ""ಓ 
ದೇವತೆಗಳೆ, ಈಶ್ವರನ ವರದಿಂದ ಗರ್ವಿತನಾದ ಸುಕೇಶನ ವಿಷಯವು ನನಗೆ 
ಗೊತ್ತುಂಟು! ಅವನ ಮಕ್ಕಳನ್ನೂ ಬಲ್ಲೆನು! ಅವರಲ್ಲಿ ಮಾಲ್ಯವಂತನು 
ಹಿರಿಯನಲ್ಲವೆ? (19-20). ಆ ರಾಕ್ಷನಾಧಮರು ಲೋಕಮರ್ಯಾದೆಯನ್ನು 


40 ಉತ್ತರಕಾಂಡ 
ವಿಬುಧಾನಾಂ ಸಮುದ್ಯೋಗಂ ಮಾಲ್ಯವಾಂಸ್ತು ನಿಶಾಚರಃ । 


ಶ್ರುತ್ವಾ ತೌ ಭ್ರಾತರೌ ವೀರಾವಿದಂ ವಚನಮಬ್ರವೀತ್‌ ॥ 23 
ಅಮರಾ ಖಯಷಯಶ್ಚೆವ ಸಂಗಮ್ಯ ಕಿಲ ಶಂಕರಮ್‌ | 
ಅಸ್ಥದ್ವಧಂ ಪರೀಪ್ಲಂತ ಇದಂ ವಚನಮಬ್ರುವನ್‌ ॥ 24 


ಸುಕೇಶತನಯಾ ದೇವ ವರದಾನಬಲೋದತಾಃ | 
ಬಾಧಂತೇತಸ್ಥಾನ್‌ ಸಮುದ್ಧೃ ಪ್ತಾ ಫೋರರೂಪಾಃ ಪದೇ ಪದೇ ॥ 25 


ರಾಕ್ಷಸೈರಭಿಭೂತಾಃ ಸ್ಟ ನ ಶಕ್ತಾಃ ಸ್ಮ ಪ್ರಜಾಪತೇ । 
ಸ್ವೇಷು ಸದ್ಧಸು ಸಂಸ್ಥಾತುಂ ಭಯಾತ್ರೇಷಾಂ ದುರಾತ್ಮನಾಮ್‌ ॥ 26 


ತದಸ್ಮಾಕಂ ಹಿತಾರ್ಥಾಯ ಜಹಿ ತಾಂಶ್ಚ ತ್ರಿಲೋಚನ । 


ರಾಕ್ಷಸಾನ್‌ ಹುಂ ಕೃತೇನೈವ ದಹ ಪ್ರದಹತಾಂ ವರ ॥ 27 
ಇತ್ಯೇವಂ ತ್ರಿದಶೈರುಕ್ತೋ ನಿಶಮ್ಯಾಂಧಕಸೂದನಃ । 
ಶಿರಃ ಕರಂ ಚ ಧುನ್ಹಾನ ಇದಂ ವಚನಮಬ್ರವೀತ್‌ ॥ 28 


ಪನಾಾಾನತಮ್ರಾವತ ನಗನಾನಾಸಪದ್ಯಾಗಡ್ಗನ ತವಾ 
ಅವರನ್ನು ಸಂಹರಿಸುವೆನು. ನಿಶ್ಚಿಂತರಾಗಿರಿ'' ಎಂದು ತಿಳಿಸಿದನು. 
ಸರ್ವಶಕ್ತನಾದ ಶ್ರೀಮನ್ನಾರಾಯಣನು ಹೀಗೆ ನುಡಿಯಲು, ಸುರರೆಲ್ಲರೂ 
ಉಲ್ಲಸಿತರಾಗಿ ಭಗವಂತನನ್ನು ಹೊಗಳುತ್ತ ತಮ್ಮ ಸ್ಥಳಗಳಿಗೆ ತೆರಳಿದರು 
(21-22). ಇತ್ತ ಮಾಲ್ಯವಂತನಿಗೆ ದೇವತೆಗಳು ನಡೆಸಿದ ಸಂನಾಹವು 
ತಿಳಿಯಿತು. ಆ ನಿಶಾಚರನು ಮಾಲಿ. ಸುಮಾಲಿಗಳನ್ನುಕರೆದು ಹೀಗೆಂದನು: 
""ಎಲ್ಫೈ ತಮ್ಮಂದಿರೆ, ದೇವತೆಗಳೂ, ಖುಷಿಗಳೂ ಸೇರಿ ನಡೆಸಿದ ಹಂಚಿಕೆ 
ಯನ್ನುಕೇಳಿದಿರಾ? ಆವರೆಲ್ಲರೂ ಸೇರಿ ನಮ್ಮನ್ನು ಕೊಲ್ಲಲು ಹವಣಿಸಿದ್ದಾರೆ. 
ಅವರು ಶಿವನ ಬಳಿಗೆ ಹೋಗಿ "ದೇವ, ಸುಕೇಶತನಯರು ವರಬಲದಿಂದ 
ಉದ್ದತರಾಗಿ ನಮ್ಮನ್ನು ಪೀಡಿಸುತ್ತಿದ್ದಾರೆ. ಆ ಕ್ರೂರಾತ್ಮರು ಪದೇ ಪದೇ ನಮ್ಮನ್ನು 
ಹಂಸಿಸುತ್ತಿದ್ದಾರೆ (23-25). ಆ ದುರುಳರಿಂದ ನಾವು ಪರಾಭೂತರಾದೆವು. 
ನಮ್ಮ ನಮ್ಮ ಮನೆಗಳಲ್ಲಿ ಕೂಡ ಅವರ ಭಯದಿಂದ ಇರಲಾರದೆ 
ಸಂಕಟಪಡುತ್ತಿದ್ದೇವೆ. ಆದ್ದರಿಂದ, ನಮ್ಮ ಹಿತಕ್ಕಾಗಿ ಮಾಲ್ಯವದಾಡಿಗಳನ್ನು 


ಎಷ್ಟುಮಾಲ್ಯ ವದಾದಿಯುದ್ಧಮ್‌ 4] 
ಅವಧ್ಯಾ ಮಮ ತೇ ದೇವಾಃ ಸುಕೇಶತನಯಾ ರಣೇ | 


ಮಂತ್ರಂ ತು ವಃ ಪ್ರದಾಸ್ಯಾಮಿ ಯಸ್ತಾನ್‌ ವೈ ನಿಹನಿಷ್ಯತಿ ॥ 29 
ಯೋಃಸೌ ಚಕ್ರಗದಾಪಾಣಿಃ ಪೀತವಾಸಾ ಜನಾರ್ದನಃ । 
ಹರಿರ್ನಾರಾಯಣಃ ಶ್ರೀಮಾನ್‌ ಶರಣಂ ತಂ ಪ್ರಪದ್ಯಥ ॥ 30 
ಹರಾದವಾಪ್ಯ ತೇ ಮಂತ್ರಂ ಕಾಮಾರಿಮಭಿವಾದ್ಯ ಚ । 
ನಾರಾಯಣಾಲಯಂ ಪ್ರಾಪ್ಯ ತಸ್ಥೈ ಸರ್ವಂ ನ್ಯವೇದಯನ್‌ ॥ 31 


ತತೋ ನಾರಾಯಣೇನೋಕ್ತಾ ದೇವಾ ಇಂದ್ರಪುರೋಗಮಾಃ | 
ಸುರಾರೀಂಸ್ತಾನ್‌ ಹನಿಷ್ಯಾಮಿ ಸುರಾ ಭವತ ವಿಜ್ವರಾಃ ॥ 32 


ದೇವಾನಾಂ ಭಯಭೀತಾನಾಂ ಹರಿಣಾ ರಾಕ್ಷಸರ್ಷಭೌ । 
ಪ್ರತಿಜ್ಞಾ ತೋ ವಧೋಸಸ್ಮಾಕಂ ಚಿಂತ್ಯತಾಂ ಯದಿಹ ಕ್ಷಮಮ್‌ ॥ 33 


ಹಿರಣ್ಯಕಶಿಪೋಮಗಣ್ಯತ್ಕುರನ್ಯೇಷಾಂ ಚ ಸುರದ್ವಿಷಾಮ್‌ । 
ದುಃಖಂ ನಾರಾಯಣಂ ಜೇತುಂ ಯೋ ನೋ ಹಂತುಮಭೀಪತಿ ॥ 34 


ಬೂದಿಮಾಡಬಲ್ಲೆ[' ಎಂದು ಹೇಳಿದರಂತೆ (26531) ದೇವತೆಗಳ 
ನುಡಿಯನ್ನು ಕೇಳಿ ಅಂಧಕಾರಿಯು ತಲೆಯಾಡಿಸಿ ಕೈಕೊಡವಿ "ದೇವತೆಗಳೆ, 
ಸುಕೇಶತನಯರನ್ನುನಾನು ಸಂಹರಿಸುವುದು ಸರಿಯಲ್ಲ ಆದರೆ ಅವರನ್ನು 
ವಧಿಸುವ ಒಂದು ಉಪಾಯವನ್ನು ಹೇಳುವೆನು (28-29) 
ಚಕ್ರಗದಾಪಾಣಿಯೂ, ಪೀತಾಂಬರನೂ ಆದ ಜನಾರ್ದನನಿದ್ದಾನೆ. ನೀವು 
ಆ ನಾರಾಯಣನಿಗೆ ಶರಣಾಗಿರಿ' ಎಂದು ತಿಳಿಸಿದನಂತೆ. ಆಗ ದೇವತೆಗಳೂ, 
ಯಷಿಗಳೂ ಹರನು ಹೇಳಿದ ಉಪಾ ಯವನ್ನು ಮನ್ನಿಸಿ, ಆ ಕಾಮಾಂತಕನಿಗೆ 
ವಂದಿಸಿ ಎಷ್ಟುವಿನ ಸಮೀಪಕ್ಕೆ ಹೋಗಿ ಎಲ್ಲವನ್ನೂ ನಿವೇದಿಸಿಕೊಂಡರು 
(30-31). ಆಗ ವಿಷ್ಣುವು ಇಂದ್ರಾದಿ ದೇವತೆಗಳಿಗೆ ಅಭಯವನ್ನಿತ್ತು 
"ದೇವತೆಗಳ, ಆ ರಾಕ್ಷಸರನ್ನು ನಾನು ಕೊಲ್ಲುವೆನು. ನೀವು ನಿಶ್ಚಿಂತರಾಗಿರಿ' 
ಎಂದು ಮಾತುಕೊಟ್ಟಿರುವನಂತೆ (32). ಎಲೈ ರಾಕ್ಷನೋತ್ಸಮರೆ, ಭೀತರಾದ 
ಸುರರಿಗೆ ವಿಷ್ಣುವು ನಮ್ಮನ್ನು ಕೊಲ್ಲುವೆನೆಂದು ಹೇಳಿ ಪ್ರತಿಜ್ಞೆಮಾಡಿಕೊಟ್ಟಿದ್ದಾನೆ. 


42 ಉತ್ತರಕಾಂಡ 
ತತಃ ಸುಮಾಲೀ ಮಾಲೀ ಚ ಶ್ರುತ್ವಾ ಮಾಲ್ಕವತೋ ವಚಃ । 


ಊಚತುರ್ಭ್ರಾತರಂ ಜ್ಯೇಷ್ಠಮಶ್ವಿನಾವಿವ ವಾಸವಮ್‌ ॥ 35 
ಸ್ವಧೀತಂ ದತ್ತಮಿಷ್ಟಂ ಚಾಪ್ಕೈಶ್ಚರ್ಯಂ ಪರಿಪಾಲಿತಮ್‌ | 
ಆಯುರ್ನಿರಾಮಯಂ ಪ್ರಾಪ್ತಂ ಸುಧರ್ಮಃ ಪ್ರಾಪಿತಃ ಪಥಿ ॥ 36 
ದೇವಸಾಗರಮಕ್ಷೋಭ್ಯಂ ಶಸ್ತ್ರೈಃ ಸಮವಗಾಹ್ಯ ಚ | 

ಜಿತಾ ದ್ವಿಷೋ ಹ್ಯಪ್ರತಿಮಾಸ್ತನ್ನೋ ಮೃತ್ಯುಕೃತಂ ಭಯಮ್‌ ॥ 37 


ನಾರಾಯಣಶ್ಚ ರುದ್ರಶ್ಚ ಶಕ್ರಶ್ಚಾನಿ ಯಮಸ್ತಥಾ | 

ಅಸ್ಮಾಕಂ ಪ್ರಮುಖೇ ಸ್ಥಾತುಂ ಸರ್ವೆ ಬಿಭ್ಯತಿ ಸರ್ವದಾ ॥ 38 
ವಿಷ್ಣೋರ್ದ್ವೇಷಸ್ಯ ನಾಸ್ನೇವ ಕಾರಣಂ ರಾಕ್ಷಸೇಶ್ವರ | 

ದೇವಾನಾಮೇವ ದೋಷೇಣ ವಿಷ್ಣೋಃ ಪ್ರಚಲಿತಂ ಮನಃ ॥ 39 


ತಸ್ಮಾದದ್ಕ ಸಮುದ್ಯುಕ್ತಾಃ ಸರ್ವಸೈನ್ಯಸಮಾವೃತಾಃ । 
ದೇವಾನೇವ ಜಿಘಾಂಸಾಮ ಯೇಭ್ಯೋ ದೋಷಃ ಸಮುತ್ತಿತಃ IIH 40 


ಈ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕೆಂದು ಆಲೋಚಿಸಿರಿ. 
ನಾರಾಯಣನಾದರೋ ಸಾಮಾನ್ಯನಲ್ಲ ಹಿರಣ್ಯಕಶಿಪುವಿಗೆ ಮೃತ್ಯುವಾದವನು. 
ಬಹುಮಂದಿ ರಾಕ್ಷಸರನ್ನು ಸಂಹರಿಸಿದ್ದಾನೆ. ನಮ್ಮನ್ನು ಕೊಲ್ಲಬೇಕೆಂದಿರುವ 
ಆತನನ್ನು ಜಯಿಸುವುದು ಕಷ!'' ಎಂದನು (33-34). ಮಾಲ್ಯವಂತನ 
ಮಾತನ್ನಾಲಿಸಿ ಮಾಲಿ, ಸುಮಾಲಿಗಳು, ಇಂದ್ರನನ್ನು ಕುರಿತು ಅಶ್ವಿನೀ 
ದೇವತೆಗಳು ನುಡಿದಂತೆ, ತಮ್ಮ ಅಣ್ಣನನುದ್ದೇಶಿಸಿ ಹೀಗೆಂದರು (35) “ಅಣ್ಣ 
ನಾವು ಚೆನ್ನಾಗಿ ವಿದ್ಯಾರ್ಜನೆ ಮಾಡಿದ್ದೇವೆ, ದಾನಮಾಡಿದ್ದೇವೆ. ಯಜ್ಞಗಳನ್ನು 
ನಡಸಿದ್ದೇವೆ. ಬೇಕಾದಷ್ಟು ಐಶ್ವರ್ಯವನ್ನುಗಳಿಸಿ ಪಾಲಿಸಿ ಅನುಭವಿಸಿದ್ದೇವೆ. 
ಆಯುರಾರೋಗ್ಯಗಳನ್ನು ಪಡೆದಿದ್ದೇವೆ. ನಮ್ಮ ಕುಲ ಪರಂಪರಾಗತವಾದ 
ಧರ್ಮವನ್ನು ಸರಿಯಾದ ಮಾರ್ಗದಲ್ಲಿ ಸ್ಥಾಪಿಸಿದ್ದೇವೆ! ಹೀಗಿರುವಾಗ 
ಮರಣಕ್ಕೆ ಅಂಜುವುದಾದರೂ ಏಕೆ? ನಮಗೆ ಅಂಜಿಕೆ ಇಲ್ಲ! (36-37). 
ಅಲ್ಲದೆ ಅಣ್ಣ, ನಾರಾಯಣನಾಗಲಿ, ರುದನಾಗಲಿ, ಇಂದ್ರ ಯಮರೇ 
ಆಗಲಿ, ನಮ್ಮೆದುರಿಗೆ ರಣರಂಗದಲ್ಲಿ ನಿಲ್ಲಲಾರರು. ಅವರೆಲ್ಲರೂ 


ಎಷ್ಟುಮಾಲ್ಯ ವದಾದಿಯುದ್ದಮ್‌ 43 


ಏವಂ ಸಂಮಂತ್ರ್ಯ ಬಲಿನಃ ಸರ್ವೇ ಸೈನ್ಯಸಮಾವೃತಾಃ 
ಉದ್ಯೋಗಂ ಘೋಷಯಿತ್ವಾ ತು ಸರ್ವೇ ನೈರ್ಯತಪುಂಗವಾಃ ॥ 41 


ಯುದ್ಧಾಯ ನಿರ್ಯಯುಃ ಕ್ರುದ್ಧಾ ಜಂಭವೃತ್ತಬಲಾ ಇವ | 


ಇತಿ ತೇ ರಾಮ ಸಂಮಂತ್ರ , ಸರ್ವೋದ್ಯೊ ೇಗೇನ ರಾಕ್ಷಸಾಃ ॥ 42 
ಯುದ್ಧಾಯ ನಿರ್ಯಯುಃ ಸರ್ವೇ ಮಹಾಕಾಯಾ ಮಹಾಬಲಾಃ | 
ಸ್ಕಂದನೈರ್ವಾರುಣೈಶ್ಚೈವ ಹಯ್ಯೆಶ್ಚ ಗಿರಿಸನ್ನಿಭ್ಛೆಃ ॥ 43 
ಖರೈರ್ಗೋಭೀ ರಥೋಷ್ಟೆ ಶ್ವ ಶಿಂಶುಮಾರೈರ್ಭುಜಂಗಮೈಃ | 

ಮಕರೈಃ ಕಚ್ಛಪೈರ್ಮೀನೈರ್ವಿಹಂಗೈರ್ಗರುಡೋಪಮೈಃ || 44 
ಸಿಂಹೈರ್ವ್ಯಾಫೆ ೈರ್ವರಾಹೈಶ್ನ ಸೃಮರೈಶ್ಚಮರೈರಪಿ 

ತ್ಯಕ್ತ್ವಾಲಂಕಾಂ ಗತಾಃ ಸರ್ವೇ ರಾಕ್ಷಸಾ ಬಲಗರ್ವಿತಾಃ ॥| 45 


ಪ್ರಯಾತಾ ದೇವಲೋಕಾಯ ಯೋದ್ಧುಂ ದೈವತಶತ್ರವಃ 
ಎಂಕಾವಿಪರ್ಯಯಂ ದೃಷ್ಟ್ವಾ ಯಾನಿ ಲಂಕಾಲಯಾನೃಥ || 46 


ಕಾರಣವೂ ಇಲ್ಲ ಈ ದೇವತೆಗಳ ತರಲೆಯಿಂದ ಆತನ ಮನಸ್ಸು ಕಲಕಿದೆ! 
(38-39). ಈ ಸಂಚು ದೇವತೆಗಳಿಂದಲೇ ಆದದ್ದು ಆದ್ದರಿಂದ ನಾವು 
ಸೇನಾಸಮೇತರಾಗಿ ನುಗ್ಗಿ ಮೊದಲು ದೇವತೆಗಳನ್ನೇ ಬಗ್ಗುಬಡಿಯ ಬೇಕು''. 
ಈ ರೀತಿಯಲ್ಲಿ ಮಂತ್ರಾಲೋಚನೆ ಮಾಡಿ ಅ ರಾಕ್ಷಸವೀರರು ಯುದ್ಧವು 
ನಡೆಯುವುದೆಂದು ಡಂಗುರ ಹೊಡೆಸಿದರು (40-41). ಜಂಭ, ವೃತ್ರ, 
ಬಲಾಸುರರಂತೆ ಬಲಾಢ್ಯರಾದ ಆ ನಿಶಾಚರರು ಸೇನಾಸಮೇತರಾಗಿ 
ಸರ್ವಸನ್ನಾಹಗಳೊಡನೆ, ದೇವತೆಗಳ ಮೇಲೆ ಕಾಳಗಕ್ಕಾಗಿ ಧಾವಿಸಿದರು (42). 
ಶೈಲೋಪಮಗಳಾದ ರಥ, ಗಜ, ಅಶ್ವ, ಹೇಸರಗತ್ತೆ, ವೃಷಭ, ಒಂಟೆ, 
ಆನೆಗಳು, ಸರ್ಪ, ಮೊಸಳೆ, ಆಮೆ, ಮೀನ ಮತ್ತು ಗರುಡೋಪಮಗಳಾದ 
ಪಕ್ಷಿಗಳು, ಸಿಂಹ, ವ್ಯಾಘ್ರ, ವರಾಹ, ಸೃಮರ, ಚಮರ ಎಂಬ ಮೃಗಗಳು- 

ಮಂತಾದ ವಾಹನಗಳನ್ನೇರಿ ಬಲದಪುರಾದ ರಾಕ್ಷಸರು ಹೋರಾಟಕಾಗಿ 
ದೇವಲೋಕಕ್ಕೆ ಹೊರಟರು ( 43-45). ಲಂಕೆಗೆ ಒದಗಿದ ಎಪತ್ತನ್ನು ಕಂಡು 


44 ಉತ್ತರಕಾಂಡ 


ಭೂತಾನಿ ಭಯದರ್ಶಾನಿ ವಿಮನಸ್ಕಾನಿ ಸರ್ವಶಃ! 
ರಥೋತ್ತಮೈರುಹ್ಯಮಾನಾಃ ಶತಶೋತಥ ಸಹಸ್ರಶಃ ॥ 47 


ಪ್ರಯಾತಾ ರಾಕ್ಷಸಾಸ್ತೂರ್ಣಂ ದೇವಲೋಕಂ ಪ್ರಯತ್ನತಃ । 
ರಕ್ಷಸಾಮೇವ ಮಾರ್ಗೇಣ ದೈವತಾನ್ಯಪಚಕ್ರಮುಃ ॥ 48 


ಭೂತಾನಿ ಭಯದರ್ಶಾನಿ ವಿಷಯಸ್ಥಾನಿ ಸರ್ವಶಃ 
ಭೌಮಾಶ್ಚೆವಾಂತರಿಕ್ಷಾಶ್ಚ ಕಾಲಾಜ್ಞಪ್ತಾ ಭಯಾವಹಾಃ ॥ 49 


ಉತ್ಪಾತಾ ರಾಕ್ಷಸೇಂದ್ರಾಣಾಮಭಾವಾಯ ಸಮುತ್ತಿತಾಃ । 
ಅಸ್ಥೀನಿ ಮೇಘಾ ವವೃಷುರುಷ್ಟಂ ಶೋಣಿತಮೇವ ಚ ॥ 50 


ವೇಲಾಂ ಸಮುದ್ರಾಶ್ನೋತ್ಯಾಂತಾಶ್ನೇಲುಶ್ನಾಪ್ಯಥಭೂಧರಾಃ | 
ಅಟ್ಟಹಾಸಾಗನ್‌ ವಿಮುಂಚಂತೋ ಘನನಾದಸಮಸ್ವನಾಃ ॥ 51 


ವಾಶ್ಯಂತ್ಯಶ್ಚ ಶಿವಾಸ್ತತ್ರ ದಾರುಣಂ ಘೋರದರ್ಶನಾಃ । 
ಸಂಪತಂತ್ಯಥ ಭೂತಾನಿ ದೃಶ್ಯಂತೇ ಚ ಯಥಾಕ್ರಮಮ್‌ ॥ 52 


ನಾನನವಾಗಾರ ನಾರಾ ಧಹರಾದ ವನರಾವಹು ಇಹ 
ಸಾವಿರಾರು ಸಂಖ್ಯೆಯಲ್ಲಿಉತ್ತಮ ರಥಗಳನ್ನೇರಿ, ದೇವಲೋಕಕ್ಕೆ ಸಾಗಿದರು. 
ಅಲ್ಲಲ್ಲಿನೆಲೆಸಿದ್ದ ದೇವತೆಗಳೂ ಸಹ ರಾಕ್ಷಸರ ದಾರಿಯನ್ನು ಹಿಡಿದು ತಮ್ಮ 
ಲೋಕಕ್ಕೆ ಬಂಡು ಸರಿದು (46-48). ಭೂಮಿಯಲ್ಲಿಯೂ 
ಅಂತರಿಕ್ಷದಲ್ಲಿಯೂ ವಿಪತ್ಕಾಲಜನ್ಯವಾದ ಉತ್ಪಾತಗಳು ರಾಕ್ಷಸರ ವಿನಾಶವನ್ನು 
ಸೂಚಿಸಿದವು. ಮೋಡಗಳಿಂದ ಮೂಳೆಗಳೂ ಬಿಸಿ ನೆತ್ತರೂ ಸುರಿದವು 
(49-50). ಸಮುದ್ರಗಳು ಎಲ್ಲೆಮೀರಿ ಉಕ್ಕಿದವು. ಬೆಟ್ಟಗಳು ಅಲ್ಲಾಡಿದವು. 
ಗುಡುಗಿನಂತೆ ಅಬ್ಬರಿಸಿದ ಸಮುದ್ರಗಳೂ, ಬೆಟ್ಟಗಳೂ ಅಟ್ಟಹಾಸಮಾಡುವಂತೆ 
ಕಾಣಿಸಿದವು. ಘೋರರೂಪಿಗಳಾದ ನರಿಗಳು ಕೆಟ್ಟದಾಗಿ ಊಳಿದವು. 
ಎಲ್ಲೆಲ್ಲಿಯೂ ಭೂತಗಳು ಗಡಿಬಿಡಿಯಿಂದ ಸುತ್ತಾಡಿದವು ೫0೫321 
ಹದ್ದುಗಳ ದೊಡ್ಡ ಹಿಂಡು ಬಾಯಿಂದ ಬೆಂಕಿಯನ್ನು ಉಗುಳುತ್ತ ರಾಕ್ಷಸರ 
ಮೇಲೆ ಆಕಾಶದಲ್ಲಿ ಪಂಜಿನ ಚಕ್ರದಂತೆ ಹಾರಾಡಿತು. ಕೆಂಪುಕಾಲಿನ 
ಪಾರಿವಾಳಗಳೂ, ಶಾರಿಕೆಗಳೂ ಕಂಗೆಟ್ಟು ಓಡಿದವು. ಕಾಗೆಗಳು ಕರ್ರೆಂದು 


ಎಷ್ಟುಮಾಲ್ಯ ವದಾದಿಯುದ್ದಮ್‌ 45 
ಗೃಧ್ರಚಕ್ರಂ ಮಹಚ್ಚಾತ್ರ ಜ್ವಲನೋದ್ಧಾರಿಭಿರ್ಮುಖೈಃ 


ರಾಕ್ಷಸಾನಾಮುಪರಿ ಖೇ ಭ್ರಮತೇತಲಾತಚಕ್ರವತ್‌ ॥ 53 
ಕಪೋತಾ ರಕ್ತಪಾದಾಶ್ಚ ಶಾರಿಕಾ ವಿದ್ರುತಾ ಯಯುಃ | 

ಕಾಕಾ ವಾಶ್ಯಂತಿ ತತ್ವೈವ ಬಿಡಾಲಾ ವೈ ದ್ವಿಪಾದಿಕಾಃ ॥ 54 
ಉತ್ಪಾತಾಂಸ್ತಾನನಾದೃತ್ಯ ರಾಕ್ಷಸಾ ಬಲಗರ್ವಿತಾಃ | 

ಯಾಂತ್ಯೇವ ನ ನಿವರ್ತಂತೇ ಮೃತ್ಕುಪಾಶಾವಪಾಶಿತಾಃ ॥ 55 
ಮಾಲ್ಯವಾಂಶ್ಚ ಸುಮಾಲೀ ಚ ಮಾಲೀ ಚ ಸುಮಹಾಬಲಾಃ | 

ಆಸನ್‌ ಪುರಸ್ಪರಾಸ್ತೇಷಾಂ ಕ್ರತೂನಾಮಿವ ಪಾವಕಾಃ ॥ 56 
ಮಾಲ್ಯವಂತಂ ಚ ತೇ ಸರ್ವೇ ಮಾಲ್ಯವಂತಮಿವಾಚಲಮ್‌ |। 

ನಿಶಾಚರಾ ಹ್ಯಾಶ್ರಯಂತಿ ಧಾತಾರಮಿವ ದೇವತಾಃ ॥ 57 


ತದ್ಬಲಂ ರಾಕ್ಷಸೇಂದ್ರಾಣಾಂ ಮಹಾಭ್ರಘನನಾದಿತಮ್‌ । 
ಜಯೇಪ್ಪಯಾ ದೇವಲೋಕಂ ಯಯೌ ಮಾಲಿವಶೇ ಸ್ಥಿತಮ್‌ |. 58 


ಕೂಗಾಡಿದವು. ಬೆಕ್ಕು, ಆನೆ ಮುಂತಾದ ಪ್ರಾಣಿಗಳು ನಿಷ್ಕಾರಣವಾಗಿ 
ಅರಚಿದವು (53-54). ಬಲಗರ್ವಿತರಾದ ರಾಕ್ಷಸರು ಆ 
ಮಹೋತ್ಪಾತಗಳನ್ನು ಕಂಡರೂ ಲೆಕ್ಕಿಸದೆ ಮುಂದೆ ನಡೆದರು. ಮೃತ್ಯುಪಾಶವು 
ಅವರನ್ನೆಳೆಯುತ್ತಿತ್ತು. ರಾಕ್ಷಸರ ಪಡೆಯಲ್ಲಿ ಅಗ್ರಗಾಮಿಗಳಾದ ಮಾಲ್ಯವಂತ, 
ಸುಮಾಲಿ, ಮಾಲಿಗಳೆಂಬ ಬಲಾಢ್ಯರಾದ ರಾಕ್ಷಸೇಂದ್ರರು, ಯಜ್ಞ 
ವೇದಿಕೆಯಲ್ಲಿರುವ ಅಗ್ನಿಗಳಂತೆ ತೇಜೋವಿಶಿಷ್ನರಾಗಿ ವಿರಾಜಿಸುತ್ತಿದ್ದರು 
(55-56). ಮಾಲ್ಯವಶರ್ವತದಂತೆ ಕಂಗೊಳಿಸುತ್ತಿದ್ದ ಮಾಲ್ಯವಂತನನ್ನು 
ದೇವತೆಗಳು ಬ್ರಹ್ಮನನ್ರಾಶ್ರಯಿಸುವಂತೆ, ನಿಶಾಚರರು ಆಶ್ರಯಿಸಿದ್ದರು. 
ಮಾಲಿಯ ಸೇನಾಧಿಪತ್ಯದಲ್ಲಿದ್ದ ಆ ರಾಕ್ಷಸಪಡೆಯು ಕಾಲಮೇಘದಂತೆ 
ಅಬ್ಬರಿಸುತ್ತ, ಜಯಾಪೇಕ್ಷೆಯಿಂದ ದೇವಲೋಕಕ್ಕೆ ನಡೆಯಿತು (57-58). 
ರಾಘವ, ರಾಕ್ಷಸರ ಈ ಸಮರಸನ್ನಾಹವು ದೇವದೂತನಿಂದ ಶ್ರೀಮನ್‌ 
ನಾರಾಯಣನಿಗೆ ತಿಳಿಯಿತು. ಯುದ್ಧಮಾಡಬೇಕೆಂದು ಅವನು 
ನಿಶ್ಚ ಯಿಸಿದನು. ಆ ಸ್ವಾಮಿಯು ಆಯುಧಗಳನ್ನು ಸಜ್ಜುಗೊಳಿಸಿಕೊಂಡು, 


46 ಉತ್ತರಕಾಂಡ 


ರಾಕ್ಷಸಾನಾಂ ಸಮುದ್ಯೋಗಂ ತಂ ತು ನಾರಾಯಣಃ ಪ್ರಭುಃ । 
ದೇವದೂತಾದುಪಶ್ರುತ್ತ' ಚಕ್ರೇ ಯುದ್ಧೇ ತದಾ ಮನಃ ॥ 59 


ಸ ಸಜ್ಜಾಯುಧತೂಣೀರೋ ವೈನತೇಯೋಪರಿ ಸ್ಥಿತಃ । 
ಅಸಜ್ಯ ಕವಚಂ ದಿವ್ಯಂ ಸಹಸ್ರಾ 'ರ್ಕಸಮದ್ಯುತಿ IN 60 


ಆಬಧ್ಯ ಶರಸಂಪೂರ್ಣೇ ಇಷುಧೀ ವಿಮಲೇ ತದಾ । 
ಶ್ರೋಣಿಸೂತ್ರಂ ಚ ಖಡ್ಗಂ ಚ ವಿಮಲಂ ಕಮಲೇಕ್ಷಣಃ ॥ 61 


ಶಂಖಚಕ್ರಗದಾಶಾಜ ೯ ಖಡಾಖ್ಯ ಪ್ರವರಾಯುಧಾನ್‌ । 
ಸುಪರ್ಣಂ ಗಿರಿಸಂಕಾಶಂ ವೈನತೇಯಮಥಾಸ್ಥಿತಃ | 62 


ರಾಕ್ಷಸಾನಾಮಭಾವಾಯ ಯಯೌ ತೂರ್ಣತರಂ ಪ್ರಭುಃ 
ಸುಪರ್ಣಪೃಷ್ಠೇ ಸ ಬಭೌ ತ್ಯಾಮಃ ಪೀತಾಂಬರೋ ಹರಿಃ ॥ 63 


ಕಾಂಚನಸ್ಯ ಗಿರೇಃ ಶೃಂಗೇ ಸತಡಿತ್ತೋಯದೋ ಯಥಾ ॥ 
ಸ ಸಿದ್ದದೇವರ್ಷಿಮಹೋರಗೈಶ್ನ 
* ಗಂಧರ್ವಯಕ್ಷ್ಯರುಪಸೀಯಮಾನಃ | 

ಸ್ಪಾಸಾರ್ಪಾತಾತಾಸಾಾಶಾಸಾಶಾಶಾಣಾಸ್ಯ 
ಸೊಂಟದ ಪಟ್ಟಿಯನ್ನು ಕಟ್ಟಿ, ಶರಪೂರಿತಗಳಾದ ಬತ್ತಳಿಕೆಗಳನ್ನು ಬೆನ್ನಿಗೆ 
ಬಿಗಿದು, ಶಂಖ, ಚಕ್ರ, ಗದಾ, ಶಾರ್ಜ್ಣ, ಖಡ್ಗಗಳೆಂಬ ದಿವ್ಯಾಯುಧಗಳನ್ನು 
ಧರಸಿ, ಗಿರಿಸಂಕಾಶನಾದ ವೈನತೇಯನನ್ನಡರಿದನು (59-62), 
ಶ್ಯಾಮಲಾಂಗನೂ, ಪೀತಾಂಬರಧಾರಿಯೂ ಆದ ಶ್ರೀಹರಿಯು ಗರುಡನ 
ಮೇಲೆ ಕುಳಿತು, ಮೇರು ಶಿಖರವನ್ನಡರಿದ ಎದ್ಯುದ್ದಿರಾಜಿತಮೇಘದಂತೆ 
ಕಂಗೊಳಿಸುತ್ತ, ರಾಕ್ಷಸರ ಸಂಹಾರಕ್ಕಾಗಿ ಧಾವಿಸಿದನು (63). ಆಗ 
ಭಗವಂತನನ್ನು ಸಿದ್ದರೂ ದೇವರ್ಷಿಮಹೋರಗರೂ, ಯಕ್ಷಗಂಧರ್ವರೂ 
ಸ್ಪುತಿಸುತ್ತಿದ್ದರು. ಶ್ರೀಹರಿಯು ಚಕ್ರಾದ್ಯಾಯುಧಪಾಣಿಯಾಗಿ, 
ದೇವಶತ್ರುಗಳಾದ ರಾಕ್ಷಸರನ್ನೆದುರಿಸಲು ಬಂದನು (64). ಗರುಡನ ರೆಕ್ಕೆಗಳ 
ವೇಗದಿಂದೆದ್ದ ಗಾಳಿಯ ಬಿರುಸಿಗೆ, ರಾಕ್ಷಸಪಡೆಯ ಇಕ್ಕೆಡೆಗಳೂ 
ತೂಗಾಡಿದವು! ಪತಾಕೆಗಳು ಹಾರಾಡಿದವು. ಆಯುಧಗಳು ತೂರಾಡಿದವು. 
ನೀಲಾಚಲವು ಬಂಡೆಗಳನ್ನುರುಳಿಸುತ್ತ ಅಲ್ಲಾಡುವುದೋ ಎಂಬಂತೆ 


ಎಷ್ಟುಮಾಲ್ಯ ವದಾದಿಯುದ್ದಮ್‌ 47 
ಸಮಾಸಸಾದಾಸುರಸೈೆನ್ಯಶತ್ರೂಂ 
ಶ್ರಕ್ರಾಸಿಶಾರ್ಜಾಯುಧಶಂಖಪಾಣಿಃ ॥ 64 


ಸುಪರ್ಣಪಕ್ಷಾನಿಲನುನ್ನಪಕ್ಷಂ 
ಭ್ರಮತ್ತತಾಕಂ ಪ್ರವಿಕೀರ್ಣಶಸ್ಪಮ್‌ | 
ಚಚಾಲ ತದ್ರಾಕ್ಷಸರಾಜಸೈನ್ಯಂ 
ಚಲೋಪಲಂ ನೀಲ ಇವಾಚಲೇಂದ್ರಃ ॥ 65 


ತತಃ ಶರೈಃ ಶೋಣಿತಮಾಂಸರೂಷಿತೈ 
ರ್ಯುಗಾಂತ ವೈಶ್ಚ್ವಾನರತುಲ್ಯವಿಗ್ರಹೈಃ | 
ನಿಶಾಚರಾಃ ಸಂಪರಿವಾರ್ಯ ಮಾಧವಂ 
ವರಾಯುಧ್ಭರ್ನಿರ್ಬಿಭಿದುಃ ಸಹಸ್ರಶಃ ॥ 66 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಷ್ಠಃ ಸರ್ಗಃ 


ರಾಕ್ಷಸಸೇನೆಯು ಗೋಚರಿಸಿತು (65). ಮರುಕ್ಷಣದಲ್ಲಿಯೇ ನಿಶಾಚರರು 
ವಿಷ್ಣುವನ್ನು ಮುತ್ತಿ, ತಮ್ಮ ಉಗ್ರಾಯುಧಗಳನ್ನು 
ಪ್ರಯೋಗಿಸಲಾರಂಭಿಸಿಂದರು. ರಕ್ತಮಾಂಸರೂಷಿತ ವಾಗಿ ಪ್ರಳಯ 
ಕಾಲಾಗ್ನಿಯಂತೆ ಎಜೃಂಭಿಸುತ್ತಿದ್ದ ಶರಗಳನ್ನು ತೂರಿದರು (66). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಆರನೆಯ ಸರ್ಗ 


ಸಪ್ತಮಃ ಸರ್ಗಃ 
ಮಾಲಿವಧಃ 


ನಾರಾಯಣಗಿರಿಂ ತೇ ತು ಗರ್ಜಂತೋ ರಾಕ್ಷಸಾಂಬುದಾಃ | 
ವವೃಷುಃ ಶರವರ್ಷೇಣ ವರ್ಷೇಣೇವಾದ್ರಿಮಂಬುದಾಃ ॥ 


ಶ್ಯಾಮಾವದಾತಸ್ಪೈರ್ವಿಷ್ಟುರ್ನೀಲೈರ್ನಕ್ತಂಚರೋತ್ತಮೈಃ 
ವೃತೋ ೦ಜನಗಿರೀವಾಸೀದ್ವರ್ಷಮಾಣ್ಯಃ ಪಯೋಧರೈಃ || 2 


ಶಲಭಾ ಇವ ಕೇದಾರಂ ಮಶಕಾ ಇವ ಪಾವಕಾಮ್‌ | 
ಯಥಾಮೃತಘಟಂ ದಂಶಾ ಮಕರಾ ಇವ ಚಾರ್ಣವಮ್‌ ॥ 3 


ತಥಾ ರಕ್ಷೋಧನುರ್ಮುಕ್ತಾ ವಜ್ರಾನಿಲಮನೋಜವಾಃ | 
ಹರಿಂ ವಿಶಂತಿ ಸ್ಮ ಶರಾ ಲೋಕಾ ಇವ ವಿಪರ್ಯಯೇ ॥ 4 


ಸರ್ಗ 1 

ರಾಕ್ಷನರೊಡನೆ ಮಹಾವಿಷ್ಣುವಿನ ಯುದ್ಧ ಮಾಲಿಯ ವಧೆ 

ರಾಘವ, ಅನಂತರ ಮೋಡಗಳು ಮಳೆಸುರಿಸುತ್ತ ಬೆಟ್ಟವನ್ನು 
ಮುತ್ತುವಂತೆ, ಆ ರಾಕ್ಷಸಮೇಘಗಳು ಗರ್ಜಿಸುತ್ತ ಶರವೃಷಿಯನ್ನು ಸುರಿಸುತ್ತ, 
ನಾರಾಯಣನೆಂಬ ಪರ್ವತವನ್ನು ಮುತ್ತಿದರು! (1). ನೀಲವರ್ಣದ 
ನಕ್ತಂಚರರು ಸುತ್ತಲೂ ಮುತ್ತಲಾಗಿ, ಶ್ಯಾಮಲಾಂಗನೂ, ಶುಭ್ರರೂಪನೂ 
ಆದ ಶ್ರೀಹರಿಯು ಮಳೆಗರೆಯುವ ಮೋಡಗಳಿಂದ ಮುಚ್ಚಲಟಟ 
ನೀಲಾಚಲದಂತೆ ಕಂಗೊಳಿಸಿದನು (2). ರಾಕ್ಷಸರ ಧನುಸ್ತುಗಳಿಂದ 
ಸಿಡಿಲಿನಂತೆ ಸಿಡಿದು ವಾಯುವೇಗ, ಮನೋವೇಗಗಳಿಂದ ನೆಗಯುವ 
ನಾರಾಚಗಳು, ಹೊಲದತ್ತ ಮಿಡತೆಗಳು ನುಗ್ಗುವಂತ ಶ್ರೀಹರಿಯತ್ತ ನುಗಿದವು. 
ಅಗ್ನಿಯತ್ತ ದೀಪದ ಹುಳುಗಳಂತೆ ಹಾಯ್ದವು. ಜೇನಿನ ಗಡಿಗೆಯನ್ನು 
ನೊಣಗಳು ಮುತ್ತುವಂತೆ ವಿಷ್ಣುವನ್ನು ಮುತ್ತಿದವು. ಸಮುದ ಕ್ಕೆ ಮೊಸಳೆಗಳು 
ಸಾರುವಂತೆ ಅವನ ಬಳಿಗೆ ಸಾರಿದವು. ಪ್ರಥಯಕಾಲದಲ್ಲಿಸಮಸ್ತಲೋಕಗಳೂ 


ಮಾಲಿವಧಃ 49 
ಸ್ಕಂದನೈಃ ಸ್ಕಂದನಗತಾ ಗಜೈಶ್ಚ ಗಜಪೃಷ್ಠಗಾಃ 
ಅಶ್ವಾರೋಹಾಸ್ತಥಾಶ್ವೆ ಶ್ವ ಪಾದಾತಾಶ್ಚಾಂಬರೇ ಸ್ಥಿತಾಃ ॥ 5 


ರಾಕ್ಷಸೇಂದ್ರಾ ಗಿರಿನಿಭಾಃ ಶರೈಃ ಶಕ್ಕೃಷ್ಟಿಕೋಮರೈ;ಃ | 
ನಿರುಚ್ಚ್ವಾಸಂ ಹರಿಂ ಚಕ್ರುಃ ಪ್ರಾಣಾಯಾಮಾ ಇವ ದ್ವಿಜಮ್‌ ॥ 6 


ನಿಶಾಚರೈಸ್ತಾಡ್ಯಮಾನೋ ಮೀನೈರಿವ ಮಹೋದಧಿಃ । 
ಶಾರ್ಜಮಾಯಸ್ಯ ದುರ್ಧರ್ಷೊೋ ರಾಕ್ಷಸೇಭ್ಯೋತಸ್ಪಜಚ್ಚರಾನ್‌ ॥ 7 


ಶರೈಃ ಪೂರ್ಹಾಯತೋತ್ಸೈಷ್ಟೈರ್ವಜ್ರವಕ್ತೈರ್ಮನೋಜವೈಃ | 
ಚಿಚ್ಛೇದ ಎಷ್ಟುರ್ನಿಶಿತೈಃ ಶತಶೋತಥ ಸಹಸ್ರಶಃ ॥ 8 


ವಿದ್ರಾವ್ಯ ಶರವರ್ಷೇಣ ವರ್ಷಂ ವಾಯುರಿವೋತ್ಠಿತಮ್‌ 
ಪಾಂಚಜನ್ಯ ೦ ಮಹಾಶಂಖಂ ಪ್ರದಧ್ಮ್‌ ಪುರುಷೋತ್ತಮಃ || 9 


ಸೋಂಬುಜೋ ಹರಿಣಾ ಧ್ಥಾತಃ ಸರ್ವಪ್ರಾಣೇನ ಶಂಖರಾಟ್‌ । 
ರರಾಸ ಭೀಮನಿರ್ಪ್ಹ್ರಾದಸ್ತೈಲೋಕ್ಕಂ ವ್ಯಥಯನ್ನಿವ ॥ 10 


ಸನಕಷಾಗಾನ ನನ್‌ ಷಾ 7 
ರಥಗಳನ್ನೇರಿಯೂ ಗಜಗಳನ್ನು ಹತ್ತಿಯೂ ಅಶ್ವಗಳನ್ನಾರೋಹಿಸಿಯೂ, 
ಅಂಬರವನ್ನಡರಿಯೂ ಯುದ್ಧದಲ್ಲಿ ತೊಡಗಿದ ಶೈಲಸಂಕಾಶರಾದ 
ರಾಕ್ಟಸೇಂದ್ರರು ವಿಷ್ಣುವಿಗೆ ಉಸಿರಾಡಲೂ ಎಡೆಯೀಯಲಿಲ್ಲ ಆತನು 
ಪ್ರಾಣಾಯಾಮದಲ್ಲಿ ತೊಡಗಿದ ಬ್ರಾಹ್ಮಣನಂತೆ ನಿರುಚ್ಚ್ವಾ ಸನಾದನು 
(5-6). ಮಹಾಮೀನಗಳಿಂದ ತಾಡಿತವಾಗುವ ಮಹಾಸಾಗರದಂತೆ, 
ನಿಶಾಚರರ ಪ್ರಹಾರಕ್ಟೊಳಗಾದ ದುರ್ಧರ್ಷನಾದ ಎಷ್ಟುವು 
ಶಾರ್ಜಧನುಸನೆಳೆದೆಳೆದು 'ಅವರ ಮೇಲೆ ಶರಗಳನ್ನು ತೂರುತ್ತಿದ್ದನು. 
ಆಕರ್ಣಾಂತವಾಗಿ ಸೆಳೆದು ಬಿಟ್ಟ ವಜ್ರಸಂಕಾಶ ನಿಶಿತಾಗ ಗ್ರವುಳ್ಳ ಬಾಣಗಳು 
ಮನೋವೇಗದಿಂದ ಧಾವಿಸುತ್ತಿರಲಾಗಿ, ಮಹಾವಿಷ್ಣುವು ಆ ಬಾಣಗಳಿಂದ 
ಸಾವಿರಾರು ರಾಕ್ಷಸರನ್ನು ಕಡಿದುರುಳಿಸಿದನು (7-8). ಬಿರುಗಾಳಿಯು 
ಜಡಿಮಳೆಯನ್ನುತಡೆದು ಮೋಡಗಳನ್ನು ಚದುರಿಸುವಂತೆ, ಮಹಾವಿಷ್ಟುವು 
ರಾಕ್ಷಸರ ಶರಜಾಲಗಳನ್ನು ಶರಜಾಲಗಳಿಂದಲೇ ಕಡಿದೊಟ್ಟಿ ರಾಕ್ಷಸರನ್ನು 


5 ಉತ್ತರಕಾಂಡ 


ಶಂಖರಾಜರವಃ ಸೋ*ಥ ತ್ರಾಸಯಾಮಾಸ ರಾಕ್ಷಸಾನ್‌ । 
ಮೃಗರಾಜ ಇವಾರಣ್ಯೇ ಸಮದಾನಿವ ಕುಂಜರಾನ್‌ ॥ 11 


ನ ಶೇಕುರಶ್ವಾಃ ಸಂಸ್ಥಾತುಂ ವಿಮದಾಃ ಕುಂಜರಾ ಭವನ್‌ 
ಸ್ಯಂದನೇಭ್ಯಶ್ವ್ಚ್ಯುತಾ ವೀರಾಃ ಶಂಖರಾವಿತದುರ್ಬಲಾಃ ॥ 12 


ಶಾರ್ಜ್ಜಚಾಪವಿನಿರ್ಮುಕ್ತಾ ವಜ್ರತುಲ್ಯಾನನಾಃ ಶರಾಃ 
ವಿದಾರ್ಯ ತಾನಿ ರಕ್ಷಾಂಸಿ ಸುಪುಂಖಾ ವಿವಿಶುಃ ಕ್ಷಿತಿಮ್‌ ॥ 13 


ಭಿದ್ಯಮಾನಾಃ ಶರೈಃ ಸಂಖ್ಯೇ ನಾರಾಯಣಕರಚ್ಛ್ಯುತ್ಯೆಃ | 

ನಿಪೇತೂ ರಾಕ್ಷಸಾ ಭೂಮೌ ಶೈಲಾ ವಜ್ರಹತಾ ಇವ ॥ 14 
ವ್ರಣಾನಿ ಪರಗಾತ್ರೇಭ್ಯೋ ವಿಷ್ಣು ಚಕ್ರಕೃತಾನಿ ವೈ | 

ಅಸ್ಪಕ್‌ ಕ್ಷರಂತಿ ಧಾರಾಭಿಃ ಸ್ವರ್ಣಧಾರಾ ಇವಾಚಲಾಃ ॥ 15 


ಶಂಖರಾಜರವಶ್ಚಾಪಿ ಶಾರ್ಜಚಾಪರವಸ್ತಥಾ | 
ರಾಕ್ಷಸಾನಾಂ ರವಾಂಶ್ಚಾಬ ಗ್ರಸತೇ ವೈಷ್ಣವೋ ರವಃ ॥ 16 


ಹೊಡೆದೋಡಿಸುತ್ತ, ಪಾಂಚಜನ್ಯವೆಂಬ ತನ್ನೆ ಮಹಾರಂಖವನ್ನು 
ಮೊಳಗಿಸುತ್ತಿದ್ದನು (9 ಶ್ರೀಹರಿಯು ಸರ್ವಶಕ್ತಿಯನ್ನೂ ವಿನಿಯೋಗಿಸಿ 
ಪಾಂಚಜನ್ಯವನ್ನೂದುತ್ತಿರಲು, ಆ ಶಂಖವು  ಭೀಮನಾದದಿಂದ 
ಭೋರ್ಗರೆಯುತ್ತ ಮೂರು ಲೋಕಗಳನ್ನೂ ತಲ್ಲಣಗಳಿಸುತ್ತ ಮೊಳಗಿತು. 
ಅಡವಿಯಲ್ಲಿ ಮೃಗರಾಜನಾದ ಕಂಠೀರವನು ಮತ್ತಮಾತಂಗಗಳನ್ನು 
ಕಂಗೆಡಿಸುವಂತೆ, ಪಾಂಚಜನ್ಯವು ರಾಕ್ಷಸರನ್ನು ತತ್ತರಗೊಳಿಸುತ್ತ ಬೊಬ್ಬಿರಿಯಿತು 
(10-11). ಪಾಂಚಜನ್ಯದ ಬೊಬ್ಬಿರಿತಕ್ಕೆ ದಿಗ್ಗೆಮೆಗೊಂಡ ಕುದುರೆಗಳು 
ನಿಲ್ಲಲಾರದೆ ತತ್ತರಿಸಿದವು. ಆನೆಗಳ ಮದವಿಳಿಯಿತು. ಅತಿರಥರು 
ರಥಗಳಿಂದ ಉರುಳಿಬಿದ್ದರು. ಎಷ್ಟುವಿನ ಶಾಜ್ಗ ೯ಚಾಪದಿಂದ ಸಿಡಿಯುತ್ತಿದ್ದ 
ಸಿಡಿಲಿನಂತಹ ಪುಂಖಾಂಕಿತ ಶರಗಳು ರಾಕ್ಷಸರ ದೇಹಗಳನ್ನುಕೊರೆದು ತೂರಿ 
ನೆಲದಲ್ಲಿ ನುಗ್ಗಿದವು! (12-13). ನಾರಾಯಣನ ಶರನಿಕರಗಳಿಂದ 
ತರಿಯಲ್ಪಟ್ಟ ರಾಕ್ಷಸರು, ವಜನಿರ್ಭಿನ್ನ ಪರ್ವತಗಳಂತೆ ಧರೆಗುರುಳಿದರು. 
ವಿಷ್ಣುಚಕ್ರದಿಂದ ಶತ್ರುಗಾತ್ರಗಳಲ್ಲಾದ ಗಾಯಗಳಿಂದ, ಬೆಟ್ಟಗಳಿಂದ 


ಮಾಲಿವಧಃ 5] 


ತೇಷಾಂ ಶಿರೋಧರಾನ್‌ ಧೂತಾನ್‌ ಶರಧ್ವಜಧನೂಂಷಿ ಚ | 
ರಥಾನ್‌ ಪತಾಕಾಸ್ತೂಣೀರಾಂಶ್ಚಿಚ್ಛೇದ ಸ ಹರಿಃ ಶರೈಃ ॥ 17 


ಸೂರ್ಯಾದಿವ ಕರಾ ಘೋರಾ ಊರ್ಮಯಃ ಸಾಗರಾದಿವ । 
ಪರ್ವತಾದಿವ ನಾಗೇಂದ್ರಾ ಧಾರೌಘಾ ಇವ ಚಾಂಬುದಾತ್‌ ॥ 18 


ತಥಾ ಶಾರ್ಜವಿನಿರ್ಮುಕ್ತಾಃ ಶರಾ ನಾರಾಯಣೇರಿತಾಃ | 
'ನಿರ್ಧಾವಂತೀಷವಸ್ತೂರ್ಣಂ ಶತಶೋ ಥ ಸಹಸ್ರಶಃ ॥ 19 


ಶರಭೇಣ ಯಥಾ ಸಿಂಹಾಃ ಸಿಂಹೇನ ದ್ವಿರದಾ ಯಥಾ । 
ದ್ವಿರದೇನ ಯಥಾ ವ್ಯಾಘ್ರಾ ವ್ಯಾಪ್ರೇಣ ದ್ವೀಪಿನೋ ಯಥಾ ॥ 20 


ದ್ವೀಪಿನೇವ ಯಥಾ ಶ್ವಾನಃ ಶುನಾ ಮಾರ್ಜಾರಕಾ ಯಥಾ । 
ಮಾರ್ಜಾರೇಣ ಯಥಾ ಸರ್ಪಾಃ ಸರ್ಪೇಣ ಚ ಯಥಾ ಖವಃ ॥ 21 


ತಥಾ ತೇ ರಾಕ್ಷಸಾಃ ಸರ್ವೇ ವಿಷ್ಣುನಾ ಪ್ರಭವಿಷ್ಣುನಾ ] 
ದ್ರವಂತಿ ದ್ರಾವಿತಾಶ್ನಾನ್ಯೇ ಶಾಯಿತಾಶ್ಚ ಮಹೀತಲೇ ॥ 22 


ಹರಿಯುವ ಗೈರಿಕಸಂಮಿಶ್ರವಾದ ಕೆಂಪು ಬಣ್ಣದ್‌ ಜಲರಾಶಿಯಂತೆ, ನೆತ್ತರು 
ಧಾರೆಧಾರೆಯಾಗಿ ಸೋರಿತು (14-15). ವಿಷ್ಣುವು ಮೊಳಗಿಸುತ್ತಿದ್ದ 
ಪಾಂಚಜನ್ಯದ ಘೋಷವೂ ಮಿಡಿಯುತ್ತಿದ್ದ ಶಾರ್ಜ ಧನುಸಿನ ರುಂಕಾರವೂ 
ರಾಕ್ಷಸರ ಕೋಲಾಹಲವನ್ನು ಅಡಗಿಸಿದವು. ಶ್ರೀಹರಿಯು ತನ್ನ ಅಸ್ಪಗಳಿಂದ 
ಆ ರಾಕ್ಷಸಯೋಧರ ಕೊರಳನ್ನು ತರಿದು ಹಾರಿಸಿ, ಬಾಣಗಳನ್ನು ಕತ್ತರಿಸಿ, 
ಧ್ವಜಸ್ತಂಭಗಳನ್ನು ಭೇದಿಸಿ ಬಿಲ್ಲುಗಳನ್ನು ಛೇದಿಸಿ, ರಥಗಳನ್ನು ಪುಡಿಗೈದು, 
ಬಾವುಟಗಳನ್ನು ವಿಧ್ವಂಸಗೊಳಿಸಿ, ಬತ್ತಳಿಕೆಗಳನ್ನು ತುಂಡರಿಸಿದನು 
(16-17). ಸೂರ್ಯನಿಂದ ಖರಕಿರಣಗಳೂ ಸಮುದ್ರದಿಂದ ಉತ್ತುಂಗ 
ತರಂಗಮಾಲೆಗಳೂ ಪರ್ವತಗಳಿಂದ ಮಹಾಸರ್ಪಗಳೂ ಕಾಲಮೇಘದಿಂದ 
ಜಲಧಾರೆಗಳೂ ಹೊರ ಹೊಮ್ಮುವಂತೆ, ಶ್ರೀಮನ್ನಾರಾಯಣನ 
ಶಾರ್ಜ್ಣಧನುಸ್ತಿನಿಂದ ನಿಶಿತಾಸ್ತ್ರ ಪರಂಪರೆಗಳು ನೂರುಮುಖವಾಗಿ 
ಸಾವಿರಮುಖವಾಗಿ ಸಿಡಿದೆರಗುತ್ತಿದ್ದವು (18-19) ಮಹಾಮಹಿಮನಾದ 
* ಸ್ವರ್ಣ- ಕೆಂಪುಬಣ್ಣದ ಒಂದು ಬಗೆಯ ಕಲ್ಲು 


52 ಉತ್ತರಕಾಂಡ 
ರಾಕ್ಷಸಾನಾಂ ಸಹಸ್ರಾಣಿ ನಿಹತ್ಯ ಮಧುಸೂದನಃ | 


ವಾರಿಜಂ ಪೂರಯಾಮಾಸ ತೋಯದಂ ಸುರರಾಡಿವ ॥ 23 
ನಾರಾಯಣಶರತ್ರಸ್ತಂ ಶಂಖನಾದಸುವಿಹ್ವಲಮ್‌ | 

ಯಯೌ ಲಂಕಾಮಭಿಮುಖಂ ಪ್ರಭಗ್ನಂ ರಾಕ್ಷಸಂ ಬಲಮ್‌ । 24 
ಪ್ರಭಗ್ನೇ ರಾಕ್ಷಸಬಲೇ ನಾರಾಯಣಶರಾಹತೇ | 

ಸುಮಾಲೀ ಶರವರ್ಷೇಣ ನಿವವಾರ ರಣೇ ಹರಿಮ್‌ ॥ 25 
ಸತು ತಂ ಛಾದಯಾಮಾಸ ನೀಹಾರ ಇವ ಭಾಸ್ಕರಮ್‌ | 

ರಾಕ್ಷಸಾಃ ಸತ್ತ ಎಸಂಪನ್ನಾಃ ಪುನರ್ಧೈರ್ಯಂ ಸಮಾದಧುಃ ॥ 26 


ಅಥ ಸೋ ಭ್ಯಪತದ್ರೋಷಾದ್ರಾಕ್ಷಸೋ ಬಲದರ್ಪಿತಃ । 
ಮಹಾನಾದಂ ಪ್ರಕುರ್ವಾಣೋ ರಾಕ್ಷಸಾನ್‌ ಜೀವಯನ್ನಿವ ॥ 27 


ಉತ್ಕಿಪ್ಕ ಲಂಬಾಭರಣಂ ಧುನ್ವನ್‌ ಕರಮಿವ ದ್ವಿಪಃ । 
ರರಾಸ ರಾಕ್ಷಸೋ ಹರ್ಷಾತ್‌ ಸತಡಿತ್ತೋಯದೋ ಯಥಾ ॥ 28 


ಪಪಾನಷಾ್‌ವಾಗ ನಾಕ ಮ್‌ ನಾ ಪನ್ನ 
ಓಡಲಾರಂಭಿಸಿದರು. ಶರಭದೆದುರಿಗೆ ಸಿಂಹಗಳಂತೆಯೂ, ಸಿಂಹದೆದುರಿಗೆ 
ಹುಲಿಗಳಂತೆಯೂ, ಹುಲಿಯೆದುರಿಗೆ ಕಿರುಬಗಳಂತೆಯೂ, ಕಿರುಬದೆದುರಿಗೆ 
ನಾಯಿಗಳಂತೆಯೂ, ನಾಯಿಯೆದುರಿಗೆ ಬೆಕ್ಕುಗಳಂತೆಯೂ, ಬೆಕ್ಕಿನೆದುರಿಗೆ 
ಹಾವುಗಳಂತೆಯೂ, ಹಾವಿನೆದುರಿಗೆ ಇಲಿಗಳಂತೆಯೂ, ನಿಲ್ಲಲಾರದೆ 
ರಾಕ್ಷಸಭಟರು ಪಲಾಯನಮಾಡಿದರು! ಕೆಲವರು ಹತರಾಗಿ ನೆಲವನ್ನಪಿದರು 
(20-22). ಸಾವಿರಾರು ರಾಕ್ಷಸರನ್ನು ವಿಧ್ವಂಸಗೊಳಿಸಿ, ದೇವೇಂದ್ರನು 
ಮೇಘವನ್ನು ಗುಡುಗಿಸುವಂತೆ ಮಧುಸೂದನನು ಪಾಂಚಜನ್ಯವನ್ನು 
ಮೊಳಗಿಸಿದನು. ರಾಕ್ಷಸಪಡೆಯು ನಾರಾಯಣನ ಶರಘಾತಕ್ಕೆ ಅಂಜಿ, 
ಶಂಖನಾದದ ಅಬ್ಬರಕ್ಕೆ ಕಂಗೆಟ್ಟು ಚಲ್ಲಾಪಿಲ್ಲಿಯಾಗಿ ಲಂಕೆಗೆ ಓಡಿತು 
(23-24). ಹೀಗ ರಾಕ್ಷಸಸೇನೆಯು ಚದರಲು, ಸುಮಾಲಿಯು 
ಶತವೃಷ್ಟಿಯನ್ನು ಸುರಿಸುತ್ತ ಶ್ರೀಹರಿಯನ್ನು ಅಡಗಟಿದನು. ಹಿಮರಾಶಿಯು 
ಭಾಸ್ಕರನನ್ನು ಮುತ್ತುವಂತೆ ಮುತ್ತಿದನು. ಶೂರರಾದ ಕೆಲವು ರಾಕ್ಷಸರಿಗೆ 


ಮಾಲಿವಧಃ 53 
ಸುಮಾಲೇರ್ನರ್ದಶಸ್ತಸ್ಕ ಶಿರೋ ಜ್ವಲಿತಕುಂಡಲಮ್‌ 


ಚಿಚ್ಛೇದ ಯಂತುರಶ್ವಾಶ್ಚ ಭ್ರಾಂತಾಸ್ತಸ್ಯ ತು ರಕ್ಷಸಃ ॥ 29 
ತೈರಶ್ವೆ > ೯ಮ್ಯತೇ ಭ್ರಾಂತೈಃ ಸುಮಾಲೀ ರಾಕ್ಟೇಶ್ವ ರಃ । 
ಇಂದ್ರಿಯಾಶ್ಚೈಃ ಟಾ ಂತ್ಲೆದ ೯ತಿಹೀನೋ ಯಥಾ ನರಃ ॥ 30 
ತತೋ ವಿಷ್ಣುಂ ಮಹಾಬಾಹುಂ ಪ್ರಾಪತಂತಂ ರಣಾಜಿರೇ | 

ಹೃತೇ ಸುಮಾಲೇರಕ್ಷೆ ಶ್ವ ರಥೇ ಎಷ್ಟು ರಥಂ ಪ್ರತಿ ॥ 31 
ಮಾಲೀ ಚಾಭ್ಯದ್ರವದ್ಯುಕ್ತಃ ಪ್ರಗೃಹ್ಯ ಸಶರಂ ಧನುಃ । 

ಮಾಲೇರ್ಧನುಶ್ಚು ತಾ ಬಾಣಾಃ ಕಾರ್ತಸ್ವರವಿಭೂಷಿತಾಃ ॥ 32 
ಎವಿಶುರ್ಹರಿಮಾಸಾದ್ಯ ಕ್ರೌಂಚಂ ಪತ್ರರಥಾ ಇವ | 

ಅದ್ಯ ೯ಮಾನಃ ಶರೈಃ ಸೋsಥ ಮಾಲಿಮುಕ್ಕೆಃ ಸಹಸ್ರಶಃ ॥ 33 


ಚುಕ್ಷಭೇ ನ ರಣೇ ವಿಷ್ಣುರ್ಜಿತೇಂದ್ರಿಯ ಇವಾಧಿಭಿಃ । 
ಅಥ ಮೌರ್ವೀಸ್ತನಂ ಶ್ರುತ್ವಾ ಭಗವಾನ್‌ ಭೂತಭಾವನಃ ॥ 34 


ಮತ್ತೆ ಧೈರ್ಯ ಉಂಟಾಯಿತು (25-26) ಬಲದರ್ಪಿತನಾದ ಸುಮಾಲಿಯು 
ಅಬ್ಬರಿಸುತ್ತ, ರಾಕ್ಷಸರನ್ನು ಹುರಿದುಂಬಿಸುತ್ತ, ದೊಡ್ಡ ಸುವರ್ಣಾಭರಣವನ್ನು 
ತೊಟ್ಟಿದ್ದ ತೋಳನ್ನು ಆನೆಯು ಸೊಂಡಿಲನ್ನು ಮೇಲೆತ್ತುವಂತೆ ಎತ್ತಿ, 
ಎದ್ಯುದ್ದಿರಾಜಿತ ಮೇಘರಾಜಿಯಂತೆ ರಣೋತಾಹದಿಂದ ಬೊಬ್ಬಿರಿದನು 
(27-28) ಅಷ್ಟರಲ್ಲಿ ವಿಷ್ಣುವು ಸುಮಾಲಿಯ ಸಾರಥಿಯ ಶಿರಸನ್ನು ತರಿದನು. 
ಆಗ ರಥಾಶ್ವಗಳು ದಿಕ್ಕುಗೆಟ್ಟು ಅತ್ತಿತ್ತ ಜಗ್ಗಾಡಿ ಎಳೆದಾಡಲು, ರಥದಲ್ಲಿ 
ಕುಳಿತಿದ್ದ ರಾಕ್ಷಸೇಶ್ವರನಾದ ಸುಮಾಲಿಯು, ಚಂಚಲೇಂದ್ರಿಯಗಳ 
ಎಳೆದಾಟಕ್ಕೆ ಸಿಕ್ಕಿ ಮನಸ್ಸೈರ್ಯವಿಲ್ಲದ ಮನುಷ್ಯನಂತೆ ಗೋಚರಿಸಿದನು! 
(29-30). ಹೀಗೆ ಸುಮಾಲಿಯ ರಥವನ್ನು ಅಶ್ವಗಳು ಎತ್ತಲೋ 
ಎಳೆದೊಯ್ಯುತ್ತಿರಲು, ಮಾಲಿಯು ಶರಸಂಹಿತವಾದ ಚಾಪವನ್ನು ಹಿಡಿದು 
ಮಹಾಬಾಹುವಾದ ವಿಷ್ಣುವಿನ ಕಡೆಗೆ ನುಗ್ಗಿದನು. ಅನಂತರ ಮಾಲಿಯ 
ಬಿಲ್ಲಿನಿಂದ ಚಿಮ್ಮುವ ಸುವರ್ಣಭೂಷಿತ ನಾರಾಚಗಳು ನಾರಾಯಣನ 
ದೇಹದಲ್ಲಿ ಕ್ರೌಂಚರ್ಪತದಲ್ಲಿ ಪಕ್ಷಿಗಳು ನುಗ್ಗುವಂತೆ ನುಗ್ಗಿದವು (31-32). 


54 ಉತ್ತರಕಾಂಡ 
ಮಾಲಿನಂ ಪ್ರತಿ ಬಾಣೌಘಾನ್‌ ಸಸರ್ಜಾರಿನಿಷೂದನಃ । 


ತೇ ಮಾಲಿದೇಹಮಾಸಾದ್ಯ ವಜ್ರವಿದ್ಯುತ್ವಭಾಃ ಶರಾಃ ॥ 35 
ಪಿಬಂತಿ ರುಧಿರಂ ತಸ್ಯ ನಾಗಾ ಇವ ಸುಧಾರಸಮ್‌ । 

ಮಾಲಿನಂ ವಿಮುಖಂ ಕೃತ್ವಾ ಶಂಖಚಕ್ರಗದಾಧರಃ ॥ 26 
ಮಾಲಿಮೌಲಿಂ ಧ್ವಜಂ ಚಾಪಂ ವಾಜಿನಶ್ಚಾಪ್ಯಪಾತಯತ್‌ । 

ಎರಥಸ್ತು ಗದಾಂ ಗೃಹ ಮಾಲೀ ನಕ್ತಂಚರೋತ್ತಮಃ | 37 
ಆಪುಪ್ಪುವೇ ಗದಾಪಾಣಿರ್ಗಿರ್ಯಗ್ರಾದಿವ ಕೇಸರೀ । 

ಗದಾಯಾ ಗರುಡೇಶಾನಮೀಶಾನಮಿವ ಚಾಂತಕಃ ॥ 38 


ಲಲಾಟದೇಶೇ ಭ್ಯಹನದ್ವಜ್ರೇಣೇಂದ್ರೋ ಯಥಾಚಲಮ್‌ । 
ಗದಯಾಭಿಹತಸ್ತೇನ ಮಾಲಿನಾ ಗರುಡೋ ಭೃಶಮ್‌ ॥ 39 


ರಣಾತ್‌ ಪರಾಜ್ಮುಖಂ ದೇವಂ ಕೃತವಾನ್‌ ವೇದನಾತುರ;ಃ । 
ಪರಾಜ್ಜುಖೇ ಕೃತೇ ದೇವೇ ಮಾಲಿನಾ ಗರುಡೇನ ವೈ 40 


ಈ ರೀತಿಯಲ್ಲಿಮಾಲಿಯು ಬಿಡುತ್ತಿದ್ದವಿವಿಧ ಶರಗಳೆ ಘಾತಕ್ಕೆ ಒಳಗಾದರೂ 
ಎಷ್ಟುವು ಕಂಗೆಡಲಿಲ್ಲ ನಾನಾಬಗೆಯ ಮಾನಸ ಚಿಂತೆಗಳಿದ್ದರೂ 
ಜಿತೇಂದ್ರಿಯನು ದೃತಿಗೆಡುವುದಿಲ್ಲವಷೆ? ಮಾಲಿಯ ಧನುಷಂಕಾರವನ್ನು ಕೇಳಿ 
ಜಗನ್ನಿಯಾಮಕನಾದ ಆ ಭಗವಂತನು ಮಾಲಿಯ ಮೇಲೆ ಬಾಣಗಳ 
ಮಳೆಗರೆದನು (33-34). 


ಮಿಂಚಿನಂತೆ ಮಿಂಚುತ್ತ ಸಿಡಿಲಿನಂತೆ ಸಿಡಿದೆರಗಿದ ಆ ಬಾಣಗಳು 
ಮಾಲಿಯ ದೇಹವನ್ನುಕೊರೆದು, ಗರುಡಾನೀತವಾದ ಅಮೃತವನ್ನು ಸಪಗಳು 
ಹೀರುವಂತೆ ಆತನ ರಕ್ತವನ್ನು ಕುಡಿಯತೊಡಗಿದವು. ಚಕ್ರಪಾಣಿಯು 
ಮಾಲಿಯ ರಭಸವನ್ನು ತಗ್ಗಿಸಿ, ಮಾಲಿಯ ಕಿರೀಟವನ್ನು ಕತ್ತರಿಸಿ, ಧ್ವಜ 
ಚಾಪಗಳನ್ನು ಧ್ವಂಸಮಾಡಿ, ಕುದುರೆಗಳನ್ನು ಹೊಡೆದುರುಳಿಸಿದನು. 
ರಥಹೀನನಾದ ಮಾಲಿಯು ಗದೆಯನ್ನುತುಡುಕಿದನು (35-37) ಆ ರಾಕ್ಷಸ 
ವೀರನು ಗದಾಪಾಣಿಯಾಗಿ, ಗಿರಿಶಿಖರದಿಂದ ಸಿಂಹವು ಧುಮುಕುವಂತೆ 
ರಥದಿಂದ ಧುಮುಕಿ, ಪಕ್ಷಿರಾಜನಾದ ಗರುಡನನಪಪಳಿಸಿದನು. ಯಮನು 


ಮಾಲಿವಧಃ 55 
ಉದತಿಷ್ಠನ್ನಹಾನ್‌ ಶಬ್ದೋ ರಕ್ಷಸಾಮಭಿನರ್ದತಾಮ್‌ । 


ರಕ್ಷಸಾಂ ರವತಾಂ ರಾವಂ ಶ್ರುತ್ವಾ ಹರಿಹಯಾನುಜಃ ॥ 41 
ತಿರ್ಯಗಾಸ್ಮಾಯ ಸಂಕ್ರುದ್ಧಃ ಪಕ್ಷೀಶೇ ಭಗವಾನ್‌ ಹರಿಃ । 
ಪರಾಜ್ಜುಖೋತಪ್ಯತ್ತಸರ್ಜ ಮಾಲೇಶ್ಚಕ್ರಂ ಜಿಘಾಂಸಯಾ ॥ 42 
ತತ್‌ ಸೂರ್ಯಮಂಡಲಾಭಾಸಂ ಸ್ವಭಾಸಾ ಭಾಸಯನ್ನಭಃ | 
ಕಾಲಚಕ್ರನಿಭಂ ಚಕ್ರಂ ಮಾಲೇಃ ಶೀರ್ಷಮಪಾತಯತ್‌ ॥ 43 
ತಚ್ಚಿರೋ ರಾಕ್ಷಸೇಂದ್ರಸ್ಯ ಚಕ್ರಕೃತ್ತಂ ವಿಭೀಷಣಮ್‌ । 

ಪಪಾತ ರುಧಿರೋದ್ಧಾರಿ ಪುರಾ ರಾಹುಶಿರೋ ಯಥಾ ॥ 44 
ತತಃ ಸುರೈಃ ಸುಸಂಹೃಷ್ಟೈಃ ಸರ್ವಪ್ರಾಣಸಮೀರಿತಃ । 
ಸಿಂಹನಾದರವೋನ್ನುಕ್ತಃ ಸಾಧು ದೇವೇತಿ ವಾದಿಭಿಃ ॥ 45 
ಮಾಲಿನಂ ನಿಹತಂ ದೃಷ್ಟ್ವಾ ಸುಮಾಲೀ ಮಾಲ್ಯವಾನಪಿ | 

ಸಬಲೌ ಶೋಕಸಂತಪೌ ಲಂಕಾಮೇವ ಪ್ರಧಾವಿತೌ ॥ 46 


ಕವರ್‌ ಹಾಪಾದಾಡರಾರ ಬದತಮಾ ಸಾದನ 
ವಜ್ರಾಯುಧದಿಂದ ಪರ್ವತವನ್ನು ಅಪಳಿಸಿದಂತೆಯೂ ಆತನು ಗರುಡನ 
ಹಣೆಯ ಮೇಲೆ ಗದೆಯಿಂದ ಹೊಡೆಯಲು, ನೋವಿನಿಂದ ನಿರ್ವಿಣ್ಣನಾದ 
ಗರುಡನು ಹಿಮ್ಮೆಟ್ಟಿ ಪರಾಜ್ಞುಖನಾದನು (38-39). ಅದರಿಂದ 
ಗರುಡಾರೂಢನಾದ ದೇವದೇವನೂ ಪರಾಜುಮಖನಾಗಲು, ರಾಕ್ಷಸರು 
ಹರ್ಷದಿಂದ ಕೋಲಾಹಲ ಮಾಡಿದರು. ಆಗ ಇಂದ್ರಾನುಜನಾದ ವಿಷ್ಣುವು 
ರಾಕ್ಷಸಕೋಲಾಹಲವನ್ನು ಕೇಳಿ ಸಂಕ್ರುದ್ಧನಾಗಿ, ಗರುಡನು ಹಿಮ್ಮುಟ್ಟಿದರೂ 
ತಾನು ತಿರುಗಿ ಕುಳಿತು, ಮಾಲಿಯನ್ನು ಕೊಲ್ಲಬೇಕೆಂದು ಚಕ್ರಾಯುಧವನ್ನು 
ಪ್ರಯೋಗಿಸಿದನು (40-42). ಸೂರ್ಯಮಂಡಲದಂತೆ ಪ್ರಜ್ವಲಿಸುತ್ತ 
ಕಾಲಚಕ್ರದಂತೆ ಕಾಣಿಸಿದ ಆ ಸುದರ್ಶನಚಕ್ರವು, ಗಗನವನ್ನು ಬೆಳಗಿಸುತ್ತ 
ಭರ್ರೆಂದು ಬಂದು, ಮಾಲಿಯ ತಲೆಯನ್ನು ತರಿದುರುಳಿಸಿತು. 
ಚಕ್ರನಿರ್ಭಿನವಾದ ರಾಕ್ಷಸೇಂದ್ರನ ಕರಾಳವಾದ ಶಿರಸ್ಪುರಕ್ಷವನ್ನು ಸುರಿಸುತ್ತ, 


* ಮಾರ್ಕಾಂಡೆಯನನ್ನು ಶಿವನು ರಕ್ಷಿಸಲು ಉದ್ಯುಕ್ಕನಾದಾಗ ಯಮನು ದಂಡದಿಂದ 
ಶಿವನನ್ನು ಹೊಡೆದನೆಂದು ಪುರಾಣದಲ್ಲಿ ಕಥೆಯಿದೆ. 


56 ಉತ್ತರಕಾಂಡ 


ಗರುಡಸ್ತು ಸಮಾಶ್ವಸ್ತಃ ಸಂನಿವೃತ್ತ ಯಥಾ ಪುರಾ । 
ರಾಕ್ಷಸಾನ್‌ ದ್ರಾವಮಾಮಾಸ ಪಕ್ಷವಾತೇನ ಕೋಪಿತಃ ॥ 47 


ಚಕ್ರಕೃತ್ತಾಸ್ಯ ಕಮಲಾ ಗದಾಸಂಚೂರ್ಣಿತೋರಸಃ | 
ಲಾಂಗಲಗ 'ಏತಗ್ರೀವಾ ಮುಸಲೆ ೈರ್ಭಿನ್ನಮಸ್ತಕಾಃ || 48 


ಕೇಚಿಚೆ ,ವಾಸಿನಾ ಛಿನ್ನಾಸ್ತಥಾನ್ಯೇ ಶರಪೀಡಿತಾಃ | 
ನಿಪೇತೌ ರಂಬರಾತ್ರೂರ್ಣಂ ರಾಕ್ಷಸಾಂ ಸಾಗರಾಂಭಸಿ ॥ 49 


ನಾರಾಯಣೋ ಬಾಣವರಾಶನೀಭಿ 
ರ್ವಿದಾರಯಾಮಾಸ ಧನುರ್ವಿಮುಕ್ಕೆಃ 
ನಕ್ವಂಚರಾನ್‌ ಮುಕ್ತವಿಧೂತಕೇಶಾನ್‌ 
ಯಥಾಶನೀಭಿಃ ಸತಡಿನ್ನಹಾಭ್ರಃ ॥ 50 


ಭಿನ್ನಾತಪತ್ರಂ ಪತಮಾನಶಸ್ವ 0 
ಶರೈರಪಧ್ವ ಸ್ಫವಿನಿಔವೇಷಮ್‌ | 
ವಿನೀಸ್ಫತಾಂತ್ರೆ! 0 ಭಯಲೋಲನೇತ್ರ 0 
ಬಲಂ ತದುನ್ನತ್ರತರಂ ಬಭೂವ || 51 


ರಾಹುವಿನ ಶಿರಸಿನಂತೆ ಕ ಛಿ (43-44). ಶ್ರೀರಾಃ , ದೇವತೆ 

ಆನಂದತುಂದಿಲರಾಗಿ ಸಿಂಹನಾದಗೈಯುತ್ತ "ಸ್ವಾಮಿ- ಶ್ರೀಮನ್ನಾರಾಯಣ, 
ಸಾಧು! ಸಾದು!'' ಎಂದು ಹೊಗಳಿದರು. ಮಾಲಿಯು ಹತನಾದುದನ್ನು 
ಕಂಡು ಸುಮಾಲಿಯೂ ಮಾಲ್ಯವಂತನೂ ಶೋಕಸಂತಪ್ಪರಾಗಿ 
ರಾಕ್ಷಸಪಡೆಯೊಡನೆ ಲಂಕೆಗೆ ಓಡಿಹೋದರು (45-46). ಇತ್ತ ಗರುಡನು 
ಸುಧಾರಿಸಿಕೊಂಡು ಮತ್ತೆ ರಣರಂಗಕ್ಕೆ ಹಿಂದಿರುಗಿ ಕ್ರು ದನಾಗಿ, ರೆಕ್ಕೆ ಗಳಿಂದ 
ರುಂರಭಾವಾತವನ್ನೆಬ್ಬಿಸಿ ರಾಕ್ಷಸರನ್ನು ಓಡಿಸಿದರು. “ಕಲವು ರಾಕ್ಷಸಭಟರ 
ತಲೆಗಳು ಚಕ್ರ ದಿಂದ” ಕತ್ತರಿಸಲ್ಪಟವು. ಕೆಲವರ ಎದೆಗಳು "ಗದೆಯ 
ಬಡಿತದಿಂದೊಡೆದವು. ಕೆಲವರು ಕತ್ತುಗಳು ಲಾಂಗಲಾಯುಧದಿಂದ 
ಕತ್ತ ತ್ತರಿಸಲ್ಟಟವು. ಕೆಲವರ ಮಸ್ತಕಗಳು ಮುಸಲಗಳಿಂದ ಜರ್ಶುರಿತವಾದವು. 
ಕೆಲವರು ಕತ್ತಿಯಿಂದ ಸೀಳಲಟರು. ಕೆಲವರು ಶರಗಳಿಂದ ತರಿಯಲ್ಲ! ಟರು. 
ಹೀಗೆ ರಾಕ್ಷಸ ರೆಲ್ಲರೂ ಹತರಾಗಿ ಸಮುದ್ರಜಲದಲ್ಲಿ ಬಿದುಹೋದರು 
(47-49). ಶ್ರೀಮನ್ನಾರಾಯಣನು ಶಾರ್ಜ್ಣಧನುಸ್ತನ್ನು- ಹಿಡಿದು 
ಮಿಂಚಿನಂತಿರುವ ಶರವರಗಳನ್ನು ಹೊಡೆಯುತ್ತ. ಎದು ದ್ವಿರಾಜಿತ 


ಮಾಲಿವಧಃ 5 


ಸಿಂಹಾರ್ದಿತಾನಾಮಿವ ಕುಂಜರಾಣಾಂ 
ನಿಶಾಚರಾಣಾಂ ಸಹಕುಂಜರಾಣಾಮ್‌ | 
ರವಾಶ್ಚ ವೇಗಾಶ್ಚ ಸಮಂ ಬಭೂವುಃ 
ಪುರಾಣಸಿಂಹೇನ ವಿಮರ್ದಿತಾನಾಮ್‌ ॥ 52 


ತೇ ವಾರ್ಯಮಾಣಾ ಹರಿಬಾಣಜಾಲೈಃ 
ಸ್ವಬಾಣಜಾಲಾನಿ ಸಮುತ್ತ ಶೈಜಂತಃ | 
ಧಾವಂತಿ ನಕ್ಷಂಚರಕಾಲಮೇಘಾ 
ವಾಯುಪ್ರಭಿನ್ನಾ ಇವ ಕಾಲಮೇಘಾಃ ॥ 53 


ಚಕ್ರಪ್ರಹಾರೈರ್ವಿನಿಕೃತ್ತಶೀರ್ಷಾಃ 

ಸಂಚೂರ್ಣಿತಾಂಗಾಶ್ಚ ಗದಾಪ್ರಹಾರೈಃ | 
ಅಸಿಪ್ರಹಾರೈರ್ದ್ವಿವಎಿಧಾ ವಿಭಿನ್ನಾಃ 

ಪತಂತಿ ಶೈಲಾ ಇವ ರಾಕ್ಷಸೇಂದ್ರಾಃ ॥ 54 


ಎಲಂಬಮಾನೈರ್ಮಣಿಹಾರಕುಂಡಲೈ 
ರ್ನಿಶಾಚರೈರ್ನೀಲಬಲಾಹಕೋಪಮೈಃ | 


ಮಹಾಮೇಘದಂತೆ ಕಂಗೊಳಿಸುತ್ತಿದ್ದವು. ಅವನ ಶರಘಾತದಿಂದ 
ನಿಶಾಚರರು, ವಿಕೀರ್ಣಕೇಶರೂ, ವಿದೀರ್ಣದೇಹರೂ ಆಗಿ ಉರುಳುತ್ತಿದ್ದರು 
(50). ರಾಘವ, (ಏನು ಹೇಳಲಿ!) ರಾಕ್ಷಸಯೋಧರು ಹಿಡಿದಿದ್ದಕೊಡೆಗಳು 
ಪುಡಿಯಾದವು. ಶಸ ಗಳು ಜಾರಿಬಿದ್ದವು. ಉಡುಗೆ ತೌಡುಗೆಗಳು 
ಕಳಚಿದವು. ಕರುಳುಗಳು ಹೊರಬಂದವು. ಹೆದರಿಕೆಯಿಂದ ಕಣ್ಣುಗಳು 
ನಡುಗಿದವು. ರಾಕ್ಷಸಪಡೆಗೆ ಹುಚ್ಚು ಹಿಡಿದಿದೆಯೋ ಎಂಬಂತೆ ಕಾಣಿಸಿತು 
(51). ಗಜಸೇನಾಪರಿವೃತರಾದ “ನಿಶಾಚರರ ಪರಿಸ್ಥಿತಿಯು ಸಿಂಹದ 
ಆಕ್ರಮಣಕ್ಕೊಳಗಾದ ಆನೆಗಳಂತಾಯಿತು. ಪುರಾಣಸಿಂಹನೆನಿಸಿದ 
ನರಸಿಂಹನ ಧಾಳಿಗೆ ಸಿಲುಕಿದ ಆ ರಾಕ್ಷಸರು "ಹಾ ಹಾ!' ಎಂದು ಅರಚುತ್ತ 
ದಿಕ್ಕುದಿಕ್ಕಿಗೆ ಓಡಿದರು (52). ಶ್ರೀಹರಿಯ ಬಾಣಜಾಲಗಳಿಗೆ ಈಡಾದ 
ರಾಕ್ಷಸರು ತಿರುಗಿ ಬಾಣಜಾಲಗಳನ್ನು ಪ್ರಯೋಗಿಸುತ್ತಲೇ, ಬಿರುಗಾಳಿಯ 
ಹೊಡೆತಕೆ ಸಿಕ್ಕಿದ ಕಾರ್ಮೋಡಗಳಂತೆ ಚದರಿದರು (53). 
ಚಕ್ರಪ್ರ ಹಾರಗಳಿಂದ ತಲೆಗಳು ಕತ್ತರಿಸಲ್ಪಟ್ಟವು. ಗದಾಪ್ರಹಾರಗಳಿಂದ 
ಅಂಗೋಪಾಂಗಗಳು ಜರ್ರುರಿತವಾದವು. ಖಡ್ಗಪ ಪ್ರ ಹಾರಗಳಿಂದ ದೇಹಗಳು 
ಎರಡಾಗಿ ಸೀಳಿದವು. ರಾಕ್ಷಸಯೋಧರು ಬೆಟ್ಟಗಳಂತೆ ಧರೆಗುರುಳಿದರು 


ನಿಪಾತ್ಮಮಾನೈರ್ದದೃಶೇ ನಿರಂತರಂ 
ನಿಪಾತ್ಯಮಾನೈರಿವ ನೀಲಪರ್ವತ್ಯೆಃ || 55 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತಮಃ ಸರ್ಗಃ 


ಅಷ್ಟಮಃ ಸರ್ಗಃ 
ಸುಮಾಲ್ಯಾದಿನಿಗ್ರಹಃ 


ಹನ್ಯಮಾನೇ ಬಲೇ ತಸ್ಮಿನ್‌ ಪದ್ಮನಾಭೇನ ಪೃಷ್ಠತಃ । 
ಮಾಲ್ಯವಾನ್‌ ಸಂನಿವೃತ್ತೋ5ಥ ವೇಲಾಮೇತ್ಯ ಇವಾರ್ಣವಃ ॥ 1 


ಸಂರಕ್ತನಯನಃ ಕೋಪಾಚ್ನಲನ್ನೌಲಿರ್ನಿಶಾಚರಃ । 
ಪದ್ಗನಾಭಮಿದಂ ಪ್ರಾಹ ವಚನಂ ಪುರುಷೋತ್ತಮಮ್‌ ॥ 2 


54) ನೀಲಮೀಘಗಳಂತ ನೀಲಕಾಯರಾದ ನಿಶಾ ಆತಾ 
ಮಣಿಹಾರಕುಂಡಲಗಳೊಡನೆ ನಿಹತರಾಗಿ ನೆಲಕ್ಕೆ ಬೀಳುತ್ತಿರಲು, 
ನೀಲಪರ್ವತಗಳು ನೇರವಾಗಿ ನಿರಂತರವೂ ಕೆಳಗೆ ಬೀಳುತ್ತಿವೆಯೋ ಎಂಬಂತೆ 
ಕಾಣಿಸಿತು (55). 
ಇಲ್ಲಿಗೆ ಶ್ರೀಮದ್ಭಾಮಾಯಣದ ಉತ್ತರಕಾಂಡದಲ್ಲಿ ಏಳನೆಯ ಸರ್ಗ 

ಸರ್ಗ 8 
ಮಾಲ್ಯವಂತ ಮತ್ತು ಸುಮಾಲಿಗಳು ಮತ್ತೆ ವಿಷ್ಣುವಿನೊಡನೆ ಹೋರಾಡಿ 
ಪರಾಜಿತರಾಗುವುದು. ಅವರು ಭಯದಿಂದ ಲಂಕೆಯನ್ನು ತ್ಯಜಿಸಿ ರಸಾತಳಕ್ಕೆ 
ಹೋಗುವುದು. 
ಶ್ರೀರಾಮ, ಈ ಪ್ರಕಾರದಲ್ಲಿ ಪದ್ಮನಾಭನು ಅಟ್ಟಿಸಿಕೊಂಡು ಹೋಗಿ 
ಕ್ಷಸರನ್ನು ವಿಧ್ವಂಸಗೊಳಿಸುತ್ತಿರಲಾಗಿ, ಮಾಲ್ಯವಂತನು ಕ್ರೋಧದಿಂದ 
ಉಂಟ! ರೋಷಾವೇಶದಿಂದ ಕಂಪಿತಶಿರಸ್ಕನಾಗಿ, ಸಮುದ್ರವೇ 
ಎಲ್ಲೇಮೀರಿ ಉಕ್ಕಿತೋ ಎಂಬಂತೆ ರಭಸದಿಂದ ರಣರಂಗಕ್ಕೆ ಹಿಂದಿರುಗಿ 


ಸುಮಾಲಾ ದಿನಿಗ್ರಹಃ 5) 
ನಾರಾಯಣ ನ ಜಾನೀಷೇ ಕ್ಷಾತ್ತಧರ್ಮಂ ಪುರಾತನಮ್‌ । 


ಆಯುದ್ಧಮನಸೋ ಭೀತಾನಸ್ಕಾನ್‌ ಹಂಸಿ ಯಥೇತರಃ ॥ 3 
ಪರಾಜ್ಮುಖವಧಂ ಪಾಪಂ ಯಃ ಕರೋತಿ ಸುರೇಶ್ವ ರ। 

ಸ ಹಂತಾ ನ ಗತಃ ಸ್ವರ್ಗಂ ಲಭತೇ ಪುಣ್ಯ ಕರ್ಮಣಾಮ್‌ | 4 
ಯುದಶ ಶ್ರದ್ಧಾಥವಾ ತೇಠಸ್ತಿ ಶಂಖಚಕ್ರಗದಾಧರ | 

ಅಹಂ 'ತೊಜಸ್ಥಿ ಪಶ್ಯಾ ಮ ಬಲಂ ದರ್ಶಯ ಯತ್ತವ ॥ s 


ಮಾಲ್ಯವಂತಂ ಸ್ಥಿತಂ ದೃಷ್ಟ್ವಾ ಮಾಲ್ಯವಂತಮಿವಾಚಲಮ್‌ । 
ಉವಾಚ ರಾಕ್ಷಸೇಂದ್ರಂ ತಂ ದೇವರಾಜಾನುಜೋ ಬಲೀ ॥ 6 


ಯುಷ್ಠತ್ತೋ ಭಯಭೀತಾನಾಂ ದೇವಾನಾಂ ವೈ ಮಯಾಭಯಮ್‌ | 
ರಾಕ್ಷಸೋತ್ಸಾದನಂ ದತ್ತಂ ತದೇತದನುಪಾಲ್ಯ ತೇ || 7 


ಪ್ರಾಣೈರಪಿ ಪ್ರಿಯಂ ಕಾರ್ಯಂ ದೇವಾನಾಂ ಹಿ ತದಾ ಮಯಾ । 
ಸೋಹಂ ವೋ ನಿಹನಿಷ್ಯಾಮಿ ರಸಾತಲಗತಾನಪಿ ॥ 8 


ನಾರಾಯಣ, ಪುರಾತನವಾದ ಕ್ಷಾತ್ವಛರ್ಮವು ನಿನಗೆ ತಿಳಿಯದು! 
ಯುದ್ಧಾಪಕ್ಷಯಿಲ್ಲದೆ ಭೀತರಾಗಿ ಓಡುತ್ತಿರುವ ನಮ್ಮರಾಕ್ಷಸರನ್ನು ಅಲ್ಪನಂತೆ 
ಅಟ್ಟಿಸಿಕೊಂಡು ಬಂದು ಕೊಲ್ಲುತ್ತಿದ್ದೀಯೆ (253): ಯುದ್ಧದಲ್ಲಿ ಿ ಹಿಮ್ಮೆಟ್ಟಿ 
ಓಡುವವರನು ) ಸಂಹರಿಸುವುದು ರಾ 1 ಹಾಗೆ ನಂಹರಿಸ ಸತಕ್ಕವನು 
ಪುಣ್ಯ ವಂತರಿಗೆ ಲಭಿಸುವ ಸ ಸ್ವರ್ಗವನ್ನು ಎಂದಿಗೂ ಪಡೆಯಲಾರ. ಎಲ್ಫೆ 
ಎಷ್ಟುವೆ, ನಿನಗೆ ಅಷ್ಟೊಂದು ಯುದ್ಧಾಸಕ್ತಿ ಇರುವುದಾದರೆ, ಇದೋ! ಇಲ್ಲಿ 
ನಾನು ನಿಂತಿದ್ದೇನೆ. ಎಲ್ಲಿ? ನಿನ್ನ ಬಲವನ್ನು ತೋರಿಸು; ನೋಡುವೆನು'' 
ಎಂದನು (4-5). ಮಾಲ್ಕವತ್ತರ್ವತವೋ ಎಂಬಂತೆ ಬಂದು ನಿಂತ 
ಮಾಲ್ಯವಂತನನ್ನುನೋಡಿ ಶ್ರೀಹರಿಯು "“ಎಲೈ ರಾಕ್ಷಸ, ನಿಮ್ಮಿಂದ ಭೀತರಾಗಿ 
ಬಂದ ದೇವತೆಗಳಿಗೆ ನಾನು ಅಭಯವನ್ನು ನೀಡಿದ್ದೇನೆ. ನಿಮ್ಮೆಲ್ಲರನ್ನೂ 
ಕೂಲ್ಲುವೆನೆಂದು ಮಾತುಕೊಟ್ಟಿದ್ದೇನೆ. ಕೊಟ್ಟಮಾತನ್ನು ಈಗ ನಡೆಸುತ್ತಿದ್ದೇನೆ 
(6-7). ಪ್ರಾಣವನ್ನಾದರೂ ಮುಡುಪಿಟ್ಟು ದೇವತೆಗಳಿಗೆ ಪ್ರಿಯವನ್ನು 


600 ಉತ್ತರಕಾಂಡ 
ದೇವದೇವಂ ಬ್ರುವಾಣಂ ತಂ ರಕ್ತಾಂಬುರುಹಲೋಚನಾಮ್‌ । 


ಶಕಾ ಕ್ಯ ಬಿಭೇದ ಸಂಕ್ರುದ್ಧೋ ರಾಕ್ಷಸೇಂದ್ರೋ ಭುಜಾಂತರೇ ॥ 9 
ಮಾಲ್ಯ ವದ್ಭುಜನಿರ್ಮುಕ್ತಾ ಶಕ್ತಿರ್ಫಂಟಾಕೃತಸ್ವ ನಾ। 

ಹರೇರುರಸಿ ಬಭ್ರಾಜ ಮೇಫಸ್ನೇವ ಶತಹ್ರದಾ || 10 
ತತಸ್ತಾಮೇವ ಚೋತೃಷ್ಯ ಶಕ್ತಿಂ ಶಕ್ತಿಧರಪ್ರಿಯಃ | 

ಮಾಲ್ಯವಂತಂ ಸಮುದ್ಧಿಶ್ಯ ಚಿಕ್ಷೇಪಾಂಬುರುಹೇಕ್ಷಣಃ ॥ 11 


ಸ್ಕಂದೋತ್ತ ೈಷ್ಣೇವ ಸಾ ಶಕ್ತಿ ರ್ಗೋವಿಂದಕರನಿಸೃತಾ | 
ಕಾಂಕ್ಷಂತೀ ರಾಕ್ಷಸಂ ಪ್ರಾಯಾನ್ಮಾಹೇಂದ್ರೀವಾಂಜನಾಚಲಮ್‌ || 12 


ಸಾ ತಸ್ಯೋರಸಿ ವಿಸ್ತೀರ್ಣೇ ಹಾರಭಾಸಾವಭಾಸಿತೇ | 
ಅಪತದ್ರಾಕ್ಷಸೇಂದ್ರಸ್ಯ ಗಿರಿಕೂಟ ಇವಾಶನಿಃ ॥ 13 


ತಯಾ ಭಿನ್ನ ತನುತ್ರಾಣಃ ಪ್ರಾವಿಶದ್ವಿಪುಲಂ ತಮಃ | 
ಮಾಲ್ಯವಾನ್‌ ಪುನರುಶ್ವಸ್ತಸ್ಕೌ ಗಿರಿರಿವಾಚಲಃ ॥ 14 


ಷಾರ್ತಾಸಾಾರಾಸ್ಸಾನಾರ್ಕಾರ್ಪಾಸಫಾಣ್ಟಾಸ 
ಸೆಬಡಿಯುವೆನು!'” ಎಂದು ಉತ್ತರವಿತ್ತನು. ಕೆಂದಾವರೆಯಂತಹ ಕಣ್ಗಳಿಂದ 
ಶೋಭಿಸುತ್ತಿದ್ದದೇವದೇವನು ಹೀಗೆ ನುಡಿಯುವಷ್ಟರಲ್ಲಿ ಮಾಲ್ಯವಂತನು 
ಸಿಟ್ಟಿನಿಂದ ಶಕ್ತ್ಯಾಯುಧವನ್ನು ಎಷ್ಟುವಿನ ಎದೆಗೆ ಗುರಿಯಿಟ್ಟು ಹೊಡೆದನು 
(8-9). ಘಂಟಾಲಂಕೃತವಾದ ಆ ಶಕ್ತಿಯು ಗಣಗಣಯೆನ್ನುತ್ತ ಸಿಡಿದು ಬಂದು 
ಶ್ರೀಹರಿಯ ಎದೆಗೆ ತಾಗಿ, ಮೇಘಮಂಡಲದಲ್ಲಿಮಿರುಗುವ ಮಿಂಚಿನಂತೆ 
ಕಂಗೊಳಿಸಿತು (10). ಶಕ್ತಿಧರನಾದ ಕುಮಾರಸ್ವಾಮಿಗೆ ಪ್ರಿಯನಾದ ಎಷ್ಟುವು 
ಒಡನೆಯೇ ಆ ಶಕ್ತಿಯನ್ನೇ ಕಿತ್ತು, ಮಾಲ್ಕ್ಯವಂತನ ಮೇಲ ಪ್ರಯೋಗಿಸಿದನು. 
ಸ್ಕಂದನೇ ತೆಗೆದು ಬಿಗಿದಂತಿದ್ದ ಆ ಶಕ್ತಿಯು ಹರಿಕರದಿಂದ ಹೊರಟು, 
ಮಹೇಂದ್ರನ ವಜ್ರಾಯುಧವು ಅಂಜನಾಚಲದ ಮೇಲೆ ಎರಗುವಂತೆ, ರಾಕ್ಷಸನ 
ಮೇಲೆ ಎರಗಿತು(11-12). ಮುಕ್ತಾಹಾರವಿರಾಜಿತವಾದ ರಾಕ್ಷಸೇಂದ್ರನ 
ವಿಶಾಲ ವಕ್ಷಃಸಳಕ್ಕೆ ಆ ಶಕ್ತಿಯು, ಗಿರಿಶಿಖರಕ್ಕೆ ಸಿಡಿಲುಬಡಿದಂತೆ ಬಡಿಯಿತು. 
ಮಾಲ್ಯವಂತನ ಕವಚವು ನಿರ್ಭಿನ್ನವಾಯಿತು. ಅವನು ಎಚ್ಚರದಪ್ಪಿದನು; ಮತ್ತೆ 


ಸುಮಾಲ್ಯಾದಿನಿಗ್ರಹಃ 6] 
ತತಃ ಕಾರ್ನಾಯಸಂ ಶೂಲಂ ಕಂಟಕೈರ್ಬಹುಭಿರ್ವ್ವತಮ್‌ । 


ಪ್ರಗೃಹ್ಯಾಭ್ಯಹನದ್ದೇವಂ ಸ್ತನಯೋರಂತರೇ ದೃಢಮ್‌ ॥ 15 
ತಥೈವ ರಣರಕ್ಷಸ್ತು ಮುಷಿನಾ ವಾಸವಾನುಜಮ್‌ | 
ತಾಡಯಿತ್ವಾ ಧನುರ್ಮಾತ್ರಮಪಕ್ರಾಂತೋ ನಿಶಾಚರಃ ॥ 16 


ತತೋsಂಬರೇ ಮಹಾನ್‌ ಶಬ್ದಃ ಸಾಧು ಸಾಧ್ವಿತಿ ಚೋದಿತಃ | 
ಅಹತ್ಯ ರಾಕ್ಷಸೋ ವಿಷ್ಣುಂ ಗರುಡಂ ಚಾಪ್ಯ ತಾಡಯತ್‌ ॥ 17 


ವೈನತೇಯಸ್ತತಃ ಕ್ರುದ್ಧಃ ಪಕ್ಷವಾತೇನ ರಾಕ್ಷಸಮ್‌ । 
ವ್ಯಪೋಹದ್ದ ಲವಾನ್‌ “ವಾಯುಃ ಶುಷ್ಕಪರ್ಣಚಯಂ ಯಥಾ ॥ 18 


ದ್ವಿಜೇಂದ್ರಪಕ್ಷವಾತೇನ ದ್ರಾವಿತಂ ದೃಶ್ಯ ಪೂರ್ವಜಮ್‌ | 
ಸುಮಾಲೀ ಸ್ವ ಬಲೈಃ ಸಾರ್ಧಂ ಲಂಕಾಮಭಿಮುಖೋ ಯಯೌ ॥ 19 


ಪಕ್ಷವಾತಬಲೋದ್ದ್ಧೂತೋ ಮಾಲ್ಯವಾನಪಿ ರಾಕ್ಷಸಃ । 
ಸ್ವಬಲೇನ ಸಮಾಗಮ್ಮ ಯಯ್‌ ಲಂಕಾಂ ಹ್ರಿಯಾ ವೃತಃ ॥ 20 


ಮಳಮಳಿಸುತ್ತಿದ್ದ ಉಕ್ಕಿನ ಶೂಲವನ್ನೆತ್ತಿ ವಿಷ್ಣುವಿನ ಎದೆಯಲ್ಲಿ ನೆಟ್ಟನು 
(13-15). ಅಲ್ಲದೆ ಯುದ್ದೋನ್ನತ್ತನಾದ ಆ ನಿಶಾಚರನು ಮುಷ್ಟಿಯನ್ನೆತ್ತಿ 
ವಿಷ್ಣುವನ್ನು ಗುದ್ದಿ ಒಂದು ಧನುಸಿನ* ದೂರದಷ್ಟು ಹಿಂದಕ್ಕೆ ಸರಿದನು. 
“ಭಲಾ! ಶಹಭಾಸ್‌!' ಎಂಬ ರಾಕ್ಷಸರ ಕೋಲಾಹಲವು ಅಂಬರದಲ್ಲಿ 
ತುಂಬಿತು. ಮತ್ತೆ ಮಾಲ್ಯವಂತನು ಮುನ್ನುಗ್ಗಿ ಗರುಡನನ್ನೂ ಗುದ್ದಿದನು 
(16-17). ಆಗ ಬಲಾಢ್ಯನಾದ ವೈನತೇಯನು ಕ್ರೋಧಾವಿಷನಾಗಿ ರೆಕ್ಕೆಯನ್ನು 
ಬೀಸಿ ಅದರಿಂದೆದ್ದ ಬಿರುಗಾಳಿಯಿಂದಲೇ ಮಾಲ್ಯವಂತನನ್ನು ತರಗೆಲೆಯಂತೆ 
ದೂರಕ್ಕೆ ಹಾರಿಸಿಬಿಟ್ಟನು! ಪಕ್ಷಿರಾಜನ ರೆಕ್ಕೆಯ ಗಾಳಿಯಿಂದಲೇ ದೂರ ಸಾರಿದ 
ತನ್ನ ಅಣ್ಣನನ್ನು ನೋಡಿ, ಸುಮಾಲಿಯು ತನ್ನ ಪಡೆಗಳೊಡನೆ ಲಂಕೆಗೆ 
ಹಿಂದಿರುಗಿದನು (18-19). ಇತ್ತ ಮಾಲ್ಯವಂತನೂ ಲಜ್ಜೆಯಿಂದ ತನ್ನ 
ಸೈನ್ಯದೊಡನೆ ಲಂಕೆಗೆ ಹಿಮ್ನೆಟ್ಟದನು. ಕಮಲನಯನ-ರಾಘವ, ಈ 
* ಒಂದು ಧನುಸ್ಲಿನದೂರ -ನಾಲ್ಕು ಮೊಳ 


ಎ ಉತ್ತರಕಾಂಡ 
ಏವಂ ತೇ ರಾಕ್ಷಸಾಸ್ತೇನ ಹರಿಣಾ ಕಮಲೇಕ್ಷಣ | 


ಬಹುಶಃ ಸಂಯುಗೇ ಭಗ್ನಾ ಹತಪ್ರವರನಾಯಕಾಃ ॥ 21 
ಅಶಕ್ನುವಂತಸ್ತೇ ವಿಷ್ಣುಂ ಪ್ರತಿಯೋದ್ದುಂ ಭಯಾರ್ದಿತಾಃ | 
ತ್ಯಕ್ತ್ವಾಲಂಕಾಂ ಗತಾ ವಸ್ತುಂ ಪಾತಾಲಂ ಸಹಪತ್ನಯಃ ॥ 22 
ಸುಮಾಲಿನಂ ಸಮಾಸಾದ್ಯ ರಾಕ್ಷಸಂ ರಘುಸತ್ತಮ । 

ಸ್ಥಿತಾಃ ಪ್ರಖ್ಯಾತವೀರ್ಯಾಸ್ತೇ ವಂಶೇ ಸಾಲಕಟಂಕಟೇ ॥ 23 


ಯೇ ತ್ವಯಾ ನಿಹತಾಸ್ತೇ ತು ಪೌಲಸ್ಮ್ಯಾ ನಾಮ ರಾಕ್ಷಸಾಃ । 
ಸುಮಾಲೀ ಮಾಲ್ಯವಾನ್‌ ಮಾಲೀ ಯೇ ಚ ತೇಷಾಂ ಪುರಸರಾಃ ॥ 24 


ಸರ್ವೇ ತೇಭ್ಯೋ ಮಹಾಭಾಗ ರಾವಣಾದ್ಬಲವತ್ತರಾಃ 
ನ ಚಾನ್ಯೋ ರಾಕ್ಷಸಾನ್‌ ಹಂತಾ ಸುರಾರೀನ್‌ ದೇವಕಂಟಕಾನ್‌ ॥ 25 


ಯತೇ ನಾರಾಯಣಂ ದೇವಂ ಶಂಖಚಕ್ರಗದಾಧರಮ್‌ । 
ಭವನ್ನಾರಾಯಣೋ ದೇವಶ್ಚತುರ್ಬಾಹುಃ ಸನಾತನಃ ॥ 26 


ನಾರ್ಪಾರ್ಸಾಸರ್ಥಾಸಾಾಾಾಾರ್ಕಾಣಾಸಾ್‌ 
ನಾಯಕರು ಹತರಾದರು. ಆ ರಾಕ್ಷಸರು ವಿಷ್ಣುವನ್ನು ಎದುರಿಸಲಾರದೆ 
ಭೀತಿಯಿಂದ ಲಂಕೆಯನ್ನು ತೊರೆದು, ಪಾತಾಳದಲ್ಲಿ ನೆಲೆಸಬೇಕೆಂದು 
ಪತ್ನಿಸಮೇತರಾಗಿ ಹೊರಟುಹೋದರು ( 20-22). ರಘುಕುಲೋತ್ತಮ, 
ವಿಖ್ಯಾತವೀರರಾದ ಆ ರಾಕ್ಷಸರು ಸಾಲಕಟಂಕಟೆಯ* ವಂಶದಲ್ಲಿ ಜನಿಸಿದ 
ಸುಮಾಲಿಯನ್ನು ಆಶ್ರಯಿಸಿ ಪಾತಾಳದಲ್ಲಿ ನೆಲೆಸಿದರು. ಪುಲಸ ವಂಶದಲ್ಲಿ 
ಜನಿಸಿದ ಬಹುಮಂದಿ ರಾಕ್ಷಸರನ್ನು ನೀನು ಸಂಹರಿಸಿದೆಯಷ್ಟೆ ಮಾಲಿ, 
ಸುಮಾಲಿ, ಮಾಲ್ಯವಂತ- ಮೊದಲಾದವರು ಅವರೆಲ್ಲರಿಗಿಂತ ಬಲಶಾಲಿಗಳು. 
ರಾವಣನಿಗಿಂತ ಬಲಾಢ್ಯರು (23-24). ದೇವಕಂಟಕರಾದ ಅಸುರರನ್ನು 
ಶಂಖಚಕ್ರಗದಾಧಾರಿಯಾದ ಶ್ರೀಮನ್ನಾರಾಯಣನಲ್ಲದೆ ಇನ್ನು ಯಾರು 
ಸಂಹರಿಸಿಯಾರು? ಶ್ರೀರಾಮ, ಚತುರ್ಭುಜನೂ ಸನಾತನನೂ ಅಜೇಯನೂ 
ಸರ್ವಲೋಕ ಪ್ರಭುವೂ ಶಾಶ್ವತನೂ ಆದ ನಾರಾಯಣನೇ ನೀನು! 
* ಇವಳು ಮಾಲ್ಕವದಾದಿಗಳ ಪಿತಾಮಹಿ, ಎದ್ಯುತ್ತೇಶನ ಹೆಂಡತಿ. 


ಸುಮಾಲ್ಯಾದಿನಿಗ್ರಹಃ 3 
ರಾಕ್ಷಸಾನ್‌ ಹಂತುಮುತ್ಥನ್ನೋ ಹ್ಯಜೇಯಃ ಪ್ರಭುರವ್ಯಯಃ | 
ನಷ್ಟಧರ್ಮವ್ಯವಸ್ಥಾತಾ ಕಾಲೇ ಕಾಲೇ ಪ್ರಜಾಕರಃ ॥ 27 
ಉತ್ಪದ್ಯತೇ ದಸ್ಕುವಧೇ ಶರಣಾಗತವತ್ತಲಃ ॥ 


ಏಷಾ ಮಯಾ ತವ ನರಾಧಿಪ ರಾಕ್ಷಸಾನಾ 
ಮುತ್ತತ್ತಿರದ್ಯ ಕಥಿತಾ ಸಕಲಾ ಯಥಾವತ್‌ । 
ಭೂಯೋ ನಿಬೋಧ ರಘುಸತ್ತಮ ರಾವಣಸ್ಯ 


ಜನ್ಮಪ್ರಭಾವಮತುಲಂ ಸಸುತಸ್ಯ ಸರ್ವಮ್‌ | 28 
ಚಿರಾತ್‌ ಸುಮಾಲೀ ವ್ಯಚರದ್ರಸಾತಲಂ 

ಸ ರಾಕ್ಷಸೋ ಎಷ್ಟು ಭಯಾರ್ದಿತಸ್ತದಾ | 
ಪುತೆ ೈಶ್ಚ ಪೌತೈಶ್ಚ ಸಮನ್ವಿತೋ ಬಲೀ 

ತತಸ್ತು ಲಂಕಾಮವಸದ್ಧನೇಶ್ವರಃ ॥ 29 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಷ್ಟಮಃ ಸರ್ಗಃ 


ರಾಕ್ಷನರನ್ನು ವಧಿಸುವುದಕ್ಕಾಗಿ ರಘುಕುಲದಲ್ಲಿ ಜನಿಸಿದ್ದೀಯೆ. 
ಶರಣಾಗತವತ್ತಲನಾದ ನೀನು ದಸ್ಕುಗಳನ್ನು ಸಂಹರಿಸಿ, ನಷ್ಟವಾದ 
ಧರ್ಮವನ್ನು ಉದ್ದರಿಸುವುದಕ್ಕಾಗಿ ಆಗಾಗ ಅವತರಿಸುತ್ತೀಯೆ 
(25-27).ಮಹಾರಾಜ ರಘುಸತ್ತಮ, ಹೀಗೆ ರಾಕ್ಷಸರ ಉತ್ಪತ್ತಿಯ ಕಥೆಯನ್ನು 
ಯಥಾವತ್ತಾಗಿ ನಿನಗೆ ತಿಳಿಸಿದ್ದೇನೆ. ಇನ್ನುರಾವಣನೂ ಅವನ ಮೃಳೂ ಜನನಿಸಿದ 
ವೃತ್ತಾ ೦ತವನ್ನೂ ಅಸದೃಶವಾದ ಅವರ ಪ್ರಭಾವವನ್ನೂ ಹೇಳುವೆನು, ಕೇಳು 
(28). ಸುಮಾಲಿಯು ಪುತ್ರ ಪೌತ್ರರಿಂದ ಸಮನ್ವಿತನಾಗಿ, ಎಷ್ಟುಭಯದಿಂದ 
ತತ್ತರಿಸುತ್ತಲೇ ಬಹುಕಾಲದವರೆಗೆ ಪಾತಾಳದಲ್ಲಿ ವಾಸವಾಗಿದ್ದನು. ಇತ್ತ 
ಕುಬೇರನು ಲಂಕೆಗ ಬಂದು ನೆಲೆಸಿದನು (29). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಎಂಟನೆಯ ಸರ್ಗ 


ನವಮಃ ಸರ್ಗಃ 
ರಾವಣಾದ್ಯುತ್ತತ್ತಿ | 


ಕಸ್ಯಚಿತ್ವ್ವಥ ಕಾಲಸ್ಯ ಸುಮಾಲೀ ನಾಮ ರಾಕ್ಷಸಃ | 
ರಸಾತಲಾನ್ಫರ್ತ್ಯಲೋಕಂ ಸರ್ವಂ ವೈ ವಿಚಚಾರ ಹ ॥ 1 


ನೀಲಜೀಮೂತಸಂಕಾಶಸ್ತಪ್ಪ ಕಾಂಚನಕುಂಡಲಃ । 
ಕನ್ಯಾಂ ದುಹಿತರಂ ಗೃಹ್ಯ ಎನಾ ಪದ್ಮಮಿವ ಶ್ರಿಯಮ್‌ ॥ 2 


ರಾಕ್ಷಸೇಂದ್ರಃ ಸ ತು ತದಾ ವಚರನ್‌ ವೈ ಮಹೀತಲಮ್‌ । 
ತದಾಪಶ್ಯತ್‌ ಸ ಗಚ್ಛಂತಂ ಪುಷ್ಪಕೇಣ ಧನೇಶ್ವರಮ್‌ ॥ 3 


ಗಚ್ಚಂತಂ ಪಿತರಂ ದ್ರಷ್ಟುಂ ಪುಲಸ್ಪತನಯಂ ವಿಭುಮ್‌ । 
ತಂ ದೃಷ್ಟ್ವಾಮರಸಂಕಾಶಂ ಸ್ವಚ್ಚಂದಂ ತಪನೋಪಮಮ್‌ ॥ 4 


ಸರ್ಗ 9 

ಸುಮಾಲಿಯ ಮಗಳಾದ ಕೃಕಸಿಯಲ್ಲಿ ರಾವಣ, ಕುಂಭಕರ್ಣ, ವಿಭೀಷಣ 

ಮತ್ತು ಶೂರ್ಪಣಖೆಯರ ಜನನ. ರಾವಣ ಕುಂಭಕರ್ಣರು 

ತಪಸ್ಸನ್ನಾಚರಿಸಿ ಬ್ರಹ್ಮನಿಂದ ವರವನ್ನು ಪಡೆಯುವುದು. 

ಶ್ರೀರಾಮ, ಬಹುಕಾಲವು ಕಳೆಯಿತು. ಸುಮಾಲಿಯೆಂಬ ರಾಕ್ಷಸನು 
ರಸಾತಳದಿಂದ ಭೂಲೋಕಕ್ಕೆ ಬಂದು ಸಂಚರಿಸತೊಡಗಿದನು. 
ನೀಲಮೇಘದಂತೆ ಶೋಭಿಸುತ್ತ ಸುವರ್ಣಕುಂಡಲಧಾರಿಯಾದ 
ಸುಮಾಲಿಯು ಅವಿವಾಹಿತಳಾದ ಕೈಕಸಿಯೆಂಬ ತನ್ನ ಮಗಳನ್ನು ಜೊತೆಯಲ್ಲಿ 
ಕರೆತಂದಿದ್ದನು. ಆ ಕನ್ಶೆಯು ಪದ್ಧವೊಂದಿಲ್ಲದ ಲಕ್ಷ್ಮಿಯೋ ಎಂಬಂತೆ 
ಸುಂದರಿಯಾಗಿದ್ದಳು (1-2). ಆಕೆಯೊಡನೆ ಸಂಚರಿಸುತ್ತಿದ್ದರಾಕ್ಷಸೇಂದನು 
ಆಕಸ್ಸಿಕವಾಗಿ ಕುಬೇರನನ್ನು ಕಂಡನು. ಕುಬೇರನು ಪುಷಕಎವಿಮಾನದಲ್ಲಿ 
ಕುಳಿತು, ತನ್ನ ತಂದೆಯಾದ ವಿಶ್ರವಸನ್ನು ನೋಡಲು ಹೋಗುತ್ತಿದನು. 


ರಾವಣಾದ್ಯುತ್ಪತ್ರಿಃ 65 
ರಸಾತಲಂ ಪ್ರವಿಷ್ಟಃ ಸನ್‌ ಮರ್ತ್ಯಲೋಕಾತ್‌ ಸವಿಸ್ಟಯಃ | 


ಇತ್ಯೇವಂ ಚಿಂತಯಾಮಾಸ ರಾಕ್ಷಸಾನಾಂ ಮಹಾಮತಿಃ ॥ 5 
ಕಿಂ ಕೃತಂ ಶ್ರೇಯ ಇತ್ಯೇವಂ ವರ್ಧೇಮಹಿ ಕಥಂ ವಯಮ್‌ । 
ಆಥಾಬ್ರವೀತ್‌ ಸುತಾಂ ರಕ್ಷಃ ಕೈಕಸೀಂ ನಾಮ ನಾಮತಃ ॥ 6 
ಪುತ್ರಿ ಪ್ರದಾನಕಾಲೋs ಯಂ ಯೌವನಂ ತೇತತಿವರ್ತತೇ। 
ಪ್ರತ್ಯಾಖ್ಯಾನಾಚ್ಚ ಭೀತೈಸ್ತ್ವಂ ನ ವರೈಃ ಪ್ರತಿಗೃಹ್ಯಸೇ ॥ 7 


ತ್ವತೃತೇ ಚ ವಯಂ ಸರ್ವೆ ಯಂತ್ರಿತಾ ಧರ್ಮಬುದ್ಧಯಃ | 
ತ್ವಂ ಹಿ ಸರ್ವಗುಣೋಪೇತಾ ಶ್ರೀಃ ಸಾಕ್ಷಾದಿವ ಪುತ್ರಿಕೇ ॥ 8 


ಕನ್ಯಾಪಿತೃತ್ವಂ ದುಃಖಂ ಹಿ ಸರ್ವೇಷಾಂ ಮಾನಕಾಂಕ್ಷಿಣಾಮ್‌ । 
ನ ಜ್ಞಾಯತೇ ಚ ಕಃ ಕನ್ಯಾಂ ವರಯೇದಿತಿ ಕನ್ಯಕೇ ॥ 9 


ಮಾತುಃ ಕುಲಂ ಪಿತೃ ಕುಲಂ ಯತ್ರ ಚೈವ ಪ್ರದೀಯತೇ । 
ಕುಲತ್ರಯಂ ಸದಾ ಕನ್ಯಾ ಸಂಶಯೇ ಸ್ಥಾಪ್ಯ ತಿಷ್ಠತಿ ॥ 10 


ನೋಡಿ ಸುಮಾಲಿಗೆ ವಿಸ್ಮಯವಾಯಿತು (3-4). ಆವನು ಮತ್ತೆ ರಸಾತಳಕ್ಕೆ 
ಹೋಗಿ "*( ಎಲಾ! ನಮ್ಮಲಂಕೆಯನ್ನುಕುಬೇರನು ಆಕ್ರಮಿಸಿದನಲ್ಲ) ನಮಗೆ 
ಶ್ರೇಯಸ್ಸು ಹೇಗೆ ಲಭಿಸೀತು? ನಾವು ಅಭಿವೃದ್ದಿ ಹೊಂದುವುದು ಹೇಗೆ9'' 
ಎಂದು ಚಿಂತಿಸಿದನು. ಕಡೆಗೆ ಕೃಕಸಿಯೆಂಬ ಆ ಪುತ್ರಿಯನ್ನು ಕರೆದು 
ಹೀಗೆಂದನು (5-6): ""ವತ್ಸೈ ನಿನಗೆ ಮದುವೆಯಾಗುವ ಕಾಲವಿದು. 
ಹೀಗೆಯೇ ಇದ್ದರೆ ಯೌವನವು ಕಳೆದುಹೋಗುವುದು. ನಾವು 
ಒಪದಿರಬಹುದೆಂಬ ಶಂಕೆಯಿಂದ ಯಾವ ವರರೂ ನಿನ್ನನ್ನು 
ಮದುವೆಯಾಗಲು ಮುಂದೆ ಬರುತ್ತಿಲ್ಲ ಸರಿಯಾದ ವಯಸಿನಲ್ಲಿವಿವಾಹ 
ಮಾಡಿಕೊಡುವುದು ಧರ್ಮವೆಂಬ ನಿಶ್ಚಯದಿಂದ ನಾವೆಲ್ಲರೂ ನಿನಗೋಸ್ಕರ 
ಬಹಳ ಶ್ರಮಪಟ್ಟೆವು. ಮಗಳೆ, ನೀನಾದರೋ ಸರ್ವಸದ್ಗು ಣಸಂಪನ್ನೆಯಾಗಿ 
ಸಾಕ್ಷಾಲ್ಲಕ್ಷ್ಮಿಯಂತೆ ಇದ್ದೀಯೆ (7-8). ಮಾನವಂತರಿಗೆ ಕನ್ಯಾಪಿತೃತ್ವವು 
ಕಷ್ಟಕರವಾದುದು. ಯಾರು ಕನ್ಯೆಯನ್ನು ವರಿಸುವರೋ ಎಂದು ತಿಳಿಯದೆ 


66 ಉತ್ತರಕಾಂಡ 
ಸಾ ತ್ವಂ ಮುನಿವರಂ ಶ್ರೇಷ್ಠಂ ಪ್ರಜಾಪತಿಕುಲೋದ್ದವಮ್‌ । 


ಭಜ ವಿಶ್ರವಸಂ ಪುತ್ರಿ ಪೌಲಸ್ಕ€ ವರಯ ಸ್ವಯಮ್‌ ॥ 11 
ಈದೃಶಾಸ್ಟೇ ಭವಿಷ್ಯಂತಿ ಪುತ್ರಾಃ ಪುತ್ರಿ ನ ಸಂಶಯಃ । 

ತೇಜಸಾ ಭಾಸ್ಕರಸಮೋ ಯಾದೃಶೋs ಯಂ ಧನೇಶ್ವರಃ॥ 12 
ಸಾ ತು ತದ್ವಚನಂ ಶ್ರುತ್ವಾ ಕನ್ಯಕಾ ಪಿತೃಗೌರವಾತ್‌ । 

ತತ್ರೋಪಾಗಮ್ಯ ಸಾ ತಸ್ಥೌ ವಿಶ್ರವಾ ಯತ್ರ ತಪ್ಯತೇ ॥ 13 
ಏತಸ್ಮಿನ್ನಂತರೇ ರಾಮ ಪುಲಸ ುತನಯೋ ದ್ವಿಜಃ । 
ಅಗ್ನಿಹೋತ್ರಮುಪಾತಿಷ್ಕಚ್ಚತುರ್ಥ ಇವ ಪಾವಕಃ ॥ 14 


ಅವಿಚಿಂತ್ಯ ತು ತಾಂ ವೇಲಾಂ ದಾರುಣಾಂ ಪಿತೃಗೌರವಾತ್‌ । 
ಉಪಸ್ಪತ್ಯಾಗ್ರತಸ್ತಸ್ಯ ಚರಣಾಧೋಮುಖೀ ಸ್ಥಿತಾ ॥ 15 


ಎಲಿಖಂತೀ ಮುಹುರ್ಭೂಮಿಮಂಗುಷ್ಕಾಗ್ರೇಣ ಭಾಮಿನೀ । 
ಸತು ತಾಂ ಪ್ರೇಕ್ಷ್ಯ ಸುಶ್ರೋಣೀಂ ಪೂರ್ಣಚಂದ್ರನಿಭಾನನಾಮ್‌ ॥ 16 


ಚಿಂತೆಯಾಗುವುದು. ಮದುವೆಯಾದ ಮೇಲೂ ಚಿಂತೆಯೂ ತಪ್ಪಿದ್ದಲ್ಲ ತನ್ನ 
ತಾಯಿಯ ಕುಲ, ತಂದೆಯ ಕುಲ, ತಾನು ಸೇರಿದ ಕುಲ- ಈ ಮೂರು 
ಕುಲಗಳಿಗೂ ಯಾವಾಗ ಯಾವ ಕೆಟ್ಟ ಹೆಸರನ್ನು ತರುವಳೋ ಎಂಬ ಶಂಕೆಯು 
ಇದ್ದೇ ಇರುತ್ತದೆ (9-10). ವತ್ಸ ಪ್ರಜಾಪತಿಕುಲದಲ್ಲಿ ಜನಿಸಿದ ವಿಶ್ರವಸ್ಸು 
ಮುನಿಶ್ರೇಷ್ಠನಾಗಿದ್ದಾನೆ. ಪುಲಸ್ನನ ಪುತ್ರನವನು. ನೀನು ಅವನನ್ನು 
ಮದುವೆಯಾಗು. ನೀನಾಗಿಯೇ ಹೋಗಿ ಆತನನ್ನು ವರಿಸು. ಮಗಳೆ, 
ಆತನನ್ನು ವರಿಸಿದರೆ ಧನೇಶ್ವರನಾದ ಕುಬೇರನಿಗೆ ಸಮಾನರಾದ ಪುತ್ರರು 
ನಿನಗೆ ಜನಿಸುವರು. ನೋಡು! ಆ ಕುಬೇರನು ಸೂರ್ಯನಂತೆ 
ತೇಜಸ್ವಿಯಾಗಿದ್ದಾನೆ!'' ಎಂದನು (11-12). ಕೈಕಸಿಯು ತಂದೆಯ 
ಮಾತನ್ಹಾಲಿಸಿ ಆತನ ನುಡಿಗೆ ಗೌರವವನ್ನು ಕೊಟ್ಟು ವಿಶ್ರವಸ್ತು ತಪಶ್ಚರಣೆ 
ಮಾಡುತ್ತಿದ್ದ ಸ್ಥಳಕ್ಕೆ ಹೋದಳು. ಶ್ರೀರಾಮ, ಇತ್ತ ಪುಲಸ್ಪತನಯನಾದ 
ವಿಶ್ರಮಸ್ತು ನಾಲ್ಕನೆಯ ಅಗ್ನಿಯೋ ಎಂಬಂತೆ ಬೆಳಗುತ್ತ 
ಅಗ್ನಿಹೋತ್ರವನ್ನಾಚರಿಸುತ್ತಿದ್ದನು. ಪ್ರದೋಷಕಾಲವಾಗಿತ್ತು (13-14). ಅದು 


ರಾವಣಾದ್ಯುತತ್ರಿಃ 67 


ಅಬ್ರವೀತ್‌ ಪರಮೋದಾರೋ ದೀಪ್ಯಮಾನಾಂ ಸ್ವತೇಜಸಾ । 


ಭದ್ರೇ ಕಸ್ಯಾಸಿ ದುಹಿತಾ ಕುತೋ ವಾ ತ್ವಮಿಹಾಗತಾ ॥ 17 
ಕಿಂ ಕಾರ್ಯಂ ಕಸ್ಯ ವಾ ಹೇತೋಸ್ತತ್ವ್ವತೋ ಬ್ರೂಹಿ ಶೋಭನೇ । 
ಏವಮುಕ್ತಾ ತು ಸಾ ಕನ್ಯಾ ಕತಾಂಜಲಿರಥಾಬ್ರವೀತ್‌ ॥ 18 
ಆತ್ಮಪ್ರಭಾವೇಣ ಮುನೇ ಜ್ಞಾತುಮರ್ಹಸಿ ಮೇ ಮತಮ್‌ | 

ಕಿಂ ತು ಮಾಂ ವಿದ್ಧಿ ಬ್ರಹ್ಮರ್ಷೇ ಶಾಸನಾತ್‌ ಪಿತುರಾಗತಾಮ್‌ ॥। 19 
ಕೈಕಸೀ ನಾಮ ನಾಮ್ನಾಹಂ ಶೇಷಂ ತ್ವಂ ಜ್ಞಾತುಮರ್ಹಸಿ | 

ಸತು ಗತ್ವಾ ಮುನಿರ್ಧ್ಯಾನಂ ವಾಕ್ಯಮೇತದುವಾಚ ಹ ॥ 20 
ವಿಜ್ಞಾತಂ ತೇ ಮಯಾ ಭದ್ರೇ ಕಾರಣಂ ಯನ್ನನೋಗತಮ್‌ | 
ಸುತಾಭಿಲಾಷೋ ಮತ್ತಸ್ತೇ ಮತ್ತಮಾತಂಗಗಾಮಿನಿ ॥ 21 


ದಾರುಣಾಯಾಂ ತು ವೇಲಾಯಾಂ ಯಸ್ಮಾತ್ರ್ಮಂ ಮಾಮುಪಸ್ಥಿತಾ | 
ಶೃಣು ತಸ್ಮಾತ್‌ ಸುತಾನ್‌ ಭದ್ರೇ ಯಾದೃಶಾನ್‌ ಜನಯಿಷ್ಯಸಿ ॥ 22 


ದಾರುಣವಾದ ಅವೇಳೆಯೆಂಬುದನ್ನು ಲ್ವೌಸದೆ, ಕೈಕಾಯು ತಂದೆಯ 
ಮಾತಿನಂತೆ ನೇರವಾಗಿ ಅಲ್ಲಿಗೆ ಹೋದಳು. ಮುನಿಯೆದುರಿಗೆ ತಲೆತಗ್ಗಿಸಿ 
ನಿಂತುಕೊಂಡಳು. ತನ್ನ ಕಾಲನ್ನು ನೋಡುತ್ತ ಹೆಬ್ಬೆರಳಿನಿಂದ ನೆಲವನ್ನು 
ಕರೆಯುತ್ತ ನಿಂತಳು (15). ಪೂರ್ಣಚಂದ್ರಾನನೆಯೂ, ಕಾಂತಿಮತಿಯೂ 
ಆದ ಆ ಸುಂದರಿಯನ್ನು ನೋಡಿ, ಪರಮ ಕೃಪಾಳುವಾದ ಆ ಮುನಿಯು 
“ಭದೆ, ನೀನು ಯಾರ ಮಗಳು? ಇಲ್ಲಿಗೇಕೆ ಬಂದೆ? ನನ್ನಿಂದ ಏನಾಗಬೇಕು? 
ಬಂದ ನಿಮಿತ್ತವೇನು? ದಿಟವನ್ನು ಹೇಳು'' ಎಂದು ಕೇಳಿದನು (16-17). 
ಆಗ ಕೈಕಸಿಯು ಕೈಮುಗಿದಕೊಂಡು ""ಮಹರ್ಷಿಗಳೆ, ನಿಮ್ಮ 
ತಪೋಮಹಿಮೆಯಿಂದಲೇ ನನ್ನಆಶಯವನ್ನು ಗ್ರಹಿಸಬಹುದು. ಆದರೆ ಬ್ರಹ್ಟ 
ರ್ಷಿಗಳೆ ನನ್ನ ತಂದೆಯ ಆಜ್ಞೆಯಿಂದಲೇ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ 
ಹೆಸರು ಕೈಕಸಿ. ಉಳಿದುನ್ನರಿತುಕೊಳ್ಳಲು ನೀವೇ ಸಮರ್ಥರು'' ಎಂದಳು. 
ಆಗ ವಿಶ್ರವಸ್ಸುಧ್ಯಾನಾರೂಢನಾಗಿ ಎಲ್ಲವನ್ನೂ ತಿಳಿದುಕೊಂಡನು (18-20). 
ಅನಂತರ ""ಭದ್ರೆ, ನೀನು ಬಂದ ಕಾರಣವು ತಿಳಿಯಿತು. ನಿನ್ನಮನೋಗತವು 


6 ಉತ್ತರಕಾಂಡ 
ದಾರುಣಾನ್‌ ದಾರುಣಾಕಾರಾನ್‌ ದಾರುಣಾಭಿಜನಪ್ರಿಯಾನ್‌ । 


ಪ್ರಸವಿಷ್ಯಸಿ ಸುಶ್ರೋಣಿ ರಾಕ್ಷಸಾನ್‌ ಕ್ರೂರಕರ್ಮಣಃ ॥ 23 
ಸಾ ತು ತದ್ವಚನಂ ಶ್ರುತ್ವಾ ಪ್ರಣಿಪತ್ಯಾಬ್ರವೀದ್ವಚಃ | 

ಭಗವನ್ನೀದೃಶಾನ್‌ ಪುತ್ರಾಂಸ್ತೃತ್ತೋ5ಹಂ ಬ್ರಹ್ಮವಾದಿನಃ ॥ 24 
ನೇಚ್ಛಾಮಿ ಸುದುರಾಚಾರಾನ್‌ ಪ್ರಸಾದಂ ಕರ್ತುಮರ್ಹಸಿ । 

ಕನ್ಯಯಾ ತ್ವೇವಮುಕ್ತಸ್ತು ವಿಶ್ರವಾ ಮುನಿಪುಂಗವಃ ॥ 25 
ಉವಾಚ ಕೈಕಸೀಂ ಭೂಯಃ ಪೂರ್ಣೇಂದುರಿವ ರೋಹಿಣೀಮ್‌ | 
ಪಶ್ಚಿಮೋ ಯಸ್ತವ ಸುತೋ ಭವಿಷ್ಯತಿ ಶುಭಾನನೇ ॥ 26 
ಮಮ ವಂಶಾನುರೂಪಃ ಸ ಧರ್ಮಾತ್ಮಾ ಚ ಭವಿಷ್ಯತಿ 

ಏವಮುಕ್ತಾ ತು ಸಾ ಕನ್ಯಾ ರಾಮ ಕಾಲೇನ ಕೇನಚಿತ್‌ ॥ 27 
ಜನಯಾಮಾಸ ಬೀಭತಂ ರಕ್ಷೋರೂಪಂ ಸುದಾರುಣಮ್‌ । 

ದಶಗ್ರೀವಂ ಮಹಾದಂಷ್ಟಂ ನೀಲಾಂಜನಚಯೋಪಮಮ್‌ ॥ 28 


ವರಾನ ನಾನ ಪಾಸ್‌ ಇವಾನ್‌ 
ಅಭಿಲಾಷೆಯಾಗಿದೆ! ಆದರೆ, ಎಲೌ ಮತ್ತಮಾತಂಗಗಾಮಿನಿ! ದಾರುಣವಾದ 
ಈ ಪ್ರದೋಷಕಾಲದಲ್ಲಿನನ್ನನ್ನು ಕಾಮಿಸಿ ಬಂದಿದ್ದೀಯೆ. ಆದ್ದರಿಂದ, ನಿನಗೆ 
ಎಂತಹ ಪುತ್ರರು ಜನಿಸುವರೆಂಬುದನ್ನಾದರೂ ಕೇಳು : (21-22). ಎಲೌ 
ಸುಶ್ರೇಣಿ ಘೋರ ಸ್ವಭಾವದವರೂ ಘೋರಾಕೃತಿಗಳೂ ಘೋರಕರ್ಮಿಗಳನ್ನು 
ಪ್ರೀತಿಸುವವರೂ ಕ್ರೂರಕರ್ಮಿಗಳೂ ಆದ ಪುತ್ರರನ್ನು ಪಡೆಯುವೆ!'' ಎಂದು 
ನುಡಿದನು. ಆಗ ಕೈಕಸಿಯು ವಿಶ್ರವಸ್ಸಿಗೆ ಅಡ್ಜಬಿದ್ದುನಮಸ್ಕರಿಸಿ "ಭಗವಾನ್‌, 
ಬ್ರಹ್ಮವಾದಿಗಳಾದ ನಿಮ್ಮಿಂದ ಅಂತಹ ಮಕ್ಕಳು ನನಗೆ ಜನಿಸುವುದು ಬೇಡ! 
ಅಂತಹ ದುಷ್ಟರನ್ನು ನಾನು ಬಯಸುವುದಿಲ್ಲ! ಪ್ರ ಪ್ರಸನರಾಗಿರಿ'' ಎಂದು 
ಬೇಡಿಕೊಂಡಳು (23-24). ಆ ಕನ್ನೆಯು ಈ ರೀತಿಯಲ್ಲಿ ನಿವೇದಿಸಿಕೊಳ್ಳ ಅಂ 
ವಿಶ್ರವಸ್ಸುಪೂರ್ಣಚಂದ್ರನಂತೆ ಪ್ರಸನ್ನನಾಗಿ ರೋಹಿಣಿಯಂತಿದ್ದ ಕೈಕಸಿಯನ್ನು 
ಕುರಿತು ""ಸೌಮ್ಯೈೆ, ನಿನ್ನಲ್ಲಿ ಜನಿಸುವ ಕಿರಿಯ ಮಗನೊಬ್ಬನು ಧರ್ಮಾತ್ಮನಾಗಿ. 
ನನ್ನವಂಶಕ್ಕೆ ಜಕ್ಕ ॥ ವರ್ತಿಸುವನು'' ಎಂದು ತಿಳಿಸಿದನು (25- 26) 


ರಾವಣಾದ್ಯುತತ್ತಿಃ 60 
ತಾಮ್ರೋಷ್ಠಂ ವಿಂಶತಿಭುಜಂ ಮಹಾಸ್ಯಂ ದೀಪ್ರಮೂರ್ಧಜಮ್‌ । 


ತಸ್ಮಿನ್‌ ಜಾತೇ ತು ತತ್ಕಾಲೇ ಸಜ್ವಾಲಕವಲಾಃ ಶಿವಾಃ ॥ 29 
ಕ್ರವ್ಯಾದಾಶ್ಚಾಪಸವ್ಯಾನಿ ಮಂಡಲಾನಿ ಪ್ರಚಕ್ರಮುಃ | 

ವವರ್ಷ ರುಧಿರಂ ದೇವೋ ಮೇಘಾಶ್ಚ ಖರನಿಸ್ವವಾಃ ॥॥ 30 
ಪ್ರಬಭೌ ನ ಚ ಸೂರ್ಯೋ ವೈ ಮಹೋಲ್ಕ್ಮಾಶ್ಚಾಪತನ್‌ ಭುವಿ । 
'ಚಕಂಪೇ ಜಗತೀ ಚೈವ ವವುರ್ವಾತಾಃ ಸುದಾರುಣಾಃ ॥ 31 


ಅಕ್ಷೋಭ್ಯಃ ಕ್ಷುಭಿತಶ್ಚೈವ ಸಮುದ್ರಃ ಸರಿತಾಂ ಪತಿಃ | 
ಅಥ ನಾಮಾಕರೋತ್ತಸ್ಯ ಪಿತಾಮಹಸಮಃ ಪಿತಾ ॥ 


ದಶಗ್ರೀವಃ ಪ್ರಸೂತೋs ಯಂ ದಶಗ್ರೀವೋ ಭವಿಷ್ಯತಿ! 


ತಸ್ಯ ತ್ವನಂತರಂ ಜಾತಃ ಕುಂಭಕರ್ಣೋ ಮಹಾಬಲಃ॥ 32 
ಪ್ರಮಾಣಾದ್ಯಸ್ಯ ವಿಪುಲಂ ಪ್ರಮಾಣಂ ನೇಹ ವಿದ್ಯತೇ | 
ತತಃ ಶೂರ್ಪಣಖಾ ನಾಮ ಸಂಜಜ್ಞೇ ಎಕೃತಾನನಾ ॥ 34 


ಶ್ರೀರಾಮ, ಕೆಲವು ಕಾಲವು ಕಳೆಯಿತು. ಕೈಕಸಿಯು ರಾಕ್ಷಸಾಕಾರನೂ 
ದಾರುಣಾಕೃತಿಯೂ ಆದ ಒಬ್ಬ ಮಗನನ್ನು ಹೆತ್ತಳು. ಆತನು ದಶಕಂಠನೂ 
ಮಹಾದಂಷ್ಟನೂ ನೀಲಾಂಜನಪರ್ವತಾಕಾರನೂ ಆಗಿದ್ದನು. ಕೆಂಪಾದ 
ತುಟಿಗಳು, ಇಪ್ಪತ್ತು ಭುಜಗಳು, ದೊಡ್ಡಬಾಯಿ, ಕೆಂಗೂದಲು. ಅವನು 
ಹುಟ್ಟಿದಾಗ ನರಿಗಳು ಬೆಂಕಿಯನ್ನುಗುಳಿದವು. ಮಾಂಸಾಹಾರಿಗಳಾದ ಪಕ್ಷಿಗಳು 
ಅಪಸವ್ಯವಾಗಿ ಸುತ್ತಿದವು. ರಕ್ತದ ಮಳೆ ಸುರಿಯಿತು. ಮೋಡಗಳು ಕರ್ಕಶವಾಗಿ 
ಗುಡುಗಿದವು (27-30). ಸೂರ್ಯನು ಮಂಕಾದನು. ಉಲ್ಕೆಗಳು ಬಿದ್ದವು. 
ಭೂಮಿ ನಡುಗಿತು. ಬಿರುಗಾಳಿ ಭರ್ರೆಂದು ಬೀಸಿತು. ಅಕ್ಷೋಭ್ಯವಾದ 
ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು. ಅನಂತರ ಬ್ರಹ್ಮದೇವನಿಗೆ 
ಸಮಾನನಾದ ವಿಶ್ರವಸ್ಸು ತನ್ನ ಮಗನಿಗೆ "ಈತನು ದಶಕಂಠನಾಗಿ 
ಜನಿಸಿರುವುದರಿಂದ ದಶಕಂಠನೆಂಬ ಹೆಸರಾಗಲಿ'' ಎಂದು 
ನಾಮಕರಣಮಾಡಿದನು. ಆಮೇಲೆ ಬಲಾಢ್ಯನಾದ ಕುಂಭಕರ್ಣನು 
ಹುಟ್ಟಿದನು (31-33). ಆತನ ದೇಹಪ್ರಮಾಣವು ಅತಿ ವಿಪುಲವಾದುದು. 


70 ಉತ್ತರಕಾಂಡ 
ವಿಭೀಷಣಶ್ಚ ಧರ್ಮಾತ್ಮಾ ಕೈಕಸ್ಯಾಃ ಪಶ್ಚಿಮಃ ಸುತಃ । 


ತಸ್ಮಿನ್‌ ಜಾತೇ ಮಹಾಸತ್ತ್ವ್ವೇ ಪುಷ್ಪವರ್ಷಂ ಪಪಾತ ಹ ॥ 35 
ನಭಃಸ್ಮಾನೇ ದುಂದುಭಯೋ ದೇವಾನಾಂ ಪ್ರಾಣದಂಸ್ತದಾ । 
ವಾಕ್ಯಂ "ಚೈವಾಂತರಿಕ್ಷೇ ಚ ಸಾಧು ಸಾದ್ವಿತಿ ತತ್ರಥಾ || 36 


ತೌ ತು ತತ್ರ ಮಹಾರಣ್ಯೇ ವವೃಧಾತೇ ಮಹೌಜಸ್‌ | 
ತೇಷಾಂ ಕ್ರೂರೋ ದಶಗ್ರೀವೋ ಲೋಕೋದ್ವೇಗಕರೋ5 ಭವತ್‌ ॥ 37 


ಕುಂಭಕರ್ಣಃ ಪ್ರಮತ್ತಸ್ತು ಮಹರ್ಷೀನ್‌ ಧರ್ಮವತ್ತಲಾನ್‌ | 


ತೈಲೋಕ್ಯಂ ಭಕ್ಷಯನ್ನಿತ್ಯಾಸಂತುಷ್ಟೋ ವಿಚಚಾರ ಹ ॥ 38 
ವಿಭೀಷಣಸ್ತು ಧರ್ಮಾತ್ಮಾ ನಿತ್ಯಂ ಧರ್ಮೇ ವ್ಯವಸ್ಥಿತಃ 
ಸ್ವಾಧ್ಯಾಯನಿಯತಾಹಾರ ಉವಾಸ ವಿಜಿತೇಂದ್ರಿಯಃ ॥ 39 


ಅಥ ವೈಶ್ರವಣೋ ದೇವಸ್ತತ್ರ ಕಾಲೇನ ಕೇನಚಿತ್‌ । 
ಅಗತಃ ಪಿತರಂ ದ್ರಷ್ಟುಂ ಪುಷ್ಪ ಕೇಣ ಧನೇಶ್ವರಃ ॥ 40 


ಷಾಾಕಾರ್ಷರ್ಸಾರರ್ಪಾಾಸತಾಶಾಣತ 
ಶೂರ್ಪಣಖೆ ಹುಟ್ಟಿದಳು. ವಿಭೀಷಣನು ಕೈಕಸಿಯ ಕಿರಿಯ ಮಗ. ಧರ್ಮಾತ್ಯ 
ಆ ಸತ್ವ್ವಶಾಲಿಯು ಜನಿಸಿದಾಗ ಪುಷವೃಷಿಯಾಯಿತು. ಗಗನದಲ್ಲಿ 
ದೇವದುಂದುಭಿಗಳು ಮೊಳಗಿದವು. ಅಂತರಿಕ್ಷದಲ್ಲಿ "ಒಳ್ಳೆಯದಾಯಿತು. 
ಸಾಧು ಸಾಧು!'' ಎಂಬ ನುಡಿ ಕೇಳಿಸಿತು (34-36). ರಾಘವ, ವಿಶ್ರವಸಿನ 
ತಪೋವನದಲ್ಲಿ ದಶಕಂಠ ಕುಂಭಕರ್ಣರು ಬಲಸಂಪನರಾಗಿ ಬೆಳೆದರು. 
ಅವರಲ್ಲಿ ದಶಗ್ರೀವನು ಕ್ರೂರನಾಗಿ ಜನರಿಗೆ 
ಉದ್ವೇಗವನ್ನುಂಟುಮಾಡುತ್ತಿದ್ದನು ತಾಮಸ ಸ್ವಭಾವದನಾದ 
ಕುಂಭಕರ್ಣನು ಧರ್ಮವತ್ತಲರಾದ ಯಷಿಗಳನ್ನು ತಿಂದುಬಿಡುತ್ತಿದನು! 
ಮೂರು ಲೋಕವನ್ನು ತಿಂದರೂ ಅವನಿಗೆ ತೃಪ್ತಿಯಿಲ್ಲ ಜಗು: ಹಸಿವು 
ಹಸಿವು' ಎನ್ನುತ್ತ ಪರದಾಡುತ್ತಿದ್ದನು! (37- 38). ವಿಭೀಷಣನು ಮಾತ್ರ 
ಧರ್ಮಾತ್ನನಾಗಿ ಸದಾ ಧರ್ಮಮಾರ್ಗದಲ್ಲಿ ನಿಷ್ಠೆಯಿಂದಿದನು 
ವೇದಾಧ್ಯಯನಮಾಡುತ್ತ ಮಿತಾಹಾರಿಯೂ ಜಿತೇಂದ್ರಿಯನೂ ಆಗಿದನು. 


ರಾವಣಾದ್ಯುತತ್ರಿಃ 7] 
ತಂ ದೃಷ್ಟ್ವಾ ಕೈಕಸೀ ತತ 


ತ್ರ ಜ್ವಲಂತಮಿವ ತೇಜಸಾ | 


ಆಗಮ್ಯ ರಾಕ್ಷಸೀ ತತ್ರ ದಶಗ್ರೀವಮುವಾಚ ಹ ॥ 41 
ಪುತ್ರ ವೈಶ್ರವಣಂ ಪಶ್ಯ ಭ್ರಾತರಂ ತೇಜಸಾ ವೃತಮ್‌ | 

ಭ್ರಾತೃಭಾವೇ ಸಮೇ ಚಾಪಿ ಪಶ್ಯಾತ್ಮಾನಂ ತ್ವಮೀದೃಶಮ್‌ ॥| 42 
ದಶಗ್ರೀವ ತಥಾ ಯತ್ನಂ ಕುರುಷ್ಟಾಮಿತವಿಕ್ರಮ । 

ಯಥಾ ತ್ವಮಸಿ ಮೇ ಪುತ್ರ ಭವ ವೈಶ್ರವಣೋಪಮ;ಃ ॥ 43 
ಮಾತುಸ್ತದ್ವಚನಂ ಶ್ರುತ್ವಾ ದಶಗ್ರೀವಃ ಪ್ರತಾಪವಾನ್‌ । 
ಅಮರ್ಷಮತುಲಂ ಲೇಭೇ ಪ್ರತಿಜ್ಞಾಂ ಚಾಕರೋತ್ತದಾ ॥ 44 
ಸತ್ಯಂ ತೇ ಪ್ರತಿಜಾನಾಮಿ ಭ್ರಾತೃತುಲ್ಕ್ಯೋತಧಿಕೋಪಿ ವಾ । 
ಭವಿಷ್ಯಾಮ್ಯೋಜಸಾ ಚೈವ ಸಂತಾಪಂ ತ್ಯಜ ಹೃದ್ಧತಮ್‌ Il 45 
ತತಸ್ತೇನೈವ ಕೋಪೇನ ದಶಗ್ರೀವಃ ಸಹಾನುಜಃ । 

ಚಿಕೀರ್ಷುರ್ದುಷ್ಕರಂ ಕರ್ಮ ತಪಸೇ ಧೃತಮಾನಸಃ ॥ 46 


ಸಂದರ್ಶಿಸುವುದಕ್ಕಾಗಿ ಪುಷಕ ವಿಮಾನವನ್ನೇರಿ ಆ ತಪೋವನಕ್ಕೆ ಬಂದನು 
(39-40). ತೇಜಸ್ವಿಯಾದ ಕುಬೇರನನ್ನು ಕಂಡು ರಾಕ್ಷಸಪುತ್ರಿಯಾದ 
ಕೈಕಸಿಯು ದಶಗ್ರೀವನನ್ನು ಕರೆದು ""ವತ್ತ ಆ ಕುಬೇರನನ್ನು ನೋಡು- 
ಎಷ್ಟು ತೇಜಸ್ವಿಯಾಗಿದ್ದಾನೆ! ಆತನು ನಿನಗೆ ಅಣ್ಣನಾಗಬೇಕು. ನೀವು ಒಬ್ಬ 
ತಂದೆಯ ಮಕ್ಕಳಾಗಿ ಅಣ್ಣ ತಮ್ಮಂದಿರಾಗಿದ್ದರೂ ನಿನ್ನ ಸ್ಥಿತಿ ಹೇಗಿದೆ, 
ನೋಡಿಕೊ! (41-42). ದಶಗ್ರೀವ, ಮಹಾಸಾಹಸಿ ಯಾದ ನೀನು 
ಪ್ರಯತ್ನಮಾಡಿ ಕುಬೇರನಿಗೆ ಸಮಾನನಾಗು. ನೀನು ನನ್ನಮಗನಾದರೆ, ಈ 
ಕಾರ್ಯವನ್ನು ಸಾಧಿಸು!'' ಎಂದು ಹೇಳಿದಳು. ಮಾತೆಯ ಮಾತನ್ನು ಕೇಳಿ 
ಪ್ರತಾಪಶಾಲಿಯಾದ ದಶಗ್ರೀವನಿಗೆ ಸಹನೆ ತಪ್ಪಿತು. ಅವನು 
ಅಸೂಯಾತಿರೇಕದಿಂದ ಹೀಗೆ ಪ್ರತಿಜ್ಞೆಮಾಡಿದನು: (43-44). ""ಅಮೃ 
ಇದೋ ಶಪಥಮಾಡುವೆನು- ವೈಭವದಲ್ಲಿಕುಬೇರನಿಗೆ ಸದೃಶನು ಮಾತ್ರವೇ 
ಅಲ್ಲ ಅವನಿಗಿಂತ ಅಧಿಕನಾಗುವೆನು! ನಿನ್ನ ಮನೋವ್ಯಥೆಯನ್ನು ತ್ಯಜಿಸು'' 


72 ಉತ್ತರಕಾಂಡ 


ಪ್ರಾಪ್ಪ್ಯಾಮಿ ತಪಸಾ ಕಾಮಮಿತಿ ಕೃತ್ವಾಧ್ಯವಸ್ಯ ಚ | 
ಆಗಚ್ಚದಾತೃಸಿದ್ಧ್ಯ ರ್ಥಂ ಗೋಕರ್ಣಸ್ಕಾ ಶ್ರ ಮಂ 'ಶುಭಯ್‌ Il 
47 
ಸ ರಾಕ್ಷಸಸ್ತತ್ರ ಸಹಾನುಜಸ್ತದಾ 
ತಪಶ್ಚಕಾರಾತುಲಮುಗವಿಕ್ರಮಃ | 
ಅತೋಷಯಚ್ಚಾಪಿ ಪಿತಾಮಹಂ ವಿಭುಂ 
ದದೌ ಸ ತುಷ್ಟತ್ಚ ವರಾನ್‌ ಜಯಾವಹಾನ್‌ ॥ 48 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ನವಮಃ ಸರ್ಗಃ 


ಹೀಗೆ ನುಡಿದು, ದುಷ್ಠರವಾದೆ ಕಾರ್ಯವನ್ನು ತೆಪಸಿನಿಂದಲೇ ಸಾಧ 
ಸಬೇಕೆಂದು ದೃಢವಾಗಿ ನಿಶ್ಚಯಿಸಿ, ಆ ದಶಗ್ರೀವನು ತನ್ನ ಸೋದರರೊಡನೆ 
ಹೊರಟು, ಇಷೆಸಿದಿಗಾಗಿ ಗೋಕರ್ಣಕ್ಷೇತ್ರದ ಪವಿತ್ರಾಶ್ರಮಕ್ಕೆ ಆಗಮಿಸಿದನು 
(45-47). ಉಗ್ರವಾದ ನಿಲುವನ್ನುತಳೆದ ಆ ರಾಕ್ಷಸನು ಸಹೋದರರೊಡನೆ 
ಕಠೋರವಾದ ತಪಸ ಪಸ್ಸನ್ನಾಚರಿಸಿ ಬ್ರಹ್ಮದೇವನನ್ನು ಮೆಚ್ಚಿಸಿದನು. ರಾಘವ, 
ಪ್ರಸನ್ನನಾದ. ಪಿತಾಮಹನು ಅವರಿಗೆ ಉತ್ತಮವಾದ ವರಗಳನ್ನು 
ಅನುಗ್ರಹಿಸಿದನು'' ಎಂದು ಅಗಸ್ತಮುನಿಗಳು ಹೇಳಿದರು (48). 


ಇಲ್ಲಿಗೆ ಶ್ರೀಮದ್ರಾಮಾಯೆಣದ ಉತ್ತರಕಾಂಡದಲ್ಲಿ ಒಂಬತ್ತನೆಯ ಸರ್ಗ 


ದಶಮ ಸರ್ಗಃ 


ರಾವಣಾದಿವರದಾನಮ್‌ 
ಅಥಾಬ್ರವೀನ್ಮುನಿಂ ರಾಮಃ ಕಥಂ ತೇ ಭ್ರಾತರೋ ವನೇ । 
ಕೀದೃಶಂ ತು ತದಾ ಬ್ರಹ್ಮಂಸ್ತಪಸ್ತೇಪುರ್ಮಹಾಬಲಾಃ ॥ 1 
ಅಗಸ್ಪಹ್ಷ್ವಬ್ರವೀತ್ತತ್ರ ರಾಮಂ ಸುಪ್ರೀತಮಾನಸಮ್‌ । 
ತಾಂಸ್ಕಾನ್‌ ಧರ್ಮವಿಧೀಂಸ್ತತ್ರ ಭ್ರಾತರಸ್ತೇ ಸಮಾವಿಶನ್‌ ॥ 2 
ಕುಂಭಕರ್ಣಸ್ತತೋ ಯತ್ರೋ ನಿತ್ಯಂ ಧರ್ಮಪಥೇ ಸ್ಥಿತಃ 
ತತಾಪ ಗ್ರೀಷ್ಠಕಾಲೇ ತು ಪಂಚಾಗ್ನೀನ್‌ ಪರಿತಃ ಸ್ಥಿತಃ ॥ 3 
ಮೇಘಾಂಬುಸಿಕ್ರೋ ವರ್ಷಾಸು ವೀರಾಸನಮಸೇವತ । 
ನಿತ್ಯಂ ಚ ಶಿಶಿರೇ ಕಾಲೇ ಜಲಮಧ್ಯಪ್ರತಿತ್ರಯಃ ॥ 4 
ಏವಂ ವರ್ಷಸಹಸ್ರಾಣಿ ದಶ ತಸ್ಯಾತಿಚಕ್ರಮುಃ । 
ಧರ್ಮೇ ಪ್ರಯತಮಾನಸ್ವ ಸತಥೇ ನಿಷ್ಠಿ ತಸ್ಯ ಚಿ ॥ 5 

ಸರ್ಗ 10 


ಬ್ರಹ್ಮನು ದಶಗ್ರೀವ, ಕುಂಭಕರ್ಣ ಮತ್ತು ವಿಭೀಷಣರಿಗೆ ಯಾವ 
ವರಗಳನ್ನು ಕೊಟ್ಟನೆಂಬುದನ್ನು ಅಗಸ್ತರು ವಿವರಿಸುವುದು. 


ಆಗ ಶ್ರೀರಾಮನು ಅಗಸ್ತಧನ್ನು ಕುರಿತು "ಮಹರ್ಷಿಗಳೆ, ದಶಗ್ರೀವಾದಿ 
ಸೋದರರು ವನದಲ್ಲಿ ತಪಸ್ತು ಮಾಡಿದ ಬಗೆ ಯಾವುದು?'' ಎಂದು 
ಕೇಳಿದನು. ಹೀಗೆ ಉತಾಹದಿಂದ ಪ್ರಶ್ನೆ ಮಾಡುತ್ತಿದ್ದ ಶ್ರೀರಾಮನಿಗೆ ಅಗಸರು 
ಹೇಳಿದರು: "ರಾಘವ, ಆ ಸೋದರನು ಬೇರೆ ಬೇರೆ ತಪೋವಿಧಾನಗಳಲ್ಲಿ 
ಉದ್ಯುಕ್ತರಾದರು (1-2). ಕುಂಭಕರ್ಣನು ತಪೋನಿರತನಾಗಿ ಬೇಸಿಗೆಯಲ್ಲಿ 
ಪಂಚಾಗಿಗಳ ಮಧ್ಯದಲ್ಲಿ ನಿಲ್ಲುತ್ತಿದ್ದವು. ವರ್ಷಾಕಾಲದಲ್ಲಿಮಳೆ ನೀರಿನಲ್ಲಿ 
ನೆನೆಯುತ್ತ ವೀರಾಸನವನ್ನು ಅವಲಂಬಿಸುತ್ತಲೂ ಚಳಿಗಾಲದಲ್ಲಿ 
ಜಲಮಧ್ಯದಲ್ಲಿ ನಿಲ್ಲುತ್ತಲೂ ತಪಸ್ಸನ್ನಾಚರಿಸಿದನು (3-4). ಹೀಗೆ 


A 


74 ಉತ್ತರಕಾಂಡ 
ಎಭೀಷಣಸ್ತು ಧರ್ಮಾತ್ಮಾ ನಿತ್ಯಂ ಧರ್ಮಪರಃ ಶುಚಿಃ | 


ಪಂಚವರ್ಷಸಹಸ್ರಾಣಿ ಪಾದೇನೈಕೇನ ತಸ್ಥಿವಾನ್‌ ॥ 6 

ಸಮಾಪ್ತೇ ನಿಯಮೇ ತಸ್ಯ ನನೃತುಶ್ಚಾಪರೋಗಣಾಃ । 

ಪಪಾತ ಪುಷ್ಪವರ್ಷಂ ಚ ಕ್ಷುಭಿತಾಶ್ಚಾಪಿ ದೇವತಾಃ ॥ 7 

ಪಂಚವರ್ಷಸಹಸ್ರಾಣಿ ಸೂರ್ಯಂ ಚೈವಾನ್ಹವರ್ತತ | 

ತಸೌ ಚೋರ್ಧ್ವಶಿರೋಬಾಹುಃ ಸ್ನಾಧ್ದಾಯಧ ತಮಾನಸಃ ॥ 8 
ಛ ವ ವ" ಶೆ ಲ 

ಏವಂ ವಿಭೀಷಣಸ್ಯಾಪಿ ಸ್ವರ್ಗಸ್ಥಸ್ಯೇವ ನಂದನೇ । 

ದಶವರ್ಷಸಹಸ್ರಾಣಿ ಗತಾನಿ ನಿಯತಾತ್ಮನಃ ॥ 9 

ದಶ ವರ್ಷಸಹಸ್ರಾಣಿ ನಿರಾಹಾರೋ ದಶಾನನಃ | 

ಪೂರ್ಣೇ ವರ್ಷಸಹಸ್ರೇ ತು ಶಿರಶ್ಚಾಗ್ನೌ್‌ ಜುಹಾವ ಸಃ ॥ 10 

ಏವಂ ವರ್ಷಸಹಸ್ರಾಣಿ ನವ ತಸ್ಯಾತಿಚಕ್ರಮುಃ | 

ಶಿರಾಂಸಿ ನವ ಚಾಪ್ಯಸ್ಯ ಪ್ರವಿಷ್ಠಾನಿ ಹುತಾಶನಮ್‌ ॥ 11 


ನಾಂಧಾರ್ಣನು ತಪೋನರತಾಗಿರಲು ಪತ್ನಾಸಾವಿರವರ್ಷಗಳಾ ದವು: 
ಧರ್ಮಾತ್ನನಾದ ವಿಭೀಷಣನು ಶುಚಿಯಾಗಿ ಏಕಪಾದದಲ್ಲಿನಿಂತು, ಐದು 
ಸಾವಿರ ವರ್ಷಗಳವರೆಗೆ ತಪಸನ್ನಾಚರಿಸಿದನು (5-6). ಈ ರೀತಿಯಲ್ಲಿ 
ವಿಭೀಷಣನ ತಪೋನಿಯಮದ ಒಂದು ಘಟ್ಟವು ಕಳೆಯಲು, ಅಪ್ಪರೆಯರು 
ಆನಂದದಿಂದ ನರ್ತಿಸಿದರು. ಪುಷವೃಷಿಯಾಯಿತು. ದೇವತೆಗಳು 
ಏನಾಗುವುದೋ ಎಂದು ತಳಮಳಿಸಿದರು. ಆಮೇಲೆ ವಿಭೀಷಣನು 
ಮುಖವನೆತ್ತಿ ಸೂರ್ಯನನ್ನೇ ನೋಡುತ್ತ ಊರ್ದ್ವಬಾಹುವಾಗಿ ವೇದಗಳನ್ನು 
ಪಠಿಸುತ್ತ, ಮತ್ತೆ ಐದುಸಾವಿರ ವರ್ಷಗಳವರೆಗೆ ತಪೋಮಗ್ಗನಾದನು (7-8). 
ನಿಯತಾತ್ಸ್ನನಾದ ವಿಭೀಷಣನು ಸ್ವರ್ಗದ ನಂದನವನದಲ್ಲಿರುವನೋ 
ಎಂಬಂತೆ ಸಂತೃಪ್ತಿಯಿಂದ ತಪಸ್ಸನ್ನಾಚರಿಸುತ್ತಿದ್ದನು. ಹೀಗಿರಲು ಅವನಿಗೂ 
ಹತ್ತುಸಾವಿರ ವರ್ಷಗಳು ಕಳೆದವು. ದಶಗ್ರೀವನು ನಿರಾಹಾರನಾಗಿಯೇ ದಶ 
ಸಹಸ್ತ ವರ್ಷಪರ್ಯಂತವಾಗಿ ತಪೋಮಗನಾಗಿದನು. ಮೊದಲಿನ ಒಂದು 
ನಾವಿರ ವತ್ತರಗಳು ಕಳೆದಾಗ, ಆತನು ತನ್ನ ಒಂದು ಶಿರಸ; ಕತ್ತರಿಸಿ 


ರಾವಣಾದಿವರದಾನಮ್‌ 75 
ಅಥ ವರ್ಷಸಹಸ್ರೇ ತು ದಶಮೇ ದಶಮಂ ಶಿರಃ । 


ಛೇತ್ತು ಕಾಮೇ ದಶಗ್ರೀವೇ ಪ್ರಾಪ್ತಸ್ತತ್ರ ಪಿತಾಮಹಃ ॥ 12 
ಪಿತಾಮಹಸ್ತು ಸುಪ್ರೀತಃ ಸಾರ್ಧಂ ದೈವೈರುಪಸ್ಥಿತಃ । 

ತವ ತಾವದ್ಗಶಗ್ರೀವ ಪ್ರೀತೋಸಸ್ಟೀತ್ಯಭ್ಯಭಾಷತ" | 13 
ಶೀಘ್ರಂ ವರಯ ಧರ್ಮಜ್ಞ ವರೋ ಯಸ್ತೇಇಭಿಕಾಂಕ್ಷಿತಃ | 

ತಂ ತೇ ಕಾಮಂ ಕರೋಮ್ಯದ್ಯ ನ ವೃಥಾ ತೇ ಪರಿಶ್ರಮಃ ॥ 14 
ಅಥಾಬ್ರವೀದ್ಧಶಗ್ರೀವಃ ಪ್ರಹೃಷ್ಟೇನಾಂತರಾತ್ಮನಾ । 

ಪ್ರಣಮ್ಯ ಶಿರಸಾ ದೇವಂ ಹರ್ಷಗದ್ದದಯಾ ಗಿರಾ ॥ 15 
ಭಗವನ್‌ ಪ್ರಾಣಿನಾಂ ನಿತ್ಯಂ ನಾನ್ಯತ್ರ ಮರಣಾದ್ಭಯಮ್‌ । 

ನಾಸ್ತಿ ಮೃತ್ತುಸಮಃ ಶತ್ರು 'ರಮರತ್ವ ಮಹಂ ವೃಣೇ | 16 
ಏವಮುಕ್ತಸ್ತದಾ ಬ್ರಹ್ಮಾ ದಶಗ್ರೀವಮುವಾಚ ಹ । 

ನಾಸ್ತಿ ಸರ್ವಾಮರತ್ವಂ ತೇ ವರಮನ್ಯಂ ವೃಣೀಷ್ಟ ಮೇ ॥ 17 


ಇದೇ ರೀತಿಯಲ್ಲಿಒಂದು ಸಾವಿರ ವರ್ಷದಂತೆ ಒಂಬತ್ತು ಸಾವಿರ ವರ್ಷಗಳು 
ಕಳೆದವು. ರಾವಣನ ಒಂಭತ್ತು ಶಿರಸುಗಳೂ ಅಗ್ನಿಯಲ್ಲಿ ಹುತವಾದವು! 
ಹತ್ತನೆಯ ಸಾವಿರ ಸಂವತ್ತರಗಳೂ ಕಳೆದವು. ರಾವಣನು ಹತ್ತನೆಯ ಶಿ ಸನ್ನೂ 
ಹೋಮಮಾಡುವುದಕ್ಕಾಗಿ ಕತ್ತರಿಸಲು ಉದ್ಯುಕ್ತನಾದನು] ಅಷ್ಟರಲ್ಲಿ 
ಪಿತಾಘಮಹನು ದೇವತೆಗಳೊಡನೆ ಪ್ರತ್ಯಕ್ಷನಾದನು (11-12). ಆತನು 
ಪ್ರೀತಿಯಿಂದ ""ದಶಗ್ತೀವ, ನಿನ್ನ ತಪಸ್ಸಿಗೆ ಮೆಚ್ಚಿದೆನು. ನಿನ್ನ 
ಮನೋಭೀಷವೇನು? ಕೇಳಿಕೊ. ಅದನ್ನು ಸಲ್ಲಿಸುವೆನು. ನಿನ್ನ ಈ 
ಪರಿಶ್ರಮವು ವ್ಯಥವಾಗದು'' ಎಂದು ಹೇಳಿದನು (13-14). ಆಗ 
ರಾವಣನು ಸಂತುಷ್ಟತಿತ್ತನಾಗಿ ಬ್ರಹ್ಮದೇವನಿಗೆ ತಲೆಬಾಗಿ ವಂದಿಸಿ ಹರ್ಷದಿಂದ 
ಗದ್ದದಿಸುತ್ತ ""ಭಗವನ್‌ ಪ್ರಾಣಿಗಳಿಗೆ ಮರಣಕ್ಕಿಂತ ಹೆಚ್ಚಿನ ಭಯವಿಲ್ಲ, 
ಮೃತ್ಯುವಿಗೆ ಸಮಾನವಾದ ಶತ್ರು ಇನ್ನೊಂದಿಲ್ಲ ಆದ್ದರಿಂದ ನಾನು 
ಅಮರನಾಗಬೇಕೆಂದು ವರವನ್ನು ಕೇಳಿಕೊಳ್ಳುತ್ತೇನೆ!'' ಎಂದನು (15-16). 


76 ಉತ್ತರಕಾಂಡ 
ಏವಮುಕ್ತೇ ತದಾ ರಾಮ ಬ್ರಹ್ಮಣಾ ಲೋಕಕರ್ತೃಣಾ । 


ದಶಗ್ರೀವ ಉವಾಚೇದಂ ಕೃತಾಂಜಲಿರಥಾಗ್ರತಃ ॥ 18 
ಸುಪರ್ಣನಾಗಯಕ್ಷಾಣಾಂ ದೈತ್ಯದಾನವರಕ್ಷಸಾಮ್‌ | 

ಅವಧ್ಯೋ5ಹಂ ಪ್ರಜಾಧ್ಯಕ್ಷ ದೇವತಾನಾಂ ಚ ಶಾಶ್ವತಃ ॥ 19 
ನ ಹಿ ಚಿಂತಾ ಮಮಾನ್ಯೇಷು ಪ್ರಾಣಿಷ್ಟಮರಪೂಜಿತ । 

ತೃಣಭೂತಾ ಹಿ ತೇ ಮನ್ಯೇ ಪ್ರಾಣಿನೋ ಮಾನುಷಾದಯಃ ॥ 20 
ಏವಮುಕ್ತಸ್ತು ಧರ್ಮಾತ್ಮಾ ದಶಗ್ರೀವೇಣ ರಕ್ಷಸಾ | 

ಉವಾಚ ವಚನಂ ದೇವಃ ಸಹ ದೇವೈಃ ಪಿತಾಮಹಃ ॥ 21 
ಭವಿಷ್ಯತ್ಯೇವಮೇತತ್ತೇ ವಚೋ ರಾಕ್ಷಸಪುಂಗವ । 

ಏವಮುಕ್ವ್ವಾ ತು ತಂ ರಾಮ ದಶಗ್ರೀವಂ ಪಿತಾಮಹಃ ॥ 22 
ಶೃಣು ಚಾಪಿ ವರೋ ಭೂಯಃ ಪ್ರೀತಸ್ಯೇಹ ಶುಭೋ ಮಮ । 

ಹುತಾನಿ ಯಾನಿ ಶೀರ್ಷಾಣಿ ಪೂರ್ವಮಗ್ಗೌ ತ್ವಯಾನಘ ॥ 23 


ಬ್ರಹ್ಮನು ""ದಶಗ್ರೀವ, "ಯಾರಿಂದಲೂ ಮರಣವಾಗಬಾರೆದು' ಎಂಬ ವರವು 
ನಿನಗೆ ಲಭಿಸದು. ಬೇರೊಂದು ವರವನ್ನು ಬೇಡಿಕೊ'' ಎಂದು ತಿಳಿಸಿದನು. 
ಸೃಷ್ಟಿಕರ್ತನು ಹೀಗೆನ್ನಲು ರಾವಣನು ಕೃತಾಂಜಲಿಯಾಗಿ ""ಸ್ವಾಮಿ ಪ್ರಜೇಶ್ವರ, 
ಹಾಗಾದರೆ ಗರುಡ, ನಾಗ, ಯಕ್ಷರಿಂದಲೂ ದೈತದಾನವ ರಾಕ್ಷಸರಿಂದಲೂ 
ದೇವತೆಗಳಿಂದಲೂ ನನಗೆ ಮರಣವಾಗದಂತೆ ಅನುಗ್ರಹಿಸು (17-19). 
ಇತರೆಯಾವ ವಿಷಯವಾಗಿಯೂ ನನಗೆ ಚಿಂತೆ ಇಲ್ಲ ಮನುಷ್ಯಾದಿಗಳು 
ಹುಲ್ಲುಕಡ್ಡಿಗೆ ಸಮಾನ!'' ಎಂದನು. ಅಗ ದೇವತೆಗಳೊಡನೆ ನಿಂತಿದ್ದಬ್ರಹ್ಮನು 
“ಒಳ್ಳೆಯದು ರಾಕ್ಷಸಪುಂಗವ, ಹಾಗೆಯೇ ಆಗಲಿ (20-22). ನಿನ್ನತಪಸಿಗೆ 
ಸಂಪ್ರೀತನಾಗಿದ್ದೇನೆ ದುರ್ಲಭವಾದ ಇನ್ನೊಂದು ವರವನ್ನು ಕೊಡುವೆನು, 
ಕೇಳು. ಸೌಮ್ಯ, ಅಗ್ನಿಯಲ್ಲಿನೀನು ಹೋಮ ಮಾಡಿದ ಒಂಬತ್ತು ಶಿರಸ್ತುಗಳೂ 
ಮತ್ತೆ ಹುಟ್ಟಲಿ. ಅಲ್ಲದೆ ನೀನು ಬಯಸಿದ ರೂಪವನ್ನು ಧರಿಸುವ ಶಕ್ತಿ ನಿನಗೆ 
ಬರಲಿ. ನೀನು ಕಾಮರೂಪಿಯಾಗು'' ಎಂದು ನುಡಿದನು (2325) 
ರಾಘವ, ಪಿತಾಮಹನು ಹೀಗೆ ನುಡಿದೊಡನೆ, ಅಗ್ನಿಯಲ್ಲಿ ಹುತವಾದ 


ರಾವಣಾದಿವರದಾನಮ್‌ 7 
ಪುನಸ್ತಾನಿ ಭವಿಷ್ಯಂತಿ ತಥೈವ ತವ ರಾಕ್ಷಸ | 


ವಿತರಾಮೀಹ ತೇ ಸೌಮ್ಯ ವರಂ ಚಾನ್ಯಂ ದುರಾಸದಮ್‌ ॥ 24 
ಛಂದತಸ್ತವ ರೂಪಂ ಚ ಮನಸಾ ಯದ್ಯಥೇಪಿತಮ್‌ | 

ಭವಿಷ್ಯತಿ ನ ಸಂದೇಹೋ ಮದ್ವರಾತ್ತವ ರಾಕ್ಷಸ ॥ 25 
ಏವಂ ಪಿತಾಮಹೋಕ್ತಸ್ಯ ದಶಗ್ರೀವಸ್ಯ ರಕ್ಷಸಃ । 

ಅಗ್ನೌ ಹುತಾನಿ ಶೀರ್ಷಾಣಿ ಪುನಸ್ತಾನ್ಯುದಿತಾನಿ ವೈ ॥ 26 
ಏವಮುಕ್ತಾ ಆ ತು ತಂ ರಾಮ ದಶಗ್ರೀವಂ ಪಿತಾಮಹಃ | 
ಎಭೀಷಣಮಥೋವಾಚ ವಾಕ್ಕಂ ಲೋಕಪಿತಾಮಹಃ ॥ 27 
ವಿಭೀಷಣ ತ್ವಯಾ ವತ್ಸ ಧರ್ಮಸಂಹಿತಬುದ್ಧಿನಾ 

ವೃತಃ ಸರ್ವಗುಣ್ಣೆ ರ್ನಿತ್ಯಂ ಚಂದ್ರಮಾ ರಕ್ಕಿಭಿರ್ಯಥಾ || 29 
ಭಗವನ್‌ ಕೃತಕೃತ್ಯೋ5ಹಂ ಯನ್ನೇ ಲೋಕಗುರುಃ ಸ್ವಯಮ್‌ । 
ಪ್ರೀತೇನ ಯದಿ ದಾತವ್ಯೋ ವರೋ ಮೇ ಶೃಣು ಸುವ್ರತ ॥ 30 


ಲೋಕಪಿತಾಮಹನು ವಿಭೀಷಣನ ಬಳಿಗೆ ಹೋಗಿ, ""ವತ್ತ ವಿಭೀಷಣ, ನಿನ್ನ 
ರ್ಮನಿಷ್ಠಯಿಂದ ಸಂತುಷನಾಗಿದ್ದೇನೆ. ಎಲ್ಫೆ ಧರ್ಮಾತೃ ವರವನ್ನುಕೇಳಿಕೊ'' 
ಎಂದನು (26-28). ಚಂದ್ರನು ತೀಶಲ ಕಿರಣಗಳಿಂದ ಶೋಭಿಸುವಂತೆ, 
ವಿಭೀಷಣನು ಸದ್ಗುಣಗಳಿಂದ ಶೋಭಿಸತಕ್ಕವನು. ಆ ಧರ್ಮಾತ್ಮನು 
ಕೈಮುಗಿದುಕೊಂಡು ""ದೇವ, ಲೋಕೇಶ್ವರನಾದ ನೀನು ಪ್ರಸನ್ನನಾದರೆ ನಾನು 
ಧನ್ಯನು. ನೀನು ಸಂಪ್ರೀತನಾಗಿ ವರವನ್ನು ಕೊಡುವುದಾದರೆ, ನಾನು 
ಕೇಳಿಕೊಳ್ಳುವ ವರವಿದು: ಏನೆಂದರೆ, ಎಂತಹ ವಿಪತ್ತಿಗೆ ಸಿಕ್ಕಿದರೂ ನನ್ನ 
ಬುದ್ಧಿಯು. ಧರ್ಮದಲ್ಲಿ ಸ್ಥಿರವಾಗಿರಲಿ. ಭಗವನ್‌, ಬ್ರಹ್ಮಾಸ್ತ್ರ ಮಂತ್ರವು 
ಅನುಪದಿಷವಾದರೂ ನನಗೆ ಸ್ಟುರಿಸಲಿ (29-31). ಬ್ರಹ್ಮಚರ್ಯವೇ 
ಮೊದಲಾದ ಯಾವ ಆಶ್ರಮದಲ್ಲಿ ನಾನಿರಲಿ, ಅಂತಹ ಆಶ್ರಮ ಧರ್ಮವನ್ನು 
ನಿಷ್ಠೆಯಿಂದ ಪಾಲಿಸುವಂತೆ ನನ್ನ ಬುದ್ದಿ ದೃಢವಾಗಲಿ (32). ಹೇ 
ಕರುಣಾಳುವೆ, ಇದೇ ನಾನು ಬೇಡುವ ಉತ್ತ | ಹವಾದ ವರ. ಧರ್ಮಾಭಿರಕ್ಷರಿಗೆ 


7 ಉತ್ತರಕಾಂಡ 


ಪರಮಾಪದ್ಗ ತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್‌ । 
ಅಶಿಕ್ಷಿತಂ ಚ 'ಬ್ರಹ್ಮಾಸ್ತರಂ ಭಗವನ್‌ ಪ್ರತಿಭಾತು ಮೇ ॥ 31 


ಯಾ ಯಾ ಮೇ ಜಾಯತೇ ಬುದ್ಧಿರ್ಯೇಷು ಯೇಷ್ವಾಶ್ರಮೇಷು ಚ | 
ಸಾ ಸಾ ಭವತು ಧರ್ಮಿಷ್ಕಾ ತಂತು ಧರ್ಮಂ ಚ ಪಾಲಯೇ ॥ 32 


ಏಷ ಮೇ ಪರಮೋದಾರ ವರಃ ಪರಮಕೋ ಮತಃ | 


ನ ಹಿ ಧರ್ಮಾಭಿರಕ್ತಾನಾಂ ಲೋಕೇ ಕಿಂಚನ ದುರ್ಲಭಮ್‌ ॥ 33 
ಪುನಃ ಪ್ರಜಾಪತಿಃ ಪ್ರೀತೋ ವಿಭೀಷಣಮುವಾಚ ಹ | 
ಧರ್ಮಿಷ್ಠಸ್ವ್ವಂ ಯಥಾ ವತ್ಸ ತಥಾ ಚೈತದ್ಭವಿಷ್ಯತಿ || 34 


ಯಸ್ಮಾದ್ರಾಕ್ಷಸಯೋನೌ ತೇ ಜಾತಸ್ಯಾಮಿತ್ರನಾಶನ । 
ನಾಧರ್ಮೇ ಜಾಯತೇ ಬುದ್ಧಿರಮರತ್ವಂ ದದಾಮಿ ತೇ ॥ 35 


ಇತ್ಯುಕ್ತ್ವಾ ಕುಂಭಕರ್ಣಾಯ ವರಂ ದಾತುಮುಪಸ್ಥಿತಮ್‌ 
ಪ್ರಜಾಪತಿಂ ಸುರಾಃ ಸರ್ವೇ ವಾಕ್ಯಂ ಪ್ರಾಂಜಲಯೋ ಬ್ರುವನ್‌ ॥ 36 


ಇತಾಸ್ಪಾಶಸರಾಾರ್ಷಾನರಾಸಾಾ 
ಪರಮಾನಂದವಾಯಿತು. ""ವತ್ತ-ವಿಭಿಷಣ, ನೀನು ಧರ್ಮಿಷ್ಠನಾಗಿದ್ದೀಯೆ. 
ನಿನ್ನೆ ಇಚ್ಛೆಯು ಕೈಗೂಡುವುದು (33-34). ರಾಕ್ಷಸಯೋನಿಯಲ್ಲಿ 
ಜನಿಸಿದ್ದರೂ, ಅಧರ್ಮದ ಕಡೆಗೆ ನಿನ್ನ ಬುದ್ದಿ ಒಲಿಯಲಿಲ್ಲ ಆದ್ದರಿಂದ 
ನಿನಗೆ ಅಮರತ್ವ ವನ್ನು ಕೊಟ್ಟದ್ದೇನೆ. ನೀನು ಚಿರಂಚೀವಿಯಾಗು'' ಕು 
ಹೇಳಿ, ಬಾಜ ಕುಂಭಕರ್ಣನಿದಲ್ಲಿಗೆ ಹೋದು (35). ಅವನು 
ಕುಂಭಕರ್ಣನಿಗೆ ವರವನ್ನು ಕೊಡಲು ಉದ್ಯುಕ್ತನಾದುದನ್ನು ನೋಡಿ, ಸಕಲ 
ದೇವತೆಗಳೂ ಕೃತಾಂಜಲಿಗಳಾಗಿ ಬ್ರಹ್ಮನನ್ನು ಕುರಿತು "ಪಿತಾಮಹ, 
ಕುಂಭಕರ್ಣನಿಗೆ ವಿಶೇಷವಾದ ಯಾವ ವರವನ್ನೂ ಕೊಡಬಾರದು! ಈ 
ದುಷನು ಸಮಸ್ತ ಪ್ರಜೆಗಳನ್ನೂ ತಲ್ಲಣಗೊಳಿಸುತ್ತಿದ್ದಾನೆಂಬುದು ನಿನಗೆ ತಿಳಿದೇ 
ಇದೆ (36-37). ಈತನು ನಂದನವನಕ್ಕೆ ಹೋಗಿ ಏಳು ಜನ ಅಪ್ಪರೆಯರನ್ನೂ 
ಇಂದ್ರನ ಹತ್ತುಮಂದಿ ಸೇವಕರನ್ನೂತಿಂದುಬಿಟ್ಟಿದಾನೆ! ಇವನು ಭಕ್ತಿಸಿರುವ 
ಖಯಷಿಗಳೂ, ಮನುಷ್ಯರೂ, ಎಷ್ಟು ಜನರೋ! ಬ್ರಹ್ಮದೇವ, 


ರಾವಣಾದಿವರದಾನಮ್‌ 79 
ನ ತಾವತ್‌ ಕುಂಭಕರ್ಣಾಯ ಪ್ರದಾತವ್ಯೋ ವರಸ್ತ್ವಯಾ । 


ಜಾನೀಷೇ ಹಿ ಯಥಾ ಲೋಕಾಂಸ್ಕಾಸಯತ್ಯೇಷ ದುರ್ಮತಿಃ ॥ 37 

ನಂದನೇ5ಪರಸಃ ಸಪ್ತ ಮಹೇಂದ್ರಾನುಚರಾ ದಶ । 

ಅನೇನ ಭಕ್ಷಿತಾ ಬ್ರಹ್ಮನ್ಮಷಯೋ ಮಾನುಷಾಸ್ತಥಾ ॥ 38 

ಅಲಬ್ಧವರಪೂರ್ವೇಣ ಯತ್‌ ಕೃತಂ ರಾಕ್ಷಸೇನ ತು | 

ತದೇಷ ವರಲಬ್ಧಃ ಸಾ ದೃಷ್ಷಯೇದ್ಭುವನತ್ರ ಯಮ್‌ ॥ 39 

ವರವ್ಯಾಜೇನ ಮೋಹೋಸ್ಟೈ ದೀಯತಾಮಮಿತಪ್ರಭ । 

ಲೋಕಾನಾಂ ಸ್ವಸ್ತಿ ಚೈವಂ ಸ್ಯಾದ್ಧವೇದಸ್ಕ ಚ ಸಂನತಿಃ ॥ 40 
ಇವಿ ಓ ಶೆ 

ಏವಮುಕ್ತಃ ಸುರೈರ್ಬಹ್ಮಾಚಿಂತಯತ್‌ ಪದ್ಮಸಂಭವಃ । 

ಚಿಂತಿತಾ ಚೋಪತಸ್ನೇಸ್ಯ ಪಾರ್ಶ್ರಂ ದೇವೀ ಸರಸ್ವತೀ || 41 


ಪ್ರಾಂಜಲಿಃ ಸಾ ತು ಪಾರ್ಶ್ವಸ್ಥಾ ವಾಕ್ಕಂ ಪ್ರಾಹ ಸರಸ್ವತೀ | 
ಇಯಮಸ್ಕ್ಯಾಗತಾ ದೇವ ಕಿಂ ಕಾರ್ಯಂ ಕರವಾಣ್ಯಹಮ್‌ ॥ 42 


ವರಬಲವಿಲ್ಲದೆಯೇ ಈ ರಾಕ್ಷಸನು ಇಷ್ಟು ಹಾವಳಿಯನ್ನು ನಡೆಸುತ್ತಿದ್ದಾನೆ. 
ಇನ್ನು ವರವನ್ನುಪಡೆದರೆ ಏನೇನು ಮಾಡುವನೋ! ಮೂರು ಲೋಕಗಳನ್ನೂ 
ನುಂಗಿ ನೊಣೆದುಬಿಟ್ಟಾನು! (38-39). ಸ್ವಾಮಿ, ವರದ ನೆಪದಲ್ಲಿ ಈತನಿಗೆ 
ಅಜ್ಞಾನದ ಮಬ್ಬು ಕವಿಯುವಂತೆ ಮಾಡು! ಹಾಗಾದರೆ ಮಾತ್ರ ಜನರಿಗೆ 
ಮಂಗಳವಾದೀತು. ಈತನನ್ನೂಹಿಡಿತದಲ್ಲಿಟ್ಟುಕೊಂಡಂತೆ ಆದೀತು'' ಎಂದು 
ಪ್ರಾರ್ಥಿಸಿದರು (40). ಆಗ ಪದ್ಧಯೋನಿಯಾದ ಬ್ರಹ್ಮನು 
ಸರಸ್ವತಿದೇವಿಯನ್ನು ಸ್ಥರಿಸಿದನು. ಒಡನೆಯೇ ಸರಸ್ವತಿಯು ಬ್ರಹ್ಮನ 
ಪಾರ್ಶ್ವದಲ್ಲಿ ಉಪಸ್ಥಿತಳಾಗಿ ಕೃಮುಗಿದುಕೊಂಡು ""ಸ್ವಾಮಿ, ಇದೋ 
ಬಂದಿರುವೆನು. ಏನು ಮಾಡಲಿ? ಆಜ್ಞೆಯಾಗಬೇಕು'' ಎಂದಳು. ಬ್ರಹ್ಮನು 
ಸರಸ್ವ ತಿಯನ್ನು ನೋಡಿ “ವಾಗ್ದೇವಿ, ಈ ಕುಂಭಕರ್ಣನ ಬಾಯಲ್ಲಿ 
ಉಪಸ್ಥಿತಳಾಗಿ ದೇವತೆಗಳ ಇಷ್ಟದಂತೆ ನುಡಿಸು' ಎಂದು ತಿಳಿಸಿದನು 
(41- 43). "ಅಪ್ಪಣೆ'' ಎಂದು ನುಡಿದು ವಾಗ್ದೇವತೆಯು ಕುಂಭಕರ್ಣನ 


೩0 ಉತ್ತರಕಾಂಡ 
ಪ್ರಜಾಪತಿಸ್ತು ತಾಂ ಪ್ರಾಪ್ತಾಂ ಪ್ರಾಹ ವಾಕ್ಯಂ ಸರಸ್ವತೀಮ್‌ । 


ವಾಣಿ ತ್ವಂ ರಾಕ್ಷಸೇಂದ್ರಾಸ್ಕೇ ಭವ ಯಾ ದೇವತೇಪಿತಾ ॥ 43 
ತಥೇತತ್ಯುಕ್ತ್ವಾ ಪ್ರವಿಷ್ಟಾ ಸಾ ಪ್ರಜಾಪತಿರಥಾಬ್ರವೀತ್‌ । 

ಕುಂಭಕರ್ಣ ಮಹಾಬಾಹೋ ವರಂ ವರಯ ಯೋ ಮತಃ ॥ 44 
ಕುಂಭಕರ್ಣಸ್ತು ತದ್ವಾಕ್ಯಂ ಶ್ರುತ್ವಾ ವಚನಮಬ್ರವೀತ್‌ | 

ಸ್ವಪ್ಪಂ ವರ್ಷಾಣ್ಯನೇಕಾನಿ ದೇವದೇವ ಮಮೇಪಿತಮ್‌ ॥ 45 
ಏವಮಸ್ವ್ವಿತಿ ತಂ ಚೋಕ್ವ್ವಾ ಪ್ರಾಯಾದ್ದಹ್ಮಾ ಸುರೈಃ ಸಮಮ್‌ । 

ದೇವೀ ಸರಸ್ವತೀ ಚೈವ ರಾಕ್ಷಸಂ ತಂ ಜಹೌ ಪುನಃ ॥ 46 
ಬ್ರಹ್ಮಣಾ ಸಹ ದೇವೇಷು ಗತೇಷು ಚ ನಭಃಸ್ಥಲಮ್‌ | 

ವಿಮುಕ್ತೋsಸೌ ಸರಸ್ವತ್ಯಾ ಸ್ವಾಂ ಸಂಜ್ಞಾಂ ಚ ತತೋ ಗತಃ ॥ 47 
ಕುಂಭಕರ್ಣಸ್ತು ದುಷ್ಕಾತ್ಮಾ ಚಿಂತಯಾಮಾಸ ದುಃಖಿತಃ | 

ಈದೃಶಂ ಕಿಮಿದಂ ವಾಕ್ಯಂ ಮಮಾದ್ಯ ವದನಾಚ್ಚ್ಯ್ಯುತಮ್‌ ॥ 48 
ಮುಖವನ್ನು ಪ್ರವೇಶಿಸಿದಳು. ಆಮೇಲೆ ಬ್ರಹ್ಮನು 


""ಮಹಾಬಾಹು-ಕುಂಭಕರ್ಣ, ನಿನಗೆ ಇಷ್ಟವಾದ ವರವನ್ನು ಕೇಳಿಕೊ'' 
ಎನ್ನಲಾಗಿ, ಕುಂಭಕರ್ಣನು "ದೇವದೇವ, ಬಹುಕಾಲದವರೆಗೆ 
ನಿದ್ರಿಸುತ್ತಿರುವುದು ನನಗೆ ಇಷ್ಟ'' ಎಂದನು (44-45). ""ತಥಾಸ್ತು!'' ಎಂದು 
ಹೇಳಿ ಬ್ರಹ್ಮನು ದೇವತೆಗಳೊಡನೆ ಹೊರಟುಹೋದನು. ವಾಗ್ನೇವಿಯೂ 
ಕುಂಭಕರ್ಣನ ಬಾಯಿಂದ ನಿರ್ಗಮಿಸಿದಳು. ಹೀಗೆ ಬ್ರಹ್ಮಾದಿಗಳು 
ಅಂತರ್ಹತರಾಗಿ ಸರಸ್ವತಿಯೂ ನಿರ್ಗಮಿಸಿದಮೇಲೆ, ಕುಂಭಕರ್ಣನಿಗೆ 
ವಿವೇಕೋದಯವಾಯಿತು (46-47). ಆ ದುರುಳನು ಎಷಣ್ಣನಾಗಿ ""ಎಲಾ 
ಇದೇನು! ನನ್ನ ಬಾಯಿಂದ ಇಂಥ ಮಾತು ಹೊರಟತೆ? ಇದು ಹೇಗೆ 
ಸಂಭವಿಸಿರ ಬಹುದು? ಓಹೋ! ಇಲ್ಲಿಗೆ ಬಂದಿದ್ದ ದೇವತೆಗಳ ಚೇಪ್ಪಇದು! 
ಅವರು ನನಗೆ ವ್ಯಾಮೋಹವನ್ನುಂಟುಮಾಡಿದರು!'' ಎಂದು ಚಿಂತಿಸಿದನು. 
ಶ್ರೀರಾಮ, ಈ ಪ್ರಕಾರವಾಗಿ ತೇಜಸ್ವಿಗಳಾದ ಆ ಮೂವರು ಸೋದರರೂ 


ರಾವಣಾದಿವರದಾನಮ್‌ 8] 


ಅಹಂ ವ್ಯಾಮೋಹಿತೋ ದೇವೈರಿತಿ ಮನ್ಯೇ ತದಾಗತೈಃ | 
ಏವಂ ಲಬ್ಧವರಾಃ ಸರ್ವೇ ಭ್ರಾತರೋ ದೀಪ್ರತೇಜಸಃ ॥ 


49 
ಶ್ಲೇಷ್ಠಾತಕವನಂ ಗತ್ವಾ ತತ್ರ ತೇ ನ್ಯವಸನ್‌ ಸುಖಮ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದಶಮಃ ಸರ್ಗಃ 


ವರಗಳನ್ನು ಪಡೆದು, ತಮ್ಮ ತಂದೆಯಾದ ವಿಶ್ರವಸಿನ ಶ್ಲೇಷ್ಠಾತಕವನಕ್ಕೆ 
ಹಿಂದಿರುಗಿ ಸುಖದಿಂದಿದ್ದರು (48-49). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಹತ್ತನೆಯ ಸರ್ಗ 


ಏಕಾದಶಃ ಸರ್ಗಃ 


ರಾವಣಲಂಕಾಪ್ರಾಪ್ತಿಃ 
ಸುಮಾಲೀ ವರಲಬ್ಬಾಂಸ್ತು ಜ್ಞಾತ್ವಾ ಚೈತಾನ್ನಿಶಾಚರಾನ್‌ | 
ಉದತಿಷ್ಠದ್ದಯಂ ತ್ಯಕ್ತ್ವಾ ಸಾನುಗಃ ಸ ರಸಾತಲಾತ್‌ ॥ 1 
ಮಾರೀಚಶ್ಚ ಪ್ರಹಸ್ತಶ್ಚ ವಿರೂಪಾಕ್ಷೋ ಮಹೋದರಃ । 
ಉದತಿಷ್ಠನ್‌ ಸುಸಂರಬ್ಬಾಃ ಸಚಿವಾಸ್ತಸ್ಯ ರಕ್ಷಸಃ ॥ 2 
ಸುಮಾಲೀ ಸಚಿವೈಃ ಸಾರ್ಧಂ ವೃತೋ ರಾಕ್ಷಸಪುಂಗವೈಃ । 
ಅಭಿಗಮ್ಯ ದಶಗ್ರೀವಂ ಪರಿಷ್ಟಜ್ಯೇದಮಬ್ರವೀತ್‌ ॥ 3 
ದಿಷ್ಟ್ಯಾ ತೇ ವತ್ತ ಸಂಪ್ರಾಪ್ತಶ್ನಿಂತಿತಫೋs ಯಂ ಮನೋರಥಃ | 
ಯಸ್ತ್ವಂ ತ್ರಿಭುವನಶ್ರೇಷ್ಠಾಲ್ಲಬ್ದವಾನ್‌ ವರಮುತ್ತಮಮ್‌ ॥ 4 
ಯತೃತೇ ಚ ವಯಂ ಲಂಕಾಂ ತ್ಯಕ್ತ್ವಾ ಯಾತಾ ರಸಾತಲಮ್‌ । 
ತದತೆಂ ನೋ ಮಹಾಬಾಹೋ ಮಹದ್ವಿಷ್ಟುಕೃತಂ ಭಯಮ್‌ ॥ 5 


ಸರ್ಗ 11 


ಲಂಕೆಯನ್ನು ವಶಪಡಿಸಿಕೊಳ್ಳಬೇಕೆಂದು ಸುಮಾಲಿಯು ರಾವಣನಿಗೆ 

ತಿಳಿಸುವುದು. ಅನಂತರ ಪ್ರಹಸ್ತನ ಪ್ರೇರಣೆಯಂತೆ ರಾವಣನು ಲಂಕೆಯನ್ನು 
ಸ್ವಾಧೀನಪಡಿಸಿಕೊಳ್ಳುವುದು. 

ಶ್ರೀರಾಮ, ಈ ನಿಶಾಚರರಿಗೆ ವರಗಳು ಲಭಿಸಿದವೆಂದು ಕೇಳಿ, 
ಸುಮಾಲಿಯು ನಿರ್ಭಯನಾಗಿ ತನ್ನ ಪರಿವಾರದೊಂದಿಗೆ ರಸಾತಳದಿಂದ 
ಹೊರಟು ಹೋದನು. ಮಾರೀಚ, ಪ್ರಹಸ್ತ, ವಿರೂಪಾಕ್ಷ ಮಹೋದರ ಎಂಬ 
ಆತನ ಸಚಿವರೂ ಅವನೊಡನೆ ಆವೇಶದಿಂದ ಬಂದರು (1-2). 
ಸುಮಾಲಿಯು ಆ ರಾಕ್ಷಸಪುಂಗರೊಡನೆ ಆಗಮಿಸಿ ದಶಗ್ರೀವನನ್ನು 
ಆಲಂಗಿಸಿಕೊಂಡು ""ವತ್ನ ಬಹುಕಾಲದಿಂದಿದ್ದ ನನ್ನ ಮನೋರಥವು 


ರಾವಣಲಂಕಾಪ್ರಾಪ್ತಿಃ 1 


ಅಸಕೃತ್ತದ್ಧಯಾದ್ದೀತಾಃ ಪರಿತ್ಯಜ್ಯ ಸ್ವ ಮಾಲಯಮ್‌ | 


ವಿದ್ರುತಾ” ಸಹಿತಾಃ ಸರ್ವೇ ಪ್ರವಿಸ್ಟಾಃ ಸ್ಮ ರಸಾತಲಮ್‌ ॥ 6 
ಅಸ್ಪದೀಯಾ ಚ ಲಂಕೇಯಂ ನಗರೀ ರಾಕ್ಷಸೋಚಿತಾ । 

ನಿವೇಶಿತಾ ತವ ಭ್ರಾತ್ರಾ ಧನಾಧ್ಯಕ್ಷೇಣ ಧೀಮತಾ ॥ 7 
ಯದಿ ನಾಮಾತ್ರ ಶಕ್ಯಂ ಸ್ಯಾತ್‌ ಸಾಮ್ನಾ ದಾನೇನ ವಾನಘ । 

ತರಸಾ ವಾ ಮಹಾಬಾಹೋ ಪ್ರತ್ಯಾನೇತುಂ ಕೃತಂ ಭವೇತ್‌ ॥ 8 
ತ್ವಂ ತು ಲಂಕೇಶ್ವರಸ್ತಾತ ಭವಿಷ್ಯಸಿ ನ ಸಂಶಯಃ । 

ತ್ವಯಾ ರಾಕ್ಷಸವಂಶೋ5 ಯಂ ನಿಮಗ್ಗೋತಪಿ ಸಮುದ್ಭೃತಃ ॥ 9 
ಸರ್ವೇಷಾಂ ನಃ ಪ್ರಭುಶ್ಚೆೈವ ಭವಿಷ್ಯಸಿ ಮಹಾಬಲ | 
ಅಥಾಬ್ರವೀದ್ದಶಗ್ರೀವೋ ಮಾತಾಮಹಮುಪಸ್ಥಿತಮ್‌ || 10 
ಎತ್ತೇಶೋ ಗುರುರಸ್ಮಾಕಂ ನಾರ್ಹಸೇ ವಕ್ತುಮೀದೃಶಮ್‌ । 

ಸಾಮ್ನಾಪಿ ರಾಕ್ಷಸೇಂದ್ರೇಣ ಪ್ರತ್ಯಾಖ್ಯಾತೋ ಗರೀಯಸಾ ॥ 11 


ನಾರಾ 
ವರವನ್ನು ಪಡೆದಿದ್ದೀಯೆ (3-4). ಇನ್ನು ವಿಷ್ಣುವಿನ ಭಯವು ತೊಲಗಿತು! 
ಮಹಾಬಾಹು, ಅದರಿಂದಲೇ ನಾವು ಲಂಕೆಯನ್ನು ತ್ಯಜಿಸಿ ರಸಾತಳಕ್ಕೆ 
ಹೋಗಿದ್ದೆವು. ಆ ವಿಷ್ಣುವಿನಿಂದ ನಮಗೆ ಪದೇ ಪದೇ ಪೀಡೆಯಾಯಿತು. 
ಆದ್ದರಿಂದ ನಾವೆಲ್ಲರೂ ನಮ್ಮ ಮನೆಮಾರುಗಳನ್ನು ಬಿಟ್ಟು ಪಾತಾಳಕ್ಕೆ 
ಓಡಿಹೋದೆವು (5-6). ಆ ಲಂಕೆಯು ನಮ್ಮದು! ರಾಕ್ಷಸರಿಗೆ ಯೋಗ್ಯವಾದ 
ಠಾಣೆ. ಈಗ ನಿನ್ನ ಅಣ್ಣನಾದ ಶ್ರೀಮಂತ ಕುಬೇರನು ಅಲ್ಲಿ ನೆಲೆಸಿದ್ದಾನೆ. 
ಸಾಮದಾನಗಳಿಂದ ಆ ನಗರವನ್ನು ವಶಪಡಿಸಿಕೊಳ್ಳಲು ಶಕ್ಕವಾಗದೆ? 
ಶೂರಾಗ್ರೇಸರ, ದಂಡಪ್ರಯೋಗವಾದರೂ ನಡೆಯಲಿ! ಅದು ಸ್ವಾಧಿ 
ೇೀನವಾದರೇ ನಮ್ಮ ಇಷ್ಟಸಿದ್ದಿ (7-8). ಮಗು, ನಿಶ್ಚಯವಾಗಿಯೂ ನೀನು 
ಲಂಕೇಶ್ವರನಾಗುವೆ. ಮುಳುಗಿಹೋದ ಈ ರಾಕ್ಷಸವಂಶವನ್ನು ನೀನು 
ಉದ್ಧರಿಸಿದೆ. ಬಲಿಷ್ಠನಾದ ನೀನು ನಮ್ಮೆಲ್ಲರಿಗೂ ಪ್ರಭುವಾಗಿ ಬಾಳುವೆ'' 
ಎಂದನು. ಆಗ ದಶಗ್ರೀವನು ತನ್ನ ಮಾತಾಮಹನನ್ನು ನೋಡಿ ""ಅಜ್ಜ 


84 ಉತ್ತರಕಾಂಡ 
ಕಿಂಚಿನ್ನಾಹ ತದಾ ರಕ್ಷೋ ಜ್ಞಾತ್ವಾ ತಸ್ಯ ಚಕೀರ್ಷಿತಮ್‌ ! 


ಕಸ್ಯಚಿತ್ವ್ವಥ ಕಾಲಸ್ಯ ವಸಂತಂ ರಾವಣಂ ತತಃ ॥ 12 
ಉಕ್ತವಂತಂ ತಥಾ ವಾಕ್ಕಂ ದಶಗ್ರೀವಂ ನಿಶಾಚರಃ । 
ಪ್ರಹಸ್ತಃ ಪ್ರಶ್ರಿತಂ ವಾಕ್ಕಮಿದಮಾಹ ಸಕಾರಣಮ್‌ ॥ 13 


ದಶಗ್ರೀವ ಮಹಾಬಾಹೋ ನಾರ್ಹಸ್ವ್ವಂ ವಕ್ತುಮೀದೃಶಮ್‌ । 
ಸೌಭ್ರಾತ್ರಂ ನಾಸ್ತಿ ಶೂರಾಣಾಂ ಶೃಣು ಚೇದಂ ವಚೋ ಮಮ 14 


ಅದಿತಿಶ್ಚ ದಿತಿಶ್ಶೆ ಹವ ಭಗಿನ್ಯೌ ಸಹಿತೇ ಹಿತೇ । 
ಭಾರ್ಯೇ ಪರಮರೂಪಿಣ್ಕ್‌ ಕಶ್ಯಪಸ್ಯ ಪ್ರಜಾಪತೇಃ ॥ 15 


ಅದಿತಿರ್ಜನಯಾಮಾಸ ದೇವಾಂಸಿ ಭುವನೇಶ್ವರಾನ್‌ । 
ದಿತಿಸ್ವ್ವ ಜನಯತ್‌ ಪುತ್ರಾನ್‌ ಕಶ್ಯಪಸ್ಯಾತ್ಮಸಂಭವಾನ್‌ ॥ 16 


ದೈತ್ಯಾನಾಂ ಕಿಲ ಧರ್ಮಜ್ಞ ಪುರೇಯಂ ಸವನಾರ್ಣವಾ | 
ಸಪರ್ವತಾ ಮಹೀ ವೀರ. ತೇ5 ಭವನ್‌ ಪ್ರಭವಿಷ್ಠವಃ || 17 


ಹೇಳುವುದು ತರವಲ್ಲ'' ಎಂದನು. ಸಾಮೋಪಾಯದಿಂದಲೂ ಲಂಕೆಯನ್ನು 
ಸ್ವಾಧೀನಪಡಿಸಿಕೊಳ್ಳಲು ಅವನು ಒಪಲಿಲ್ಲ (9-11). ದಶಗ್ರೀಚನ 
ಅಭಿಪ್ರಾಯವು ಹಾಗಿರುವುದನ್ನು ತಿಳಿದು, ಸುಮಾಲಿಯು ಏನನ್ನೂ ಹೇಳದೆ 
ಸುಮ್ಮನಾದನು. ಕೆಲವು ಕಾಲ ಕಳೆಯಿತು. ತಂದೆಯ ತಪೋವನದಲ್ಲಿ ನೆಲೆಸಿದ್ದ 
ರಾವಣನ ಬಳಿಗೆ ಪ್ರಹಸ್ತನು ಬಂದು ವಿನಯದಿಂದ ಸಹೇತುಕವಾಗಿ ಈ 
ರೀತಿ ನುಡಿದನು (12-13). "ಮಹಾಬಾಹು- ದಶಗ್ರೀವ, ನೀನು ಹೀಗೆ 
ಹೇಳುವುದು ಸರಿಯಲ್ಲ ಶೂರರಿಗೆ ಸೌಭ್ರಾತ್ರವೆಂಬುದು ಎಲ್ಲಿದೆ? ನಾನು 
ಹೇಳುವುದನ್ನು ಆಲಿಸು: ಕಶ್ಯಪ ಪ್ರಜಾಪತಿಗೆ ಅದಿತಿ, ದಿತಿಯೆಂಬ ಇಬ್ಬರು 
ಪತ್ನಿಯರು ಅವರಿಬ್ಬರೂ ಅಕ್ಕತಂಗಿಯರು; ಪರಮಸುಂದರಿಯರು. 

ಅದಿತಿಯು ತ್ರಿಲೋಕಾಧಿ ಧಿಪತಿಗಳಾದ ದೇವತೆಗಳನ್ನು ಹಡೆದಳು. ದಿತಿಯು 
ಕಶ್ವಪನಿಂದ ಪಡೆದ ಮಕ್ತಳಿಗೆ ದೈತ್ಯರೆಂದು "ಹೆಸರು (14-16). 

ಪರ್ವತಾರಣ್ಯಸಾ ುಗರಸ ಮೇತವಾದ ಈ ಭೂಮಿಯೆಲ್ಲವೂ ಹಿಂದೆ ದೈತ್ವರ 


ರಾವಣಲಂಕಾಪ್ರಾಪ್ತಿಃ Qs 


ನಿಹತ್ಯ ತಾಂಸ್ತು ಸಮರೇ ವಿಷ್ಣುನಾ ಪ್ರಭವಿಷ್ಣುನಾ | 


ದೇವಾನಾಂ ವಶಮಾನೀತಂ ತೆ ಹೈಲೋಕ್ಯಮಿದಮವ್ಯಯಮ್‌ || 18 
ನೈತದೇಕೋ ಭವಾನೇವ ಕರಿಷ್ಯತಿ ವಿಪರ್ಯ ಯಮ್‌ | 
ಸುರಾಸುರೈರಾಚರಿತಂ ತತ್‌ ಕುರುಷ್ಟ ವಚೋ ಮಮ 19 


ಏವಮುಕ್ತೋ ದಶಗ್ರೀವಃ ಪ್ರಹೃಷ್ಟೇನಾಂತರಾತ್ಮನಾ । 
ಚಿಂತಯಿತ್ವಾ ಮುಹೂರ್ತಂ ವೈ ಬಾಢಮಿತ್ಯೇವ ಸೋ: ಬ್ರವೀತ್‌ ॥ 20 


ಸತು ತೇನೈವ ಹರ್ಷೇಣ ತಸ್ಮಿನಹನಿ ವೀರ್ಯವಾನ್‌ |। 
ವನಂ ಗತೋ ದಶಗ್ರೀವಃ ಸಹ ತೈಃ ಕ್ಷಣದಾಚರೈಃ || 21 


ತ್ರಿಕೂಟಸ್ಮಃ ಸ ತು ತದಾ ದಶಗ್ರೀವೋ ನಿಶಾಚರಃ । 
ಪ್ರೇಷಯಾಮಾಸ ದೌತ್ಯೇನ ಪ್ರಹಸ್ತಂ ವಾಕ್ಕಕೋವಿದಮ್‌ ॥ 22 


ಪ್ರಹಸ್ತ ಶೀಘ್ರಂ ಗಚ್ಛ ತ್ವಂ ಬ್ರೂಹಿ ನೈರ್ಯತಪುಂಗವಮ್‌ | 
ವಚಸಾ ಮಮ ವಿತ್ತೇಶಂ ಸಾಮಪೂರ್ವಮಿದಂ ವಚಃ ॥ 23 


ವಿಷ್ಣುವು ದೈತ್ಯರನ್ನು ಸಂಹರಿಸಿ ತ್ರಿರೋಕವನ್ನೂ ದೇವತೆಗಳ ವಶಕ್ಕೆ ಕೊಟ್ಟನು 
(17-18). ಹೀಗೆ ದಾಯಾದದ್ವೇಷವನ್ನು ಸುರಾಸುರರೇ ಮೊದಲಿನಿಂದ 
ನಡೆಸುತ್ತಿದ್ದಾರೆ. ಸೌಭ್ರಾತ್ರದ ಎಪರ್ಯಾಸವನ್ನು ನೀನೇ ಪ್ರಥಮವಾಗಿ 
ಮಾಡುತ್ತಿಲ್ಲ ಆದ್ದರಿಂದ ನಾನು ಹೇಳುವಂತೆ ಕೇಳು'' ಎಂದನು. ಆಗ 
ರಾವಣನ ಹೃದಯದಲ್ಲಿಉತ್ತಾಹವು ಪುಟಿಯಿತು. ಒಂದು ಮುಹೂರ್ತಕಾಲ 
ಆಲೋಚಿಸಿ '"ಆಗಲಿ!'' ಎಂದನು (19-20). ತಪೋವನದಲ್ಲಿದ್ದವೀರನಾದ 
ರಾವಣನು ಅದೇ ದಿನವೇ ಆ ನಿಶಾಚರರೊಡನೆ ತ್ರಿಕೂಟಪ ಪರ್ವತಕ್ಕೆ ಹೋದನು. 
ಅಲ್ಲಿವಾಕ್ಕಕೋವಿದನಾದ ಪ್ರಹಸ್ತನಿಗೆ ದೂತಕಾರ್ಯವನ್ನು ವಹಿಸಿ " ಪ್ರಹಸ್ತ, 
ಕೂಡಲೆ ಕುಬೇರನ ಬಳಿಗೆ ಹೋಗಿ ನಾನು ಹೇಂಳದ್ದೇನೆಂದು 
ಸಾಮಪೂರ್ವಕವಾಗಿ ಈ ಸಂದೇಶವನ್ನು ತಿಳಿಸು : (21-23). "ಎಲೈ 
ಯಕ್ಷರಾಜ, ಈ ಲಂಕಾಪುರಿಯು ಮಹಾತ್ಮರಾದ ರಾಕ್ಷಸರಿಗೆ ಸೇರಿದ್ದು ನೀನು 
ಇಲ್ಲಿಗೆ ಬಂದು ನೆಲೆಸಿದ್ದು ಯುಕ್ತವಲ್ಲ ಸೌಮ್ಯನೂ ಪೂರ್ಣಾತ್ಮನೂ ಆದ 


೩6 ಉತ್ತರಕಾಂಡ 
ಇಯಂ ಲಂಕಾಪುರೀ ರಾಜನ್‌ ರಾಕ್ಷಸಾನಾಂ ಮಹಾತ್ಮನಾಮ್‌ । 


ತ್ವಯಾ ನಿವೇಶಿತಾ ಸೌಮ್ಯ ನೈತದ್ಯುಕ್ತಂ ತವಾನಘ ॥ 24 
ತದ್ದವಾನ್‌ ಯದಿ ನೋ ಹ್ಯದ್ಯ ದದ್ಯಾದತುಲವಿಕ್ರಮ | 

ಕೃತಾ ಭವೇನ್ಮಮ ಪ್ರೀತಿರ್ಧರ್ಮ೯ಶ್ಥೆ | ವಾನುಪಾಲಿತಃ ॥ 25 
ಸತು ಗತ್ವಾ ಪುರೀಂ ಲಂಕಾಂ ಧನದೇನ ಸುರಕ್ಷಿತಾಮ್‌ । 

ಅಬ್ರವೀತ್‌ ಪರಮೋದಾರಂ ವಿತ್ತಪಾಲಮಿದಂ ವಚಃ ॥ 26 
ಪ್ರೇಷಿತೋ5ಹಂ ತವ ಭ್ರಾತ್ರಾ ದಶಗ್ರೀವೇಣ ಸುವ್ರತ | 

ತ್ವತ್ತಮೀಪಂ ಮಹಾಬಾಹೋ ಸರ್ವಶಸ್ತ್ರಭೃತಾಂ ವರ ॥ 27 
ತಚೂಯತಾಂ ಮಹಾಪ್ರಾಜ್ಞ ಸರ್ವಶಾಸ್ತ್ರವಿಶಾರದ 

ವಚನೆರಿ ಮಮ ವಿತ್ತೇಶ ಯದ್ಭವೀತಿ ದಶಾನನಃ ॥ 28 
ಇಯಂ ಕಿಲ ಪುರೀ ರಮ್ಯಾ ಸುಮಾಲಿಪ್ರಮುಖ್ಯೈಃ ಪುರಾ | 
ಭುಕ್ತಪೂರ್ವಾ ವಿಶಾಲಾಕ್ಷ ರಾಕ್ಷಸೈರ್ಭೀಮವಿಕ್ರಮೈಃ ॥ 29 


ನಾಾಸಾತ್ಪಾಸ್ವಾಣಾಣಾಾರ್ಮಾನಾಾ್ಥಾಾ 
ಕೊಟ್ಟಲ್ಲ ನನಗೆ ಬಹಳ ಸಂತೋಷವಾಗುತ್ತದೆ. ನೀನು ಧರ್ಮವನ್ನು 
ಪಾಲಿಸಿದಂತೆಯೂ ಆಗುತ್ತದೆ' ಈ ಮಾತನ್ನುತಿಳಿಸು' ಎಂದನು (24-25). 
ಪ್ರಹಸ್ತನು ಕುಬೇರನಿಂದ ಸುರಕ್ಷಿತವಾದ ಲಂಕೆಗೆ ಹೋಗಿ, ಉದಾರ 
ಸ್ವಭಾವದ ಆ ಧನಾಧ್ಯಕ್ಷನನ್ನು ಕಂಡು ""ವೈಶ್ರವಣ, ನಿನ್ನ ತಮ್ಮನಾದ 
ದಶಗ್ರೀವನು ನನ್ನನ್ನು ಕಳಿಸಿದ್ದಾನೆ. ಎಲ್ಫೆ ಮಹಾಬಾಹುವೆ, ನೀನು 
ಶಸ್ತ್ರಧಾರಿಗಳಲ್ಲಿ ಅಗ್ರಗಣ್ಯನೂ ಸದಾಚಾರನಿರತನೂ ಆಗಿರುವೆ (26-27). 
ಮಹಾಪ್ರಾಜ್ಞನಾದ ನೀನು ನನ್ನ ನುಡಿಯನ್ನಾಲಿಸು. ದಶಗ್ರೀವನೇ ಈ 
ಸಂದೇಶವನ್ನು ಕಳಿಸಿದ್ದಾನೆ. ಏನೆಂದರೆ : ""ಹಿಂದೆ ಭೀಮವಿಕ್ರಮರಾದ 
ಸುಮಾಲಿ ಮೊದಲಾದ ರಾಕ್ಷಸರು ಈ ನಗರವನ್ನು ಆಳುತ್ತಿದ್ದರು. ಆದರಿಂದ 
ವೈಶ್ರವಣ, ಈ ವಿಷಯವನ್ನು ವಿಜ್ಞಾಪಿಸಬೇಕಾಗಿದೆ. ಇದನ್ನು ಈಗ ನನಗೆ 
ಒಪ್ಪಿಸು. ಅಣ್ಣ ಸಾಮಪೂರ್ವಕವಾಗಿ ಬೇಡುತ್ತಿದ್ದೇನೆ' ಪ ಮಾತನ್ನು 
ದಶಾನನನು ಹೇಳಿಕಳಿಸಿದ್ದಾನೆ'' ಎಂದು ತಿಳಿಸಿದನು (28-30). ಆಗ 


ರಾವಣಲಂಕಾಪ್ರಾಪ್ತಿಃ 87 


ತೇನ ವಿಜ್ಞಾಪ್ಯತೇ ಸೋsಯಂ ಸಾಂಪ್ರತಂ ವಿಶ್ರವಾತ್ಮಜ | 


ತದೇಷಾ ದೀಯತಾಂ ತಾತ ಯಾಚತಸ್ತಸ್ಯ ಸಾಮತಃ ॥ 30 
ಪ್ರಹಸ್ತಾದಭಿಸಂಶ್ರುತ್ಯ ದೇವೋ ವೈಶ್ರವಣೋ ವಚಃ । 

ಪ್ರತ್ಯುವಾಚ ಪ್ರಹಸ್ತಂ ತಂ ವಾಕ್ಯಂ ವಾಕ್ಯವಿಶಾರದಃ ॥ 31 
ದತ್ತಾ ಮಮೇಯಂ ಪಿತ್ರಾ ತು ಲಂಕಾ ಶೂನ್ಯಾ ನಿಶಾಚರೈಃ | 

ನಿವಾಸಿತಾ ಚ ಮೇ ಯಕ್ಷೈರ್ದಾನಮಾನಾದಿಭಿರ್ಗುಣೈಃ ॥ 32 
ಬ್ರೂಹಿ ಗಚ್ಛ ದಶಗ್ರೀವಂ ಪುರಂ ರಾಜ್ಯಂ ಚ ಯನ್ನಮ | 
ತವಾಪ್ಯೇತನ್ನಹಾಬಾಹೋ ಭುಂಕ್ಷ್ಯ ರಾಜ್ಯಮಕಂಟಕಮ್‌ ॥ 33 


ಅವಿಭಕ್ತಂ ತ್ವಯಾ ಸಾರ್ಧಂ ರಾಜ್ಯಂ ಯಚ್ಚಾನಿ ಮೇ ವಸು | 
ಏವಮುಕ್ತ್ವಾ ಧನಾಧ್ಯಕ್ಷೋ ಜಗಾಮ ಪಿತುರಂತಿಕಮ್‌ ॥ 34 


ಅಭಿವಾದ್ಯ ಗುರುಂ ಪ್ರಾಹ ರಾವಣಸ್ಯ ಯದೀಪಿತಮ್‌ | 
ಏಷ ತಾತ ದಶಗ್ರೀವೋ ದೂತಂ ಪ್ರೇಷಿಶವಾನ್‌ ಮಮ ॥ 35 


ಶೂನ್ಯವಾಗಿದ್ದಾಗ, ನನ್ನತಂದೆಯು ಇದನ್ನುನನಗೆ ವಹಿಸಿಕೊಟ್ಟು. ಆದ್ದರಿಂದ 
ನಾನು ದಾನಮಾನಾದಿ ಗುಣಂಸಪನ್ನರಾದ ಯಕ್ಷರೊಡನೆ ಇಲ್ಲಿಗೆ ಬಂದು 
ನೆಲೆಸಿದ್ದೇನೆ. ಒಳ್ಳೆಯದು. ನೀನು ಹೋಗಿ ದಶಗ್ರೀವನಿಗೆ ತಿಳಿಸು: "ತಮ್ಮ 
ಈ ನಗರವಾಗಲಿ ಲಂಕಾರಾಜ್ಯವಾಗಲಿ, ನನ್ನದೆಲ್ಲವೂ ನಿನಗೂ ಸೇರಿದ್ದು 
ಮಹಾಬಾಹು, ಈ ರಾಜ್ಯವನ್ನು ನಿಷ್ಠಂಟಕವಾಗಿ ಅನುಭವಿಸು (31-33). 
ಈ ರಾಜ್ಯವಾಗಲಿ ನನ್ನ ಐಶ್ವರ್ಯವಾಗಲಿ, ಇಬ್ಬರಿಗೂ ಸಮಾನವೇ ಎಂದು 
ಹೇಳು ' ಎಂಬುದಾಗಿ ತಿಳಿಸಿದನು. ಅನಂತರ ಕುಬೇರನು ನೇರವಾಗಿ 
ವಿಶ್ರವಸ್ಸಿನ ಬಳಿಗೆ ಹೋಗಿ, ರಾವಣನ ಈಪ್ಲಿತವನ್ನು ವಿವರಿಸುತ್ತ ""ತಂದೆಯೆ, 
ದಶಗ್ರೀವನು ನನ್ನ ಸಮೀಪಕ್ಕೆ ಒಬ್ಬ ದೂತನನ್ನು ಕಳಿಸಿ "ಲಂಕಾಪುರಿಯಲ್ಲಿ 
ಹಿಂದೆ ನಮ್ಮ ವಂಶದ ರಾಕ್ಷಸರು ನೆಲೆಸಿದ್ದರು. ಅದನ್ನು ನನಗೆ ಹಿಂದಕ್ಕೆ 
ಕೊಡು' ಎಂದು ಕೇಳಿದ್ದಾನೆ. ಈಗ ನಾನೇನು ಮಾಡಲಿ? ಆಜ್ಞಾಪಿಸು' ಎಂದು 
ಹೇಳಿದನು (34-36). ಆಗ ಬ್ರಹ್ಮರ್ಷಿ ಯಾದ ವಿಶ್ರವಸ್ಸುಕೃತಾಂಜಲಿಯಾಗಿ 


88 ಉತ್ತರಕಾಂಡ 
ದೀಯತಾಂ ನಗರೀ ಲಂಕಾ ಪೂರ್ವಂ ರಕ್ಷೋಗಣೋಷಿತಾ | 


ಮಯಾತ್ರ ಯದನುಷ್ಠೇಯಂ ತನ್ಮಮಾಚಕ್ಷ್ವ ಸುವ್ರತ ॥ 36 
ಬ್ರಹ್ಮರ್ಷಿಸ್ನೇವಮುಕ್ಟೋತಸೌ ವಿಶ್ರವಾ ಮುನಿಪುಂಗವಃ । 
ಪ್ರಾಂಜಲಿಂ ಧನದಂ ಪ್ರಾಹ ಶೃಣು ಪುತ್ರ ವಚೋ ಮಮ ॥ 37 
ದಶಗ್ರೀವೋ ಮಹಾಬಾಹುರುಕ್ತವಾನ್‌ ಮಮ ಸಂನಿಧೌ । 
ಮಯಾ ನಿರ್ಭಿತ್ಷಿತಶ್ವಾನೀದ್ಬಹುಶೋಕ್ತಃ ಸುದುರ್ಮತಿಃ ॥ 38 


ಸ ಕ್ರೋಧೇನ ಮಯಾ ಚೋಕ್ತೋ ಧ್ವಂಸಸೇ ಚ ಪುನಃ ಪುನಃ । 
ಶ್ರೇಯೋತಭಿಯುಕ್ತಂ ಧರ್ಮ್ಯಂ ಚ ಶೃಣು ಪುತ್ರ ವಚೋ ಮಮ ॥ 39 


ವರಪ್ರದಾನಾತ್‌ ಸಂಮೂಢೋ ಮಾನ್ಯಾಮಾರ್ನ್ಯಾ ಸ ದುರ್ಮತಿಃ | 


ನ ವೇತ್ತಿ ಮಮ ಶಾಪಾಶ್ವ ಪ್ರಕೃತಿಂ ದಾರುಣಾಂ ಗತಃ ॥ 40 
ತಸ್ಮಾದ್ದಚ್ಛ ಮಹಾಬಾಹೋ ಕೈಲಾಸಂ ಧರಣೀಧರಮ್‌ । 
ನಿವೇಶಯ ನಿವಾಸಾರ್ಥಂ ತಕ್ಷ ಲಂಕಾಂ ಸಹಾನಮುಗಃ ॥ 41 


ನನನ್‌ ನಾನ ನಾವ್‌ ನ್‌್‌ ವಾ್‌ 
ದಶಗ್ರೀವನು ಬಂದು ನನ್ನೊಡನೆ ಈ ವಿಷಯವನ್ನು ಸ್ಥಾಪಿಸಿದನು. ನಾನು 
ಅವನನ್ನುಗದರಿಸಿ ಬಹುವಿಧದಲ್ಲಿ ಬುದ್ಧಿವಾದವನ್ನು ಹೇಳಿದೆನು. ಆ ದುಷನು 
ನನ್ನ ಹಿತೋಪದೇಶವನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ (37-38). ನಾನು 
ಕ್ರೋಧದಿಂದ ""ಥೂ! ನೀನು ಹಾಳಾಗಿಹೋಗುವೆ!'' ಎಂದು ಮತ್ತೆ ಮತ್ತೆ 
ಹೇಳಿನೋಡಿದೆನು. ಪುತ್ರ-ಕುಬೇರ, ಶ್ರೇಯಸ್ಮರವೂ, ಧರ್ಮಾನುಗತವೂ 
ಆದ ನನ್ನಮಾತಿನಂತೆ ನಡೆದುಕೊ. ಆ ದುರುಳನಿಗೆ ಬ್ರಹ್ಮನ ವರಬಲದಿಂದ 
ತಲೆತಿರುಗಿದೆ. "ಯಾರು ಮಾನ್ಯರು- ಯಾರ ಮಾತನ್ನು ಗೌರವಿಸಬೇಕು, 
ಯಾರು ಮಾನ್ಯರಲ್ಲ ಎಂಬ ವಿವೇಕವೇ ಅಳಿಸಿಹೋಗಿದೆ. ಅಲ್ಲದೆ ನನ್ನ 
ಶಾಪದಿಂದ ಆತನ ಸ್ವಭಾವ ಕ್ರೂರವಾಗಿದೆ (39-40). ಆದರಿಂದ, ವತ್ಸ 
ನೀನು ಕೈಲಾಸಪರ್ವತಕ್ಕೆ ಹೊರಟುಹೋಗು. ಲಂಕೆಯನ್ನು ತ್ಯಜಿಸಿ ನಿನ್ನ 
ಅನುಚರರೊಂದಿಗೆ ಅಲ್ಲಿ ನೆಲೆಸು. ಕೈಲಾಸದಲ್ಲಿ ರಮಣೀಯವಾದ 
ಗಂಗಾನದಿಯು ಪ ್ರವಹಿಸುತದೆ. ಅದು ನದಿಗಳಲ್ಲಿರೆ ೇಷ್ಠವಾದುದು. ಅದರ 


ರಾವಣಲಂಕಾಪ್ರಾಪ್ತಿಃ ೩9 


ತತ್ರ ಮಂದಾಕಿನೀ ರಮ್ಯಾ ನದೀನಾಮುತ್ತಮಾ ನದೀ | 


ಕಾಂಚನೈಃ ಸೂರ್ಯಸಂಕಾಶೈಃ ಪಂಕಜೈಃ ಸಂವೃತೋದಕಾ ॥ 42 

ಕುಮುದೈರುತ್ಪಲೈಶ್ಚೆವ ತಥಾನ್ಸೈಶ್ಚ ಸುಗಂಧಿಭಿಃ | 

ತತ್ರ ದೇವಾಃ ಸಗಂದರ್ವಾಃ ಸಾಪ್ಲಕೋರಗಕಿನ್ನರಾಃ || 43 

ವಿಹಾರಶೀಲಾಃ ಸತತಂ ರಮಂತೇ ಸರ್ವದಾಶ್ರಿತಾಃ | 

ನ ಹಿ ಕ್ಷಮಂ ತವಾನೇನ ವೈರಂ ಧನದ ರಕ್ಷಸಾ ॥ 44 

ಜಾನೀಷೇ ಹಿ ಯಥಾನೇನ ಲಬ್ಧಃ ಪರಮಕೋ ವರಃ । 

ಏವಮುಕ್ತೋ ಗೃಹೀತ್ವಾಶು ತದ್ದ ಚಃ ಪಿತೃಗೌರವಾತ್‌ ॥ 45 

ಸದಾರಪುತ್ರಃ ಸಾಮಾತ್ಮಃ ಸವಾಹನಧನೋ ಗತಃ | 

ಅಡ ದಶಗ್ರೀವಂ ಗತ್ವಾ ವಚನಮಬ್ರವೀತ್‌ ॥ 46 
ಹೃಷ್ಟಾಶ್ಮಾ ಮಹಾತ್ಮಾನಂ ಸಹಾಮಾತ್ನಂ ಸಹಾನುಜಮ್‌ । 

ಸಾ ಸಾ ನಗರೀ ಲಂಕಾ ತ್ಯಕ್ಷೆ ನಾಂ ಧನದೋ ಗತಃ ॥ 47 


ಜಲದಲ್ಲಿ ಸೂರ್ಯಬಿಂಬಗಳಂತಿರುವ ಸುವರ್ಣಕಮಲಗಳೂ ನೈದಿಲೆ 
ಕನ್ನೈದಿಲೆ ಮುಂತಾದ ಸುಗಂಧಿ ಪುಷಗಳೂ ಅರಳಿರುತ್ತವೆ. ದೇವಗಂಧರ್ವರೂ 
ಉರಗಕಿನ್ನರರೂ ಅಪರೆಯರೂ ಸದಾ ವಿಹರಿಸುತ್ತಾರೆ (41-43). 
ಎತ್ತೇಶ್ವರನಾದ ನೀನು ಆ ರಾಕ್ಷಸನೊಡನೆ ವೈರವನ್ನು ಬೆಳೆಸುವುದು 
ಯುಕ್ತವಲ್ಲ ಕುಬೇರ, ಆ ದಶಗ್ರೀವನು ಸರ್ವೋತೃಷ್ಠವಾದ ವರವನ್ನು 
ಪಡೆದಿರುವುದು ನಿನಗೆ ಗೊತ್ತೇ ಇದೆ' ಎಂದು ತಿಳಿಸಿದನು (44). ವೈಶ್ರವಣನು 
ತಂದೆಯ ಮಾತಿಗೆ ಮನ್ನಣೆಯನ್ನಿತ್ತು ತನ್ನ ಪತ್ನೀಪುತ್ರ “ರಿಂದಲೂ 
ಅಮಾತ್ವ್ಯರಿಂದಲೂ ಸಮೇತನಾಗಿ ಧನಕನಕವಾಹನಗಳೊಡನ ಕೈಲಾಸಕ್ಕೆ 
ನಿರ್ಗಮಿಸಿದನು. ಇತ್ತ ಪ್ರಹಸ್ತನು ಹರ್ಷದಿಂದ ರಾವಣನ ಸಮೀಪಕ್ಕೆ ಹೋಗಿ 
""ದಶಗ್ರೀವ, ಲಂಕಾ ನಗರಿಯು ತೆರವಾಯಿತು. ಕುಬೇರನು ಅದನ್ನು ತ್ಯಜಿಸಿ 
ಹೊರಟುಹೋದನು (45-47). ನಮ್ಮೆಲ್ಲರೊಡನೆ ಆ ಪುರಿಯನ್ನು ಪ್ರವೇಶಿಸಿ, 
ನಿನ್ನ ಕರ್ತವ್ಯವನ್ನು ಪಾಲಿಸು'' ಎಂದನು. ಪ್ರಹಸ್ತನ ವಾಕ್ಯವನ್ನು ಕೇಳಿ 
ಪರಾಕ್ರಮಿಯಾದ ದಶಗ್ರೀವನು ಸೋದರಸಮೇತನಾಗಿ ತನ್ನ 


0 ಉತ್ತರಕಾಂಡ 


ಪ್ರವಿಶ್ಯ ತಾಂ ಸಹಾಸ್ಥಾಭಿಃ ಸ್ಹಧರ್ಮಂ ಪ್ರತಿಪಾಲಯ | 


ಏವಮುಕ್ತೋ ದಶಗ್ರೀವಃ ಪ್ರೆಹಸ್ತೇನ ಮಹಾಬಲಃ Il 48 
ವಿವೇಶ ನಗರೀಂ ಲಂಕಾಂ ಭ್ರಾತೃಭಿಃ ಸಬಲಾನುಗೈಃ | 
ಧನದೇನ ಪರಿತ್ಯಕ್ತಾಂ ಎ. ಅರ್ಜ r 49 


ಆರುರೋಹ ಸ ದೇವಾರಿಃ ಸ್ವರ್ಗಂ ದೇವಾಧಿಪೋ ಯಥಾ ॥ 


ಸ ಚಾಭಿಷಿಕ್ತಃ ಕ್ಷಣದಾಚರೈಸ್ತದಾ 
ನಿವೇಶಯಾಮಾಸ ಪುರೀಂ ದಶಾನನಃ । 
ನಿಕಾಮಪೂರ್ಣಾ ಚ ಬಭೂವ ಸಾ ಪುರೀ 
ನಿಶಾಚರೆ ರ್ನೀಲಬಲಾಹಕೋಪಮೈಃ || 50 


ಧನೇಶ್ವರಸ್ತ್ವಥ ಪಿತೃವಾಕ್ಕಗೌರವಾತ್‌ 

“ನೈವೇಶಯಚ್ಛಶಿವಿಮಲೇ ಗಿರೌ ಪುರೀಮ್‌ । 
ಸ್ವಲಂ ಕ್ಕ ತೈರ್ಭವನವ ರ್ವಿಭೂಷಿತಾಂ 

'ಪುರಂದರಸ್ಥೆ ವ ತದಾಮರಾವತೀಮ್‌ ॥ 51 

ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕಾದಶಃ ಸರ್ಗಃ 

ಅನಾಪರೊನಗ ನವನ್‌ ಪಷಹಾವನ  ನಷಾವಸ 
ಸ್ವರ್ಗವನ್ನೇರುವಂತೆ, ಆ ದೇವಾರಿಯು ವಿಶಾಲ ರಾಜಬೀದಿಗಳಿಂದ 
ರಂಜಿಸುವ ಲಂಕೆಯನ್ನೇರಿದನು (48-49). ಅನಂತರ ದಶಾನನನು 
ರಾಕ್ಷಸರಿಂದ ಪಟ್ಟಾಬಿಷಿಕ್ತನಾಗಿ ಲಂಕೆಯಲ್ಲಿ ನೆಲೆಸಿದನು. ಶೂನ್ಯವಾಗಿದ್ದ 
ಲಂಕಾಪುರಿಯು, ಕಾರ್ಮೋಡಗಳಂತಿದ್ದ ನಿಶಾಚರರಿಂದ ತುಂಬಿತು. ರಾಘವ. 
ಇತ್ತ ಧನೇಶ್ವರನು ವಿಶ್ರವಸಿನ ಹಿತೋಪದೇಶಕ್ಕ ಮನ್ನಣೆಯನ್ನಿತ್ತು 
ಚಂದ್ರಸಂಕಾಶವಾದ ಕೈಲಾಸ ಕೆ ಆಗಮಿಸಿ ಅಲಕಾಪುರಿಯಲ್ಲಿ ವಾಸವಾಗಿದ್ದನು. 
ಅಲಂಕೃತಪ್ರಾ elie ಶೋಭಿಸುತ್ತಿದ್ದ ಅಲಕೆಯು, ಇಂದ್ರನ 
ಅಮರಾವತಿಯಂತೆ ಕಂಗೊಳಿಸಿತು (50-51). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಹನ್ನೊಂದನೆಯ ಸರ್ಗ 


ದಾ ಿದಶಃ ಸರ್ಗಃ 


ರಾವಣಾದಿವಿವಾಹಃ 


ರಾಕ್ಷಸೇಂದ್ರೋತಭಿಷಿಕ್ಷಸ್ತು ಭ್ರಾತೃಭ್ಯಾಂ ಸಹಿತಸ್ತದಾ | 





ತತಃ ಪ್ರದಾನಂ ರಾಕ್ಷಸ್ಯಾ ಭಗಿನ್ಯಾಃ ಸಮಚಿಂತಯತ್‌ ॥ 

ಸ್ವಸಾರಂ ಕಾಲಕೇಯಾಯ ದಾನವೇಂದ್ರಾಯ ರಾಕ್ಷಸೀಮ್‌ | 

ದದೌ ಶೂರ್ಪಣಖಾಂ ನಾಮ ವಿದ್ಯುಜ್ಜಿಹ್ವಾಯ ನಾಮತಃ ॥ 2 

ಅಭ ದತ್ವಾ ಸ್ವಯಂ ರಕ್ಷೋ ಮೃಗಯಾಮಟತೇ ಸ್ಟ ತತ್‌ । 

ತತ್ರಾಪಶ್ಯತ್ತತೋ ರಾಮ ಮಯಂ ನಾಮ ದಿತೇಃ ಸುತಮ್‌ ॥ 3 

ಕನ್ಯಾಸಹಾಯಂ ತಂ ದೃಷ್ಟ್ವಾ ದಶಗ್ರೀವೋ ನಿಶಾಚರಃ । 

ಅಪ್ಪಚ್ಛತ್‌ ಕೋ ಭವಾನೇಕೋ ನಿರ್ಮಾನುಷ್ಯಮೃಗೇ ವನೇ ॥ 4 

ಅನಯಾ ಮೃಗಶಾವಾಕ್ಷ್ಯಾ ಕಿಮರ್ಥಂ ಸಹ ತಿಷ್ಕಸಿ 

ಮಯಸ್ತ್ವಥಾಬ್ರವೀದ್ರಾಮ ಪೃಚ್ಛಂತಂ ತಂ ನಿಶಾಚರಮ್‌ ॥ 6 
ಸರ್ಗ 12 


ಶೂರ್ಪಣಖೆ, ರಾವಣ, ಕುಂಭಕರ್ಣ ಮತ್ತು ವಿಭೀಷಣರ ವಿವಾಹ. 
ಇಂದ್ರಜಿತುವಿನ ಜನನ. 

ಶ್ರೀರಾಮ, ರಾವಣನು ರಾಕ್ಷಸೇಂದ್ರನಾಗಿ ಪಟ್ಟಾಜ್ಞಿಷಿಕ್ತನಾದಮೇಲೆ, 
ತಂಗಿಯಾದ ಶೂರ್ಪಣಖೆಯನ್ನು ಮದುವೆಮಾಡುವುದಕ್ಕಾಗಿ ತನ್ನ 
ತಮ್ಮಂದಿರೊಡನೆ ಸಮಾಲೋಚಿಸದನು. ಅನಂತರ ಕಾಲಕನ ಪುತ್ರನೂ, 
ದಾನವೇಂದ್ರನೂ ಆದ ್ಹಮಿದ್ಯುಜ್ಜಿಹ್ವನಿಗೆ ಅವಳನ್ನು ಕೊಟ್ಟು 
ಮದುವೆಮಾಡಿದನು (1-2). ಶೂರ್ಪಣಖೆಯನ್ನು ವಿವಾಹಮಾಡಿ 
ರಾವಣನು ಒಂದು ದಿನ ಬೇಟಿಯಾಡಲು ಹೋಗಿದ್ದಾಗ, ದಿತಿಪುತ್ರನಾದ 
ಮಯ ಎಂಬವನನ್ನು ಕಂಡನು. ಮಯನೊಡನೆ ಒಬ್ಬ ಕನ್ಯಯಿದ್ಧಳು. 
ದಶಗ್ರೀವನು ಆತನನ್ನು ಕುಯರಿತು “ಅಯ್ಯಾ, ನೀನು ಯಾರು? ಬರಿಯ 


9 ಉತ್ತರಕಾಂಡ 
ಶ್ರೂಯತಾಂ ಸರ್ವಮಾಖ್ಯಾಸ್ಕೇ ಯಥಾವೃತ್ತಮಿದಂ ಮಮ । 


ಹೇಮಾ ನಾಮಾಪ್ಪರಾ ತಾತ ಶ್ರುತಪೂರ್ವಾ ಯದಿ ತ್ವಯಾ ॥ 6 
ದೈವತೈರ್ಮಮ ಸಾ ದತ್ತಾ ಪೌಲೋಮೀವ ಶತಕ್ರತೋಃ | 
ತಸ್ಯಾಂ ಸಕ್ತಮನಾಸ್ತಾತ ದಶ ವರ್ಷಶತಾನ್ಯಹಮ್‌ ॥ 7 


ಸಾ ಚ ದೈವತಕಾರ್ಯೇಣ ಗತಾ ವರ್ಷಾಂಶ್ಚತುರ್ದಶ 
ತಸ್ಯಾಃ ಕೃತೇ ಚ ಹೇಮಾಯಾಃ ಸರ್ವಂ ಹೇಮಮಯಂ ಪುರಮ್‌ ॥ 8 


ವಜ್ರವೈದೂರ್ಯಚಿತ್ರಂ ಚ ಮಾಯಯಾ ನಿರ್ಮಿತಂ ಮಯಾ । 


ತತ್ರಾಹಮವಸಂ ದೀನಸ್ತಯಾ ಹೀನಃಃ ಸುದುಃಖಿತಃ ॥ 9 
ತಸ್ಮಾತ್‌ ಪುರಾದ್ದುಹಿತರಂ ಗೃಹೀತ್ವಾ ವನಮಾಗತಃ | 
ಇಯಂ ಮಮಾತ್ಮಜಾ ರಾಜಂಸ್ತಸ್ಯಾಃ ಕುಕ್ಷೌ ವಿವರ್ಧಿತಾ ॥ 10 


ಭರ್ತಾರಮನಯಾ ಸಾರ್ಧಮಸ್ಯಾಃ ಪ್ರಾಪ್ತೋಸ್ಥಿ ಮಾರ್ಗಿತುಮ್‌ । 
ಕನ್ಯಾಪಿತೃತ್ವಂ ದುಃಖಂ ಹಿ ಸರ್ವೇಷಾಂ ಮಾನಕಾಂಕ್ಷಿಣಾಮ್‌ ॥ 11 


ನಿಮಿತ್ತವೇನು?' ಎಂದು ಪ್ರಶ್ನಿಸಿದನು (3-4). ಮಯನು ಹೀಗೆಂದನು: 
""ರಾಕ್ಷಸೇಂದ್ರ, ಇರುವ ವಿಷಯವನ್ನು ಹೇಳುತ್ತೇನೆ ಕೇಳು. ಹೇಮೆಯೆಂಬ 
ಒಬ್ಬ ಅಪ್ಪರೆ ಇದ್ದಾಳೆ. ಅವಳ ಹೆಸರನ್ನು ನೀನು ಕೇಳಿರಬಹುದು. ಶಚಿಯನ್ನು 
ಇಂದ್ರನಿಗೆ ಕೊಟ್ಟಂತೆ, ಅವಳನ್ನು ನನಗೆ ದೇವತೆಗಳು ಪತ್ನಿಯಾಗಿ ಒಪ್ಪಿಸಿದರು... 
ಅವಳಲ್ಲಿನಾನು ಒಂದು ಸಾವಿರ ವರ್ಷಗಳವರೆಗೆ ಅನುರಕ್ತನಾಗಿ ಬಾಳಿದೆನು 
(5-7). ಅನಂತರ ದೇವತೆಗಳ ಕಾರ್ಯಾರ್ಥವಾಗಿ ಅವಳು 
ಹೊರಟುಹೋದಳು. ಅಂದಿನಿಂದ ಹದಿನಾಲ್ಕು ವರ್ಷಗಳಾದವು. ಆ 
ಹೇಮೆಗೋಸ್ಕರ ನಾನು ಒಂದು ಸುವರ್ಣಮಯವಾದ ನಗರವನ್ನೇ 
ನಿರ್ಮಿಸಿದೆನು. ನನ್ನ ಮಾಯಾಶಕ್ಕಿಯಿಂದ ವಜ್ರವೈಡೂರ್ಯ ಖಚಿತವಾಗಿ 
ಅದನ್ನು ಸೃಷ್ಟಿಸಿ ಅವಳೊಡನಿದ್ದೆನು. ಅವಳ ವಿರಹದಿಂದ ದೀನನಾದ ನಾನು 
ಅತ್ವ ಚ ಜಃ ಖತನಾಗಿ, ಈ ನನ ಪ್ರ ಪುತ್ರಿಯನ್ನುಕರೆದುಕೊಂಡು ವನಕ್ಕೆ ಬಂದೆನು. 
ದ ರಾಜ, ಇವಳು ಹೇಮೆಯ ಗರ್ಭದಲ್ಲಿ ಜನಿ ಸಿದ ನನ್ನಮಗಳು (8-10). 


ರಾವಣಾದಿವಿವಾಹಃ 93 


ಕನ್ಯಾ ಹಿ ದ್ವೇ ಕುಲೇ ನಿತ್ಯಂ ಸಂಶಯೇ ಸ್ನಾಪ್ಯ ತಿಷ್ಠತಿ 
ಪುತ್ರದ್ವಯಂ ಮಮಾಪ್ಯಸ್ಯಾಂ ಭಾರ್ಯಾಯಾಂ ಸಂಬಭೂವ ಹಃ ॥ 12 


ಮಾಯಾವೀ ಪ್ರಥಮಸ್ತಾತ ದುಂದುಭಿಸ್ತದನಂತರಃ । 
ಏವಂ ತೇ ಸರ್ವಮಾಖ್ಯಾತಂ ಯಥಾ ತತ್ತ್ವೇನ ಪೃಚ್ಛತಃ || 13 


ತ್ವಾಮಿದಾನೀಂ ಕಥಂ ತಾತ ಜಾನೀಯಾಂ ಕೋ ಭವಾನಿತಿ । 
ಏವಮುಕ್ತಂ ತು ತದ್ರಕ್ಷೋ ವಿನೀತಮಿದಮಬ್ರವೀತ್‌ ॥ 14 


ಅಹಂ ಪೌಲಸ್ಪತನಯೋ ದಶಗ್ರೀವಶ್ಚ ನಾಮತಃ । 
ಮುನೇರ್ವಿಶ್ರವಸೋ ಯಸ್ತು ತೃತೀಯೋ ಬ್ರಹ್ಮಣೋ ಭವತ್‌ ॥ 15 


ಏವಮುಕ್ತಸ್ತದಾ ರಾಮ ರಾಕ್ಷಸೇಂದ್ರೇಣ ದಾನವಃ । 


ಮಹರ್ಷೇಸ್ತನಯಂ ಜ್ಞಾತ್ವಾ ಮಯೋ ಹರ್ಷಮುಪಾಗತ!ಃ ॥ 16 
ದಾತುಂ ದುಹಿತರಂ ತಸ್ಮೈ ರೋಚಯಾಮಾಸ ಯತ್ರ ವೈ | 
ಕರೇಣ ತು ಕರಂ ತಸ್ಯಾ ಗ್ರಾಹಯಿತ್ವಾ ಮಯಸ್ತದಾ ॥ 17 


ಹೊರಟುಬಂದಿದ್ದೇನೆ. ಅಭಿಮಾನಶಾಲಿಗಳಿಗೆ ಕನ್ಯಾಪಿತೃತ್ವವೆಂಬುದು 
ಕಷ್ಟಕರವಾದದ್ದಲ್ಲವೆ? ಹುಟ್ಟಿದ ಕುಲ, ಸೇರಿದ ಕುಲ- ಇವೆರಡು ಕುಲಗಳಿಗೂ 
ಹೆಣ್ಣು ಮಗಳು ಮುಂದೆ ಹೇಗೋ ಎಂಬ ಚಿಂತೆಯನ್ನೊಡ್ಡುತ್ತಾಳೆ. ಈ 
ಪುತ್ರಿಯಲ್ಲದೆ ನನಗೆ ಹೇಮೆಯಲ್ಲಿಇಬ್ಬರು ಪುತ್ರರು ಜನಿಸಿದರು (11-12). 
ಹಿರಿಯವನ ಹೆಸರು ಮಾಯಾವಿ. ಎರಡನೆಯವನು ದುಂದುಬಿ. ನೀನು 
ಕೇಳಿದ್ದರಿಂದ ಎಲ್ಲವನ್ನೂ ನಾನು ಹೇಳಿದ್ದೇನೆ. ಅಯ್ಯಾ, ಈಗ ನೀನು 
ಯಾರೆಂದು ನಾನು ತಿಳಿಯಬಹುದಲ್ಲವೆ?'' ಎಂದನು. ಆಗ ರಾವಣನು 
ನಮ್ರತೆಯಿಂದ "ನಾನು ಪೌಲಸ್ಪನಾದ ವಿಶ್ರವಸಿನ ಪುತ್ರ. ನನ್ನ ಹೆಸರು 
ದಶಗ್ರೀವ. ನನ್ನ ತಂದೆ ಯಾದ ವಿಶ್ರವಸೆಂಬ ಮುನಿಯು ಬ್ರಹ್ಮದೇವನಿಂದ 
ಮೂರನೆಯವನು!' ಎಂದು ನುಡಿದನು (13-15). ರಾಘವ, ರಾಕ್ಷಸೆಂದ್ರನು 
ಹಾಗೆ ನುಡಿಯಲಾಗಿ ಆತನು ಖಯಪಿಪತ್ರನೆಂದರಿತು ಮಯನು 
ಸಂತುಷ್ಠನಾದನು. ತನ್ನ ಮಗಳನ್ನು ದಶಗ್ರೀವನಿಗೆ ಕೊಡುವುದು ಯುಕ್ತವೆಂದು 


04 ಉತ್ತರಕಾಂಡ 
ಪ್ರಹಸನ್‌ ಪ್ರಾಹ ದೈತ್ಯೇಂದ್ರೋ ರಾಕ್ಷಸೇಂದ್ರಮಿದಂ ವಚಃ | 


ಇಯಂ ಮಮಾತ್ಮಜಾ ರಾಜನ್‌ ಹೇಮಯಾಪ್ಪರಸಾ ಧೃತಾ ॥ 18 
ಕನ್ಯಾ ಮಂದೋದರೀ ನಾಮ ಪತ್ತ್ಯರ್ಥಂ ಪ್ರತಿಗೃಹ್ಯತಾಮ್‌ । 
ಬಾಢಮಿತ್ಯೇವ ತಂ ರಾಮ ದಶಗ್ರೀವೋತಭ್ಯಭಾಷತ ॥ 19 
ಪ್ರಜ್ವಾಲ್ಯ ತತ್ರ ಚೈವಾಗ್ನಿಮಕರೋತ್‌ ಪಾಣಿಸಂಗ್ರಹಮ್‌ | 

ಸ ಹಿ ತಸ್ಯ ಮಯೋ ರಾಮ ಶಾಪಾಭಿಜ್ಞಸ್ತಪೋಧನಾತ್‌ ॥ 20 
ವಿದಿತ್ವಾ ತೇನ ಸಾ ದತ್ತಾ ತಸ್ಯ ಪೈತಾಮಹಂ ಕುಲಮ್‌ । 

ಅಮೋಘಾಂ ತಸ್ಯ ಶಕ್ತಿಂ ಚ ಪ್ರದದೌ ಪರಮಾದ್ಭುತಾಮ್‌ || 21 
ಪರೇಣ ತಪಸಾ ಲಬ್ಬಾಂ ಜಫ್ಲವಾಲ್ಲಕ್ಷ್ಮಣಂ ಯಯಾ । 

ಏವಂ ಸ್ವೀಕೃತದಾರೋ ವೈ ಲಂಕಾಯಾ ಈಶ್ವರಃ ಪ್ರಭುಃ ॥ 22 
ಗತ್ವಾ: ತು ನಗರೀಂ ಭಾರ್ಯೇ ಭ್ರಾತೃಭ್ಯಾಂ ಸಮುಪಾಹರತ್‌ । 
ವೈರೋಚನಸ್ಯ ದೌಹಿತ್ರೀಂ ವಜ್ರಜ್ವಾಲೇತಿ ನಾಮತಃ ॥ 23 


ಅವನಿಗೆ ತೋರಿತು. ಕೂಡಲೆ ಮಯನು ರಾವಣನ ಕೈಯಿಂದ ತನ್ನ ಮಗಳ 
ಕೈಯನ್ನು ಹಿಡಿಸಿ ನಸುನಗುತ್ತ ""ರಾಕ್ಷಸೇಶ್ಚರ, ಇವಳು ಹೇಮೆಯೆಂಬ 
ಅಪ್ಪರೆಯಲ್ಲಿಜನಿಸಿದ ನನ್ನಪುತ್ರಿಯಾಗಿದ್ದಾಳೆ. ಇವಳ ಹೆಸರು ಮಂಡೋದರಿ. 
ಈ ಕನೈಯನ್ನುಪತ್ನಿಯಾಗಿ ಪ್ರತಿಗ್ರಹಿಸು'' ಎಂದನು. ದಶಗ್ರೀವನು "“ತಥಾಸ್ತು'' 
ಎಂದು ಹೇಳಿದನು (16-19). ಒಡನೆಯೇ ಮಯನು ಅಗ್ನಿಯನ್ನು 
ಪ್ರತಿಷ್ಠಾಪಿಸಿ ವಿಧಿವತ್ತಾಗಿ. ಮಂಡೋದರಿಯನ್ನು ರಾವಣನಿಗೆ 
ಪಾಣಿಗ್ರಹಣಮಾಡಿಸಿದನು. ದಶಗ್ರೀವನು ಕ್ರೂರಾತ್ಮನಾಗುವನೆಂದು ನುಡಿದ 
ವಿಶ್ರವಸಿನ ಶಾಪವು ಮಯನಿಗೆ ತಿಳಿದಿತ್ತು ಆದರೂ ಅವನು 
ಬ್ರಹ್ನವಂಶಸಂಜಾತನೆಂಬುದನ್ನರಿತು ಮಯನು ರಾವಣನಿಗೆ ಮಗಳನ್ನು 
ಕೊಟ್ಟನು. ಅದ್ಭುತವೂ ಅಮೋಘವೂ ಆದ ಒಂದು ಶಕಾ ಯುಧವನ್ನೂ 
ರಾವಣನಿಗೆ ಇತ್ತನು. ಅದು ಪರಮ ತಪೋಬಲದಿಂದ ಮಯನಿಗೆ ಲಭಿಸಿತ್ತು. 
ಅದನ್ನೇ ರಾವಣನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದ್ದು (20-21). ಹೀಗೆ 
ಲಂಕೇಶ್ವರನು ಮದುವೆಯಾಗಿ ಪತ್ನಿಯೊಡನೆ ಲಂಕೆಗೆ ಹೋದಮೇಲೆ, ತನ್ನ 


ರಾವಣಾದಿವಿವಾಹಃ 95 
ತಾಂ ಭಾರ್ಯಾಂ ಕುಂಭಕರ್ಣಸ್ಯ ರಾವಣಃ ಸಮಕಲ್ಪಯತ್‌ | 


ಗಂಧರ್ವರಾಜಸ್ಯ ಸುತಾಂ ಶೈಲೂಷಸ್ಯ ಮಹಾತ್ಮನಃ ॥ 24 
ಸರಮಾಂ ನಾಮ ಧರ್ಮಜ್ಞಾಂ ಲೇಭೇ ಭಾರ್ಯಾಂ ವಿಭೀಷಣಃ | 
ತೀರೇ ತು ಸರಸೋವೈ ತು ಸಂಜಜ್ಞೇ ಮಾನಸಸ್ಯ ಹಿ ॥ 25 
ಸರಸ್ತದಾ ಮಾನಸಂ ತು ವವೃಧೇ ಜಲದಾಗಮೇ । 

ಮಾತ್ರಾ ತು ತಸ್ಯಾಃ ಕನ್ಯಾಯಾಃ ಸ್ನೇಹೇನಾಕ್ರಂದಿತಂ ವಚಃ ॥ 26 
ಸರೋ ಮಾ ವರ್ಧಯಸ್ಟೇತಿ ತತಃ ಸಾ ಸರಮಾಭವತ್‌ | 

ಏವಂ ತೇ ಕೃತದಾರಾ ವೈ ರೇಮಿರೇ ತತ್ರ ರಾಕ್ಷಸಾಃ ॥ 27 


ಸ್ವಾಂಸ್ವಾಂ ಭಾರ್ಯಾಮುಪಾಗಮ್ಯ ಗಂಧರ್ವಾ ಇವ ನಂದನೇ | 
ತತೋ ಮಂದೋದರೀ ಪುತ್ರಂ ಮೇಘನಾದಮಜೀಜನತ್‌ ॥ 28 


ಸಏವ ಇಂದ್ರಜಿನ್ನಾಮ ಯುಷ್ಕಾಭಿರಭಿಧೀಯತೇ । 
ಜಾತಮಾತ್ರೇಣ ಹಿ ಪುರಾ ತೇನ ರಾವಣಸೂನುನಾ ॥ 29 


ಪ್ಯಾರ್ಪಾಷಾರಾರ್ಪ್ಸಾತಾರಾತಾರರ್ಪಾ್‌ 
ವಜ್ರಜ್ವಾಲೆಯನ್ನು ಕುಂಭಕರ್ಣನಿಗೆ ತಂದುಕೊಂಡು ಮದುವೆಮಾಡಿಸಿದನು. 
ಗಂಧರ್ವರಾಜನಾದ ಶೈಲೂಷನೆಂಬ ಮಹಾತ್ಮನಿಗೆ ಸುರಮೆಯೆಂಬ 
ಮಗಳಿದ್ದಳು. ಅವಳು ಧರ್ಮಿಷ್ಠಳು. ಆಕೆಯನ್ನು ವಿಭೀಷಣನು 
ಮದುವೆಯಾದನು (22-24). ರಾಘವ, ಅವಳಿಗೆ ಸರಮಾ ಎಂಬ ಹೆಸರು 
ಏಕೆ ಬಂದಿತೆಂದರೆ : ಅವಳು ಮಾನಸ ಸರಸಿನ ತೀರದಲ್ಲಿ ಜನಿಸಿದಳು. 
ಆ ಸಮಯದಲ್ಲಿ ಮಳೆಗಾಲವಾದ್ದರಿಂದ ಸರಸ್ಸು ಉಕ್ಕಿ ಬರುತ್ತಿರುವುದನ್ನು 
ನೋಡಿ ಸರಮೆಯ ತಾಯಿಯು "ಸರೋಮಾ'-ಎಲ್ಫೆ ಸರಸ್ತೆ ವರ್ಧಿಸಬೇಡ- 
ಎಂದು ಶಿಶುವಿನ ಮೇಲಿನ ಪ್ರೀತಿಯಿಂದ ಕೂಗಿ ಕೊಂಡಳು. ಆದ್ದರಿಂದ 
ಆ ಮಗುವಿಗೆ ಸರಮಾ ಎಂದು ಹೆಸರಾಯಿತು! ಹೀಗೆ ಆ ಮೂವರು 
ರಾಕ್ಷಸರೂ ವಿವಾಹವಾಗಿ ಪತ್ನಿಯರೊಡನೆ ಸುಖದಿಂದ ಎಹರಿಸುತ್ತಿದ್ದರು 
(25-27). ನಂದನವನದಲ್ಲಿ ಗಂಧರ್ವರು ರಮಿಸುವಂತೆ ತಮ್ಮ 
ಕಾಂತೆಯರೊಂದಿಗೆ ಸುಖಿಸುತ್ತಿದ್ದರು. ಹೀಗಿರಲು ಮಂಡೋದರಿಯು 


06 ಉತ್ತರಕಾಂಡ 
ರುದತಾ ಸುಮಹಾನ್‌ ಮುಕ್ತೋ ನಾದೋ ಜಲಧರೋಪಮಃ | 


ಜಡೀಕೃತಾ ಚ ಸಾ ಲಂಕಾ ತಸ್ಯ ನಾದೇನ ರಾಘವ ॥ 30 
ಹಿತಾ ತಸ್ಯಾಕರೋನ್ನಾಮ ಮೇಘನಾದ ಇತಿ ಸ್ವಯಮ್‌ । 
ಸೋಂ5ವರ್ಧತ ತದಾ ರಾಮ ರಾವಣಾಂತಃಪುರೇ ಶುಭೇ ॥ 31 
ರಕ್ಷ್ಯಮಾಣೋ ವರಸ್ತ್ವೀಭಿಶ್ಶನಃ ಕಾಷ್ಠೈೆರಿವಾನಲಃ । 
ಮಾತಾಪಿತ್ರೋರ್ಮಹಾಹರ್ಷಂ ಜನಯನ್‌ ರಾವಣಾತ್ಮಜಃ ॥ 32 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದ್ವಾದಶಃ ಸರ್ಗಃ 


ಇಂದ್ರಜಿತುವೆಂದು ಕರೆಯುತ್ತಿದ್ದೀರಿ. ಆ ರಾವಣಪುತ್ರನು ಹುಟ್ಟಿದೊಡನೆಯೇ 
ಮೇಘವು ಗುಡುಗಿದಂತೆ ಗಟ್ಟಿಯಾಗಿ ಅಳುತ್ತಿದ್ದನು. ಆ 
ರೋದನದ್ವನಿಯಿಂದ, ರಾಘವ, ಲಂಕಾ ನಗರಿಯೇ ಜಡೀಕೃತವಾಗಿ 
ಕಿವುಡಾಯಿತು (28-30). 

ಆದ್ದರಿಂದ ತಂದೆಯು ಅವನಿಗೆ ಮೇಘನಾದನೆಂದು ಹೆಸರಿಟ್ಟನು. 
ಆಮೇಲೆ ಮೇಘನಾದನು ವೈಭವೋಪೇತವಾದ ರಾವಣಾಂತಃಪುರದಲ್ಲಿ 
ಉತ್ತಮ ಸ್ತ್ರೀಯರ ಲಾಲನೆಯಿಂದ ಬೆಳೆದನು. ಕಟ್ಟಿಗೆಯಲ್ಲಡಗಿದ 
ಬೆಂಕಿಯಂತೆ, ರಾವಣಾತ್ಸಜನು ತಾಯಿತಂದೆಗಳಿಗೆ  ಮಹಾಹರ್ಷ 
ವನ್ನುಂಟುಮಾಡುತ್ತ ವರ್ಧಿಸಿದನು (31-32)ಇಲ್ಲಿಗೆ ಶ್ರೀಮದ್ರಾಮಾಯಣದ 
ಉತ್ತರಕಾಂಡದಲ್ಲಿ ಹನ್ನೆರಡನೆಯ ಸರ್ಗ 


ತ್ರಯೋದಶಃ ಸರ್ಗಃ 
ಧನದದೂತಹನನಮ್‌ 


ಅಥ ಲೋಕೇಶ್ವರೋತ್ಪ್ಸೃಷ್ಟಾ ತತ್ರ ಕಾಲೇನ ಕೇನಚಿತ್‌ | 
ನಿದ್ರಾ ಸಮಭವತ್ತೀವ್ರಾ ಕುಂಭಕರ್ಣಸ್ಯ ರೂಪಿಣೀ ॥ 1 


ತತೋ ಭ್ರಾತರಮಾಸೀನಂ ಕುಂಭಕರ್ಣೋತ ಬ್ರವೀದ್ವಚ।ಃ । 
ನಿದ್ರಾ ಮಾಂ ಬಾಧತೇ ರಾಜನ್‌ ಕಾರಯಸ್ವ ಮಮಾಲಯಮ್‌ ॥ 2 


ವಿನಿಯುಕ್ತಾಸತೋ ರಾಜ್ಞಾ ಶಿಲಿನೋ ವಿಶ್ವಕರ್ಮವತ್‌ 


ಅಕುರ್ವನ್‌ ಕುಂಭಕರ್ಣಸ್ಯ ಕೃಲಾಸಸಮಮಾಲಯಮ್‌ ॥ 3 

ಎಸ್ತೀರ್ಣಂ ಯೋಜನಂ ಶುಭ್ರಂ ತತೋ ದ್ವಿಗುಣಮಾಯತಮ್‌ । 

ದರ್ಶನೀಯಂ ನಿರಾಬಾಧಂ ಕುಂಭಕರ್ಣಸ್ಯ ಚಕ್ರಿರೇ ॥ 4 
ಸರ್ಗ 13 


ಕುಂಭಕರ್ಣನಿಗೋಸ್ಕರ ಶಯನಮಂದಿರದ ನಿರ್ಮಾಣ. 
ಧರ್ಮಮಾರ್ಗದಲ್ಲಿ ನಡೆಯುವಂತೆ ಕುಬೇರನಿಂದ ರಾವಣನಿಗೆ ಸಂದೇಶ. 
ಕುಪಿತನಾದ ರಾವಣನು ಕುಬೇರನಮೇಲೆ ದಂಡೆತ್ತಿ ಹೋಗುವನು. 


ರಾಘವ, ಹೀಗಿರಲು ಲೋಕೇಶ್ವರನಾದ ಬ್ರಹ್ಮನ ವಚನಪ್ರಭಾವದಿಂದ 
ತೀವ್ರಸ್ವಭಾವದ ನಿದ್ರಾದೇವಿಯು ಕುಂಭಕರ್ಣನಿಗೆ ಪ್ರತ್ಯಕ್ಷಳಾದಳು! ಆಗ 
ಕುಂಭಕರ್ಣನು ತನ್ನ ಅಣ್ಣನನ್ನು ನೋಡಿ "ಮಹಾರಾಜ, ನಿದ್ರೆಯು ನನ್ನನ್ನು 
ಬಾಧಿಸುತ್ತಿದೆ. ಆದ್ದರಿಂದ ನನಗಾಗಿ ಒಂದು ಶಯನಮಂದಿರವನ್ನು 
ನಿರ್ಮಿಸಿಕೊಡು'' ಎಂದು ಕೇಳಿದನು (1-2). ಆಮೇಲೆ ರಾಕ್ಷಸೇಂದ್ರನ 
ಆದೇಶದಂತೆ ವಿಶ್ವಕರ್ಮ ಸಮಾನರಾದ ಶಿಲ್ಪಿಗಳು ಕೈಲಾಸದಂತೆ ಭವ್ಯವಾದ 
ಒಂದು ಶಯ್ಯಾಗೃಹವನ್ನು ಕುಂಭಕರ್ಣನಾಗಿ ನಿರ್ಮಿಸಿದರು. ವಿಶಾಲವಾದ 
ಆ ಗೃಹವು ಒಂದು ಯೋಜನ ಅಗಲವಾಗಿಯೂ, ಎರಡು ಯೋಜನ 


% ಉತ್ತರಕಾಂಡ 
ಸ್ಪಾಟಿಕೈಃ ಕಾಂಚನೈಶ್ಚಿತೆ ೈಃ ಸ್ತಂಭೈಃ ಸರ್ವತ್ರ ಶೋಭಿತಮ್‌ । 


ವೈದೂರ್ಯಕೃತಸೋಪಾನಂ ಕಿಂಕಿಣೀಜಾಲಕಂ ತಥಾ ॥ 5 
ದಾಂತತೋರಣವಿನ್ಯಸ್ತಂ ವಜ್ರಸ್ಫಟಿಕವೇದಿಕಮ್‌ 

ಮನೋಹರಂ ಸರ್ವಸುಖಂ ಕಾರಯಾಮಾಸ ರಾಕ್ಷಸಃ ॥ 6 
ಸರ್ವತ್ರ ಸುಖದಂ ನಿತ್ಯಂ ಮೇರೋಃ ಪುಣ್ಯಾಂ ಗುಹಾಮಿವ | 

ತತ್ರ ನಿದಾ ್ರಾಸಮಾವಿಷ್ಯ' ಕುಂಭಕರ್ಣೋ ಮಹಾಬಲಃ || 7 
ಬಹೂನ್ಯಬ್ದಸಹಸ್ರಾಣಿ ಶಯಾನೋ ನ ಪ್ರಬುಧ್ಯತೇ | 

ನಿದ್ರಾಭಿಭೂತೇ ತು ತದಾ ಕುಂಭಕರ್ಣೇ ದಶಾನನಃ ॥ 8 
ದೇವರ್ಷಿಯಕ್ಷಗಂಧರ್ವಾನ್‌ ಸಂಜಫ್ಲೇ ಹಿ ನಿರಂಕುಶಃ 

ಉದ್ಯಾನಾನಿ ಚ ಚಿತ್ರಾಣಿ ನಂದನಾದೀನಿ ಯಾನಿ ಚ ॥ 9 
ತಾನಿ ಗತ್ವಾ ಸುಸಂಕ್ರ ದ್ದೋ ಭಿನತ್ತಿ ಸ್ಥ ದಶಾನನಃ । 

ನದೀಂ ಗಜ ಇವ ಕ್ರೀಡಫ್‌ ವೃಕ್ಷಾನ್‌ ವಾಯುರಿವ ಕ್ಷಿಪನ್‌ ॥ 10 





ಉದ್ದವಾಗಿಯು ಇದ್ದಿತು! ಸ್ಪಟಿಕಮಯವೂ, ಕಾಂಚನಮಯವೂ ಆದ 
ಚಿತ್ರಾಕಾರದ ಸ್ತಂಭಗಳಿಂದ ಶೋಭಿತವಾಗಿಯೂ, ವೈಡೂರ್ಯದ 
ಸೋಪಾನಗಳಿಂದ ರಂಜಿತವಾಗಿಯೂ 'ಕಿರುಗೆಜ್ಜೆಗಳಿಂದ ಅಲಂಕೃತವಾಗಿಯೂ 
ಇದ್ದಿತು (3-4). ಹೆಬ್ಬಾಗಿಲಿನ ಕಮಾನು ದಂತನಿರ್ಮಿತವಾಗಿಯೂ 
ವೇದಿಕೆಯು ವಜ್ರಗಳಿಂದಲೂ, ಸ್ಫಟಿಕಮಣಿಗಳಿಂದಲೂ ಕೆತ್ತಲ್ಪಟ್ಟುದಾಗಿಯೂ 
ಇತ್ತು. ಹೀಗೆ ಮನೋಹರವೂ. ಸುಖಾವಹವೂ ಆದ ಶಯನಮಂದಿರವನ್ನು 
ರಾವಣನು ಕಟ್ಟಿಸಿದನು (6). ಆ ಮಂದಿರವು ಮೇರುಪರ್ವತದ 
ಸುಂದರವಾದ ಒಂದು ಗುಹೆಯೋ ಎಂಬಂತೆ ಸೌಖ್ಯಕರವಾಗಿತ್ತು. 
ಬಲಾಢ್ಯನಾದ ಕುಂಭಕರ್ಣನು ಅದರಲ್ಲಿಪವಡಿಸಿದನು! ಎಷ್ಟೋ ವರ್ಷಗಳು 
ಕಳೆದುಹೋದರೂ ಅವನಿಗೆ ಎಚ್ಚರವಾಗಲಿಲ್ಲ ಕುಂಭಕರ್ಣನು 
ನಿದ್ರೆಯಲ್ಲಿದ್ದಾಗ ದಶಗ್ರೀವನು ಯಾವ ತಡೆಯೂ ಇಲ್ಲದೆ 
ದೇವರ್ಷಿಯಕ್ಷಗಂಧರ್ವರನ್ನು ಹೀಡಿಸಲಾರಂಭಿಸಿದನು (7-8). ನಂದನಾದಿ 
ಉದ್ಯಾನವನಗಳಿಗೆ ನುಗ್ಗಿ ಕ್ರೋಧದಿಂದ ಅವುಗಳನ್ನು ಧ್ವಂದಸಪಡಿಸುತ್ತಿದನು. 


ಧನದದೂತಹನನಮ್‌ 9 
ನಗಾನ್‌ ವಜ್ರ ಇವೋತ್ಸೃಷ್ಟೋ ವಿಧ್ವಂಸಯತಿ ರಾಕ್ಷಸಃ । 


ತಥಾವೃತ್ತಂ ತು ವಿಜ್ಞಾಯ ದಶಗ್ರೀವಂ ಧನೇಶ್ವರಃ ॥ 11 
ಕುಲಾನುರೂಪಂ ಧರ್ಮಜೋ ವೃತ್ತಂ ಸಂಸ್ಕೃತ್ಯ ಚಾತ್ಮನಃ । 
ಸೌಭ್ರಾತ್ರದರ್ಶನಾರ್ಥಂ ತು ದೂತಂ ವೈಶ್ರವಣಸ್ತದಾ ॥ 12 
ಲಂಕಾಂ ಸಂಪ್ರೇಷಯಾಮಾಸ ದಶಗ್ರೀವಸ್ಯ ವೈ ಹಿತಮ್‌ । 

ಸ ಗತ್ವಾ ನಗರೀಂ ಲಂಕಾಮಾಸಸಾದ ವಿಭೀಷಣಮ್‌ ॥ 13 
ಮಾನಿತಸ್ತೇನ ಧರ್ಮೇಣ ಪೃಷ್ಟಶ್ಚಾಗಮನಂ ಪ್ರತಿ । 

ಪೃಷ್ಟ್ವಾ ಚ ಕುಶಲಂ ರಾಜ್ಞೋ ಜ್ಞಾತೀನಾಂ ಚ ವಿಭೀಷಣಃ ॥ 14 
ಸಭಾಯಾಂ. ದರ್ಶಯಾಮಾಸ ತಮಾಸೀನಂ ದಶಾನನಮ್‌ । 

ಸ ದೃಷ್ಟ್ವಾ ತತ್ರ ರಾಜಾನಂ ದೀಪ್ಯಮಾನಂ ಸ್ವತೇಜಸಾ ॥ 15 
ಜಯೇತಿ ವಾಚಾ ಸಂಪೂಜ್ಯ ತೂಷ್ಣೀಂ ಸಮಭಿವರ್ತತ । 

ತಂ ತತ್ರೋತ್ತಮಪರ್ಯಂಕೇ ವರಾಸ್ತರಣಶೋಭಿತೇ ॥ 16 


ಆ ರಾಕ್ಷಸನು ಆನೆಯಂತೆ ನದಿಗಳಲ್ಲಿ ಕ್ರೀಡಸುತ್ತ ಬರುಗಾಳಿಯಂತೆ 
ಮರಗಳನ್ನು ಕಿತ್ತೆಸೆಯುತ್ತ, ವಜ್ರಾಯುಧದಂತೆ ಕ್ರೀಡಾ ಪರ್ವತಗಳನ್ನು 
ಒಡೆಯುತ್ತ ವಿಧ್ವಂಸಕೃತ್ಯದಲ್ಲಿ ನಿರತನಾದನು (9-10). ದಶಗ್ರೀವನ 
ದುರ್ವರ್ತನೆಯು ಕುಬೇರನಿಗೆ ತಿಳಿಯಿತು. ಆ ಬಗೆಯ ವರ್ತನೆಯು ತಮ್ಮ 
ಕುಲಕ್ಕೆ ಅನುಗುಣವಾದುದಲ್ಲವೆಂದು ಆಲೋಚಿಸಿ, ಆ ಧಮಾ ೯ತ್ಮನು 
ಭ್ರಾತೃವಾತ್ನಲ್ಯದಿಂದ ದಶಗ್ರೀವನಿಗೆ ಹಿತವನ್ನು ಬೋಧಿಸುವುದಕ್ಕಾಗಿ, ಒಬ್ಬ 
ದೂತನನ್ನು ಲಂಕೆಗೆ ಕಳಿಸಿದನು. ಆ ದೂತನು ಲಂಕೆಗೆ ಹೋಗಿ ವಿಭೀಷಣನನ್ನು 
ಮೊದಲು ಕಂಡನು (11-13). ವಿಭೀಷಣನು ಧರ್ಮವಿಧಿಯಂತೆ 
ದೂತನನ್ನು ಉಪಚರಿಸಿ, ಆಗಮನವೃತ್ತಾ ೦ತವನ್ನು ಕೇಳಿ, ಕುಬೇರನ ಮತ್ತು 
ಆತನ ಬಾಂಧವರ ಕುಶಲವನ್ನುವಿಚಾರಿಸಿ, ರಾಜಸಭೆಗೆ ಕರೆತಂದು ದಶಗ್ರೀವನ 
ಸಂದರ್ಶನವನ್ನೇರ್ಪಪಡಿಸಿದನು (14). ಸಿಂಹಾಸನದಲ್ಲಿ ಎರಾಜಿಸುತ್ತಿದ್ದ 
ರಾವಣನನ್ನು ನೋಡಿ ಆ ದೂತನು ""ಮಹಾರಾಜ, ಜಯವಾಗಲಿ!” ಎಂದು 
ಆದರದಿಂದ ಅಭಿನಂದಿಸಿ ಸುಮ್ಮನಾದನು. ರಾವಣನು 


100 ಉತ್ತರಕಾಂಡ 
ಉಪವಿಷ್ಟಂ ದಶಗ್ರೀವಂ ದೂತೋ ವಾಕ್ಯಮಥಾಬ್ರವೀತ್‌ | 


ರಾಜನ್‌ ವದಾಮಿ ತೇ ಸರ್ವಂ ಭ್ರಾತಾ ತವ ಯದಬ್ರವೀತ್‌ ॥ 17 
ಉಭಯೋಃ ಸದೃಶಂ ವೀರ ವೃತ್ತಸ್ಯ ಚ ಕುಲಸ್ಯ ಚ | 

ಸಾಧು ಪರ್ಯಾಪ್ತಮೇತಾವತ್‌ ಕೃತಿಶ್ಚಾರಿತ್ರಸಂಗ್ರಹಃ ॥ 18 
ಸಾಧು ಧರ್ಮೇ ವ್ಯವಸ್ಥಾನಂ ಕ್ರಿಯತಾಂ ಯದಿ ಶಕ್ಕತೇ | 

ದೃಷ್ಟಂ ಮೇ ನಂದನಂ ಭೆಗ್ಗಮೈಷಯೋ ನಿಹತಾಃ ಶ್ರುತಾಃ ॥ 19 
ದೇವತಾನಾಂ ಸಮುದ್ಯೋಗಸ್ವ್ವತ್ತೋ ರಾಜನ್‌ ಮಮ ಶ್ರುತಃ | 
ನಿರಾಕೃತಶ್ವ ಬಹುಶಸ್ತ್ತ್ರಯಾಹಂ ರಾಕ್ಷಸಾಧಿಪ ॥ 20 


ಸಾಪರಾಧೋಃಪಿ ಬಾಲೋ ಹಿ ರಕ್ಷಿತವ್ಯಃ ಸ್ವಬಾಂಧವೈಃ | 
ಅಹಂ ತು ಹಿಮವತ್‌ಪ ೈಷ್ಠಂ ಗತೋ ಧರ್ಮಮುಪಾಸಿತುಮ್‌ ॥ 21 


ರೌದ್ರಂ ವೃತ್ತಂ ಸಮಾಸ್ಮಾಯ ನಿಯತೋ ನಿಯತೇಂದ್ರಿಯಃ । 
ತತ್ರ “ದೇವೋ ಮಯಾ ದೃಷ್ಟ; ಸಹದೇವ್ಯೋಮಯಾ ಪ್ರಭುಃ || 22 


ಪ್ಪವಾ್‌ಕನಗಾದ ಸಾವವಾರ ಇದ್ದಾ ನ್‌ 
(15-16). ದೂತನು ದಶಗ್ರೀವನನ್ನು ಕುರಿತು ಹೀಗೆಂದನು: "ಮಹಾರಾಜ, 
ನಿನ್ನಸೋದರನಾದ ವೈಶ್ರವಣನು ಹೇಳಿಕಳಿಸಿದ ಸಂದೇಶವನ್ನು ತಿಳಿಸುತ್ತೇನೆ. 
ವೀರಾಗ್ರೇಸರ-ದಶಾನನ, ಕುಬೇರನ ಸಂದೇಶವು ನಿಮ್ಮೀರ್ವರ ಕುಲಕ್ಕೂ 
ಚಾರಿತ್ರಪರಂಪರೆಗೂ ಅನುಗುಣವಾದದ್ದು ಆತನ ಸಂದೇಶವೇನೆಂದರೆ: 
ಒಳ್ಳೆಯದು, ಇದುವರೆಗೆ ಆದದ್ದಾಯಿತು; ಇಷ್ಟುಸಾಕು. ಇನ್ನು ಸಚ್ಚಾರಿತ್ರವನ್ನು 
ಸಂಪಾದಿಸಿಕೊಳ್ಳಬೇಕು (17-18). ಸಾಧ್ಯವಾದರೆ ಧರ್ಮಮಾರ್ಗದಲ್ಲಿ 
ನಡೆದುಕೊಳ್ಳಬೇಕು ನಂದನವನವು ನಾಶವಾದ್ದನ್ನು ನಾನು ನೋಡಿದ್ದೇನೆ. 
ಯಷಿಗಳು ಹತರಾದರೆಂಬುದನ್ನು ಕೇಳಿದ್ದೇನೆ. ರಾಕ್ಷಸೇಶ್ವರ, ನಿನ್ನನಿಮಿತ್ತದಿಂದ 
ದೇವತೆಗಳು ಈಗ ಪ್ರತೀಕಾರಕ್ಕಾಗಿ ಸಂನಾಹ ಮಾಡುತ್ತಿರುವರೆಂಬ ಸುದ್ದಿ 
ನನಗೆ ಮುಟ್ಟದೆ. ನನ್ನನ್ನುನೀನು ಅನೇಕ ಬಾರಿ ಧಿಕ್ಕರಿಸಿದ್ದೀಯೆ (19-20). 
ಆದರೆ ಬಾಲಕರು _ ತಪ್ಪಮಾಡಿದರೂ ಬಾಂಧವರು ಅವರ 
ಯೋಗಕ್ಷೇಮಗಳನ್ನುನೋಡಿಕೊಳ ಬೇಕಲ್ಲವೆ? ನಾನಾದರೋ ಇದುವರೆಗೆ 


ಧನದದೂತಹನನಮ್‌ 101 
ಸವ್ಯಂ ಚಕ್ಷುರ್ಮಯಾ ದೈವಾತ್ತತ್ರ ದೇವ್ಯಾಂ ನಿಪಾತಿತಮ್‌ । 


ಕಾನ್ವಿಯಂ ಸ್ಯಾದಿತಿ ಶುಭಾ ನ ಖಲ್ಪನ್ಯೇನ ಹೇತುನಾ ॥ 23 
ರೂಪಂ ಹ್ಯನುಪಮಂ ಕೃತ್ವಾ ರುದ್ರಾಣೀ ತತ್ರ ತಿಷ್ಠತಿ । 

ದೇವ್ಯಾ ದಿವ್ಯಪ್ರಭಾವೇಣ ದಗ್ಗಂ ಸವ್ಯಂ ಮಮೇಕ್ಷಣಮ್‌ ॥ 24 
ರೇಣುಧ್ವಸ್ತಮಿವ ಜ್ಯೋತಿಃ ಪಿಂಗಲತ್ವಮುಪಾಗತಮ್‌ । 
ತತೋತಹಮನ್ಯದ್ವಿಸ್ತೀಣಂ ಗತ್ವಾ ತಸ್ಯ ಗಿರೇಸ್ವಟಮ್‌ ॥ 25 
ತೂಷ್ಟೀಂ ವರ್ಷಶತಾನ್ಯಷ್ಟೌ ಸಮಧಾರಂ ಮಹಾವ್ರತಮ್‌ । 

ಸಮಾಪ್ತೇ ನಿಯಮೇ ತಸ್ಪಿಂಸ್ತ್ರತ್ರ ದೇವೋ ಮಹೇಶ್ವರಃ ॥ 26 
ಪ್ರೀತಃ ಪ್ರೀತೇನ ಮನಸಾ ಪ್ರಾಹ ವಾಕ್ಕಮಿದಂ ಪ್ರಭುಃ । 

ಪೈಂಗಲ್ಯಂ ಯದವಾಪ್ತಂ ಹಿ ದೇವ್ಯಾ ರೂಪನಿರೀಕ್ಷಣಾತ್‌ ॥ 27 
ಪ್ರೀತೋಸಿ ತವ ಧರ್ಮಜ್ಞ ತಪಸಾ ತೇನ ಸುವ್ರತ | 

ಮಯಾ ಚೈತದ್‌ವ್ರತಂ ಚೀರ್ಣಂ ತ್ವಯಾ ಚೈವ ಧನಾಧಿಪ ॥ 28 


ತಪಶ್ಚರಣೆಗಾಗಿ ಹಿಮಾಲಯ ಪರ್ವತಪ್ರಾಂತಕ್ಕೆ ಹೋಗಿದ್ದನು. ರುದ್ರ 
ಪ್ರಸಾದನಾರ್ಥನಾಗಿ ಒಂದು ವ್ರತವನ್ನವಲಂಬಿಸಿ ಜಿತೇಂದ್ರಿಯನಾಗಿ 
ತಪಸ್ಪನ್ನಾಚರಿಸಿದೆನು. ಹೀಗಿರುವಾಗ ಅಲ್ಲಿ ಉಮಾಸಹಿತನಾದ 
ಮಹಾದೇವನನ್ನು ಒಮ್ಮೆ ಕಂಡೆನು (21-22). ಉಮಾದೇವಿಯನ್ನುನಾನು 
"ಇವಳು ಯಾರಿರಬಹುದು?' ಎಂದು ಅಚ್ಚರಿಯಿಂದ ದಿಟ್ಟಿಸಿ ನೋಡಿದೆನು. 
ತಮ್ಮ ಇನ್ನು ಯಾವ ನಿಮಿತ್ತದಿಂದಲೂ ಅಲ್ಲ ಅಸಾಮಾನ್ಯವಾದ 
ದಿವ್ಯರೂಪವನ್ನು ಧರಿಸಿ ಭವಾನಿಯು ಅಲ್ಲಿ ಕಾಣಿಸಿದಳು. ದಶಾನನ, ಆ 
ದೇವಿಯ ದಿವ್ಯಪ್ರಭಾವದಿಂದ ನನ್ನ ಎಡಗಣ್ಣು ಸುಟ್ಟುಹೋಯಿತು! 
(23-24). ಧೂಳೂಮುಚ್ಚಿದ ಜ್ವಾಲೆಯಂತೆ ಪಿಂಗಳವರ್ಣವುಳ್ಳದ್ದಾಯಿತು 
* ಅನಂತರ ನಾನು ಹಿಮಾಚಲದ ಇನ್ನೊಂದು ತಟಕ್ಕೆ ಹೋಗಿ ಮೌನಿಯಾಗಿ 
ಎಂಟುನೂರು ವರ್ಷಗಳವರೆಗೆ ಮಹಾವ್ರತವನ್ನು ಕೈಗೊಂಡನು. ಆ ವ್ರತವು 

ಘೇ ಎಡಗಣ್ಣು ಸುಟ್ಟಿತೆಂದೂ ಬಲಗಣ್ಣು ಪಿಂಗಳವರ್ಣದ್ದಾಯಿತೆಂದೂ ಕೆಲವರು 
ಹೇಳುತ್ತಾರೆ. ಪಿಂಗಳ -ಕಂದುಬಣ್ಣ( Brown). 


102 ಉತ್ತರಕಾಂಡ 
ತೃತೀಯಃ ಪುರುಷೋ ನಾಸ್ತಿ ಯಶ್ಚರೇದ್‌ವ್ರತಮೀದೃಶಮ್‌ | 


ವ್ರತಂ ಸುದುಷ್ಕರಂ ಹ್ಯೇತನ್ಮಯಾ ಹ್ಯುತ್ಬಾದಿತಂ ಪುರಾ ॥ 29 
ತತ್ತಖಿತ್ವಂ ಮಯಾ ಸೌಮ್ಯ ರೋಚಯಸ್ವ ಧನೇಶ್ವರ | 

ತಪಸಾ ನಿರ್ಜಿತಶ್ಚಾಹಂ ಸಖಾ ಮಮ ಭವಾನಘ ॥ 30 
ದೇವ್ಯಾ ದಗ್ಗಂ ಪ್ರಭಾವೇಣ ಯಚ್ಚ ಸವ್ಯಂ ತವೇಕ್ಷಣಮ್‌ । 
ಏಕಾಕ್ಷಿಪಿಂಗಲೇತ್ಯೇವಂ ನಾಮ ಸ್ಥಾಸ್ಯತಿ ಶಾಶ್ವತಮ್‌ ॥ 31 
ಏವಂ ತೇನ ಸಖಿತ್ವಂ ಚ ಪ್ರಾಪ್ಯಾನುಜ್ಞಾಂ ಚೆ ಶಂಕರಾತ್‌ | 

ಆಗತ್ಯ ಚ ಶ್ರುತೋ5ಯಂ ಮೇ ತವ ಪಾಪವಿನಿಶ್ಚಯಃ ॥ 32 
ತದಧರ್ಮಿಷ್ಠ ಸಂಯೋಗಾನ್ನಿವರ್ತ ಕುಲದೂಷಣಾತ್‌ । 

ಚಿಂತ್ಯತೇ ಹಿ ವಧೋಪಾಯಃ. ಸರ್ಷಿಸಂಘ್ಯಃ ಸುರೈಸ್ತವ ॥ 33 
ಏವಮುಕ್ತೋ ದಶಗ್ರೀವಃ ಕ್ರುದ್ಧಃ ಸಂರಕ್ತಲೋಚನಃ । 

ಹಸ್ತೌ ದಂತಾಂಶ್ಚ ಸಂಪೀಡ್ಯ ವಾಕ್ಯ ಮೇತದುವಾಚ ಹ॥ 34 


ಪೂರ್ಣವಾಗಲು ಮಹೇಶ್ವರನು 'ಪ್ರಸಸ್ತನಾಗಿ "ಸೌಹಷ್ಟಸರಪರಾಶ 
ಮಾತನಾಡಿದನು (25-26). ಆ ಸ ಸ್ವಾಮಿಯು ' 'ವೈಶ್ರವಣ, ದೇವಿಯ 

ಪವನ್ನುನೋಡಿದ್ದರಿಂದ ನಿನ್ನನೇತ್ರವು ಪಿಂಗಳವಾಯಿತಲ್ಲವೆ? ನಿನ್ನತಪಸಿಗೆ 
ಸಂತುಷ್ಠನಾಗಿದ್ದೇನೆ. ನಾನೊಬ್ಬನು ಈ ಮಹಾವ್ರತವನ್ನು ಆಚರಿಸಿದ್ದೇನೆ. ಈಗ 
ನೀನು ಆಚರಿಸಿದ್ದೀಯೆ (27-28). ಇಂತಹ ದುಷ್ಕರವಾದ ವ್ರತವನ್ನು 
ಆಚರಿಸಬಲ್ಲಮೂರನೆಯವನನಿಲ್ಲ ಇದು ಅತ್ಯಂತ ಕಠಿಣವಾದ ನಿಯಮ. 
ಈ ನಿಯಮವನ್ನು ಗೊತ್ತುಮಾಡಿದವನು ನಾನೇ. ಆದ್ದರಿಂದ, 
ಸೌಮ್ಯ-ಧನೇಶ್ವರ, ಇನ್ನು ಮೇಲೆ ನನಗೆ ಮಿತ್ರನಾಗಿರು. ತಪೋ 
ಮಹಿಮೆಯಿಂದ ನನ್ನನ್ನು ವಶಮಾಡಿಕೊಂಡಿದ್ದೀಯೆ. ನನ್ನ ಸಖನಾಗು 
(29-30). ಭವಾನಿಯ ಮಹಿಮೆಯಿಂದ ನಿನ್ನ ಎಡಗಣ್ಣು 
ದಗ್ಗವಾಯಿತಲ್ಲವೆ? ಇನ್ನು ಮೇಲೆ "ಏಕಾಂಕ್ಷಿಪಿಂಗಲ' ಎಂಬ ಹೆಸರು ನಿನಗೆ 
ಶಾಶ್ವತವಾಗಿ ಉಳಿಯುವುದು. ಹೀಗೆ ಪರಮೇಶ್ವರನ ಸಖ್ಯವನ್ನು ಪಡೆದು 
ಆತನ ಅನುಜ್ಞೆಯಂತೆ ನಾನು ಹಿಂದಿರುಗಿಬಂದೆನು. ಬಂದಮೇಲೆಯೇ ನಿನ್ನ 


ಧನದದೂತಹನನಮ್‌ 103 
ವಿಜ್ಞಾತಂ ತೇ ಮಯಾ ದೂತ ವಾಕ್ಕಂ ಯಸ್ಯ ಪ್ರಭಾಷಸೇ । 


ನೈವ ತ್ವಮಸಿ ನೈವಾಸೌ ಭ್ರಾತ್ರಾ ಯೇನಾಸಿ" ಚೋದಿತಃ ll 35 
ಹಿತಂ ನೈಷ ಮಮೈ ತದ್ದಿ ಬ್ರವೀತಿ ಧನರಕ್ಷಕಃ | 

ಮಹೇಶ, ರಸಖಿತ್ವ ಕ ತು ಮೂಢ ಶ್ರಾವಯಸೇ ಕಿಲ ॥ 36 
ನ ಚೇದಂ ಕ್ಷಮಣೇಯಂ ಮೇ ಯದೇತದ್ದಾಸಿತಂ ತ್ವಯಾ | 
ಯದೇತಾವನ್ನಯಾ ಕಾಲಂ ದೂತ ತಸ್ಯ ತು "ಮರ್ಷಿಕಮ್‌ | 37 
ನ ಹಂತವ್ಯೋ ಗುರುರ್ಜೇಷ್ಠ್ಮೋ ಮಯಾಯಮಿತಿ ಮನ್ಯತೇ । 

ತಸ್ಯ ತ್ತಿ ದಾನೀಂ ಶ್ರುತ್ವಾ ಮೇ 'ವಾಕ್ಕ ಮೇಷ ಕೃತಾ ಮತಿಃ | 38 


ತ್ರೀನ್‌ ಲೋಕಾನಹಿ ಜೇಷ್ಯಾಮಿ ಬಾಹುವೀರ್ಯಮುಪಾಶ್ರಿತಃ । 
ಏತನ್ಮುಹೂರ್ತಮೇವಾಹಂ ತಸ್ಯೈಕಸ್ಯ ತು ವೈ ಕೃತೇ ॥ 39 


ಚತುರೋ ಲೋಕಪಾಲಾಂಸ್ತಾನ್ನಯಿಷ್ಯಾಮಿ ಯಮಕ್ಷಯಮ್‌ । 
ಏವಮುಕ್ತಾತು ಲಂಕೇಶೋ 'ದೂತಂ ಖಡ್ಗೇನ ಜಫ್ಲಿವಾನ್‌ ॥ 40 


ಸಂಗವನ್ನು ಮಾಡಬೇಡ. ಅದರಿಂದ ನಮ್ಮಕುಲಕ್ಕೆ ಕೆಟ್ಟಹೆಸರು ಬರುತ್ತದೆ. 
ಈಗಾಗಲೇ ಯಷಿಗಳೂ ದೇವತೆಗಳೂ ಸೇರಿ ನಿನ್ನನ್ನು ವಧಿಸುವುದಕ್ಕಾಗಿ 
ಉಪಾಯವನ್ನು ಹವಣಿಸುತ್ತಿದ್ದಾರೆ'' ಎಂದು ಕುಬೇರನ ಸಂದೇಶವನ್ನು 
ದೂತನು ತಿಳಿಸಿದನು (33). ಶ್ರೀರಾಮ, ದೂತನ ನುಡಿಯನ್ನು ಕೇಳಿ 
ದಶಗ್ರೀವನು ಕ್ರುದ್ದನಾದನು. ಕಣ್ಣುಗಳು ಕೆಂಪಡರಿದವು. ಕೈಗಳನ್ನು 
ಹೊಸೆಯುತ್ತ ಹಲ್ಲುಗಳನ್ನು ಕಡಿಯುತ್ತ « ಆತನು ""ಎಲೈ ದೂತ, ನಿನ್ನ ಮಾತಿನ 
ಅಭಿಪ್ರಾ ಯವಾಯಿತು] 'ಇನ್ನು ಮುಗಿಯಿತು ನನ್ನ ಕಥೆ! pe 
ಉಳಿಯಲಾರ. ನನ್ನ ಸೋದರನೆಂದುಕೊಳ್ಳುವ ಅವನ ಪ್ರೇರಣೆಯಿಂದ 
ಬಂದೆಯಲ್ಲವೆ? (34-35). ಹಣದ ಗಂಟನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ 
ಆತನು ಹೀಗೆ ಉಪದೇಶಮಾಡಿದ್ದಾನೆ! ಈ ನುಡಿ ನನಗೆ ಹಿತಕರವಾದ್ದಲ್ಲ! 
ಎಲ್ಲೆ ಮೂಢ, ಅವನು ಮಹೇಶ್ವರನಿಗೆ ಮಿತ್ರನಾಗಿರುವನೆಂಬುದನ್ನು 
ಹೇಳುವುದಕ್ಕಾಗಿ ಅಲ್ಲವೆ ನೀನು ಬಂದದ್ದು? ನಿನ್ನ ಮಾತು ಸರ್ವಥಾ 


104 ಉತ್ತರಕಾಂಡ 


ದದೌ ಭಕ್ಷಯಿತುಂ ಹ್ಯೇನಂ ರಾಕ್ಷಸಾನಾಂ ದುರಾತ್ಮನಾಮ್‌ | 
ತತಃ ಕೃತಸ್ವಸ್ತಯನೋ ರಥಮಾರುಹ್ಯ ರಾವಣಃ ॥ 41 


ತೈಲೋಕ್ಯವಿಜಯಾಕಾಂಕ್ಷೀ ಯಯೌ ಯತ್ರ ಧನೇಶ್ವರಃ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರಯೋದಶಃ ಸರ್ಗಃ 


ತರಾರಾರ್ಪಾರ್ಟಾರರ್ಟಾರ್ಪಾರ್ಪಾಸರಾಾ್‌ 
ಬೇರೆ ಕಾರಣದಿಂದ (36-37) ಎಷ್ಟಾದರೂ ಕುಬೇರನು ನನಗೆ ಜ್ಯೇಷ್ಠ 
ಸಂಮಾನ್ಯ ಎಂದು ತಿಳಿದು ಆತನನ್ನು ಕೊಲ್ಲದೆ ಇದ್ದೆನು. ಈಗ ಆತನ 
ಸಂದೇಶವನ್ನು ಕೇಳಿದಮೇಲೆ, ನನ್ನ ಬುದ್ದಿ ವ್ಯತ್ಯಸ್ತವಾಯಿತು. ನನ್ನ 
ಭುಜಬಲದಿಂದಲೇ ಮೂರು ಲೋಕಗಳನ್ನೂ ಗೆಲ್ಲುವೆನು. ಇದೋ, ಈ 
ಕ್ಷಣದಲ್ಲಿಯೇ ಹೊರಟು ಆತನ ನಿಮಿತ್ತವಾಗಿ ನಾಲ್ವರು ದಿಕ್ಷಾಲಕರನ್ನೂ ವಧಿ 
ಸುವನು!'' ಎಂದು ಅಬ್ಬರಿಸಿದನು. ಒಡನೆಯೇ ರಾವಣನು ಖಡ್ಗವನೆತ್ತಿ 
ಆ ದೂತನನ್ನು ಸಂಹರಿಸಿದನು (38-40). ಅವನನ್ನು ಭಕ್ತಿಸುವುದಕ್ಕಾಗಿ 
ದುರಾತ್ಮರಾದ ರಾಕ್ಷಸರಿಗೆ ಕೊಟ್ಟನು. ಅನಂತರ ತೈಲೋಕ್ಕವನ್ನೂ 
ಜಯಿಸಬೇಕೆಂಬ ಆಕಾಂಕ್ಷೆಯಿಂದ ರಾವಣನು ಮಂಗಳಾಶಾಸನವನ್ನು 
ಮಾಡಿಸಿಕೊಂಡು ರಥವನ್ನೇರಿ, ಮೊದಲು ಕುಬೇರನ ನಗರಕ್ಕೆ ಧಾಳಿಯಿಟನು 


(41). 


ಚತುರ್ದಶ ಸರ್ಗಃ 
ಯಕ್ಷರಕ್ಷೋಯುದ್ಧಮ್‌ 


ತತಸ್ತು ಸಚಿವೈಃ ಸಾರ್ಧಂ ಷಡಿ ಡಿರ್ನಿತ್ಯಂ ಬಲೋದ್ಧತ್ಯೆಃ 
ಮಹೋದರಪ್ರಹಸ್ತಾಭ್ಯಾಂ ಮೌರೀಚಶುಕಸಾರಣೆ || ] 


ಧೂಮ್ರಾಕ್ಷೇಣ ಚ ವೀರೇಣ ನಿತ್ಯಂ ಸಮರಗೃದ್ದುನಾ । 
ಸಂವೃತಃ ಪ್ರಯಯೌ ಶ್ರೀಮಾನ್‌ ಕ್ರೋಧಾಲ್ಲೋಕಾನ್‌ ದಹನ್ನಿವ ॥ 2 


ಪುರಾಣಿ ಸ ನದೀಃ ಶೈಲಾನ್‌ ವನಾನ್ಯುಪವನಾನಿ ಚ । 
ಅತಿಕ್ರಮ್ಯ ಮುಹೂರ್ತೆನ ಕೈಲಾಸಂ ಗಿರಿಮಾಗಮತ್‌ ॥ 3 


ಸಂನಿವಿಷ್ಠಂ ಗಿರೌ ತಸ್ಟಿನ್‌ ರಾಕ್ಷಸೇಂದ್ರಂ ನಿಶಮ್ಯ ತು । 
ಯುದ್ದೇತತ್ಯರ್ಥಕೃತೋತ್ಪಾಹಂ ದುರಾತ್ಮಾನಂ ಸಮಂತ್ರಿಣಮ್‌ ॥ 4 


ಯಕ್ಷಾ ನ ಶೇಕುಃ ಸಂಸ್ಥಾತುಂ ಪ್ರಮುಖೇ ತಸ್ಯ ರಕ್ಷಸಃ । 
ರಾಜ್ಞೋ ಭ್ರಾತೇತಿ ವಿಜ್ಞಾಯ ಗತಾ ಯತ್ರ ಧನೇಶ್ವ ರಃ ॥ 5 


ಸರ್ಗ 14 
ಯಕ್ಷರೊಡನೆ ರಾವಣಸ್ಸನಿಕರ ಯುದ್ಧ ಯಕ್ಷರ ಪರಾಜಯ. 

ಶ್ರೀರಾಮ, ದಂಡಯಾತ್ರೆಗೆ ಹೊರಟ ರಾವಣನೊಡನೆ 
ಬಲೋದ್ಧತರಾದ ಮಹೋದರ, ಪ್ರಹಸ್ತ, ಮಾರೀಚ, ಶುಕ, ಸಾರಣ ಮತ್ತು 
ಧೂಮಾಕ್ಷರೆಂಬ ಆರುಮಂದಿ ಸಚಿವರೂ ಪ್ರಯಾಣಮಾಡಿದರು. 
ಧೂಮ್ರಾಕ್ಷನಂತೂ ಸದಾ ಯುದ್ಧಕ್ಕಾಗಿ ಕಾಲುಕೆರೆಯತಕ್ಕವನು. ತೇಜಸ್ವಿಯಾದ 
ರಾವಣನು ಮೂರು ಲೋಕಗಳನ್ನೂ ಸುಡುವನೋ ಎಂಬಂತೆ 
ಉಗ್ರದರ್ಪದಿಂದ ಹೊರಟಿದ್ದನು (1-2). ಆತನು ದಾರಿಯಲ್ಲಿ ವಿವಿಧ 
ನಗರ ನದೀ, ಗಿರಿಗಳನ್ನೂ ,ವನೋಪವನಗಳನ್ನೂದಾಟಿ ಅಲ್ಲಕಾಲದಲ್ಲಿಯೇ 
ಕೃಲಾಸಗಿರಿಗೆ ಬಂದು ಸೇರಿದನು. ದುರಾತ್ಮನಾದ ರಾಕ್ಷಸೇಂದ್ರನು 
ಯುದ್ದೋತ್ಸಾಹದಿಂದ. ಮಂತ್ರಿ ಸಮೇತನಾಗಿ ಬಂದು ಬೆಟ್ಟದಲ್ಲಿ 


106 ಉತ್ತರಕಾಂಡ 
ತೇ ಗತ್ವಾ ಸರ್ವಮಾಚಖ್ಯುರ್ಭ್ರಾತುಸ್ತಸ್ಕ ಚಕೀರ್ಷಿತಮ್‌ । 


ಅನುಜ್ಞಾತಾ ಯಯುರ್ಥ್ಹಷ್ಟಾ ಯುದ್ಧಾಯ ಧನದೇನ ತೇ ॥ 6 
ತತೋ ಬಲಾನಾಂ ಸಂಕ್ಷೋಭೋ ವ್ಯವರ್ಧತ ಇವೋದಧೇಃ । 

ತಸ್ಯ ನೈರ್ಮುತರಾಜಸ್ಯ ಶೈಲಂ ಸಂಚಾಲಯನ್ನಿವ | 7 
ತತೋ ಯುದ್ದಂ ಸಮಭವದ್ಯಕ್ಷರಾಕ್ಷಸಸಂಕುಲಮ್‌ । 
ವ್ಯಥಿತಾಶ್ಚಾಭವಂಸ್ತತ್ರ ಸಚಿವಾ ರಾಕ್ಷಸಸ್ಯ ತೇ ॥ ॥ 
ಸ ದೃಷ್ಟ್ವಾ ತಾದೃಶಂ ಸೈನ್ಯಂ ದಶಗ್ರೀವೋ ನಿಶಾಚರಃ । 

ಹರ್ಷನಾದಾನ್‌ ಬಹೂನ್‌ ಕೃತ್ವಾ ಸಕ್ರೋಧಾದಭ್ಯಾಧಾವತ ॥ 9 


ಯೇ ತು ತೇ ರಾಕ್ಷಸೇಂದ್ರಸ್ಯ ಸಚಿವಾ ಘೋರವಿಕ್ರಮಾಃ | 
ತೇಷಾಂ ಸಹಸ್ರಮೇಕೈಕೋ ಯಕ್ಷಾಣಾಂ ಸಮಯೋಧಯತ್‌ ॥ 10 


ತತೋ ಗದಾಭಿರ್ಮುಸಲೈರಸಿಭಿಃ ಶಕ್ತಿತೋಮರೈಃ । 
ಹನ್ಯಮಾನೋ ದಶಗ್ರೀವಸ್ತತ್‌ ಸೈನ್ಯಂ ಸಮಗಾಹತ ॥ 11 


ಬೀಡುಬಿಟ್ಟಿರುವನೆಂಬುದು ಯಕ್ಷರಿಗೆ ತಿಳಿಯಿತು. `'ಅವನನ್ನೆದುರಿಸಲು 
ಯಕ್ಷರಿಗೆ ಧದೈರ್ಯವಾಗಲಿಲ್ಲ ಅಲ್ಲದೆ ರಾವಣನು ತಮ್ಮ ರಾಜನಾದ ಕುಬೇರನ 
ಸೋದರನಾದ್ದರಿಂದ ಆತನಿಗೆ ಈ ವಿಷಯವನ್ನು ತಿಳಿಸಬೇಕೆಂದು ಕುಬೇರನ 
ಬಳಿಗೆ ಹೋದರು (3-5). ಸೋದರನ ದುರುದ್ದೇಶವನ್ನು ಅವರು 
ನಿವೇದಿಸಲಾಗಿ, ಯುದ್ಧವನ್ನಾರಂಭಿಸಬೇಕೆಂದು ವೈಶ್ರವಣನ 
ಅನುಜ್ಞೆಯಾಯಿತು. ಯಕ್ಷರು ಉತ್ಪಾಹದಿಂದ ಬಂದು ರಾಕ್ಷಸಪಡೆಯನ್ನು 
ಎದುರಿಸಿದರು. ರಾವಣಸ್ಸೆನಿಕರ ಆರ್ಭಟವು ಮಹಾಸಾಗರದ ಅಬ್ಬರದಂತೆ 
ಉಬ್ಬಿತು. ಕೃಲಾಸಶೈಲವೇ ಅಲ್ಲಾಡುವುದೋ ಎಂಬಂತೆ ತೋರಿತು (651) 
ಯಕ್ಷರಾಕ್ಷಸರಿಗೆ ಘೋರವಾದ ಕಾಳಗವು ನಡೆಯಿತು. ರಾಕ್ಷಸಸಚಿವರು 
ಮುಂದೇನಾಗುವುದೋ ಎಂದು ಭೀತರಾದರು (8). ದಶಗ್ರೀವನು 
ಯಕ್ಷಸೇನೆಯನ್ನು ನೋಡಿ ರಣೋತ್ಪಾಹದಿಂದ ಸಿಂಹನಾದಗೈಯುತ್ತ, 
ರೋಷಾವಿಷ್ಠನಾಗಿ ನುಗ್ಗಿದನು, ಭೀಮವಿಕ್ರಮರಾದ ರಾವಣಮಂತ್ರಿಗಳಲ್ಲಿ 
ಒಬ್ಬೊಬ್ಬನೂ ಒಂದೊಂದು ಸಾವಿರ ಯಕ್ಷರನ್ನೆದುರಿಸಿದನು (9-10). 


ಯಕ್ಷರಕ್ಷೋಯುದ್ಧಮ್‌ 107 
ಸ ನಿರುಚ್ಚ್ಯಾಸವತ್ತತ್ರ ವಧ್ಯಮಾನೋ ದಶಾನನಃ । 


ವರ್ಷದ್ದಿರಿವ ಜೀಮೂತೈರ್ಧಾರಾಭಿರವರುಧ್ಯತ ॥ 12 
ನ ಚಕಾರ ವ್ಯಥಾಂ ಚೈವ ಯಕ್ಷಶಸ್ತೈಃ ಸಮಾಹತಃ | 
ಮಹೀಧರ ಇವಾಂಭೋದೈರ್ಧಾರಾಶತಸಮುಕ್ಷಿತಃ ॥ 13 


ಸ ದುರಾತ್ಮಾ ಸಮುದ್ರಮ್ಯ ಕಾಲದಂಡೋಪಮಾಂ ಗದಾಮ್‌ । 
ಪ್ರವಿವೇಶ ತತಃ ಸೈನ್ಯಂ ನಯನ್‌ ಯಕ್ಷಾನ್‌ ಯಮಕ್ಷಯಮ್‌ ॥ 14 


ಸ ಕಕ್ಷಮಿವ ವಿಸ್ತೀರ್ಣಂ ಶುಷ್ಟೇಂಧನಮಿವಾಕುಲಮ್‌ । 


ವಾತೇನಾಗ್ನಿರಿವಾದೀಪ್ತೋ ಯಕ್ಷಸೈನ್ಯಂ ದದಾಹ ತತ್‌ ॥ 15 
ತೈಸ್ತು ತತ್ರ ಮಹಾಮಾತ್ಮೈರ್ಮಹೋದರಶುಕಾದಿಭಿಃ | 
ಅಲ್ಟಾವಶೇಷಾಸ್ತೇ ಯಕ್ಷಾಃ ಕೃತಾ ವಾತೈರಿವಾಂಬುದಾಃ ॥ 16 
ಕೇಚಿತ್‌ಸಮಾಹತಾ ಭಗ್ನಾಃ ಪತಿತಾಃ ಸಮರಕ್ಷಿತೌ । 

ಓಷ್ಕಾಂಶ್ಚ ದಶನೈಸ್ತೀಕ್ಷ್ವೈೆರದಶನ್‌ ಕುಪಿತಾ ರಣೇ ॥ 17 


ತಿವಿಯುತ್ತಿದ್ದರೂ ದಶಗ್ರೀವನು ಲೆಕ್ಕಿಸದೆ ಯಕ್ಷಸೇನೆಯೊಳಗೆ ನುಗ್ಗಿದನು. 
ಕಾರ್ಮೋಡಗಳು ಎಡಬಿಡದೆ ಧಾರಾಕಾರವಾಗಿ ಮಳೆಸುರಿಸುವಂತೆ ಯಕ್ಷರು 
ಪ್ರಹರಿಸುತ್ತಿರುವಾಗ, ರಾವಣನಿಗೆ ಉಸಿರುಕಟ್ಟಿದಂತಾಯಿತು (11-12). 
ಆದರೆ ರಾಕ್ಷಸೇಂದ್ರನು ಅದೊಂದನ್ನೂ ಗಣಿಸಲಿಲ್ಲ ಹಿಂದೆಗೆಯಲಿಲ್ಲ 
ಮೇಘಪಂಕ್ತಿಗಳ ವರ್ಷಧಾರೆಗಳಿಗೆ ಪರ್ವತವು ಜಗ್ಗದಂತೆ, ಯಕ್ಷರ 
ಶಸ್ತಾಹತಿಗಳಿಗೆ ದಶಾನನನು ಜಗ್ಗಲಿಲ್ಲ ಆ ದುರಾತ್ಮನು ಕಾಲದಂಡದಂತಿದ್ದ 
ಗದೆಯನ್ನೆತ್ತಿ ಅಪಳಿಸುತ್ತಾ ಯಕ್ಷರನ್ನು ಸದೆಬಡಿದು ಕೊಲ್ಲುತ್ತ ಹೋದನು 
(13-14). ವಿಶಾಲವಾಗಿ ಹರಡಿದ ಹುಲ್ಲಿನ ಮೆದೆಗಳನ್ನೂ ಒಣಕಟ್ಟಿಗೆಯ 
ರಾಶಿಗಳನ್ನೂ ವಾತೋಜ ೦ಭಿತ ವಹ್ನಿಯಂತೆ, ಯಕ್ಷಸೇನೆಯನ್ನು ಸುಟ್ಟು 
ಉರುಬಿದನು. ಇತ್ತ ಮಹೋದರ, ಶುಕ ಮೊದಲಾದ ಮಹಾಮಾತ್ಮರು, 
ಚಂಡಮಾರುತಗಳು ಅಂಬುದಗಳನ್ನುಇಂಬುಗೆಡಿಸುವಂತೆ, ಯಕ್ಷಸೈನಿಕರನ್ನು 
ಕಂಗೆಡಿಸಿ ಹೊಡೆದೋಡಿಸಿದರು (15-16). ಕೆಲವು ಯಕ್ಷರು ಹತರಾದರು; 


108 ಉತ್ತರಕಾಂಡ 


ಶ್ರಾಂತಾಶ್ಚಾನ್ಯೋನ್ಯಮಾಲಿಂಗ್ಯ ಭ್ರಷ್ಟಶಸ್ತ್ರಾ ರಣಾಜಿರೇ । 
ಸೀದಂತಿ ಚ ತದಾ ಯಕ್ಷಾಃ ಕೂಲಾ ಇವ ಜಲೇನ ಹ ॥ 18 


ಹತಾನಾಂ ಗಚ್ಛತಾಂ ಸ್ವರ್ಗಂ ಯುಧ್ಯತಾಂ ಪೃಥಿವೀತಲೇ । 
ಪ್ರೇಕ್ಷತಾಮೃ ಹಿಸಂಘಾನಾಂ ನ ಬಭೂವಾಂತರಂ ದಿವಿ ॥ 19 


ಭಗ್ನಾಂಸ್ತು ತಾನ್‌ ಸಮಾಲಕ್ಷ್ಯ ಯಕ್ಷೇಂದ್ರಾಸ್ತು ಮಹಾಬಲಾನ್‌ । 
ಧನಾಧ್ಯಕ್ಷೋ ಮಾಜಾ ಪ್ರೇಷಯಾಮಾಸ ಯಕ್ಷಕಾನ್‌ ॥ 20 


ಏತಸ್ಸಿನ್ನಂತರೇ ರಾಮ ವಿಸ್ತೀರ್ಣಬಲವಾಹನಃ | 
ಆಗಮತ್‌ ಸುಮಹಾನ್‌ ಯಕ್ಷೋ ನಾಮ್ನಾ ಸಂಯೋಧಕಂಟಕಃ ॥ 21 


ತೇನ ಚಕ್ರೇಣ ಮಾರೀಚೋ ವಿಷ್ಣುನೇವ ರಣೇ ಹತಃ । 


ಪತಿತೋ ಭೂತಲೇ ಶೈಲಾತ್‌ ಕ್ಷೀಣಪುಣ್ಯ ಇವಾಂಬರಾತ್‌ ॥ 22 
ಸಸಂಜ್ಞಸ್ತು ಮುಹೂರ್ತೇನ ಸ ವಿಶ್ರಮ್ಯ ನಿಶಾಚರಃ । 
ತಂ ಯಕ್ಷಂ ಯೋಧಯಾಮಾಸ ಸ ಚ ಭಗ್ಗಃ ಪ್ರದುದ್ರುವೇ॥ 23 


ಕೆಲವರು ಕೈಕಾಲುಗಳನ್ನು ಮುರಿದುಕೊಂಡರು; ಕೆಲವರು ರಣರಂಗದಲ್ಲಿ 
ಒರಗಿದರು; ಕೆಲವರು ಕುಪಿತರಾಗಿ ಹಲ್ಲುಗಳಿಂದ ಅವಡುಗಚ್ಚಿದರು; 
ಉಳಿದವರು ಬಸವಳಿದು ಶಸ ಗಳನ್ನು ಬಿಸುಟು ಒಬ್ಬರನ್ನೊಬ್ಬರು 
ಆಲಿಂಗಿಸಿಕೊಂಡು, ನದೀಪ್ರವಾಹದ ಹೊಡೆತಕ್ಕೆ ಸಿಕ್ಕಿದ ಗ 
ಕುಸಿದುಬಿದ್ದರು (17-18). ಪೃಥಿವಿಯಲ್ಲಿ ಯುದ್ಧಮಾಡಿ ಸ್ವರ್ಗವನ್ನೇರಿ 
ಯಕ್ಷರಾಕ್ಷಸರ ಯುದ್ಧವನ್ನು ನೋಡುತ್ತಿದ್ದ ದೇವಗಣಗಳಿಂದಲೂ 
ಯಷಿಸಂಘಗಳಿಂದಲೂ ಆಕಾಶವು ನಿಬಿಡವಾಗಲು, ಅಲ್ಲಿ ಸ್ಥಳವೇ 
ಇಲ್ಲದಂತಾಯಿತು. ಯಕ್ಷರು ಸಮರಾಂಗಣದಲ್ಲಿ ಭಗ್ಗರಾದುದನರಿತು 
ಕುಬೇರನು ಬಲಾಢ್ಯರಾದ ಬಹುಮಂದಿ ಯಕ್ಷರನ್ನು ರಣಭೂಮಿಗೆ ಕಳಿಸಿದನು 
(19-20). ಶ್ರೀರಾಮ, ಆ ಸಮಯದಲ್ಲಿ ಸಂಯೋಧಕಂಟಕನೆಂಬ 
ಪ್ರತಾಪಿಯಾದ ಯಕ್ಷನು ಸೇನಾ ವಾಹನಗಳಿಂದ ಸಮೇತನಾಗಿ 
ಯುದ್ಧಭೂಮಿಗೆ ಬಂದನು. ಅವನು ಮಹಾ ಎಷ್ಟುವಿನಂತೆ ಚಕ್ರಾಯುಧವನ್ನು 
ಮಾರೀಚನ ಮೇಲೆ ಪ್ರಯೋಗಿಸಲು, ಕ್ಷೀಣಪುಣ್ಯನು ಸ್ಪರ್ಗದಿಂದ 


ಯಕ್ಷರಕ್ಷೋಯುದ್ಧಮ್‌ 109 


ತತಃ ಕಾಂಚನಚಿತ್ರಾಂಗಂ ವೈದೂರ್ಯರಜಸೋಕ್ಷಿತಮ್‌ । 
ಮರ್ಯಾದಾಂ ಪ್ರತಿಹಾರಾಣಾಂ ತೋರಣಾಂತರಮಾವಿಶತ್‌ ॥ 24 


ತಂ ತು ರಾಜನ್‌ ದಶಗ್ರೀವಂ ಪ್ರವಿಶಂತಂ ನಿಶಾಚರಮ್‌ । 
ಸೂರ್ಯಭಾನುರಿತಿ ಖ್ಯಾತೋ ದ್ವಾರಪಾಲೋ ನ್ಯವಾರಯತ್‌ ॥ 25 


ಸ ವಾರ್ಯಮಾಣೋ ಯಕ್ಷೇಣ ಪ್ರವಿವೇಶ ನಿಶಾಚರಃ । 


ಯದಾ ತು ವಾರಿತೋ ರಾಮ ನ ವ್ಯತಿಷ್ಠತ್‌ ಸ ರಾಕ್ಷಸಃ ॥ 26 
ತತಸ್ಲೋರತಮುತ್ತಾಟ್ಯ ತೇನ ಯಕ್ಷೇಣ ತಾಡಿತಃ । 

ರುಧಿರಂ ಪ್ರಸ್ರವನ್‌ ಭಾತಿ ಶೈಲೋ ಧಾತುಸ್ರವೈರಿವ ॥ 27 
ಸ ಶೈಲಶಿಖರಾಭೇಣ ತೋರಣೇನ ಸಮಾಹತಃ । 

ಜಗಾಮ ನ ಕ್ಷತಿಂ ವೀರೋ ವರದಾನಾತ್‌ ಸ್ವಯಂಭುವಃ ॥ 28 


ತೇನೈವ ತೋರಣೇನಾಥ ಯಕ್ಷಸ್ತೇನಾಭಿತಾಡಿತಃ | 
ನಾದೃಶ್ಯತ ತದಾ ಯಕ್ಷೋ ಭಸ್ನೀಕೃತತನುಸ್ತದಾ ॥ 29 


(21-22) ಸ್ವಲ್ಪಕಾಲದಲ್ಲಿಯೇ ಮಾರೀಚನು ಎಚ್ಚೆತ್ತು ವಿಶ್ರಮಿಸಿಕೊಂಡು 
ಸಂಯೋಧಕಂಟಕನೊಡನೆ ಕಾಳಗವನ್ನು ಹೂಡಲು, ಆ ಯಕ್ಷನು ಭಗ್ಗನಾಗಿ 
ಓಡಿಹೋದನು. ಅಲಕಾನಗರದ ಹೆಬ್ಬಾಗಿಲು ಕಾಂಚನಚಿತ್ರಿತವೂ 
ವೈಡೂರ್ಯದ ಚೂರುಗಳಿಂದ ಖಚಿತವೂ ಆಗಿತ್ತು. ನಗರದ 
ಕಾವಲುಗಾರರಿಗೆ ಅದು ಗಡಿ. ರಾವಣನು ಆ ಹೆಬ್ಬಾಗಿಲಿನ ಮಧ್ಯಭಾಗಕ್ಕೆ 
ನುಗ್ಗಿಬಂದನು (23-24). ನಗರದೊಳಗೆ ನುಗ್ಗುತ್ತಿದ್ದ ದಶಗ್ರೀವನನ್ನು 
ಸೂರ್ಯಭಾನುವೆಂಬ ದ್ವಾರಪಾಲನು ತಡೆದನು. ಅವನು ತಡೆದರೂ ಲೆಕ್ಕಿಸದೆ 
ಆ ನಿಶಾಚರನು ನುಗ್ಗುಕ್ತಿರಲಾಗಿ, ಸೂರ್ಯಭಾನುವು ತೋರಣದ ಬಾಗಿಲನ್ನೇ 
ಕಿತ್ತು ರಾವಣನನ್ನು ಬಡಿದನು. ರಾವಣನ ಮೈಯಿಂದ ರಕ್ತವು ರುಲ್ಲೆಂದು 
ಚಿಮ್ಮಿತು.  ಮಣಿಶಿಲಾದಿಧಾತುರಸಸಿಕ್ತವಾದ ಶೈಲದಂತೆ ಆತನು 
ಕಂಗೊಳಿಸಿದನು (25521). ಶೈಲಶಿಖರದಂತಿದ್ದ ತೋರಣದ್ವಾರದಿಂದ 
ಆಹತನಾದರೂ, ರಾವಣನು ಬ್ರಹ್ಮನ ವರಬಲದಿಂದ ಸಾಯಲಿಲ್ಲ ಆಗ 


110 ಉತ್ತರಕಾಂಡ 


ತತಃ ಪ್ರದುದ್ರುವುಃ ಸರ್ವೇ ದೃಷ್ಟ್ವಾ ರಕ್ಷಃಪರಾಕ್ರಮಮ್‌ | 
ತತೋ ನದೀರ್ಗುಹಾಶ್ಚೆೈವ ವಿವಿಶುರ್ಭಯಪೀಡಿತಾಃ ॥ 30 


ತ್ಯಕ್ತ ಪ್ರಹರಣಾಃ ಶಾಂತಾ ವಿವರ್ಣವದನಾಸ್ತದಾ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತುರ್ದಶಃ ಸರ್ಗಃ 


ಗಾವ ಇರ್‌ ತಾನಾದ್ಧಾರನಾದ ಸಾರ್ಜಧಾನಾವನ್ನಾ 
ಅಪ್ಪಳಿಸಿದನು. ಆ ಕ್ಷಣದಲ್ಲಿ ಯಕ್ಷನು ಸತ್ತು ಪುಡಿಪುಡಿಯಾಗಿ ಕಣ್ಣಿಗೆ 
ಕಾಣದಂತಾದನು! (28-29). ರಾಕ್ಷಸರ ಪರಾಕ್ರಮವನ್ನು ನೋಡಿ 
ಯಕ್ಷರೆಲ್ಲರೂ  ಭಯಾಕ್ರಾಂತರಾಗಿ ಓಡಿಹೋಗಿ ನದಿಗಳಲ್ಲಿ 
ಮುಳುಗಿಕೊಂಡರು. ಗುಹೆಗಳಲ್ಲಡಗಿದರು. ಆಯುಧಗಳನ್ನು ಬಿಸುಟರು. 
ಯುದ್ದೋತ್ಪಾಹವಿಲ್ಲದೆ ಸಕಲ ಯಕ್ಷರೂ ತಣ್ಣಗಾದರು. ಮುಖಗಳು 
ಬಾಡಿದವು (30). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಹದಿನಾಲ್ಕನೆಯ ಸರ್ಗ 


ಪಂಚದಶಃ ಸರ್ಗಃ 


ಪುಷ್ಪಕಹರಣಮ್‌ 
ತತಸ್ತಾಂಲ್ಲಕ್ಷ್ಯ ವಿತ್ರಸ್ತಾನ್‌ ಯಕ್ಷೇಂದ್ರಾಂಶ್ಚ ಸಹಸ್ರಶಃ । 
ಧನಾಧ್ಯಕ್ಷೋ ಮಹಾಯಕ್ಷಂ ಮಾಣಿಚಾರಮಥಾಬ್ರವೀತ್‌ ॥ 
ರಾವಣಂ ಜಹಿ ಯಕ್ಷೇಂದ್ರ ದುರ್ವ್ವೃತ್ತಂ ಪಾಪಚೇತಸಮ್‌ । 
ಶರಣಂ ಭವ ವೀರಾಣಾಂ ಯಕ್ಷಾಣಾಂ ಯುದ್ಧಶಾಲಿನಾಮ್‌ ॥ 2 
ಏವಮುಕ್ತೋ ಮಹಾಬಾಹುರ್ಮಾಣಿಭದ್ರಃ ಸುದುರ್ಜಯಃ । 
ವೃತೋ ಯಕ್ಷಸಹಸೈಸ್ತು ಚತುರ್ಭಿಃ ಸಮಯೋಧಯತ್‌ ॥ 3 
ತಂ ಗದಾಮುಸಲಪ್ರಾಸೈಃ ಶಕ್ತಿ ತೋಮರಮುದ್ಧರೈಃ | 
ಅಭಿಫ್ನಂತಸ್ತದಾ ಯಕ್ಷಾ' ರಾಕ್ಷಸಾನ್‌ ಸಮುಪಾದಃ ವನ್‌ ॥ 4 
ಕುರ್ವಂತಸ್ತುಮುಲಂ ಯುದ್ಧಂ ಚರಂತಃ ಶ್ಯೇನವಲ್ಲಘು । 
ಬಾಢಂ ಪ್ರಯಚ್ಛ ತ ನೇಚ್ಛಾಮಿ ಇದೀಯತಾಮಿತಿ ಭಾಷಿಣಃ ॥ 5 

ಸರ್ಗ 15 


ಮಾಣಿಭದ್ರನೆಂಬ ಯಕ್ಷನ ಯುದ್ಧ ಅವನ ಪರಾಜಯ. ಕುಬೇರನ 
ಸೋಲು. ಪುಷಕ ಹರಣ. 

ಶ್ರೀರಾಮ, ಈ ರೀತಿಯಲ್ಲಿ ಸಾವಿರಾರು ಯಕ್ಷೇಂದ್ರರು ಸೋತು 
ಪಲಾಯನ ಮಾಡುವುದನ್ನು ಕಂಡು, ಕುಬೇರನು ಮಾಣಿಭದ್ರನೆಂಬ 
ಮಹಾಯಕ್ಷನನ್ನು ಕರೆದು ""ಯಕ್ಷೇಂದ್ರ, ದುರುಳನೂ, ಪಾಪಿಯೂ ಆದ 
ರಾವಣನನ್ನುನೀನು ಸಂಹರಿಸು ವೀರರಾದ ಯಕ್ಷರಿಗೆ ರಕ್ಷಕನಾಗು'' ಎಂದನು 
(1-2). ಮಾಣಿಭದ್ರನಾದರೋ ಮಹಾಪರಾಕ್ರಮಿ. ಯುದ್ಧದುರ್ಜಯ. 
ಅವನು ನಾಲ್ಕುಸಾವಿರ ಯಕ್ಷರೊಡನೆ ಬಂದು ರಾಕ್ಷಸರೊಡನೆ 
ಕಾಳಗವನ್ನಾರಂಭಿಸಿದನು. ಗದೆ, ಮುಸಲ, ಪ್ರಾಸ, ಶಕ್ತಿ, ತೋಮರ, 
ಮುದ್ಧರಾದಿಗಳಿಂದ ಪ್ರಹರಿಸುತ್ತ ಯಕ್ಷರು ರಾಕ್ಷಸರನ್ನು ಬೆನ್ನಟಿದರು (3-4). 
ಅವರು ಘೋರವಾದ ಕಾಳಗವನ್ನಾರಂಭಿಸಿ ಗಿಡಗಳಂತೆ ಭರ್ರನೆ ಎರಗುತ್ತ, 


112 ಉತ್ತರಕಾಂಡ 
ತತೋ ದೇವಾಃ ಸಗಂಧರ್ವಾ ಯಷಯೋ ಬ್ರಹ್ಮವಾದಿನಃ । 


ದೃಷ್ಟ್ಯಾ ತತ್ತುಮುಲಂ ಯುದ್ಧಂ ಪರಂ ವಿಸ್ಮಯಮಾಗಮನ್‌ ॥ 6 
ಯಕ್ಷಾಣಾಂ ತು ಪ್ರಹಸ್ತೇನ ಸಹಸ್ರಂ ನಿಹತಂ ರಣೇ | 

ಮಹೋದರೇಣ ಚಾವಿಧ್ಯ ಸಹಸ್ರಮಪರಂ ಹತಮ್‌ ॥ 7 
ಕ್ರುದ್ಧೇನ ಚ ತದಾ ರಾಜನ್‌ ಮಾರೀಚೇನ ಯುಯುತ್ತುನಾ। 
ನಿಮೇಷಾಂತರಮಾತ್ರೇಣ ದ್ವೇ ಸಹಸ್ರೇ ನಿಪಾತಿತೇ ॥ 8 
ಕ್ವ ಚ ಯಕ್ಷಾರ್ಜವಂ ಯುದ್ಧಂ ಕ್ವ ಚ ಮಾಯಾಬಲಾಶ್ರಯಮ್‌ । 
ರಕ್ಷಸಾಂ ಪುರುಷವ್ಯಾಘ್ರ ತೇನ ತೇ5ಭ್ಯಧಿಕಾ ಯುಧಿ ॥। 9 
ಧೂಮ್ರಾಕ್ಷಣ ಸಮಾಗಮ್ಯ ಮಾಣಿಭದ್ರೋ ಮಹಾರಣೇ । 
ಮುಸಲೇನೋರಸಿ ಕ್ರೋಧಾತ್ತಾಡಿತೋ ನ ಚ ಕಂಪಿತಃ ॥ 10 
ತತೋ ಗದಾಂ ಸಮಾವಿಧ್ಯ ಮಾಣಿಭದ್ರೇಣ ರಾಕ್ಷಸಃ । 
ಧೂಮ್ರಾಕ್ಷಸ್ತಾಡಿತೋ ಮೂರ್ಧ್ನಿ ವಿಹ್ವಲಃ ಸ ಪಪಾತ ಹ ॥ 11 


“ಭಲಾ! ಎಫುತಾಗಿ ಯಾ ಕ್ರ, ಸರಿಯುವುದಿಲ್ಲ ಇತ್ತ ಕೂ 
ಆಯುಧವನ್ನು'' ಎನ್ನುತ್ತ ಹೊಡೆದಾಡಿದರು. ದೇವಗಂಧರ್ವಾದಿಗಳು ಆ 
ತುಮುಲಯುದ್ಧವನ್ನುನೋಡಿ ವಿಸ್ಥಿತರಾದರು (5-6). ಪ್ರಹಸ್ತನು ಒಂದು 
ಸಾವಿರ ಯಕ್ಷರನ್ನು ಸಂಹರಿಸಿದನು. ಮಹೋದರನು ಮತ್ತೊಂದು ಸಾವಿರ 
ಯಕ್ಷರನ್ನುಧ್ವಂಸಮಾಡಿದನು. ಕ್ರುದ್ದನಾದ ಮಾರೀಚನು ಒಂದು ನಿಮಿಷದಲ್ಲಿ 
ಎರಡು ಸಾವಿರ ಯಕ್ಷಸೈನಿಕರನ್ನು ನಿರ್ನಾಮಗೊಳಿಸಿದನು (7-8). 
ಪುರುಷೋತಮ-ರಾಘವ, ಯಕ್ಷರು ಅನುಸರಿಸಿದ ಯಜುಮಾರ್ಗದ 
ಯುದ್ಧವೆಲ್ಲಿ? ರಾಕ್ಷಸರ ಮಾಯಾಯುದ್ಧವೆಲ್ಲಿ ರಾಕ್ಷಸರ ಕೈ ಮೇಲಾಯಿತು. 
ಧೂಮ್ರಾಕ್ಷನಿಗೂ ಮಾಣಿಭದ್ರನಿಗೂ ಭೀಕರ ಯುದ್ಧ ನಡೆಯಿತು. 
ಧೂಮ್ರಾಕ್ಷನು ಮುಸಲಾಯುಧದಿಂದ ಮಾಣಿಭದ್ರನನ್ನು ಬಡಿದನು. 
ಮಾಣಿಭದ್ರನು ಜಗ್ಗಲಿಲ್ಲ ಅವನು ಗದೆಯನ್ನೆತ್ತಿ ಧೂಮ್ರಾಕ್ಷನ ತಲೆಯಮೇಲೆ 
ಬಡಿಯಲು, ಆ ರಾಕ್ಷಸನು ವಿಹ್ವಲನಾಗಿ ಬಿದ್ದನು (9-11). ಹೀಗೆ 
ರಕ್ತಸಿಕ್ಷನಾಗಿ ಧೂಮ್ರಾಕ್ಷನು ಬಿದ್ದುದನ್ನುನೋಡಿ, ದಶಗ್ರೀವನು ಮಾಣಿಭದ 


~ 
ರ್‌ 


ಮೇಲೆ ಏರಿಹೋದನು. ರಾವಣನು ಕ್ರೋಧಾವಿಷ್ಠನಾಗಿ ಧಾವಿಸುತ್ತ 


ಪುಷ್ಪ ಕಹರಣಮ್‌ 113 
ಧೂಮ್ರಾಕ್ಷಂ ತಾಡಿತಂ ದೃಷ್ಟ್ವಾ ಪತಿತಂ ಶೋಣಿತೋಕ್ಷಿತಮ್‌ । 


ಅಭ್ಯಧಾವತ ಸಂಗ್ರಾಮೇ ಮಾಣಿಭದ್ರಂ ದಶಾನನಃ ॥ 12 
ತಂಕು ್ರಿದ್ಧಮಭಿಧಾವಂತಂ ಮಾಣಿಭದ್ರೋ ದಶಾನನಮ್‌ | 
ಶಕ್ತಿಭಿಸ್ತಾಡೆಯಾಮಾಸ ತಿಸ್ಚಭಿರ್ಯಕ್ಷಪುಂಗವಃ | 13 
ತಾಡಿತೋ ಮಾಣಿಭದ್ರಸ್ಯ ಮುಕುಟೇ ಪ್ರಾಹರದ್ರಣೇ । 

ತಸ್ಯ ತೇನ ಪ್ರಹಾರೇಣ ಮುಕುಟಂ ಪಾರ್ಶ್ವಮಾಗತಮ್‌ ॥ 14 
ತತಃ ಸಂಯುಧ್ಯಮಾನೇನ ವಿಷ್ಠಬ್ನೋ ನ ವ್ಯಕಂಪತ । 

ತದಾಪುಭೃತಿ ಯಕ್ಷೋ5ಸೌ ಪಾಶ್ಚ ಮಾಲತಿ ಸ್ಮೃತಃ ॥1 15 
ತಸ್ಮಿಂಸ್ತು ವಿಮುಖೇ ಯಕ್ಷೇ ಮಾಣಿಭದ್ರೇ ಮಹಾತ್ನನಿ | 

ಸಂನಾದಃ ಸುಮಹಾನ್‌ ರಾಜಂಸ್ತ್ರಸ್ಕಿನ್‌ ಶೈಲೇ ವ್ಯವರ್ಧತ || 16 
ತತೋ ದೂರಾತ್‌ ಪ್ರದದೃಶೇ ಧನಾಧ್ಯಕ್ಷೋ ಗದಾಧರಃ | 
ಶುಕ್ರಪ್ರೋಷ್ಠಪದಾಭ್ಯಾಂ ಚ ಶಂಖಪದ್ಮಸಮಾವೃತಃ ॥ 17 


ಬರುವುದನ್ನು ಕಂಡು ಮಾಣಿಭದನು ಮೂರು ಶ್ಕ್‌ಗೌಂದ ಅವನನ್ನು 
ಪ್ರಹರಿಸಿದನು (12-13). ಆಗ ರಾವಣನು (ಗದೆಯಿಂದ) ಮಾಣಿಭದ್ರನ 
ಕಿರೀಟವನ್ನು ಜಡಿಯಲು, ಆ ಕಿರೀಟವು ಪಾಶ್ಚ ೯ಕ್ಕೆ ಸರಿದು ಓರೆಯಾಯಿತು. 
ಅಲ್ಲಿಂದ ಮೊದಲ್ಗೊಂಡು ಮಾಣಿಭದ್ರನಿಗೆ ಪಾರ್ಶ್ವಮೌಳಿ ಎಂಬ ಹೆಸರು 
ರೂಢಿಗೆ ಬಂದಿತು (14-15). ಅನಂತರ ಮಾಣಿಭದ್ರನು 
ಯುದ್ಧಭೂಮಿಯಿಂದ ಹೊರಟುಹೋದನು. ಆ ಪರ್ವತದಲ್ಲಿಎಲ್ಲೆಲ್ಲಿಯೂ 
ಕೋಲಾಹಲವೆದಿತು. ಧನಾಧ್ಯಕ್ಷನಾದ ಕುಬೇರನು ದೂರದಲ್ಲಿ 
ಗದಾಪಾಣಿಯಾಗಿ ಕಾಣಿಸಿಕೊಂಡನು. ಶಂಖ, ಪದ್ಧಗಳೆಂಬ 
ನಿಧ್ಯಭಿಮಾನಿದೇವತೆಗಳಿಂದಲೂ ಶುಕ್ರ, ಪ್ರೋಷ್ಠಪದ ಎಂಬ 
ಮಂತ್ರಿಗಳಿಂದಲೂ ಅವನು ಪರಿವೃತನಾಗಿದ್ದನು (16- 17). 

ಪಿತ ಶಾಪದಿಂದ ಕುಲಗೌರವವನ್ನುಲ್ಲಂಫಿಸಿ ದಾರುಣಸ್ವ ಭಾವದವ 
ನಾಗಿದ್ದ ತಮ್ಮನಾದ ದಶಗಿ ವನನ್ನು ನೋಡಿ, ಧೀಮಂತನಾದ ವೈಶ್ರವಣನು 
ಹೀಗೆಂದನು. ಅವನ ನುಡಿ ಪಿತಾಮಹಕುಲಕ್ಕೆ ಅನುಗುಣವಾಗಿತು: "ಎಲ್ಫೆ 
ದುರ್ಬುದ್ದಿಯವನೆ- ದಶಾನನ, ಬೇಡಬೇಡವೆಂದರೂ ನನ್ನ ಮಾತು ನಿನ್ನ 


114 ಉತ್ತರಕಾಂಡ 
ಸ ದೃಷ್ಟ್ವಾ ಭ್ರಾತರಂ ಸಂಖ್ಯೇ ಶಾಪಾದ್ವಿಭ್ರಷ್ಟಗೌರವಮ್‌ | 


ಉವಾಚ ವಚನಂ ಧೀಮಾನ್‌ ಯುಕ್ತಂ ಪೈತಾಮಹೇ ಕುಲೇ ॥ 18 
ಯನ್ನಯಾ ವಾರ್ಯಮಾಣಸ್ವ್ವಂ ನಾವಗಚ್ಛಸಿ ದುರ್ಮತೇ | 

ಪಶ್ಚಾದಸ್ಯ ಫಲಂ ಪ್ರಾಪ್ಯ ಜ್ಞಾಸ್ಕ ಸೇ ನಿರಯಂ ಗತಃ ॥ 19 
ಯೋ ಹಿ ಮೋಹಾದ್ವಿಷಂ ಪೀತ್ವಾ ನಾವಗಚ್ಛಶಿ ದುರ್ಮತಿಃ । 

ಸ ತಸ್ಯ ಪರಿಣಾಮಾಂತೇ ಜಾನೀತೇ ಕರ್ಮಣಃ ಫಲಮ್‌ ॥ 20 
ದೇವತಾ ನಾಭಿನಂದಂತಿ ಧರ್ಮಯುಕ್ತೇನ ಕೇನಚಿತ್‌ । 

ಯೇನ ತ್ವಮೀದೃಶಂ ಭಾವಂ ನೀತಃ ಸನ್ನಾವಬುಧ್ಯಸೇ || 21 


ಮಾತರಂ ಪಿತರಂ ಯೋ ಹಿ ಆಚಾರ್ಯಂ ಚಾವಮನ್ಯತೇ | 
ಸ ಪಶ್ಯತಿ ಫಲಂ ತಸ್ಯ ಪ್ರೇತರಾಜವಶಂ ಗತಃ ॥ 22 


ಅಧ್ರುವೇ ಹಿ ಶರೀರೇ ಯೋ ನ ಕರೋತಿ ತಪೋ5ರ್ಜನಮ್‌ । 
ಸ ಪಶ್ಚಾತ್ರಪ್ಯತೇ ಮೂಢೋ ಮೃತೋ ದೃಷ್ಟಾ ಿತ್ನನೋ ಗತಿಮ್‌ ॥ 23 


ತಟ "ಅದು ರೋ ಬಡ (18-19). ದುರ್ಬುದ್ದಿಯು 
ಅವಿವೇಕದಿಂದ ವಿಷವನ್ನು ಕುಡಿಯಬಹುದು. ಆಗ ಅವನಿಗೆ ಅದರ 
ಪರಿಣಾಮ ತಿಳಿಯದು. ಅದರ ಪರಿಣಾಮವಾಗಿ ನರಳುವಾಗ, ತನ್ನ ಕರ್ಮದ 
ಫಲವೇನೆಂಬುದು ಗೊತ್ತಾಗುವುದು. ಧರ್ಮಯುಕ್ತವಾದ. ಯಾವ 
ಕಾರ್ಯವನ್ನೂ ನೀನು ಮಾಡುವುದಿಲ್ಲವಾದ್ದರಿಂದ, ಬ್ರಹ್ಮಾದಿದೇವತೆಗಳು 

ನಿನ್ನ ವಿಷಯದಲ್ಲಿ ವಿಮುಖರಾಗಿದ್ದಾರೆ. ಆದ್ದರಿಂದಲೇ ನಿನಲ್ಲಿಈ ಬಗೆಯ 
ದುರ್ಬುದ್ಧಿ ಬೆಳೆಯುತ್ತಿದೆ. ಹೇಳಿದರೂ ನಿನ್ನ ತಲೆಗೆ ಹತ್ತುವುದಿಲ್ಲ (20-21). 
ತಾಯಿತಂದೆಗಳನೂ ) ಗುರುವನ್ನೂ ಯಾವನು ಅಲಕ್ಷಿಸಿ ನಡೆಯುವನೋ, 
ಅವನು ಪ್ರೇತರಾಜನ ವಶಕ್ಕೆ ಸಿಕ್ಕಿದಾಗ ಅದರ ಫಲವನ್ನು ಉಣ್ಣುತ್ತಾನೆ. ಈ 
ಶರೀರವು ಶಾಶ್ವತವಲ್ಲ ಇಂಥ ಶರೀರವು ಬಂದಾಗ ಯಾವನು 
ತಪಸಿನ್ಹಾರ್ಜಿಸುವುದಿಲ್ಲವೋ, ಆ ಮೂಢನು ಸತ್ತಮೇಲೆ ತನ್ನದುರ್ಗತಿಗಾಗಿ 
ಪಶ್ನಾತ್ತಾಪಪಡಬೇಕಾಗುತ್ತದೆ (2223): ಧರ್ಮದಿಂದಲೇ ರಾಜ್ಯ, ಧನ, 
ಸೌಖ್ಯ- ಎಲ್ಲವೂ ಲಭಿಸುತ್ತದೆ. ಅಧರ್ಮದ ಫಲ ದುಃಖವೇ. ಆದ್ದರಿಂದ 


ಪುಷ್ಪಕಹರಣಮ್‌ 115 


ಧರ್ಮಾದ್ರಾಜ್ಯಂ ಧನಂ ಸೌಖ್ಯ ್ಯಮಧರ್ಮಾದ್ದುಖಮೇವ ಚ। 
ತಸ್ಮಾದ್ಧರ್ಮಂ ಸುಖಾರ್ಥಾಯ ಕುರ್ಯಾ ತ್‌ ಪಾಪಂ ವಿಸರ್ಜಯೇತ್‌ 1124 


ಪಾಪಸ್ಯ ಹಿ ಫಲಂ ದುಃಖಂ ತದ್ದೋಕ್ತವ್ಯ [ಮಿಹಾತ್ಮನಾ | 


ತಸ್ಮಾದಾತ್ಕಾಪಘಾತಾರ್ಥಂ ಮೂಢಃ ಪಾಪಂ ಕರಿಷ್ಯತಿ ॥ 25 
ಕಸ್ಯಚಿನ್ನ ಹಿ ದುರ್ಬುದ್ದೇಶ್ಚಂದತೋ ಜಾಯತೇ ಮತಿಃ | 
ಯಾದ ಶಂ ಕುರುತೇ ನರು ತಾದೃಶಂ ಫಲಮಶ್ನುತೇ || 26 


ಬುದ್ಧಿಂ ರೂಪಂ ಬಲಂ ಪುತ್ರಾನ್‌ ವಿತ್ತಂ ಧೀರತ್ವಮೇವ ಚ । 
ಪ್ರಾಪ್ನೈವಂತಿ ನರಾ ಲೋಕೇ “ನಿರ್ಜತೌ ಪುಣ್ಯ ಕರ್ಮಭಿಃ || 27 


ಏವಂ ನಿರಯಗಾಮೀ ತ್ವ 0 ಯಸ್ಕ ತೇ ಮತಿರೀದೃ ಶೀ | 
ನ ತ್ವಾಂ ಸಮಭಿಭಾಷಿಷ್ನೇತಸದ ಶೆ 'ತ್ರೇಷ್ಟೇಷ ನಿರ್ಣಯಃ | 28 


ಏವಮುಕ್ತಾಸ್ತತಸ್ತೇನ ತಸ್ಯಾಮಾತ್ಯಾಃ ಸಮಾಹತಾಃ । 
ಮಾರೀಚಪ ಮುಖಾಃ ಸರ್ವೇ ವಿಮುಖಾ ಎಪ್ರದುದ್ರುವುಃ ॥ 29 


EE 
ವರ್ಜಿಸಬೇಕು. ಪದ ಫಲವಾದ A): ಃಖವನ್ನು ತಾನೇ 
ಅನುಭವಿಸ ಬೇಜುಗುತ್ತದೆ. ಆದ್ದರಿಂದ ಪಾಪ ಪವನ್ನಾಚರಿಸುವವನು ಮೂಢನೇ 
ಸರಿ. ತನ್ನ ಕೇಡಿಗಾಗಿಯೇ ಅವನು ಪಾಪ ಕರ್ಮದಲ್ಲಿ ನಿರತನಾಗುತ್ತಾನೆ 
(24- 25). ದಶಾನನ, ಮಾತಾಪಿತೃಸೇವೆ ಮುಂತಾದ ಕರ್ತವ್ಯ ವನ್ನು 
ಮಾಡದಿರುವ ಮತಿಗೇಡಿಗೆ, ತಾನಾಗಿಯೇ ಸದ್ಭುದ್ಧಿಯುಂಟಾಗುವುದಿಲ್ಲ. 
ಕರ್ಮಕ್ಕೆ ತಕ್ಕ ಫಲವು ಒದಗಿಯೇ ತೀರುತ್ತದೆ. ಬುದ್ಧಿ "ರೂಪ, ಬಲ, ಪುತ್ರರು, 
ಧನ, ಪಾಂಡಿತ್ಯ- ಮೊದಲಾದವು ಜನರಿಗೆ ಅವರವರ ಪ ಪುಣ್ಯಕರ್ಮಗಳಿಂದ 
ಲಭಿಸುತ್ತವೆ (26- 27). ನಿನಗೆ ಈ ಬಗೆಯ ದುರ್ಬುದಿಬಂದಿರುವುದರಿಂದ 
ನಿನಗೆ ನರಕವೇ ಗತಿ. ನಿನ್ನೊಡನೆ ನಾನು ಸಂಭಾಷಿ ಪಿಸುವುದೂ ಯುಕ್ತವಲ್ಲ. 
ದುರ್ಜನರೊಡನೆ ಸಂಭಾಷಿಸಬಾರದೆಂಬುದೇ ಶಾಸ್ತ್ರಸಿದ್ದಾಂತ'' ಎಂದು 
ಹೇಳಿದನು (28). ಹೀಗೆ ನುಡಿದು ಕುಬೇರನು ಯುದ್ಧವನ್ನಾರಂಭಿಸಲು 
ಅವನನ್ನೆದುರಿಸಲಾರದೆ ಮಾರೀಚಾದಿಗಳು ಪೆಟ್ಟುತಿಂದು “ಓಡಿಹೋದರು. 
ಅನಂತರ ಮಹಾತ್ಮನಾದ ಯಕ್ಷೇಶ್ವರನು ದಶಗ್ರೀವನ ತಲೆಯಮೇಲೆ 


116 ಉತ್ತರಕಾಂಡ 
ತತಸ್ತೇನ ದಶಗ್ರೀವೋ ಯಕ್ಷೇಂದ್ರೇಣ ಮಹಾತ್ಮನಾ । 


ಗದಯಾಭಿಹತೋ ಮೂರ್ಧ್ನಿ ನ ಚ ಸ್ನಾನಾತ್‌ ಪ್ರಕಂಪಿತಃ ॥ 30 

ತತಸ್ತೌ ರಾಮ ನಿಘಂತೌ ತದಾನ್ಯೋನ್ಯಂ ಮಹಾಮೃಧೇ | 

ನ ವಿಹ್ವಲೌ ನ ಚ ಶ್ರಾಂತೌ ಬಭೂವತುರಮರ್ಷಣೌ ॥ 31 

ಆಗ್ಲೇಯಮಸ್ತಂ ತಸ್ಥೈ ಸ ಮುಮೋಚ ಧನದಸ್ತದಾ । 

ರಾಕ್ಷಸೇಂದ್ರೋ ವಾರುಣೇನ ತದಸ್ತಂ ಪ್ರತ್ಯವಾರಯತ್‌ ॥ 32 

ತತೋ ಮಾಯಾಂ ಪ್ರವಿಷ್ಟೋ*ಸೌ ರಾಕ್ಷಸೀಂ ರಾಕ್ಷಸೇಶ್ವರಃ । 

ರೂಪಾಣಾಂ ಶತಸಾಹಸ್ರಂ ವಿನಾಶಾಯ ಚಕಾರ ಚ ॥ 33 

ವ್ಯಾಘ್ರೋ ವರಾಹೋ ಜೀಮೂತಃ ಪರ್ವತಃ ಸಾಗರೋ ದ್ರುಮಃ । 

ಯಕ್ಷೋ ದೈತ್ಯಸ್ವರೂಪೀ ಚ ಸೋ ದೃಶ್ಯತ ದಶಾನನಃ ॥ 34 

ಬಹೂನಿ ಚ ಕರೋತಿ ಸ್ಥ ದೃಶ್ಯತೇ ನ ತ್ವಸೌ ತತಃ । 

ಪ್ರತಿಗೃಹ್ಯ ತತೋ ರಾಮ ಮಹದಸ್ತಂ ದಶಾನನಃ ॥ 35 
ದಯಿಂದ ಬಡಿದನು. ಗ್ರೀ ಸ್ವಲವೂ ವಿಚಲಿತನಾಗಲಿಲ್ಲ 


(29-30). ಶ್ರೀರಾಮ, ಆಮೇಲೆ ಅವರಿಬ್ಬರಿಗೂ ಘೋರ ಕದನವು 
ನಡೆಯಿತು. ಕೋಪೋದ್ಧತರಾದ ಅವರೀರ್ವರೂ ಹೆದರದೆ ಬಳಲದೆ 
ಕಾದಾಡಿದರು. ಕುಬೇರನು ಆಗ್ನೇಯಾಸ್ಪವನ್ನು ಪ್ರಯೋಗಿಸಲು ರಾವಣನು 
ವಾರುಣಾಸ್ತದಿಂದ ಅದನ್ನು ನಿವಾರಿಸಿದನು ( 31-32). ಆಮೇಲೆ 
ರಾಕ್ಷಸೇಶ್ವರನು ರಾಕ್ಷಸೀಮಾಯೆಯನ್ನವಲಂಬಿಸಿ ಲಕ್ಷಟಲೆ ಎವಿಧರೂಪಗಳನ್ನು 
ಧರಿಸಿ ಯಕ್ಷರ ಧ್ವಂಸದಲ್ಲಿ ಉದ್ಯಕ್ತನಾದನು. ಆ ದಶಾನನು ಹುಲಿಯಾಗಿ 
ಹಂದಿಯಾಗಿ ಮೋಡವಾಗಿ ಪರ್ವತವಾಗಿ ಸಮುದ್ರವಾಗಿ ಮರವಾಗಿ 
ಯಕ್ಷನಾಗಿ ಮತ್ತ ದೈತ್ಯನಾಗಿ ಗೋಚರಿಸಿದನು! (33-34). ಹೀಗೆ 
ಎವಿಧರೂಪಗಳನ್ನು ಧರಿಸಿ ಮತ್ತೆ ಮಾಯವಾಗುತ್ತಿದನು. ಕಡೆಗೆ ದಶಗ್ರೀವನು 
ಒಂದು ಮಹಾಗದೆಯನ್ನೆತ್ರಿ ತಿರುಗಿಸಿ ಕುಬೇರನ ಶಿರಸಿನ ಮೇಲೆ ಅಪಳಿಸಿದನು. 
ಧನದನು ಕಂಗೆಟ್ಠನು. ರಕ್ತದಲ್ಲಿ ತೋಯನು. ಮರುಕ್ಷಣದಲ್ಲಿ ಕಡಿದುರುಳಿಸಿದ 
ಅಶೋಕವೃಕ್ಷದಂತೆ ಬಿದನು. ಒಡನೆಯೇ ಪದ್ಧಾದಿ ನಿಧಿದೇವತೆಗಳು ಅವನನ್ನು 
ಸುತ್ತುಗಟ್ಟಿ ನಿಂತರು (35-36). ಅವರು ಕುಬೇರನನ್ನು ನಂದನವನಕ್ಕೆ 


ಪುಷಕಹರಣಮ್‌ 117 
ಜಘಾನ ಮೂರ್ಧ್ನಿ ಧನದಂ ವ್ಯಾವಿಧ್ಯ ಮಹತೀಂ ಗದಾಮ್‌ | 


ಏವಂ ಸ ತೇನಾಭಿಹತೋ ವಿಹ್ವಲಃ ಶೋಣಿತೋಕ್ಷಿತಃ | 36 
ಕೃತ್ತಮೂಲ ಇವಾಶೋಕೋ ನಿಪಪಾತ ಧನಾಧಿಪಃ | 

ತತಃ ಪದ್ಮಾದಿಭಿಸ್ತತ್ರ ನಿಧಿಭಿಃ ಸ ತದಾವೃತಃ ॥ 37 
ಧನದೋಚ್ಚ್ಯಾಸಿತಸ್ಪೆಸ್ತು ವನಮಾನೀಯ ನಂದನಮ್‌ | 
ನಿರ್ಜಿತ್ಯ ರಾಕ್ಷಸೇದ್ರಸ್ತಂ ಧನದಂ ಹೃಷ್ಟಮಾನಸಃ ॥ 38 
ಪುಷ್ಪಕಂ ತಸ್ಯ ಜಗ್ರಾಹ ವಿಮಾನಂ ಜಯಲಕ್ಷ್ಮಣಮ್‌ । 
ಕಾಂಚನಸ್ತಂಭಸಂವೀತಂ ವೈದೂರ್ಯಮಣಿತೋರಣಮ್‌ || 39 


ಮುಕಾ ಾಜಾಲಪ್ರತಿಚ್ಛನ್ನಂ ಸರ್ವಕಾಮಾಫಲದ್ರುಮಮ್‌ ।ಟ 
ಮನೋಜವಂ ಕಾಮಗಮಂ ಕಾಮರೂಪಂ ಎಹಂಗಮಮ್‌ || 40 


ಮಣಿಕಾಂಚನಸೋಪಾನಂ ತಪ್ಪಕಾಂಚನವೇದಿಕಮ್‌ । 
ದೇವೋಪವಾಹ್ಯಮಕ್ಷಯ್ಯಂ ಸದಾ ದೃಷಿಮನಃ ಸುಖಮ್‌ ॥ 41 


ತಾಾಾಶಾಸ್ಥಾಸಾತಾಪಾಸ್ಲಾರ್ಪಾಕಾಾ್‌ 
ಈ ಪ್ರಕಾರದಲ್ಲಿ ಕುಬೇರನನ್ನು ಜಯಿಸಿ ಸಂತುಷನಾಗಿ, ಜಯದ 
ಚಿಹ್ನೆಯಾಗಿರಲೆಂದು ಆತನ ಪುಷ್ಪಕವಿಮಾನವನ್ನು ಅಪಹರಿಸಿದನು. ಆ 
ವಿಮಾನವಾದರೋ ಕಾಂಚನಸ್ತಂಭಗಳಿಂದಲೂ ವೈಡೂರ್ಯಮಣಿ 
ತೋರಣಗಳಿಂದಲೂ ವಿರಾಜಿಸುವಂತಹುಂದು (38-39). ಮುತ್ತಿನ 
ಕುಚ್ಚುಗಳಿಂದ ಭೂಷಿತವಾದುದು. ಬಯಸುವ ಹಣ್ಣುಗಳನ್ನು ಕೊಡುವ 
ವೃಕ್ಷಗಳಿಂದ ಯುಕ್ತವಾದುದು. ಅದು ಮನೋವೇಗದಿಂದ ಬಯಸಿದ ಕಡೆಗೆ 
ಹೋಗಬಲ್ಲ ಕಾಮರೂಪಿಯಾದ ಆಕಾಶಯಾನ. ಮಣಿಮಯವಾದ 
ಸುವರ್ಣಸೋಪಾನವುಳ್ಳದ್ದು ಚಿನ್ನ ವೇದಿಕೆಗಳಿಂದ ವಿರಾಜಿಸತಕ್ಕದ್ದು 
ದೇವತೆಗಳಿಗೆ ಯೋಗವಾದ ವಾಹನ. ಎಂದಿಗೂ ನಾಶವಾಗತಕ್ಕದ್ದಲ್ಲ 
ನೋಡಲು ರೆಮಯವಾಗೆ ಮನಸಿಗೆ ಹರ್ಷವನ್ನು ನೀಡುವಂತಹುದು 
(40-41). 

ಆ ವಿಮಾನವು ಆಶ್ಚರ್ಯಕರವಾಗಿಯೂ ವಿವಿಧ ವಿಭಾಗಗಳಲ್ಲಿ 
ಚಿತ್ರರಂಜಿತವಾಗಿಯೂ ಇದ್ದಿತು. ಬ್ರಹ್ಮನ ಆಜ್ಞೆಯಂತೆ ವಿಶ್ವಕರ್ಮನು ಅದನ್ನು 


118 ಉತ್ತರಕಾಂಡ 


ಬಹ್ವಾಶ್ಚರ್ಯಂ ಭಕ್ತಿಚಿತ್ರಂ ಬ್ರಹ್ಮಣಾ ಪರಿನಿರ್ಮಿತಮ್‌ । 
ನಿರ್ಮಿತಂ ಸರ್ವಕಾಮೈಸ್ತು ಮನೋಹರಮನುತ್ತಮಮ್‌ ॥ 42 


ನತು ಶೀತಂನ ಚೋಷ್ನಂ ಚ ಸರ್ವರ್ತುಸುಖದಂ ಶುಭಮ್‌ । 
ಸತಂ ರಾಜಾ ಸಮಾರುಹ್ಯ ಕಾಮಗಂ ವೀರ್ಯನಿರ್ಜಿತಮ್‌ ॥ 43 


ಜಿತಂ ತ್ರಿಭುವನಂ ಮೇನೇ ದರ್ಪೋತ್ತೇಕಾತ್‌ ಸುದುರ್ಮತಿಃ । 
ಜಿತ್ವಾ ವೈಶ್ರವಣಂ ದೇವಂ ಕೈಲಾಸಾತ್‌ ಸಮವಾತರತ್‌ ॥ 44 


ಸ್ವತೇಜಸಾ ವಿಪುಲಮವಾಪ್ಯ ತಂ ಜಯಂ 
ಪ್ರತಾಪವಾನ್‌ ವಿಮಲಕಿರೀಟಹಾರವಾನ್‌ | 
ರರಾಜ ವೆ ವೈ ಪರಮವಿಮಾನಮಾಸ್ಥಿತೋ 
*ನಿಶಾಚರಃ ಸದಸಿ ಗತೋ ಯಥಾನಲಃ ॥ 45 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚದಶಃ ಸರ್ಗಃ 


ನಿರ್ಮಿಸಿದ್ದನು. ಆ ಪುಷ್ಪು ಯಾವ ಕೊರತೆಯೂ ಇಲ್ಲದೆ ಸರ್ವ 
ಕಾಮಸಮೃದ್ಧವಾದುದು. ಮನೋಹರವಾದ ಆ ವಿಮಾನವು 
ಸರ್ವೇಷ್ಠವಾದದ್ದು (42) ಚಳಿಯೂ ಇಲ್ಲದೆ ಸೆಕೆಯೂ ಇಲ್ಲದೆ ಸಕಲ 
ಯತುಗಳಲ್ಲಿಯೂ ಒಂದೇ ಬಗೆಯ ಸೌಖ್ಯವನ್ನು ನೀಡುವಂತಹುದು. 
ರಾಕ್ಷನರಾಜನು ತನ್ನ ಪರಾಕ್ರಮದಿಂದ ಅದನ್ನು ವಶಪಡಿಸಿಕೊಂಡು 
ಅದನ್ನೇರಿದನು (43). ಆ ದುರ್ಮತಿಯು ಪುಷಕವನ್ನೇರಿ 
ದರ್ಪೋದ್ರೇಕದಿಂದ ತ್ರಿಭುವನವನ್ನೂ ನಾನು ಜಯಿಸಿದೆನೆಂದೇ ಬಗೆದನು. 
ಹೀಗೆ ವೈಶ್ರವಣನನ್ನು ಗೆದ್ದು ರಾವಣನು ಕೈಲಾಸದಿಂದ ಕೆಳಗಿಳಿದನು. 
ಪ್ರತಾಪಶಾಲಿಯಾದ ದಶಗ್ರೀವನು ತನ್ನ ತೇಜೋಬಲದಿಂದ ಕುಬೇರನನ್ನು 
ಜಯಿಸಿ, ವಿಮಲವಾದ ಕಿರೀಟವನ್ನೂ ಮುಕ್ತಾಹಾರವನ್ನೂ ಧರಿಸಿ 
ಪುಷಕವಿಮಾನದಲ್ಲಿ ಕುಳಿತಿರಲು, ಯಾಗಸಭೆಯಲ್ಲಿ ವಿರಾಜಿಸುವ 
ಯಜ್ಞೇಶ್ವರನಂತೆ ಕಂಗೊಳಿಸಿದನು (44-45). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಹದಿನೈದನೆಯ ಸರ್ಗ 


ಷೋಡಶ! ಸರ್ಗಃ 


ರಾವಣನಾಮವಪ್ರಾಜ್ರಃ 
ಸ ಜಿತ್ವಾ ಧನದಂ ರಾಮ ಭ್ರಾತರಂ ರಾಕ್ಷಸಾಧಿಪಃ | 
ಮಹಾಸೇನಪ್ರಸೂತಿಂ ತದ್ಯಯೌ ಶರವಣಂ ಮಹತ್‌ ॥ 
'ಅಥಾಪಶ್ಯದ್ಧಶಗ್ರೀವೋ ರೌಕ್ಮಂ ಶರವಣಂ ಮಹತ್‌ । 
ಗಭಸ್ತಿಜಾಲಸಂವೀತಂ ದ್ವಿತೀಯಮಿವ ಭಾಸ್ಕರಮ್‌ || 2 
ಸ ಪರ್ವತಂ ಸಮಾರುಹ್ಯ ಕಂಚಿದ್ರಮ್ಯವನಾಂತರಮ್‌ | 
ಅಪಶ್ಯತ್‌ ಪುಷಕಂ ತತ್ರ ರಾಮ ವಿಷ್ಟಂಭಿತಂ ತದಾ ॥ 3 
ಎಷ್ಟಬ್ಬಂ ಪುಷಕಂ ದೃಷ್ಟ್ಯಾ ಹ್ಯಗಮಂ ಕಾಮಗಂ ಕೃತಮ್‌ । 
ಅಚೆಂತೆಯದಾ ಎಕಸೇಂದ್ರ” ಸಚೆವೈಸ್ಸೆ ಃ ಸಮಾವೃತಃ ‘I 4 
ಕಿಂ ನಿಮಿತ್ತಂ ಚೇಚ್ಛಯಾ ಮೇ ನೇದಂ ಗಚ್ಛತಿ ಪುಷಕಮ್‌ | 
ಪರ್ವತಸ್ಕೋಪರಿಸ್ಥಸ್ಯ ಕರ್ಮೇದಂ ಕಸ್ಕಚಿದ್ದವೇತ್‌ ।॥ 5 

ಸರ್ಗ 16 


ದಶಗ್ರೀವನಿಗೆ ನಂದೀಶ್ವರನ ಶಾಪ. ಕೈಲಾಸಚಾಲನ. ರಾವಣನೆಂದು 

ನಾಮಪ್ರಾಪಿ. ಶಿವನಿಂದ ಚಂದ್ರಹಾಸವೆಂಬ ಖಡ್ಗವನ್ನು ಪಡೆಯುವುದು. 
ರಾಘವ, ರಾಕ್ಷಸಾಧಿಪನು ತನ್ನ ಅಣ್ಣನಾದ ಕುಬೇರನನ್ನು ಜಯಿಸಿದ 
ಮೇಲೆ, ಕುಮಾರಸ್ವಾಮಿಯು ಜನಿಸಿದ ವಿಶಾಲವಾದ ಶರವಣಕ್ಕೆ ಹೋದನು. 
ಆ ಶರವಣವು ಸುವರ್ಣಮಯವಾಗಿ, ಕಿರಣಜಾಲಸಂವೀತವಾದ ಸೂರ್ಯ 
ಮಂಡಲದಂತೆ ವಿರಾಜಿಸುತ್ತಿತ್ತು (122): ರಮ್ಯವನಸಂಶೋಭಿತವಾದ ಆ 
ಶರವಣಪರ್ವತವನ್ನುದಶಗ್ರೀವನು ಏರಿಹೋಗುತ್ತಿರುವಾಗ, ಪುಷಕವಿಮಾನವು 
ಮುಂದೆ ಹೋಗದೆ ಥಟ್ಟನೆ ನಿಂತಿತು. ಕಾಮಗಾಮಿಯಾದ ವಿಮಾನವು 
ಮುಂದೆ ಹೋಗದೆನಿಂತುದನ್ನುನೋಡಿ, ರಾಕ್ಷಸೇಂದ್ರನು ತನ್ನಸಚಿವರೊಡನೆ 
""ಎಲೈ ಸಚಿವರೆ, ಇದೇನು? ನನ್ನ ಇಚ್ಛಾನುಸಾರವಾಗಿ ಪುಷಕವು ಸಾಗದಿರಲು 
ನಿಮಿತ್ತವೇನು? ಗಿರಿಶಿಖರದಮೇಲಿರುವ ಯಾವನೋ ಒಬ್ಬನ 


120 ಉತ್ತರಕಾಂಡ 
ತತೋತಬ್ರವೀತ್ತದಾ ರಾಮ ಮಾರೀಚೋ ಬುದ್ಧಿಕೋವಿದಃ । 


ನೇದಂ ನಿಷ್ಕಾ ರಣಂ ರಾಜನ್‌ ಪುಷಕಂ ಯನ್ನ  ಗಡ್ಛಿ || 6 
ಅಥವಾ ಪುಷಕಮಿದಂ ಧನದಾನ್ನಾನ್ಯವಾಹನಮ್‌ । 
ಅತೋ ನೀಃಸ್ಟಂದಮಭವದ್ದನಾಧ್ಯಕ್ಷವಿನಾಕೃತಮ್‌ ॥ 7 


ಇತಿ ವಾಕ್ಯಾಂತರೇ ತಸ್ಯ ಕರಾಲಃ ಕೃಷ್ಣಪಿಂಗಲಃ | 
ವಾಮನೋ ವಿಕಟೋ ಮುಂಡೀ ನಂದೀ ಪ್ರಹ್ವಭುಜೋ ಬಲೀ ॥ 8 


ತತಃ ಪಾರ್ಶ್ವಮುಪಾಗಮ್ಯ ಭವಸ್ಯಾನುಚರೋತ ಬ್ರವೀತ್‌ । 


ನಂದೀಶ್ವರೋ ವಚಶ್ಚೇದಂ ರಾಕ್ಷಸೇಂದ್ರಮಶಂಕಿತಃ ॥ 9 
ನಿವರ್ತಸ್ವ ದಶಗ್ರೀವ ಶೈಲೇ ಕ್ರೀಡತಿ ಶಂಕರಃ | 
ಸುಪರ್ಣನಾಗಯಕ್ಷಾಣಾಂ ದೇವಗಂಧರ್ವರಕ್ಷಸಾಮ್‌ ॥ 10 
ಸರ್ವೇಷಾಮೇವ ಭೂತಾನಾಮಗಮ್ಯಃ ಪರ್ವತಃ ಕೃತಃ । 

ತನ್ನಿವರ್ತಸ್ವ ದುರ್ಬುದ್ಧೇ ಮಾ ವಿನಾಶಮವಾಪ್ಯಸಿ ॥ 11 


ಪಷ್‌ಷಮಾಗರವಪಾರ್‌ ಎದಾನಪಾರಾಷಾದ ಗ) ಎಗ 
ಬುದ್ದಿಶಾಲಿಯಾದ ಮಾರೀಚನೆಂಬ ಸಚಿವನು "ಮಹಾರಾಜ, ಈ ಪುಷಕವು 
ಮುಂದೆ ಸಾಗದಿರಲು ಯಾವುದೋ ಪ್ರಬಲವಾದ ಕಾರಣವಿಲ್ಲದೇ ಇಲ್ಲ, 
ಪ್ರಾಯಶಃ ಇದು ಕುಬೇರನೊಬ್ಬನನ್ನೇ ಹೊರುತ್ತಿರಬೇಕು. ಇತರರಿಗೆ 
ವಾಹನವಾಗಲಾರದೆಂದು ತೋರುತ್ತದೆ. ಕುಬೇರನಿಲ್ಲದ್ದರಿಂದ ಈ ವಿಮಾನವು 
ನಿಶ್ಚಲವಾಗಿ ನಿಂತುಬಿಟ್ಟಿದೆ'' ಎಂದನು (6-7). ಹೀಗೆ ಮಾರೀಚನು 
ಹೇಳುತ್ತಿರುವಷ್ಟರಲ್ಲಿ ಕರಾಳನೂ, ಕೃಷ್ಣಪಿಂಗಳನೂ, ಕುಳ್ಳನೂ, 
ವಿಕಟಾಕಾರನೂ ಆದ ಒಬ್ಬಪುರುಷನು ಉಪಸ್ಥಿತನಾದನು. ಅವನ ತಲೆಯಲ್ಲಿ 
ಕೇಶಗಳಿರಲಿಲ್ಲ ಕೈಗಳು ಗಿಡ್ದವಾಗಿದ್ದವು. ಆದರೂ ಮಹಾಬಲಾಡಢ್ಯನಾಗಿ 
ಕಾಣಿಸುತ್ತಿದ್ದವು. ಶ್ರೀರಾಮ, ಆತನೇ ಶಿವನ ಅನುಚರನಾದ ನಂದೀಶ್ವರ! 
(8). ಅವನು ನಿಶೆಂಯಿಂದ ರಾಕ್ಷಸೇಂದ್ರನ ಸಮೀಪಕ್ಕೆ ಬಂದು ""ದಶಗ್ರೀವ, 
ತೊಲಗು ಇಲ್ಲಿಂದ! ಈ ಶೈಲದಲ್ಲಿಶಂಕರನು ಎಹರಿಸುತ್ತಿದ್ದಾನೆ. ಈ ಪರ್ವತವು 
ಸಕಲಜೀವಜಾತಗಳಿಗೂ ಅಗಮ್ಯವಾದುದು. ಸುಪರ್ಣನಾಗಯಕ್ಷರಾಗಲಿ 


ರಾವಣನಾಮಪ್ರಾಪ್ತಿಃ 121 


ಇತಿ ನಂದಿವಚಃ ಶ್ರುತ್ವಾ ಕ್ರೋಧಾತ್‌ ಕಂಪಿತಕುಂಡಲಃ । 


ರೋಷಾತ್ತು ತಾಮ್ರನಯನಃ ಪುಷಕಾದವರುಹ್ಯ ಸಃ ॥ 12 
ಕೋಠ5ಯಂ ಶಂಕರ ಇತ್ಯುಕ್ಕ್ವಾ ಶೈಲಮೂಲಮುಪಾಗತಃ । 

ಸೋತಪಶ್ಯ ನ್ನಂದಿನಂ ತತ್ರ ದೇವಸ್ಥಾ ದೂರತಃ ಸ್ಥಿತಮ್‌ || 13 
ದೀಪ್ತಂ ಶೂಲಮವಷ್ಟಛ್ಳ ದ್ವಿತೀಯಮಿವ ಶಂಕರಮ್‌ | 

ತಂ ದೃಷ್ಟ್ವಾ ವಾನರಮುಖಮವಣಜ್ಞಾಯ ಸ ರಾಕ್ಷಸಃ ॥ 14 
ಪ್ರಹಾಸಂ ಮುಮುಚೇ ತತ್ರ ಸಶೋಯ ಇವ ತೋಯದಃ । 

ತಂ ಕ್ರುದ್ಧೋ ಭಗವಾನ್ನಂದೀ ಶಂಕರಸ್ಯಾಪರಾ ತನುಃ ॥ 15 
ಅಬ್ರವೀತ್ತತ್ರ ತದ್ರಕ್ಷೋ ದಶಾನನಮುಪಸ್ಥಿತಮ್‌ । 

ಯಸ್ಕಾದ್ದಾ “ನರರೂಪಂ ಮಾಮವಜ್ಞಾಯ ದಶಾನನ ॥ 16 


ಅಶನೀಪಾತಸಂಕಾಶಮುಪಹಾಸಂ ಪ್ರಮುಕ್ತವಾನ್‌ । 
ತಸ್ಮಾನ್ನದ್ರೂಪಸಂಪನ್ನಾ ಮದ್ವೀರ್ಯಸಮತೇಜಸಃ ॥ 17 


ತರಾರ್ಸಾಸಹರ್ಪಾರಾರ್ಸ್ಟಾಾಸಷಾಾ್‌ 
ಮೊದಲು ಹೊರಡು ಇಲ್ಲಿಂದ! ನಾಶವಾಗಿಹೋದೀಯೆ!' ಎಂದು 
ಎಚ್ಚರಿಸಿದನು (9-11). ನಂದೀಶ್ವರನ ನುಡಿಯನ್ನು ಕೇಳಿ ದಶಗ್ರೀವನು 
ಕ್ರುದ್ಧನಾದನು. ಅವನ ಕರ್ಣಕುಂಡಲನು ತೂಗಾಡಿದವು. ಕಣ್ಣುಗಳು 
ಕೆಂಪೇರಿದವು. ಒಡನೆಯೇ ಅವನು ಪುಷಕದಿಂದ ಧುಮುಕಿ "ಯಾವ ನೋ 
ಅವನು ಶಂಕರ ಎಂಬುವನು?'' ಎನ್ನುತ್ತ ಪರ್ವತದ ಬಳಿಗೆ ಹೋಗಿ, ಶಿವನ 
ಪಾರ್ಶ್ವದಲ್ಲಿ ನಿಂತಿದ್ದ ನಂದಿಯನ್ನು ಕಂಡನು (12-13). ಎರಡನೆಯ 
ಪರಮೇಶ್ವರನೋ ಎಂಬಂತೆ ತೇಜಸಿನಿಂದ ಪ್ರಜ್ವಲಿಸುತ್ತ ತ್ರಿಶೂಲಧಾರಿಯಾಗಿ 
ನಿಂತಿದ್ದನಂದೀಶ್ವರನ ಮುಖವು ಕಪಿಯ ಮುಖದಂತೆ ಇದ್ದುದನ್ನುನೋಡಿ, 

ಆ ರಾಕ್ಷಸ ನು "ಹೋ!' ಎಂದು ಗಟ್ಟಿಯಾಗಿ ನಕ್ಕನು. ಅವನ ಅಟಹಾಸವು, 

ಕಾರ್ಮೋಡತು ಗುಡುಗಿದಂತೆ ಕೇಳಿಸಿತು. ಆಗ ಶಂಕರನ ಮತ್ತೊಂದು 
ಶರೀರವೇ ಆದ ಭಗವಾನ್‌ ನಂದಿಕೇಶ್ವರನು ಕ್ರುದ್ದನಾದನು (14- 15). 

ಅವನು ದಶಗ್ರೀವನನ್ನು ನೋಡಿ "“ಎಲ್ಫೆ ರಾಕ್ಷಸ, ಕಪಿವೇಷಧಾರಿಯಾದ 
ನನ್ನನ್ನು ನೋಡಿ ನಗುವೆಯಾ? ಸಿಡಿಲುಹೊಡೆದಂತೆ ಅಟ್ಟಹಾಸ 


122 ಉತ್ತರಕಾಂಡ 
ಉತ್ಪತ್ರೃಂತಿ ವಧಾರ್ಥಂ ಹಿ ಕುಲಸ್ಯ ತವ ವಾನರಾಃ | 


ನಖದಂಷ್ಟಾಯುಧಾಃ ಕ್ರೂರಾ ಮನಃಸಂಪಾತರಂಹಸಃ ॥ 18 

ಯುದ್ಧೋನ್ಮ್ನತ್ತಾ ಬಲೋದ್ರಿಕ್ತಾಃ ಶೈಲಾ ಇವ ವಿಸರ್ಪಿಣಃ | 

ತೇತವ 'ಪ್ರಬಲಂ ದರ್ಪಮುತ್ತೇಧಂ ಚ ಪೃಥಗ್ವಿಧಮ್‌ ॥ 19 

ವ್ಯಪನೇಷ್ಯಂತಿ ಸಂಭೂಯ ಸಹಾಮಾತ್ಯಸುತಸ್ಯ ಚ। 

ಕಿಂ ತ್ವಿದಾನೀಂ ಮಯಾ ಶಕ್ಕಂ ಹಂತುಂ ತ್ವಾಂ ಹೇ ನಿಶಾಚರ ॥ 20 

ನ ಹಂತವ್ಯೋ ಹತಸ್ತ ಎ೦ ಹಿ ಪೂರ್ವಮೇವ ಸ್ವಕರ್ಮಭಿಃ । 

ಇತ್ಯು ದೀರಿತವಾಕ್ಕೇ ತು ದೇವೇ ತಸ್ಮಿನ್‌ ಮಹಾತ್ಮನಿ ॥ 21 

ದೇವದುಂದುಭಯೋ ನೇದುಃ ಪುಷ್ಪ ೈಷ್ಠಿಸ್ಟ ಖಾಚ್ಚ್ವು ತಾ| 

ಅಚಿಂತಯಿತ್ವಾ ಸ ತದಾ ನಂದಿವಾಕ್ಕಃ 0 ಮಹಾಬಲ || 22 

ಪರ್ವತಂತು ಸಮಾಸಾದ್ಯ ವಾಕ್ಕಮಾಹ ದಶಾನನಃ | 

ಪುಷ್ಪಕಸ್ಯ ಗತಿಶ್ಚಿನ್ನಾ ಯತೃತೇ ಮಮ ಗಚ್ಛತಃ || 23 
ಡಿದೆಯಲ್ಲವೆ? ಂತೆಯೇ ಪ ಂತೆಯೇ 


ವೀರ್ಯಸಂಪ ನ್ನರಾದ ಕಪಿಗಳು ಜನಿಸಿ ನಿನ್ನ ಕುಲವನ್ನೇ ಗು 
ಆ ವೀರರಿಗೆ ನಘದಂಷ್ಟ ಗಳೇ ಆಯುಧಗಳಾಗಿರುವವ. ಮನೋವೇಗದಿಂದ 
ಸಂಚರಿಸುವರು ( 16-18) ಆ ವಾನರರು ಯುದ್ದೋನ್ನತ್ತರೂ, 
ಬಲೋದ್ರಿಕ್ತರೂ ಆಗಿ ಶೈಲಗಳಂತೆ ಸಂಚರಿಸುತ್ತ, ನಿನ್ನಮಂತ್ರಿಗಳನ್ನೂ ನಿನ್ನ 
ಮಕ್ಕಳನ್ನೂ ಸಕಲರನ್ನೂ ಸಂಹರಿಸುವರು. ಎಲ್ಫೆ ನಿಶಾಚರ, ನನ್ನನ್ನು ಈಗಲೇ" 
Sia ನಿನಾ ೯ಮಮಾಡಿಯೇನು. ಆದರೆ ನಿನ 5 ದುಷ್ಠರ್ಮಗಳಿಂದಲೇ ಸತ್ತು 
ಹೋಗಿದ್ದೀಯೆ! ಸತ್ತವನನ್ನು ಮತ್ತೆ ಕೊಲ್ಲಬೇಕಾದ್ದಿಲ್ಲ!'' (19521). ಠಃ 
ಪ್ರಕಾರವಾಗಿ ನಂದೀಶ್ವರನು ನುಡಿಯಲಾಗಿ, ದೇವದುಂದುಬಿಗಳು 
ಮೊಳಗಿದವು. ಹೂಮಳೆಯು ಆಕಾಶದಿಂದ ಸುರಿಯಿತು. ಬಲೋದ್ದತನಾದ 
ದಶಗ್ರೀವನು ನಂದಿಯ ನುಡಿಯನ್ನು ಲೆಕ್ಕಿಸಲಿಲ್ಲ ( 22). ಅವನು ನೇರವಾಗಿ 


೫ ಮೂಲದಲ್ಲಿ ಗೋಪತಿ ಎಂದಿದೆ. ಶಿವನೆಂದು ವ್ಯಾಖ್ಯಾನಕಾರರು ಅರ್ಥ 
ಮಾಡಿದ್ದಾರೆ. 


ರಾವಣನಾಮಪ್ರಾಪ್ತಿಃ 121 
ತಮಿಮಂ ಶೈಲಮುನ್ನೂಲಂ ಕರೋಮಿ ತವ ಗೋಪತೇ | 


ಕೇನ ಪ್ರಭಾವೇಣ ಭವೋ ನಿತ್ಯಂ ಕ್ರೀಡೆತಿ ರಾಜವತ್‌ ॥ 24 
ಎಜ್ಞಾತವ್ಯ ೦ನ ಜಾನೀತೇ ಭಯಸ್ಥಾನಮುಪಸ್ಥಿತಮ್‌ | 

ಏವಮುಕ್ತ್ವಾ ತತೋ ರಾಮ ಭುಜಾನ್‌ ವಿಕ್ಷಿಪ ಪರ್ವತೇ ॥ 25 
ತೋಲಯಾಮಾಸ ತಂ ಶೈಲಂಸ ಶೈಲಃ ಸಮಕಂಪತ । 

ಚಾಲನಾತ್‌ ಪರ್ವತಸ್ಯೆ ಪವ ಗಣಾ ದೇವಸ್ಯ ಕಂಪಿತಾಃ ॥ 26 
ಚಚಾಲ ಪಾರ್ವತೀ ಚಾಪಿ ತದಾಶ್ಲಿಷ್ಟಾ ಮಹೇಶ್ವರಮ್‌ । 

ತತೋ ರಾಮ ಮಹಾದೇವೋ ದೇವಾನಾಂ ಪ್ರವರೋ ಹರಃ ॥ 27 
ಪಾದಾಂಗುಷ್ಕೇನ ತಂ ಶೈಲಂ ಪೀಡಯಾಮಾಸ ಲೀಲಯಾ । 

ಪೀಡಿತಾಸ್ತು ತತಸ್ತಸ್ಯ ಶೈಲಸ್ಯಾಧೋಗತಾ ಭುಜಾಃ ॥ 28 
ಎಸ್ಬಿತಾಶ್ಚಾಭವಂಸ್ತತ್ರ ಸಚಿವಾಸ್ತಸ್ಯ ರಕ್ಷಸಃ । 

ರಕ್ಷಸಾ ತೇನ ರೋಷಾಚ್ಚ ಭುಜಾನಾಂ ಪೀಡನಾತ್ತದಾ ॥ 29 


ಶಿವನು ಇಲ್ಲಿನಿತ್ಯವೂ ಮಹಾರಾಜನಂತೆ ಕ್ರೀಡಿಸುತ್ತಿರುವನೆಂದು ಹೇಳಿದೆಯಲ್ಲ 
ಅವನಲ್ಲಿರುವ ಮಹಿಮೆಯಾದರೂ ಯಾವುದು? (23-24). ಅವನಿಗೀಗ 
ಎಂತಹ ಭಯವು ಉಪಸ್ಥಿತವಾಗಿದೆಯೆಂಬುದನ್ನು ಅರಿಯದಿದ್ದಾನೆ'' ಎಂದು 
ಹೇಳಿ, ಶ್ರೀರಾಮ, ತನ್ನ ತೋಳ್ಗಳನ್ನು ನೀಡಿ ಕೈಲಾಸ ಪರ್ವತವನ್ನು 
ಅಮುಕಿಹಿಡಿದು ಮೀಟದನು! ಪರ್ವತವು ಅಲ್ಲಾಡಿತು! ಪರ್ವತವೇ 
ಕಂಪಿಸಿದ್ದರಿಂದ ಈಶ್ವರನ ಗಣಗಳು ತೂಗಾಡಿದರು (25-26). 
ಪಾರ್ವತೀದೇವಿಯು ಕಂಪಿಸಿ ಭಯದಿಂದ ಮಹೇಶ್ವರನನ್ನು ಆಲಿಂಗಿಸಿ ಹಿಡಿ 
ದುಕೊಂಡಳು ಆಗ, ಶ್ರೀರಾಮ, ಸಕಲದೇವೋತ್ತಮನೂ ಮಹಾದೇವನೂ 
ಆದ ಹರನು ಪಾದಾಂಗುಷ್ಠದಿಮದಿ ಬಹು ಸುಲಭವಾಗಿ ಆ 
ಶೈಲವನ್ನದುಮಿದನು. ಒಡನೆಯೇ ಶೈಲದ ತಳದಲ್ಲಿ ರಾವಣನ ಭುಜಗಳು 
ಸಿಕ್ಕಿಕೊಂಡವು! (27-28). ಆತನ ಸಚಿವರು ದಿಗಾಂತರಾದರು. ದಶಗ್ರೀವನು 
ರೋಷದಿಂದಲೂ ತೋಳಳು ಸಿಕ್ಕಿಕೊಂಡದ್ದರಿಂದಾದ ಯಾತನೆಯಿಂದಲೂ 


124 ಉತ್ತರಕಾಂಡ 
ಮುಕ್ತೋ ವಿರಾವಃ ಸಹಸಾತೆ ಕೈಲೋಕ್ಯಂ ಯೇನ ಕಂಪಿತಮ್‌ | 


ಮೇನಿರೇ ವಜ್ರನಿಷ್ಟೇಷಂ ತಸ್ಯಾಮಾತ್ಕಾ ಯುಗಕ್ಷಯೇ ॥ 30 
ತದಾ ವರ್ತ್ವಸ್ಥಚಲಿತಾ ದೇವಾ ಇಂದ್ರಪುರೋಗಮಾಃ | 

ಸಮುದ್ರಾಶ್ಚಾಪಿ ಸಂಕ್ಷುಬ್ಬಾಶ್ಚಲಿತಾಶ್ಚಾನಿ ಪರ್ವತಾಃ ॥ 31 
ಯಕ್ಷಾ ವಿದ್ಯಾಧರಾಃ ಸಿದ್ಧಾಃ ಕಿಮೇತದಿತಿ ಚಾಬ್ರುವನ್‌ | 

ಅಥ ತೇ ಮಂತ್ರಿಣಸ್ತಸ್ಯ ವಿಕ್ರೋಶಂತಮಥಾಃಬ್ರುವನ್‌ ॥ 32 
ತೋಷಯಸ್ವ ಮಹಾದೇವಂ ನೀಲಕಂಠಮುಮಾಪತಿಮ್‌ । 

ತಮೃತೇ ಶರಣಂ ನಾನ್ಯಂ ಪಶ್ಯಾಮೋತತ್ರ ದಶಾನನ ॥ 33 
ಸ್ತುತಿಭಿಃ ಪ್ರಣತೋ ಭೂತ್ವಾ ತಮೇವ ಶರಣಂ ವ್ರಜ | 

ಕೃಪಾಲುಃ ಶಂಕರಸ್ತುಷ್ಠ ಪ್ರಸಾದಂ ತೇ ವಿಧಾಸ್ಯತಿ ॥ 34 
ಏವಮುಕ್ತಸ್ತದಾಮಾತ್ಮೈಸ್ತುಷ್ಟ್ಠಾವ ವೃಷಭಧ್ವಜಮ್‌ । 

ಸಾಮಭಿರ್ವಿವಿಧೈಃ ಸ್ತೋತ್ಸೈಃ ಪ್ರಣಮ್ಯ ಸ ದಶಾನನಃ ॥ 35 


ಗಟ್ಟಿಯಾಗಿ ಅರಚಿದನು! ಅವನ ಅರಚಾಟಕ್ಕೆ ಮೂರು ಲೋಕಗಳೂ 
ನಡುಗಿದವು. ಪ್ರಳಯಕಾಲದ ಸಿಡಿಲಿನ ಅಬ್ಬರವೋ ಎಂದು ಅವನ 
ಮಂತ್ರಿಗಳು ಶಂಕಿಸಿದರು (29-30) ಆಕಾಶಮಾರ್ಗದಲ್ಲಿ ಸಂಚರಿಸುತ್ತಿದ್ದ 
ಇಂದ್ರಾದಿ ದೇವತೆಗಳು ವಿಚಲಿತರಾದರು. ಸಮುದ್ರಗಳು ಉಕ್ಕೇರಿದವು. 
ಪರ್ವತಗಳು ಅಲ್ಲಾಡಿದವು! "ಆಃ ಇದೇನು!' ಎಂದು ಯಕ್ಷಸಿದ್ದವಿಧ್ಯಾಧರರು 
ಉದ್ಗರಿಸಿದರು. ಅರಚುತ್ತಿದ್ದ ದಶಗ್ರೀವನನ್ನು ನೋಡಿ ಅವನ ಮಂತ್ರಿಗಳು 
""ಮಹಾರಾಜ, ನೀಲಕಂಠನೂ, ಉಮಾಪತಿಯೂ ಆದ ಮಹಾದೇವನನ್ನು 
ಸ್ತೋತ್ರಮಾಡಿ ಪ್ರಸನ್ನೀಕರಿಸು. ಅವನಲ್ಲದೆ ನಿನ್ನನ್ನು ರಕ್ಷಿಸಬಲ್ಲಇನ್ನುಯಾರನ್ನೂ 
ಕಾಣೆವು (31-33). ಸ್ತುತಿಗಳಿಂದ ಈಶ್ವರನ ಮರೆಹೊಗು. ಕೃಪಾನಿಧಿಯಾದ 
ಶಂಕರನು ಅನುಗ್ರಹಿಸುವನು'' ಎಂದು ಹೇಳಿದರು. ಆಗ ದಶಾನನನು 
ವೃಷಭಧ್ಹಜನಿಗೆ ಶರಣಾಗಿ ವಿವಿಧ ಸಾಮಗಳಿಂದಲೂ ಸ್ವುತಿಗಳಿಂದಲೂ 
ಕೊಂಡಾಡಿದನು (34- 35). ರಾಘವ, ಆ ರಾಕ್ಷಸನು ಹೀಗೆ ಸ್ತುತಿಸುತ್ತ 
ಅರಚುತ್ತಲೇ ಒಂದು ಸಾವಿರ ವರ್ಷಗಳು ಕಳೆದವು! ಅನಂತರ ಕೈಲಾಸ 


ರಾವಣನಾಮಪ್ರಾಪ್ತಿಃ 125 
ಸಂವತರಸಹಸ್ರಂ ತು ರುದತೋ ರಕ್ಷಸೋ ಗತಮ್‌ । 


ತತಃ ಪ್ರೀತೋ ಮಹಾದೇವಃ ಶೈಲಾಗ್ರೇ ವಿಷ್ಠಿತಃ ಪ್ರಭುಃ ॥ 36 
ಮುಕ್ತ್ವಾ ಚಾಸ್ಯ ಭುಜಾನ್‌ ರಾಮಪ್ರಾಹ ವಾಕ್ಯಂ ದಶಾನನಮ್‌ | 
ಪ್ರೀತೋಸ್ಮಿ ತವ ವೀರ್ಯಸ್ಯ ಶೌಂಡೀರ್ಯಾಚ್ಚ ದಶಾನನ ॥ 37 
ಶೈಲಾಕ್ರಾಂತೇನ ಯೋ ಮುಕ್ತಸ್ತ್ವಯಾ ರಾವಃ ಸುದಾರುಣಃ | 
ಯಸ್ಮಾಲ್ಲೋಕತ್ರಯಂ ಚೈತದ್ರಾವಿತಂ ಭಯಮಾಗತಮ್‌ ॥ 38 
ತಸ್ಮಾತ್ತ್ವಂ ರಾವಣೋ ನಾಮ ನಾಮ್ನಾ ರಾಜನ್‌ ಭವಿಷ್ಯಸಿ । 

ದೇವತಾ ಮಾನುಷಾ ಯಕ್ಷಾ ಯೇ ಚಾನ್ಯೇ ಜಗತೀತಲೇ । 39 


ಏವಂ ತಾ ಔ_ಮಭಿಧಾಸ್ಯಂತಿ ರಾವಣಂ ಲೋಕರಾವಣಮ್‌ । 
ಗಚ್ಛ ಪೌಲಸ್ತ್ಯವಿಸ್ರಬ್ಬಂ ಪಥಾ ಯೇನ ತ್ವಮಿಚ್ಛಸಿ ॥ 40 


ಮಯಾ ಚೈವಾಭ್ಯನುಜ್ಞಾತೋ ರಾಕ್ಷಸಾಧಿಪ ಗಮ್ಯತಾಮ್‌ । 
ಏವಮುಕ್ತಸ್ತು ಲಂಕೇಶಃ ಶಂಭುನಾ ಸ್ವಯಮಬ್ರವೀಶ್‌ ॥ 41 


ತೋಳುಗಳನ್ನು ಬಿಡಿಸಿ ಹೀಗೆಂದನು (36). ""ದಶಾನನ, ನಿನ್ನ 
ವೀರ್ಯಸಾಹಸಗಳಿಗೂ, ಸ್ತುತಿಗೂ ಪ್ರಸನ್ನನಾಗಿದ್ದೇನೆ. ನೀನು ಈ ಶೈಲದ 
ಅಡಿಯಲ್ಲಿ ಸಿಕ್ಕಿಕೊಂಡು ದಾರುಣವಾದ "ರಾವ'ವನ್ನು ಮಾಡಿದ್ದೀಯೆ. 
ತಲ್ಲಣಗೊಂಡ ಲೋಕತ್ರಯವು ನಿನ್ನಿಂದ "ರಾವಿತ' ವಾಗಿದೆ* (37-38). 
ಆದ್ದರಿಂದ ದೇವಯಕ್ಷಮನುಷ್ಯಾದಿಗಳು ಲೋಕರಾವಣನದ ನಿನ್ನನ್ನುಇನ್ನು 
ಮೇಲೆ ರಾವಣನೆಂದು ಕರೆಯುವರು! ಪೌಲಸ್ಸ್ಯ ಇನ್ನು ಇಷ್ಟಬಂದೆಡೆಗೆ 
ನೆಮ್ಮದಿಯಿಂದ ನೀನು ಹೋಗಬಹುದು (39-40). ರಾಕ್ಷಸಾಧಿಪ, 
ಹೋಗಲು ನಿನಗೆ ಅನುಮತಿಯನ್ನು ಕೊಟ್ಟಿರುವೆನು!'' ಎಂದನು. ಆಗ 
ಲಂಕೇಶ್ವರನು ಶಂಭುವನ್ನು ಕುರಿತು "ಮಹಾದೇವ, ನೀನು 
ಪ್ರೀತನಾಗಿರುವುದಾದರೆ ನನಗೆ ವರವನ್ನು ಕೊಡು! ಬಲಶಾಲಿಗಳಾದ 
ದೇವಗಂಧರ್ವ, ದಾನವರಿಂದಲೂ, ರಾಕ್ಷಸಗುಹ್ಯನಾಗರಿಂದಲೂ ನನಗೆ 
ತೇರಾವ-ಶಬ್ದ ಅರಚಾಟ. ರಾವಿತ-ಅರಚಾಟದಿಂದ ಪ್ರತಿಧ್ವನಿಗೊಂಡದ್ದು 


126 ಉತ್ತರಕಾಂಡ 


ಪ್ರೀತೋ ಯದಿ ಮಹಾದೇವ ವರಂ ಮೇ ದೇಹಿ ಯಾಚತಃ | 
ಅವಧ್ಯತ್ವಂ ಮಯಾ ಪ್ರಾಪ್ತಂ ದೇವಗಂಧರ್ವದಾನವೈಃ ॥ 42 


ರಾಕ್ಷಸೈರ್ಗುಹ್ಯಕೈರ್ನಾಗೈರ್ಯೆೇ ಚಾನ್ಯೇ ಬಲವತ್ತರಾಃ | 
ಮಾನುಷಾನ್ನ ಗಣೇ ದೇವ ಸ್ವಲ್ಪಾಸ್ತೇ ಮಮ ಸಂಮತಾಃ ॥ 43 


ದೀರ್ಫಮಾಯುಶ್ಚ ಮೇ ಪ್ರಾಪ್ತಂ ಬ್ರಹ್ಮಣಸ್ತಿ ಪುರಾಂತಕ । 
ವಾಂಛಿತಂ ಚಾಯುಷಃ ಶೇಷಂ ಶಸ್ತಂ ತ್ವಂ ಚ ಪ್ರಯಚ್ಛ ಮೇ ॥ 4 4 


ಏವಮುಕ್ತಸ್ತತಸ್ತೇನ ರಾವಣೇನ ಸ ಶಂಕರಃ । 


ದದೌ ಖಡ್ಗಂ ಮಹಾದೀಪ್ರಂ ಚಂದ್ರಹಾಸಮಿತಿ ಶ್ರುತಮ್‌ ॥ 45 
ಆಯುಷಶ್ಚಾವಶೇಷಂ ಚ ದದೌ ಭೂತಪತಿಸ್ತದಾ । 
ದತ್ತ್ಕೋವಾಚ ತತಃ ಶಂಭುರ್ನಾವಜ್ಞೇಯಮಿದಂ ತ್ವಯಾ ॥ 46 


ಅವಜ್ಞಾತಂ ಯದಿಹಿತೇ ಮಾಮೇವೈಷ್ಯತ್ಯಸಂಶಯಃ 
ಏವಂ ಮಹೇಶ್ವರೇಣೈವ ಕೃತನಾಮಾ ಸ ರಾವಣಃ ॥ 47 


ಪಾಕನವಾಗವಣಗಾಗರಾವ್ನಾವತರದಾನ್‌ ಪಪ ಪಾನ 
ನಾನು ಎಣಿಸತಕ್ಕವನೇ ಅಲ್ಲ ಅವರು ಕ್ಷುದ್ರರೆಂದೇ ತಿಳಿದಿದ್ದೇನೆ (41-43). 
ಬ್ರಹ್ಮನಿಂದ ದೀರ್ಫಾಯುಸನ್ನು ಪಡೆದಿದ್ದೇನೆ. ತ್ರಿಪುರಾಂತಕ, ಆತನು 
ಸಂಕಲ್ಲಿಸಿರುವುದಕ್ಕಿಂತಲೂ ಅಧಿಕವಾದ ಆಯುಸನ್ನೂ ದಿವ್ಯಾಯುಧವನ್ನೂ 
ಅನುಗ್ರಹಿಸು' ಎಂದು ಪ್ರಾರ್ಥಿಸಿದನು. ರಾವಣನ ಪ್ರಾರ್ಥನೆಯನ್ನು ಮನ್ನಿಸಿ, 
ಚಂದ್ರಹಾಸವೆಂದು ವಿಖ್ಯಾತವಾದ ಅತ್ಯುಗ್ರವಾದ ಖಡ್ಗವನ್ನೂ ಅಧಿ 
ಕಾಯುಸ್ಸನ್ನೂ ಶಿವನು ರಾವಣನಿಗೆ ಅನುಗ್ರಹಿಸಿದನು (44-45). ಅನಂತರ 
ಆ ಭೂತೇಶ್ವರನು ""ರಾವಣ, ಈ ಖಡ್ಗವನ್ನು ಎಂದೂ ಅವಜ್ಞೆಯಿಂದ 
ಕಾಣಬೇಡ. ಪೂಜಾದಿಗಳನ್ನು ಮಾಡದೆ ಹಾಗೇನಾದರೂ ಉಪೇಕ್ಷಿಸಿದಲ್ಲಿ, 
ಇದು ಮತ್ತೆ ನನ್ನನ್ನೇ ಸೇರುವುದು' ಎಂದು ತಿಳಿಸಿದನು. ಶ್ರೀರಾಮ, ಈ 
ರೀತಿಯಲ್ಲಿ ಮಹೇಶ್ವರನೇ ದಶಗ್ರೀವನಿಗೆ ರಾವಣನೆಂದು ನಾಮಕರಣ 
ಮಾಡಿದನು (46-47). ಅನಂತರ ರಾವಣನು ಪರಮೇಶ್ವರನಿಗೆ 
ಅಭಿವಂದಿಸಿ ಪುಷ್ಪಕವನ್ನೇರಿ, ಸ್ವಚ್ಛಂದವಾಗಿ ಅಲೆಯತೊಡಗಿದನು. 


ರಾವಣನಾಮಪ್ರಾಪ್ತಿಃ 127 
ಅಭಿವಾದ್ಯ ಮಹಾದೇವಮಾರುರೋಹಾಥ ಪುಷ್ಪಕಮ್‌ । 


ತತೋ ಮಹೀತಲೇ ರಾಮ ಪರಿಚಕ್ರಾಮ ರಾವಣಃ ॥ 48 

ಕ್ಷತ್ರಿಯಾನ್‌ ಸುಮಹಾವೀರ್ಯಾನ್‌ ಬಾಧಮಾನ ಇತಸ್ತತಃ | 

ಕೇಚಿತ್ತೇಜಸ್ವಿನಃ ಶೂರಾಃ ಕ್ಷತ್ತಿಯಾ ಯುದ್ಧದುರ್ಮದಾಃ ॥ 49 
ಇಡಿ ಲು 

ತಚ್ಛಾಸನಮಕುರ್ವಂತೋ ವಿನೇಶುಃ ಸಪರಿಚ್ಛದಾಃ । 

ಅಪರೇ ದುರ್ಜಯಂ ರಕ್ಷೋ ಜಾನಂತಃ ಪ್ರಾಜ್ಞಸಂಮತಾಃ ॥ 50 


ಜಿತಾಃ ಸ್ಮ ಇತ್ಯಭಾಷಂತ ರಾಕ್ಷಸಂ ಬಲದರ್ಪಿತಮ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷೋಡಶಃ ಸರ್ಗಃ 


ಸತೊಡಗಿದನು. ತೇಜಸ್ವಿಗಳೂ ಸಮರೋತ್ಪುಕರೂ ಆದ ಕೆಲವು ನೃಪಾಲರು 
ಅವನ ಆಜ್ಞೆಗೆ ಒಳಗಾಗದೆ ಹೋರಾಡಿ, ಪರಿವಾರಸಮೇತರಾಗಿ ಹತರಾದರು. 
ಇನ್ನು ಕೆಲವು ವಿಚಾರಶೀಲರು, ಈ ರಾಕ್ಷಸನು ದುರ್ಜಯನೆಂದು ಮನಗಂಡು, 
ಬಲದರ್ಪಿತನಾದ ರಾವಣನಿಗೆ ""ನಾವು ಸೋತೆವು'' ಎಂದು ತಿಳಿಸಿದರು 
(48-50). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಹದಿನಾರನೆಯ ಸರ್ಗ 


ಸಪ್ತದಶಃ ಸ ಸರ್ಗಃ 
ವೇದವತೀಶಾಪಃ 


ಅಥ ರಾಜನ್‌ ಮಹಾಬಾಹುರ್ವಿಚರನ್‌ ಸ ಮಹೀತಲೇ | 
ಹಿಮವತಾನುಮಾಸಾದ್ಯ ಪರಿಚಕ್ರಾಮ ರಾವಣಃ ॥ ] 


ತತ್ರಾಪಶ್ಯತ್‌ ಸ ವೈ ಕನ್ಯಾಂ ಕೃಷ್ಣಾಜಿನಜಟಾಧರಾಮ್‌ 
ಆರ್ಷೇಣ ವಿಧಿನಾ" ಚೈನಾಂ ದೀಪ: ೦ತೀಂ ದೇವತಾಮಿವ ॥ 2 


ಸ ದೃಷ್ಟ್ವಾ ರೂಪಸಂಪನ್ನಾಂ ಕನ್ಯಾಂ ತಾಂ ಸುಮಹಾವ್ರತಾಮ್‌ । 
ಕಾಮಮೋಹಪರೀತಾತ್ಮಾ ಪಪ್ರ ಚ್ಛ ಪ್ರ ಹಸನ್ನಿವ || 3 


ಕಿಮಿದಂ ವರ್ತಸೇ ಭದ್ರೇ ವಿರುದ್ಧಂ ಯೌವನಸ್ಯ ತೇ | 
ನಹಿ ಯುಕ್ತಾ ತವೈತಸ್ಥ ರೂಪಸ್ಯ “ತಪಸಃ ಕ್ರಿಯಾ | 4 


ರೂಪಂ ತೇ5 ನುಪಮಂ ಭೀರು ಕಾಮೋನ್ಮಾದಕರಂ ನೃಣಾಮ್‌ | 
ನ ಯುಕ್ತಂ ತಪಸಿ ಸ್ಥಾತುಂ ನಿರ್ಗತೋ ಹ್ಯೇಷ ನಿರ್ಣಯಃ ॥ 6 


ಸರ್ಗ 17 


ರಾವಣನು ವೇದವತಿಯನ್ನು ಬಲಾತ್ಮರಿಸುವುದು. ಅವಳು ರಾವಣನನ್ನು 
ಶಪಿಸಿ ಅಗ್ನಿಪ್ರವೇಶ ಮಾಡುವುದು. 

ಮಹಾರಾಜ ರಾಘವ, ಪ್ರತಾಪಶಾಲಿಯಾದ ರಾವಣನು ಹಿಮಾಲಯ 
ಪ್ರಾಂತದಲ್ಲಿ ಸಂಚರಿಸುತ್ತಿರುವಾಗ, ಕೃಷ್ಣಾಜಿನ, ಜಟಾಧಾರಿಣಿಯಾದ ಒಬ್ಬ 
ಕನ್ಯೆಯನ್ನು ಕಂಡನು. ವೇದೋಕ್ರಮಾರ್ಗದಿಂದ ತಪಸ್ವಿನಿಯಾಗಿದ್ದ ಆ 
ಕನೈೆಯು ದೇವತೆಯಂತೆ ತೇಜಸ್ವಿನಿಯಾಗಿದ್ದಳು (1-2). 
ರೂಪಸಂಪನ್ನೆಯಾದ ಅವಳನ್ನು ವೀಕ್ಷಿಸಿ ಕಾಮುಕನಾದ ರಾವಣನಿಗೆ 
ಬುದ್ದಿಗೆಟ್ಟಿತು. ಅವನು ಮುಗುಳಗೆಯಿಂದ ""ಭದ್ರೆ, ಇದೇನು? ನೀನು 
ಯೌವನಕ್ಕೆ ವಿರುದ್ದವಾದ ಮಾರ್ಗದಲ್ಲಿ ನಡೆಯುವೆಯಲ್ಲ! ನಿನ್ನ 
ಸೌಂದರ್ಯಕ್ಕೆ ಈ ತಪಸ್ಪು ಹೇಗೆ ಯುಕ್ತವಾದೀತು? (3-4). ಬೀರು. 


ವೇದವತೀಶಾಪಃ 129 
ಕಸ್ಯಾಸಿ ಕಿಮಿದಂ ಭದ್ರೇ ಕಶ್ಚ ಭರ್ತಾ ವರಾನನೇ | 


ಯೇನ ಸಂಭುಜ್ಯಸೇ ಭೀರು ಸ ನರಃ ಪುಣ್ಯಭಾಗ್ದುವಿ || 6 
ಪೃಚ್ಛತಃ ಶಂಸ ಮೇ ಸರ್ವಂ ಕಸ್ಯ ಹೇತೋಃ ಪರಿಶ್ರಮಃ । 

ಏವಮುಕ್ತಾ ತು ಸಾ ಕನ್ಯಾ ರಾವಣೇನ ಯಶಸ್ವಿನೀ ॥ 7 
ಅಬ್ರವೀದ್ವಿಧಿವತ್‌ ಕೃತ್ವಾ ತಸ್ಯಾತಿಥ್ಯಂ ತಪೋಧನಾ । 

ಕುಶಧ್ವಜೋ ಮಮ ಪಿತಾ ಬ್ರಹ್ಮರ್ಜಿರಮಿತಪ್ರಭಃ ॥ 8 
ಬೃಹಸ್ಪತಿಸುತಃ ಶ್ರೀಮಾನ್‌ ಬುದ್ಧ್ಯಾ ತುಲ್ಯೋ ಬೃಹಸ್ಪತೇಃ । 

ತಸ್ಯಾಹಂ ಕುರ್ವತೋ ನಿತ್ಯಂ ವೇದಾಭ್ಯಾಸಂ ಮಹಾತ್ಮನಃ ॥ 9 
ಸಂಭೂತಾ ವಾಜ್ನಯೀ ಕನ್ಯಾ ನಾಮ್ನಾ ವೇದವತೀ ಸ್ಮೃತಾ | 

ತತೋ ದೇವಾಃ ಸಗಂಧರ್ವಾ ಯಕ್ಷರಾಕ್ಷಸಪನ್ನಗಾಃ ॥ 10 
ತೇ5ಪಿ ಗತ್ವಾ ಹಿ ಪಿತರಂ ವರಣಂ ರೋಚಯಂತಿ ಮೇ | 

ನಚ ಮಾಂಸ ಪಿತಾತೇಭ್ಯೋ ದತ್ತವಾನ್‌ ರಾಕ್ಷಸರ್ಷಭ ॥ 11 


ಎನಹ್ನಾನ ನಾವಾ ಎನಗಾವಾದ ಮನಾ 
ಆದ್ದರಿಂದ ನೀನು ತಪಸನ್ನಾಚರಿಸುವುದು ಸರಿಯಲ್ಲವೆಂಬುದೇ ಸಿದ್ಧಾಂತವಾದ 
ಮಾತು. ಭದ್ರೆ, ಯಾರ ಮಗಳು ನೀನು? ಯಾವ ವ್ರತವಿದು? ಶುಭಾನನೆ, 
ನಿನ್ನ ಪತಿ ಯಾರು? ನಿನ್ನನ್ನು ಭೋಗಿಸುವ ಪುರುಷನೇ ಈ ಜಗತ್ತಿನಲ್ಲಿ 
ಪುಣ್ಯಾತ್ಮನೆನ್ನಬೇಕು (5-6). ನನಗೆ ಎಲ್ಲವನ್ನೂ ಹೇಳಬಾರದೆ? ಏತಕ್ಕೆ ಈ 
ಪರಿಶ್ರಮ?'' ಎಂದು ಕೇಳಿದನು. ರಾವಣನು ಹೀಗೆ ಕೇಳಲಾಗಿ 
ತಪೋನಿರಳಾಗಿದ್ದ ಆ ಕನ್ಯೆಯು ಆತನಿಗೆ ವಿಧಿವತ್ತಾಗಿ ಅತಿಥಿಸತ್ಕಾರವನ್ನಿತ್ತು, 
ಈ ಪ್ರಕಾರವಾಗಿ ಹೇಳಿದಳು: ""ಎಲ್ಫೆ ರಾಕ್ಷಸೇಂದ್ರ ಮಹಾಮಹಿಮನಾದ 
ಕುಶಧ್ವಜನೆಂಬ ಬ್ರಹ್ಮರ್ಷಿಯು ನನ್ನ ತಂದೆ (7-8). ಆತನು ಬೃಹಸ್ಪತಿಯ 
ಪುತ್ರ. ಬುದ್ದಿಶಕ್ತಿಯಲ್ಲಿ ಬೃಹಸ್ಪತಿಗೆ ಸಮಾನ. ಕುಶಧ್ವಜನು ವೇದವನ್ನು 
ಪಠಿಸುತ್ತಿರುವಾಗ, ವೇದವಾಜ್ಯಯದ ಮೂರ್ತಿಸ್ಟರೂಪಳಾಗಿ ನಾನು 
ಜನಿಸಿದೆನು. ಆದ್ದರಿಂದ ನನಗೆ ವೇದವತಿಯೆಂದು ಹೆಸರಾಯಿತು. 
ದೇವಗಂಧರ್ವಾದಿಗಳು ನನ್ನ ತಂದೆಯ ಬಳಿಗೆ ಬಂದು, ನನ್ನನ್ನು 
ವಿವಾಹಮಾಡಿಕೊಡುವಂತೆ ಕೇಳತೊಡಗಿದರು (9-10). ರಾಕ್ಷಸೇಂದ್ರ, ನನ್ನ 


130 ಉತ್ತರಕಾಂಡ 
ಕಾರಣಂ ತದ್ವದಿಷ್ಯಾಮಿ ನಿಶಾಚರ ನಿಶಾಮಯ | 


ಪಿತುಸ್ತು ಮಮ ಜಾಮಾತಾ ವಿಷ್ಟು; ಕಿಲ ಸುರೇಶ್ನರಃ ॥ 12 
ಅಭಿಪ್ರೇತಸ್ತಿ ಲೋಕೇಶಸ್ತಸ್ಮಾನ್ನಾನ್ಯಸ್ಯ ಮೇ ಪಿತಾ । 

ದಾತುಮಿಚ್ಚಕಿ ತಸ್ಟೈ ತು ತಚ್ಛು; ತ್ವಾ ಬಲದರ್ಪಿತಿಃ ॥ 13 
ದಂಭುರ್ನಾಮ ತತೋ ರಾಜಾ ದೈತ್ಯಾನಾಂ ಕುಪಿತೋ5 ಭವತ್‌ | 

ತೇನ ರಾತ್ರೌ ಶಯಾನೋ ಮೇ ಪಿತಾ ಪಾಪೇನ ಹಿಂಸಿತಃ ॥ 14 
ತತೋ ಮೇ ಜನನೀ ದೀನಾ ತಚ್ಛರೀರಂ ಹಿತುರ್ಮಮ | 

ಪರಿಷ್ವಜ್ಯ ಮಹಾಭಾಗಾ ಪ್ರ ವಿಷ್ಣು ಹವ್ಯವಾಹನಮ್‌ ॥ 15 


ತತೋ ಮನೋರಥಂ ಸತ್ಯಂ ಪಿತುರ್ನಾರಾಯಣಂ ಪ್ರತಿ | 
ಕರೋಮೀತಿ ತಮೇವಾಹಂ ಹೃದಯೇನ ಸಮುದ್ವಹೇ || 16 


ಇತಿ ಪ್ರತಿಜ್ಞಾಮಾರುಹ್ಯ ಚರಾಮಿ ವಿಪುಲಂ ತಪಃ । 
ಏತತ್ತೇ ಸರ್ವಮಾಖ್ಯಾ ತಂ ಮಯಾ ರಾಕ್ಷಸಪುಂಗವ ॥ 17 







ಇವು 


ಉರಿ 
ದೇವದೇವನಾದ ಮಹಾವಿಷ್ಣುವೇ ಅಳಿಯನಾಗಬೇಕೆಬುದು 
ಇಚ್ಛೆಯಾಗಿದೆ. ಇನ್ನೊಬ್ಬನನ್ನು ನನ್ನ ತಂದೆಯು ಒಪುವುದಿಲ್ಲ. ವಿಷ್ಠುವಿಗೇ 
ನನ್ನನ್ನು ಕೊಡಬೇಕೆಂದು ಆತ ತನುಸಂಕಲಿಸಿದಾನೆ (11-1 2). ಈ ವಿಷಯವನ್ನು 
ದಂಬುವೆಂಬ ದೆ ದೃತ್ಯನು ಕೇಳಿ ಕುಪಿತನಾದನು. ರಾತಿ.ಯಲ್ಲಿ ನನ್ನತ ತಂ ಂದೆಯು 
ನಿದ್ರಿಸುತ್ತಿದಾಗ : ಆ ಪಾಪಿ ದೈತ್ಯನು ಬಂದು ಅವನನ್ನು ಕೊಂದನು. ಆಗ 
ಮಹಾಸ ತಿಯಾದ ನನ್ನ ತಾಯಿಯು ಶೋಕಾರ್ಶಳಾಗಿ, ನನ್ನ ತಂದೆಯ 
ದೇಹವನ್ನಪಿಕೊಂಡು  ಅಗಿಪವೇಶ ಮಾಡಿದಳು (13-15). 
ಶ್ರೀಮನ್ನಾರಾಯಣನ ವಿಷಯವಾಗಿ ನನ್ನ ತಂದೆಯು ಇಟುಕೊಂಡಿದೆ 
ಮನೋರಥವು ಈಡೇರಲಿ' ಎಂಬ ಉದ್ದೇಶದಿಂದ, ನಾನು ನಾರಾರ್ಯ ನನ 
ಮದುವೆಯಾಗಬೇಕೆಂದು ನಿಶ್ಚಯಿಸಿಕೊಂಡಿದೇನೆ. ಆ ಪವಿಚ್ರೆಯನು ಸಾಧ 
ಸುವುದಕ್ಕಾಗಿ ಕಠೋರತಪಸಿನ ನಲ್ಲಿ ನಿರತಳಾಗಿದೇನೆ ರಾಕನರಾಜ, ನನ 
ವೃತ್ತಾಂತವಲ್ಲವನ್ನೂ ತಿಳಿಸಿದೆ ನೆ ನೆ(16- 


ಪ 


ವೇದವತೀಶಾಪಃ 131 
ನಾರಾಯಣೋ ಮಮ ಪತಿರ್ನ ತ್ವನ್ಯಃ ಪುರುಷೋತ್ತಮಾತ್‌ । 


ಆಶ್ರಯೇ ನಿಯಮಂ ಘೋರಂ ನಾರಾಯಣಪರೀಪ್ಲಯಾ ॥ 18 
ವಿಜ್ಞಾತಸ್ವ್ವಂ ಹಿ ಮೇ ರಾಜನ್‌ ಗಚ್ಛ ಪೌಲಸ್ಪನಂದನ । 

ಜಾನಾಮಿ ತಪಸಾ ಸರ್ವಂ ತ್ಸ ಲೋಕ್ಯೇ ಯದ್ದಿ ವರ್ತತೇ ॥ 19 
ಸೋ*ಬ್ರವೀದ್ರಾವಣೋ ಭೂಯಸ್ತಾಂ ಕನ್ಯಾಂ ಸುಮಹಾವ್ರತಾಮ್‌ । 
ಅವರುಹ್ಯ ವಿಮಾನಾಗ್ರಾತ್‌ ಕಂದರ್ಪಶರಪೀಡಿತಃ ॥ 20 
ಅವಲಿಪ್ತಾಸಿ ಸುಶ್ರೋಣಿ ಯಸ್ಕಾಸ್ತೇ ಮತಿರೀದೃಶೀ । 

ವೃದ್ಧಾನಾಂ ಮೃಗಶಾವಾಕ್ಷಿ ಭ್ರಾಜತೇ ಪುಣ್ಯಸಂಚಯಃ ॥ 21 
ತ್ವಂ ಸರ್ವಗುಣಸಂಪನ್ನಾ ನಾರ್ಹಸೇ ವಕ್ತುಮಿದೃಶಮ್‌ । 
ತೈಲೋಕ್ಕಸುಂದರೀ ಭೀರು ಯೌವನಂ ತೇಠತಿವರ್ತತೇ ॥ 22 


ಅಹಂ ಲಂಕಾಪತಿರ್ಭದ್ರೇ ದಶಗ್ರೀವ ಇತಿ ಶ್ರುತಃ | 
ತಸ್ಯ ಮೇ ಭವ ಭಾರ್ಯಾ ತ್ವಂ ಭುಂಕ್ಷ್ವ ಭೋಗಾನ್ಯಥಾಸುಖಮ್‌ ॥23 


ಶ್ರೀಮನ್ನಾರಾಯಣನೇ ನನ್ನೆಪತಿಯಾಗಚೇಕು. ಆಪುರುಷೋತ್ತವನ್ನು 
ಬಿಟ್ಟು ಇನ್ನೊಬ್ಬನನ್ನು ನಾನು ವರಿಸುವುದಿಲ್ಲ ಆದ್ದರಿಂದ ಘೋರವಾದ. 
ನಿಯಮವನ್ನು ಪಾಲಿಸುತ್ತಿದೇನೆ. ರಾಕ್ಷಸಾಧಿಪ, ನೀನು ಯಾರು 
ಏನೆಂಬುದೆಲ್ಲವೂ ನನಗೆ ಗೊತ್ತಾಗಿದೆ! ಎಲೈ ಪೌಲಸ್ತನಂದನ! ಇನ್ನು ನೀನು 
ಹೊರಡು! ಈ ತೈಲೋಕ್ಕದಲ್ಲಿ ನಡೆಯುವುದಲ್ಲವೂ ತಪೋಬಲದಿಂದ ನನಗೆ 
ವಿದಿತವಾಗಿದೆ'' ಎಂದು ನುಡಿದಳು (18-19). ಆದರೆ ರಾವಣನು 
ಮನ್ನಥಶರ ಪೀಡಿತನಾಗಿದನು. ಅವನು ಪುಷಕದಿಂದ ಕೆಳಗಿಳಿದು ಬಂದು 
ಪತನಿಷ್ಠಳಾದ ಆ ಕನ್ನೆ ಯನ್ನು ಕುರಿತು "ಸುಂದರಿ, ಬಹಳ ಗರ್ವಿಷ ಷ್ಠಳು ನೀನು! 

ನಿನಗೆ ಇಂತಹ ಬುದ್ದಿ ಬರಬಹುದೆ? ಎಲಾ ಹರಿಣಲೋಚ್ಚನೆ, ತಪಸ್ತು-ಪುಣ್ಯ 
ಇವೆಲ್ಲವೂ ಮುದುಕರಿಗೆ ಒಪು ತ್ರದ! (20- 21). ಸ ಸರ್ವಗುಣಸಂಪನೆಯಾದ 
ನೀನು ಹೀಗೆಲ್ಲ ಮಾತಾಡಬಾರದು. ಭೀರು, ತೈಲೋಕೃ್ಕಸುಂದರಿ "ನೀನು. 
ನಿನ್ನತಾರುಣ ವು ಕಳೆದುಹೋಗುತ್ತಿದೆಯಲ್ಲವೆ? ಭದೆ, ನಾನು ಯಾರೆಂದು 
ತಿಳಿದೆ? ಲಂಕೇ ಶ್ರರನೆಂದು ವಿಖ್ಯಾ ತನಾದ ದರಗಿ (ವನೇ ನಾನು. ನೀನು ನನ್ನ 
ಭಾರ್ಯೆಯಾಗಿ ಸಕಲ ಭೋಗಗಳನ್ನು ಯಥೇಷ್ಪವಾಗಿ ಅನುಭವಿಸು 


132 ಉತ್ತರಕಾಂಡ 
ಕಶ್ಚ ತಾವದಸೌ ಯಂತ್ವಂ ಎಷ್ಟುರಿತ್ಕ ಭಿಭಾಷಸೇ । 


ವೀರ್ಯೇಣ ತಪಸಾ ಚ್ಛೆವ ಭೋಗೇನ. ಚ ಬಲೇನ ಚ ॥ 24 
ನ ಮಯಾ ಸ ಸಮೋ ಭದ್ರೇ ಯಂ ತ್ವಂ ಕಾಮಯಸೇ50ಗನೇ | 
ಇತ್ಯುಕ್ತವತಿ ತಸ್ಮಿಂಸ್ತು ವೇದವತ್ಯಥ ಸಾಬ್ರವೀತ್‌ ॥ 25 
ಮಾ ಮೈವಮಿತಿ ಸಾ ಕನ್ಯಾ ತಮುಚಾವ ನಿಶಾಚರಮ್‌ । 
ತೈಲೋಕ್ಯಾಧಿಪತಿಂ ವಿಷ್ಣುಂ ಸರ್ವಲೋಕನಮಸೃ ತಮ್‌ ॥। 26 
ತ್ವದೃತೇ ರಾಕ್ಷಸೇಂದ್ರಾನ್ಯಃ ಕೋ5 ವಮನ್ಯೇತ ಬುದ್ಧಿಮಾನ್‌ । 
ಏವಮುಕ್ತಸ್ತಯಾ ತತ್ರ ವೇದವತ್ಯಾ ನಿಶಾಚರಃ || 27 


ಮೂರ್ಧಜೇಷು ತದಾ ಕನ್ಮಾಂ ಕರಾಗ್ರೇಣ ಪರಾಮೃಶತ್‌ । 
ತತೋ ವೇದವತೀ ಕ್ರುದ್ಧಾ ಕೇಶಾನ್‌ ಹಸ್ತೇನ ನಾಚ್ಚಿನತ್‌ ॥ 28 


ಅಸಿರ್ಭೂತ್ವಾ ಕರಸ್ತಸ್ಯಾಃ ಕೇಶಾಂಶ್ಚಿನ್ನಾ ಸ್ತದಾಕರೋತ್‌ । 
ಸಾಜ್ವ ಲಂತೀವ ರೋಷೇಣ ದಹಂತೀವ ನಿಶಾಚರಮ್‌ || 29 


(22-23). ಎಷ್ಟು-ವಿಷ್ಣುಎಂ ಹೇಳುತ್ತೀಯಲ್ಲ ಯಾ 9 ವೀರ್ಯ 
ತಪಸ್ಸುಗಳಲ್ಲಾಗಲಿ ಭೋಗಭಾಗ್ಯದಲ್ಲಾಗಲಿ ಬಲದಲ್ಲಾಗಲಿ, ಅವನು ನನಗೆ 
ಸಮನಲ್ಲ ಎಲೌ ಅಂಗನೆ, ಅವನನ್ನು ಕಾಮಿಸುವೆಯಾ?' ಎಂದು ಹೇಳಿದನು 
(24-25). ಆಗ ವೇದವತಿಯು ""ಹಾಗೆನ್ನಬೇಡ, ಹಾಗೆನಬೇಡ 
ತ್ರಿಲೋಕೇಶ್ವರನೂ ಸರ್ವಲೋಕನಮಸ್ಕೃತನೂ ಆದ ವಿಷ್ಣುವನ್ನು ರಾಕ್ಷಸೇಂದ, 
ನಿನ್ನೊಬನ್ನು ಬಿಟ್ಟರೆ ಯಾವ ವಿವೇಕಿಯೂ ದೂಷಿಸಲಾರ'' ಎಂದು 
ಪ್ರತ್ಯುತ್ತರವನ್ನಿತ್ತಳು (26). ಒಡನೆಯೇ ಆ ರಾಕ್ಷಸನು ವೇದವತಿಯ 
ಕೇಶಪಾಶವನ್ನು ಕೈಯಿಂದ ತುಡುಕಿದನು. ಕ್ರುದ್ಗಳಾದ ವೇದವತಿಯು ಆ 
ಕೇಶರಾಶಿಯನ್ನು ಕೈಯಿಂದ ಕತ್ತರಿಸಿಕೊಂಡಳು ಅವಳ ತಪೋಮಹಿಮೆಯಿಂದ 
ಕರವೇ ಕತ್ತಿಯಾಗಿ ತಲೆಗೂದಲನ್ನು ಕತ್ತರಿಸಿತು (27-28). ಆ ಕನ್ಶೆಯು 
ಸಿಟ್ಟಿನಿಂದ ಉರಿದೆದ್ದು ರಾವಣನನ್ನು ಸುಡುವಂತೆ ನೋಡುತ್ತ, 
ದೇಹತ್ಯಾಗಮಾಡಲು ತ್ವರೆಯಿಂದ ಅಗ್ನಿಯನ್ನು ಪ್ರಜ್ವಲಿಸಿ “ಎಲಾ 
ಅನಾರ್ಯ, ನೀನು ಬಲಾತ್ಕಾರದಿಂದ ನನ್ನನ್ನು ಸರ್ಶಿಸಿದ್ದೀಯೆ. ಇನ್ನುನಾನು 
ಬದುಕಲಿಚ್ಛಿಸುವುದಿಲ್ಲ(29-30). ನಿಶಾಚರ, ನೋಡುತ್ತಿರು, ನಿನ್ನೆದುರಿಗೇ 


ವೇದವತೀಶಾಪಃ 133 
ಉವಾಚಾಗ್ನಿಂ ಸಮಾಧಾಯ ಮರಣಾಯ ಕೃತತ್ವರಾ । 


ಧರ್ಷಿತಾಯಾಸ್ತ್ವಯಾನಾರ್ಯ ನ ಮೇ ಜೀವಿತಮಿಷ್ಯತೇ ॥ 30 
ರಕ್ಷಸ್ತಸ್ನಾತ್‌ ಪ್ರವೇಕ್ಷ್ಯಾಮಿ ಪಶ್ಯತಸ್ತೇ ಹುತಾಶನಮ್‌ । 

ಯಸ್ಮಾತ್ತು ಧರ್ಷಿತಾ ಚಾಹಂ ತ್ವಯಾ ಪಾಪಾತ್ಮನಾ ವನೇ ॥ 31 
ತಸ್ಮಾತ್ರವ ವಧಾರ್ಥಂ ಹಿ ಸಮುತ್ತತ್ತೇ ಹ್ಯಹಂ ಪುನಃ । 

ನ ಹಿ ಶಕ್ಯಂ ಸ್ತ್ರಿಯಾ ಹಂತುಂ ಪುರುಷಃ ಪಾಪನಿಶ್ಚಯಃ ॥ 32 
ಶಾಪೇ ತ್ವಯಿ ಮಹೋತ ಕೈಷ್ಣೇ ತಪಸಶ್ಚ ವ್ಯಯೋ ಭವೇತ್‌ । 

ಯದಿ ತ್ವಸ್ತಿ ಮಯಾ ಕಿಂಚಿತ್‌ ಕೃತಂ ದತ್ತಂ ಹುತಂ ತಥಾ ॥ 33 
ತಸ್ಮಾತ್ರ ಎಯೋನಿಜಾ ಸಾಧ್ವೀ ಭವೇಯಂ ಭರ್ಮಿಣಃ ಸುತಾ । 
ಏವಮುಕ್ತ್ವಾ ಪ್ರವಿಷ್ಟಾ ಸಾ ಜ್ವಲಿತಂ ಜಾತವೇದಸಮ್‌ ॥ 34 
ಪಪಾತ ಚ ದಿವೋ ದಿವ್ಯಾ ಪುಷ್ಪವೃಷ್ಟಿಃ ಸಮಂತತಃ । 

ಸೈಷಾ ಜನಕರಾಜಸ್ಯ ಪ್ರಸೂತಾ ತನಯಾ ಪ್ರಭೋ ॥ 35 


ಕಾನನ ಮಾಪಾನ್‌ ನ್‌ ಪಾವಾ 
ನಿನ್ನನ್ನುವಧಿಸುವುದಕ್ಕಾಗಿ ಮತ್ತೆ ಹುಟ್ಟಿಬರುವೆನು! ಪಾಪಾತ್ಮನಾದ ಪುರುಷನನ್ನು 
ಕೊಲ್ಲಲು ಹೆಂಗಸಿಗೆ ಶಕ್ಕವಲ್ಲ (31-32). ಶಾಪವನ್ನು ಕೊಟ್ಟೆನೆಂದರೆ, ನನ್ನ 
ತಪಸ್ಸು ಕ್ಷೀಣವಾಗುವುದು. ದಾನ ಹೋಮಾದಿ ಪುಣ್ಯಫಲವೇನಾದರೂ 
ನನ್ನಲ್ಲಿರುವುದಾದರೆ, ಅದರ ಬಲದಿಂದ ಅಯೋನಿಜೆಯಾದ ಒಬ್ಬ 
ಸಾಧ್ವಿಯಾಗಿ ಜನಿಸಿ, ಧರ್ಮಾತ್ಮನೊಬ್ಬನಿಗೆ ಸುತೆಯಾಗಿ ಬೆಳೆಯುವೆನು'' 
ಎಂದು ಹೇಳಿ, ಉರಿಯುವ ಅಗ್ನಿಯಲ್ಲಿ ಧುಮುಕಿದಳು (33-34). 
ಆಕಾಶದಿಂದ ದಿವ್ಯ ಕುಸುಮಗಳ ಮಳೆ ಸುರಿಯಿತು. ಶ್ರೀರಾಮ, ಅವಳೇ 
ಜನಕರಾಜನ ಸುತೆಯಾಗಿ ಜನಿಸಿದ್ದಾಳೆ. ನಿನಗೆ ಪತ್ನಿಯಾಗಿದ್ದಾಳೆ. ನೀನು 
ಸನಾತನನಾದ ಶ್ರೀಮನ್ನಾರಾಯಣನಾಗಿದ್ದೀಯೆ. ಪ್ರ ರೀತಿಯಲ್ಲಿ. ರಾವಣನು 
ವೇದವತಿಯ ಕೊ ೇಧದಿಂದಲೇ ಹತವಾ ್ರಾಯನಾಗಿದ್ದನು (35- 36). 

ಪರ್ವತದಂತೆ ದುರ್ಧರ್ಷನಾದ ಆ ಶತ್ರುವನ್ನು ಜನಕಸುತೆಯು 
ಅಮಾನುಷವಾದ ನಿನ್ನ ಪರಾಕ್ರಮವನ್ನು ಆಶ್ರಯಿಸಿ, ಈಗ ಪೂರ್ತಿಯಾಗಿ 
ಸಂಹರಿಸಿದ್ದಾಳೆ. ಈ ಮಹಾತ್ಮರು ಹೀಗೆಯೇ (ಮುಂದಿನ ಕಲ್ಪಗಳಲ್ಲಿಯೂ) 


134 ಉತ್ತರಕಾಂಡ 


ತವ ಭಾರ್ಯಾ ಮಹಾಬಾಹೋ ವಿಷ್ಣುಸ್ತ್ಯಂ ಹಿ ಸನಾತನಃ । 
ಪೂರ್ವಂ ಕ್ರೋಧಹತಃ ಶತ್ರುರ್ಯಯಾಸ್‌ೌ ನಿಹತಸ್ತಯಾ ॥ 36 


ಉಪಾಶ್ರಯಿತ್ವಾ ಶೈಲಾಭಸ್ತವ ವೀರ್ಯಮಮಾನುಷಮ್‌ । 
ಏವಮೇಷಾ ಮಹಾಭಾಗಾ ಮರ್ತೈಷೂತ್ತತ್ತ್ಯತೇ ಪುನಃ ॥ 37 


ಕ್ಷೇತ್ರೇ ಹಲಮುಖೋತೃಷ್ಟೇ ವೇದ್ಯಾಮಗ್ನಿಶಿಖೋಪಮಾ । 
ಏಷಾ ವೇದವತೀ ನಾಮ ಪೂರ್ವಮಾಸೀತ್‌ ಕೃತೇ ಯುಗೇ ॥ 38 


ತ್ರೇತಾಯುಗಮನುಪ್ರಾಪ್ಯ ವಧಾರ್ಥಂ ತಸ್ಯ ರಕ್ಷಸಃ । 
ಉತ್ಪನ್ನಾ ಮೈಥಿಲಕುಲೇ ಜನಕಸ್ಯ ಮಹಾತ್ಮನಃ ॥ 39 


ಸೀತೋತ್ಸನ್ನಾ ತು ಸೀತೇತಿ ಮಾನುಷೈಃ ಪುನರುಚ್ಯತೇ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತದಶಃ ಸರ್ಗಃ 





ಕೃತಯುಗದಲ್ಲಿ ಬಾರ) 7-38 

ಜ್‌ ವಧೆಗೋಸ್ಕರ ಮೈಥಿಲರಾಜರ ವಂಶದಲ್ಲಿಮಹಾತ್ಮನಾದ ಜನಕ 
ರಾಜನಿಗೆ ಪುತ್ರಿಯಾಗಿ ಅವತ ತರಿಸಿದಾಳೆ. ಸೀತೆಯಲ್ಲಿ * 

ಸೀತೆಯೆಂದು ಜನರು ಕೆರೆಯುತ್ತಿದಾರೆ (39) 


೫ ಸೀತಾ - ನೇಗಿಲಿನಿಂದ ಉತ್ತಾಗ ನೆಲದಲ್ಲಾಗುವ ರೇಖೆ. ಸೀತಾ ಲಾಂಗಲವದತಿ 
- ಅಮರ. ವೈಶಾಖ ಶ ಶುದ್ಧ ವವನು ಸೀತ ಸರಿತ 
ವೆಶಾಖೇ ಶುದ ನವಮ್ಮಾ ಮುತನಾ ಬ ಕಾಡಿ ಅಲಾ, 
ಲ R NR 


- ಮಹಾಸುಂದರೀ ತಂತ 


ಅಷಾದಶಃ ಸರ್ಗಃ 


ಂತ್ರವಿಜಯಃ 

ಪ್ರವಿಷ್ಟಾಯಾಂ ಹುತಾಶಂ ತು ವೇದವತ್ಕಾಂ ಸರಾವಣಃ । 
ಪುಷ್ಪಕಂ ತು ಸಮಾರುಹ್ಯ ಪರಿಚಕ್ರಾಮ ಮೇದಿನೀಮ್‌ ॥ 
ತತೋ ಮರುತ್ತಂ ನೃಪತಿಂ ಯಜಂತಂ ಸಹ ದೈವತ್ಛೆಃ | 
ಉಶೀರಬೀಜಮಾಸಾದ್ಯ ದದರ್ಶ ಸತು ರಾವಣಃ॥ 2 
ಸಂವರ್ತೊೋ ನಾಮ ಬ್ರಹ್ಮರ್ಜಿಃ ಸಾಕ್ಷಾದ್ಭಾತಾ ಬೃಹಸತೇಃ | 
ಯಾಜಯಾಮೂಸ ಧರ್ಮಜ್ಞಃ ಸಮೈರ್ದೇವಗಣೈವಣ್ಯತಿಃ ॥ 3 
ದೃಷ್ಟ್ವಾ ದೇವಾಸ್ತು ತದ್ರಕ್ಷೋ ವರದಾನೇನ ದುರ್ಜಯಮ್‌ । 
ತಿರ್ಯಗ್ಯೋನಿಂ ಸಮಾವಿಷ್ಟಾಸ್ತಸ್ಯ ದರ್ಶನಭೀರವಃ ॥ 4 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಹದಿನೇಳನೆಯ ಸರ್ಗ 

ಸರ್ಗ 18 


ರಾವಣನು ಯಜ್ಞದೀಕ್ಷಿತ 'ನಾದ ಮರುತ್ತನನ್ನು ಯುದ್ಧಕ್ಕೆ ಆಹಾ _ನಿಸುವುದು. 

ದೀಕ್ಷಿತನು ಯುದ್ಧ ಮಾಡಕೂಡದೆಂದು ಯೆತ್ತಿಜರ ನಿಷೇಧ. ರಾವಣನ 
ಜಯಫೆ ಸೋಷ, 

ರಾಘವ, ಈ ಪಕಾರವಾಗಿ ವೇದವತಿಯು ಅಗ್ಲಿಪ್ರವೇಶಮಾಡಿದಮೇಲೆ 

ಕವನ್ನೇರಿ ತನ್ನ ಸಂಚಾರವನ್ನು ಮುಂದುವರಿಸಿದನು. ಆ 

ಸಮಯದಲ್ಲಿಮರುತ್ತನೆಂಬ ಭೂಪಾಲನು ಚಾಕು ಸ್ಥಳದಲ್ಲಿ 


ಸ ಪಸಡಕಮೂು ಚಚ ಕಈಲಟಜಕಲ ಔರು ಈ ವ 
ಣಿ Wa ಣಾ ೧೨ ಜ್ಯ 
ಉಪಸ್ಥಿತ ಹರಕ ಅಲ್ಲಿಗೆ ಬಂದನು (1 2) ಬ್ರಹ ಹಸತಿಯ 

Ld ಛಿ 
ಸಾಕ್ಷಾತ್‌ ಸೋದರನೂ, ಆ ಪ ಭಾ ಹೃರ್ಷಿಯು 


(| 
3 

ಒಟ್ಟ 
೧ 
CL 
( 
ಖ 
6 
©: 
( 

NCU 
A 
ತ 
CL 
(ಸ 
3) 
cL 
ಗ 
ಸ 
ಬ 
ಡೆ 
ತಿ 


136 ಉತ್ತರಕಾಂಡ 
ಇಂದ್ರೋ ಮಯೂರಃ ಸಂವೃತ್ತೋ ಧರ್ಮರಾಜಸ್ತು ವಾಯಸಃ । 


ಕೃಕಲಾಸೋ ಧನಾಧ್ಯಕ್ಷೋ ಹಂಸಶ್ಟ್ಚ ವರುಣೋ ಭವತ್‌ ॥ 5 
ಅನ್ಯೇಷ್ಟಪಿ ಗತೇಷ್ಟೇವಂ ದೇವೇಷ್ವರಿನಿಷೂದನ । 

ರಾವಣಃ ಪ್ರಾವಿಶದ್ಯಜ್ಞಂ ಸಾರಮೇಯ ಇವಾಶುಚಿಃ ॥ 6 
ಸ ಚ ರಾಜಾನಮಾಸಾದ್ಯ ರಾವಣೋ ರಾಕ್ಷಸಾಧಿಪಃ । 

ಪ್ರಾಹ ಯುದ್ಧಂ ಪ್ರಯಚ್ಛೇತಿ ನಿರ್ಜಿತೋತಸ್ಥೀತಿ ವಾ ವದ ॥ 7 
ತತೋ ಮರುತ್ತೋ ನೃಪತಿಃ ಕೋ ಭವಾನಿತ್ಯುವಾಚ ತಮ್‌ । 
ಅಪಹಾಸಂ ತತೋ ಮುಕ್ತಾ ರಾವಣೋ ವಾಕ್ಯಮಬ್ರವೀತ್‌ ॥ 8 
ಅಕುತೂಹಲಭಾವೇನ ಪ್ರೀತೋಪಸ್ಥಿ ತವ ಪಾರ್ಥಿವ । 
ಧನದಸ್ಕಾನುಜೋ ಯೋ ಮಾಂ ನಾವಗಚ್ಛಸಿ ರಾವಣಮ್‌ ॥ 9 
ತ್ರಿಷು ಲೋಕೇಷು ಕೋಠನ್ಯೋಸ್ತಿ ಯೋ ನ ಜಾನಾತಿ ಮೇ ಬಲಮ್‌ | 
ಭ್ರಾತರಂ ಯೇನ ನಿರ್ಜಿತ್ಯ ವಿಮಾನಮಿದಮಾಹೃತಮ್‌ ॥ 10 


ಕಸ ವಾಡಾವನ್ನಾಾಡು ಇನನಾತವ್ಯನ್ನಾ ಸಾಡವವ್ಯಾನಾವ 
ಭಯದಿಂದ ಅಲ್ಲಿದ್ದ ದೇವತೆಗಳು ಒಡನೆಯೇ ನವಿಲೇ ಮೊದಲಾದ 
ತಿರ್ಯಗ್ಗಂತುಗಳ ರೂಪವನ್ನುಧರಿಸಿದರು (3- 4). ಇಂದ್ರನು ನವಿಲಾದನು. 
ಯಮನು ಕಾಗೆಯಾದನು. ಕುಬೆಒರನು ಓತಿಕೇತದ ರೂಪವನ್ನೂವರುಣನು 
ಹಂಸದ ವೇಷವನ್ನೂ ಧರಿಸಿದರು. ಹೀಗೆಯೇ ಇತರ ದೇವತೆಗಳೂ ಬೇರೆ 
ಬೇರೆ ಪ್ರಾಣಿಗಳ ಆಕೃತಿಯನ್ನು ಹೊಂದಿದರು. ಶ್ರೀರಾಮ, ರಾವಣನು 
ಪವಿತ್ರವಾದ ಯಜ್ಞಶಾಲೆಯನ್ನು ಅಶುಚಿಯಾದ ನಾಯಿಯಂತೆ ಪ್ರವೇಶಿಸಿದನು 
(5-6). ರಾಕ್ಷಸಾಧಿಪನು ನೇರವಾಗಿ ಮರುತ್ತನ ಬಳಿಗೆ ಹೋಗಿ""ಏ ಮರುತ್ತ, 
ಯುದ್ದಕ್ಕೆ ಎದುರಾಗು, ಇಲ್ಲವೆ, ಜಿತೋತಸ್ಥಿ ಎಂದು ಹೇಳು!'' ತಡಕು. 
ಮರುತ್ತನು' "ಯಾರು ನೀನು?'' ಎಂದು ಕೇಳಿದನು. ರಾವಣನು ಕೇಕೆಹಾಕಿ 
ನಗುತ್ತ" ಶಹಭಾಸ್‌! ನನ್ನನ್ನು ನೋಡಿಯೂ ಅಚ್ಚರಿಯಿಲ್ಲದೆ, ಕಳವಳವಿಲ್ಲದೆ, 
ಅಸಡ್ಡೆಯಿಂದ ಮಾತನಾಡುವೆಯಲ್ಲ ರಾಜ, ನಿನ್ನಧೀರತನಕ್ಕೆ ಮೆಚ್ಚಿದೆನು! 
ನಾನು ಧನಾಧ್ಯಕ್ಷನ ತಮ್ಮನಾದ ರಾವಣನೆಂಬುದು ನಿನಗೆ ತಿಳಿಯದೆ? 


ಮರುತ್ತವಿಜಯಃ 137 


ತತೋ ಮರುತ್ತಃ ಸ ನೃಪಸ್ತಂ ರಾವಣಮಥಾಬ್ರವೀತ್‌ | 
ಧನ್ಯಃ ಖಲು ಭವಾನ್‌ ಯೇನ ಜ್ಯೇಷ್ಠ್ಮೋ ಭ್ರಾತಾ ರಣೇ ಜಿತಃ॥ 11 


ನ ತ್ವಯಾ ಸದೃಶಃ ಶ್ಲಾಘ್ಯಸ್ತಿಷು ಲೋಕೇಷು ವಿದ್ಯತೇ | 
ಕಂ ತ್ವಂ ಪ್ರಾಕ್ಕೇವಲಂ ಧರ್ಮಂ ಚರಿತ್ವಾ ಲಬ್ಧವಾನ್‌ ವರಮ್‌ ॥ 12 


ಶ್ರುತಪೂರ್ವಂ ಹಿ ನ ಮಯಾ ಭಾಷಸೇ ಯಾದೃಶಂ ಸ್ವಯಮ್‌ |। 
ತಿಷ್ಕೇದಾನೀಂ ನ ಮೇ ಜೀವನ್‌ ಪ್ರತಿಯಾಸ್ಯಸಿ ದುರ್ಮತೇ ॥ 13 


ಅದ್ಯ ತ್ವಾಂ ನಿಶಿತೈರ್ಬಾಣೈಃ ಪ್ರೇಷಯಾಮಿ ಯಮಕ್ಷಯಮ್‌ | 
ತತಃ ಶರಾಸನಂ ಗೃಹ್ಯ ಸಾಯಕಾಂಶ್ಚ ನರಾಧಿಪಃ ॥। 14 


ರಣಾಯನಿರ್ಯಯ್‌ೌ ಕ್ರುದ್ಧಃ ಸಂವರ್ತೊೋ ಮಾರ್ಗ ಮಾವೃಣೋತ್‌ | 
ಸೋ ಬ್ರವೀತ್‌ ಸ್ನೇಹಸಂಯುಕ್ತಂ ಮರುತ್ತಂ ತಂ ಮಹಾನ್ನಷಿಃ I 15 


ಶ್ರೋತವ್ಯಂ ಯದಿ ಮದ್ವಾಕ್ಕಂ ಸಂಪ್ರಹಾರೋ ನ ತೇ ಕ್ಷಮಃ | 
ಮಾಹೇಶ್ವರಮಿದಂ ಸತ್ರಮಸಮಾಪ್ಪಂ ಕುಲಂ ದಹೇತ್‌ ॥ 16 


ಯಾವನಿದ್ದಾನೆ? ಇತ್ತ ನೋಡು, ನನ್ನ ಅಣ್ಣನನ್ನೇಗೆದ್ದು ಈ ವಿಮಾನವನ್ನು 
ಕಿತ್ತುಕೊಂಡುಬಂದಿದ್ದೇನೆ!'' ಎಂದು ಹೇಳಿದನು (10) ಆಗ ಮರುತ್ತನು 
“ಆಹಾ! ಎಷ್ಟು ಧನ್ಯನಯ್ಯಾ ನೀನು! ಜ್ಯೇಷ್ಠ ಸೋದರನನ್ನು ಯುದ್ಧದಲ್ಲಿ 
ಗೆದ್ದಿರುವೆಯಲ್ಲವೆ? ರಾವಣ, ಮೂರು ಲೋಕಗಳಲ್ಲಿಯೂ ನಿನ್ನಂತಹ 
ಕೀರ್ತಿಶಾಲಿಯೇ ಇಲ್ಲ! ಹಿಂದೆ ನೀನು ಯಾರನ್ನುಕುರಿತು ನಿಷ್ಠೆಯಿಂದ ತಪಸ್ಸು 
ಮಾಡಿ ವರವನ್ನು ಪಡೆದಿದ್ದೀಯೆ? (11-12). ನೀನು ಹೇಳಿಕೊಳ್ಳುವ 
ವಿಶೇಷವೇನೂ ನನ್ನಕಿವಿಗೆ ಬಿದ್ದಿಲ್ಲ ಎಲಾ ದುರುಳ, ನಿಲ್ಲುನಿಲ್ಲು ನನ್ನೆದುರಿಗೆ 
ಜೀವಸಹಿತ ನೀನು ಹಿಂದಿರುಗಲಿಕ್ಕಿಲ್ಲ ನಿಶಿತಾಸ್ತ್ವಗಳಿಂದ ಈಗಲೇ ನಿನ್ನನ್ನು 
ಯಮಸದನಕ್ಕೆ ದಬ್ಬುವೆನು' ಎಂದು ಉತ್ತರಿಸಿದನು. ಒಡನೆಯೇ ಮರುತ್ತನು 
ಧನುಸ್ಸನ್ನು ತುಡುಕಿ ಶರಗಳನ್ನು ಸೆಳೆದುಕೊಂಡು ಕ್ರೋಧದಿಂದ ರಣಕ್ಕೆ 
ಸಜ್ಜಾದನು (13-14). ಅಷ್ಟರಲ್ಲಿ ಸಂವರ್ತಮಹರ್ಷಿಯು ಅಡ್ಡಬಂದು 
ಮರುತ್ತನನ್ನು ನೋಡಿ ಪ್ರೀತಿಯಿಂದ ""ಭೂಪಾಲ, ನನ ಮಾತನ್ನು 


138 ಉತರಕಾಂಡ 


—L 


ದೀಕ್ಷಿತಸ್ಕ ಕುತೋ ಯುದ್ಧಂ ಕ್ರೋಧಿತ್ವಂ ದೀಕ್ಷಿತೇ ಕುತಃ | 
ಸಂಶಯಶ್ಚ ಜಯೇ ನಿತ್ಯಂ ರಾಕ್ಷಸಶ್ಚ ಸುದುರ್ಜಯಃ ॥ 17 


ಸ ನಿವೃತ್ತೋ ಗುರೋರ್ವಾಕ್ಯಾನ್ನರುತ್ತಃ ಪೃಥಿವೀಪತಿಃ । 
ವಿಸೃಜ್ಯ ಸಶರಂ ಚಾಪಂ ಸ್ವಸ್ನೋ ಮಖಮುಖೋಂ ಭವತ" ॥ 18 


ತತಸ್ತಂ ನಿರ್ಜಿತಂ ಮತ್ವಾ ಘೋಷಯಾಮಾಸ ವೈ ಶುಕಃ | 
ರಾವಣೋ ಜಯತೀತ್ಯುಚ್ಛೆ ರ್ಹರ್ಷಾನ್ನಾದಂ ವಿಮುಕ್ತವಾನ್‌ || 19 


ತಾನ್‌ ಭಕ್ಷಯಿತ್ವಾ ತತ್ರಸ್ನಾನ್‌ ಮಹರ್ಷೀನ್‌ ಯಜ್ಞಮಾಗತಾನ್‌ | 
ವಿತ್ಛಪ್ತೋ ರುಧಿರೈಸ್ತೇಷಾಂ ಪುನಃ ಸಂಪ್ರಯಯ್‌ೌ ಮಹೀಮ್‌ ॥ 20 


ರಾವಣೇ ತು ಗತೇ ದೇವಾಃ ಸೇಂದ್ರಾಶ್ಚೈವ ದಿವೌಕಸಃ । 
ತತಃ ಸ್ವಾಂ ಯೋನಿಮಾಸಾದ್ಯ ತಾನಿ ಸತ್ತ್ವಾನಿ ಚಾಬ್ರುವನ್‌ ॥ 21 


ಹರ್ಷಾತ್ತದಾಬ್ರವೀದಿಂದ್ರೋ ಮಯೂರಂ ನೀಲಬರ್ಜಣಮ್‌ । 
ಪ್ರೀತೋತಸ್ಥಿ ತವ ಧರ್ಮಜ್ಞ ಭುಜಂಗಾದ್ದಿ ನ ತೇ ಭಯಮ್‌ ॥ 22 


ಕೇಳುವೆಯಾದರೆ ಈ ಹೂಡೆದಾಟವು ಓನಗೆ ಯುಕ್ತವಲ್ತ ಈಗ 
ನಡೆಯುತ್ತಿರುವುದು ಮಹೇಶ್ನರ ದೇವತಾಕವಾದ ಯಜ. ಇದು 
ಸಮಾಪ್ತವಾಗದೆ ನಿಂತರೆ, ಕರ್ತನ ಕುಲವನ್ನೇ ನಾಶಮಾಡೀತು (15-16 

ಯಜ್ಞದಲ್ಲಿ ದಿಕ್ಷಿತನಾದವನು ಯುದ್ಧಮಾಡುವುದಂದರೇನು? 
ಕೋಧಗೊಳ್ಳುವುದೆಂದ ) ರಾ 


ತಾನ ಆ ಕ್ಕ 
ಬದಿಗಿರಿಸಿ, ಶಾಂತಮನನ್ನನಾಗಿ ಯಜಕಾರ್ಯದಲ್ಲ ತೊಡಗಿದನು 
ತ್ರ Rad 
ಶುಕಟಶಾಹಣನ ಆಮಾತಮ, ಪುರ ಪಜನು ಸೂನೋ ತ 
ಸಹಕ RET ROSEN OE DES 
ಹರ್ಷದಿಂದ ಸಿಂಹನಾದ ಮಾಡಿದನು! (18-19) ಯುಕೆ ಒಂದದ 
ಕಲಬ ಚರಿತ ತೀೇಮುನ ಕರಕರ ಕುಪಿತ RE ವನ್ನ ಜದ 
ha A K 


ರಿ 
“ಸ್‌ PN ಳೆ ಳಾ ಚಂ ಜೃ, “x ಹ ಗೆ ಎಂ 


ಹಾ ಸ - ~~ 
ಸಾಗಿದವು. OE ಬೀವಿ SO Le TEN ಲೂ Nl kK ಟು Uv sl ( ಸ 7 


ಮರುತ್ತವಿಜಯಃ 139 


ಇದಂ ನೇತ್ರಸಹಸಂ ತು ಯತ್ತ್ವದ್ದರ್ಹೇ ಭವಿಷ್ಯತಿ | 
ವರ್ಷಮಾಣೇ ಮಯಿ ಮುದಂ ಪ್ರಾಪ್ಸ್ಯಸೇ ಪ್ರೀತಿಲಕ್ಷಣಮ್‌ ॥ 23 


ಏವಮಿಂದ್ರೋ ವರಂ ಪಾ ಪ್ರಾದಾನ್ಹಯೂರಸ್ಯ ಸುರೇಶ್ವರ । 
ನೀಲಾಃ ಕಿಲ “ಪರಾ ಬರ್ಹಾ ಮಯೂರಾಣಾಂ ನರಾಧಿಪ il 24 


ಸುರಾಧಿಪಾದ್ವರಂ ಪ್ರಾಪ್ಯ ಗತಾಃ ಸರ್ವೇ ಪಿ ಬರ್ಹಿಣಃ । 
ಧರ್ಮರಾಜೋ *ಬ್ರವೀದ್ರಾಮ ಪ್ರಾಗ್ವಂಶೇ ವಾಯಸಂ ಸ್ಥಿತಮ್‌ ॥ 25 


ಪಕ್ಷಿಂಸ್ಸವಾಸ್ಥಿ ಸುಪ್ರೀತಃ ಪ್ರೀತಸ್ಯ ವಚನಂ ಶೃಣು | 
ಯಥಾನ್ಯ್ಯೈರ್ವಿವಿಧೈ ರೋಗ್ಯೈಃ ಪೀಡ್ಯಂತೇ ಪ್ರಾಣಿನೋ ಮಯಾ ॥ 26 


ತೇನ ತೇ ಪ್ರಭವಿಷ್ಯಂತಿ ಮಯಿ ಪ್ರೀತೇ ನ ಸಂಶಯಃ | 


ಮೃತ್ಕ್ಯುತಸ್ತೇ ಭಯಂ ನಾಸ್ತಿ ವರಾನ್ನಮ ವಿಹಂಗಮ ॥ 27 
ಯಾವತ್ವ್ವಾಂ ನ ವಧಿಷ್ಯಂತಿ ನರಸ್ತಾವದ್ಧವಿಷ್ಯಸಿ | 
ಏತೇ ಮದ್ವಿಷಯಸ್ಕಾ ವೈ ಮಾನವಾಃ ಕ್ಷುದ್ಧಯಾರ್ದಿತಾಃ ॥ 28 


ಎ2 


ನಿಜರೂಪವನ್ನು ತಾಳಿ ತಾವು ಯಾವ ಪ್ರಾಣಿಗಳ ರೂಪವನ್ನು ಧರಿಸಿದರೋ 
ಆ ಪ್ರಾಣಿಗಳನ್ನು ಕರೆದು ಸಂಭಾಷಿಸಿದರು (20-21). ಇಂದನು 
ನೀಲವರ್ಣದ ನವಿಲನ್ನು ನೋಡಿ, ನಲವಿಂದ "'ಎಲ್ಫೆ ಮಯೂರವೆ, ನಾನು 
ಸುಪ್ರೀತನಾಗಿದ್ದೇನೆ. ಇನು ಮೇಲೆ ದ ನಿನಗ ಹಾವುಗಳಿಂದ ಹೆದರಿಕೆ ಇರದು. 
ನನ್ನ ಸಾವಿರ ಕಣ್ಣುಗಳು ನ ನಿನ್ನ ದೇಹದಲ್ಲಿ ಅಭಿವ್ವಕ್ಷವಾಗಲಿ. ನನ್ನ ಪ್ರೀತಿಗೆ 
ಚಿಹ್ನೆಯಾಗಿ, ಮಳ "ಬಂದಾಗ ನ ನಲಿಯುವ ಎಂದು ವರವನಿತ್ತನು 
(22-23). ಶ್ರೀರಾಮ, ಹಿಂದೆ ನವಿಲುಗಳ ಬಣ _ ನೀಲವಾಗಿತ್ತು. ಹೀಗೆ 


ಸುರೇಶ ರನಿಂದ ವಣವನು ಪಡದು ಎಎಲುಗಳು ಹೊರಟುಹೋದವು 
ಆಗ ಲ್ಕ 

ಯಮಧರ್ಮನು ಹ.ಶಾ.ಬ ಯ ಹೂರಗಿದ ಕಾಗೆಯನ್ನು ನೋಡಿ ""'ಎಲ್ಫೆ 
ಪ ೨ ಟ್ನ್‌ 

ವಾಯಸವೆ, ನಿ ವಿಷಯದಲ್ಲ ಸಂಪೀತನಾಗಿದೇನೆ. ಸಂಪ್ರೀತನಾದ ನನ್ನ್‌ 

ಡಿ 
ನುಡಿಯನು ಕೇಳು. ಲೋಕದಲ್ಲಿ ಇತರ ಪ್ರಾಣಗಳಗೆ ನನಿಂದ ನಾನಾ 
A ~ 
ರೋಗಗಳು ಸಂಭು ಬಾಧಿಸುತ್ತವೆ. (24-20) ನಾನು 
ಖಿ ) ಎಂ ಛಂ ಲ ಲ 


140 ಉತ್ತರಕಾಂಡ 
ತ್ವಯಿ ಭುಕ್ತೇ ತು ತೃಪ್ತಾಸ್ತೇ ಭವಿಷ್ಯಂತಿ ಸಬಾಂಧವಾಃ । 


ವರುಣಸ್ತ್ವಬ್ರವೀದ್ದಂಸಂ ಗಂಗಾತೋಯವಿಹಾರಿಣಮ್‌ ॥ 29 
ಶ್ರೂಯತಾಂ ಪ್ರೀತಿಸಂಯುಕ್ತಂ ವಚಃ ಪತ್ರರಥೇಶ್ವರ । 

ವರ್ಣೋ ಮನೋಹರಃ ಸೌಮ್ಯ ಚಂದ್ರಮಂಡಲಸನ್ನಿಭಃ ॥ 30 
ಭವಿಷ್ಯತಿ ತಪೋದಗ್ರಃ ಶುದ್ಧಫೇನಸಮಪ್ರಭಃ | 

ಮಚ್ಚರೀರಂ ಸಮಾಸಾದ್ಯ ಕಾಂತೋ ನಿತ್ಯಂ ಭವಿಷ್ಯಸಿ ॥ 31 
ಪ್ರಾಪ್ಸ್ಯಸೇ ಚಾತುಲಾಂ ಪ್ರೀತಿಮೇತನ್ನೇ ಪ್ರೀತಿಲಕ್ಷಣಮ್‌ । 

ಹಂಸಾನಾಂ ಹಿ ಪುರಾ ರಾಮ ನೀಲವರ್ಣ ಸಪಾಂಡರಃ ॥ 32 
ಪಕ್ಷಾ ನೀಲಾಗ್ರಸಂವೀತಾಃ ಕ್ರೋಡಾಃ ಶಷ್ಟಾಗ್ರನಿರ್ಮಲಾಃ | 
ಅಥಾಬ್ರವೀದ್ವೈಶ್ರವಣಃ ಕೃಕಲಾಸಂ ಗಿರೌ ಸ್ಥಿತಮ್‌ ॥ 33 


ಹೈರಣ್ಯಂ ಸಂಪ್ರಯಚ್ಛಾಮಿ ವರ್ಣಂ ಪ್ರೀತಸ್ತವಾಪ್ಯಹಮ್‌ ] 
ಸದ್ರವ್ಯಂ ಚ ಶಿರೋ ನಿತ್ಯಂ ಭವಿಷ್ಯತಿ ತವಾಕ್ಷಯಮ್‌ ॥ 34 


ಇಪವನಾ ವಾರ ಾರಾವಾಗಿ ನನಗ ಪರವಾ ಸಾವಾಸ 
ಜನರು ನಿನ್ನನ್ನು ಕೊಲ್ಲುವವರೆಗೂ ಬದುಕಿರು! ನನ್ನ ಲೋಕದಲ್ಲಿರುವ 
ಪಿತೃಗಳು ಹಸಿವಿನ ಬಾಧೆಯಿಂದ ಬಳಲುತ್ತಿರುವಾಗ ನೀನು ಭಜಿಸಿ 
ತೃಪ್ತನಾದರೆ, ಆ ಪಿತೃಗಳೂ, ಅವರ ಪರಿವಾರದವರೂ ತೃಷ್ಪರಾಗುವರು!' 
ಎಂದು ವರವನ್ನುಗ್ರಹಿಸಿದನು (27-28). ಆಮೇಲೆ ವರುಣನು 
ಗಂಗಾಜಲವಿಹಾರಿಯಾದ ಹಂಸವನ್ನು ಕರೆದು "ಎಲೈ ಪಕ್ಷಿರಾಜ, ನಾನು 
ಪ್ರೀತಿಯಿಂದಾಡುವ ಮಾತನ್ನಾಲಿಸು. ಸೌಮ್ಯ, ಇನ್ನುಮೇಲೆ ನಿನ್ನಮೈಬಣ್ಣವು 
ಚಂದ್ರಮಂಡಲದಂತೆಯೂ, ಶುದ್ಧವಾದ ನೀರಿನ ನೊರೆಯಂತೆಯೂ, ಬೆಳ್ಳಗೆ 
ಮನೋಹರವಾಗಿರುವುದು! ನನ್ನಶರೀರವಾದ ಜಲರಾಶಿಯಲ್ಲಿನೆಲೆಸಿ, ನೀನು 
ಸದಾ ನನಗೆ ಪ್ರಿಯನಾಗಿ ಬಾಳುವೆ (29-31). ನೀನು ಯಾವಾಗಲೂ 
ಆನಂದದಿಂದ ವಿಹರಿಸುವೆ. ಇದು ನನ್ನಪ್ರೀತಿಯ ಚಿಹ್ನೆಯೆಂದು ತಿಳಿ' ಎಂದು 
ನುಡಿದನು. ಶ್ರೀರಾಮ, ಹಿಂದೆ ಹಂಸಗಳ ಬಣ್ಣವು ಬಿಳುಪು ಮಿಶ್ರವಾದ 
ಕಪ್ಪಾಗಿತ್ತು (32). ರೆಕ್ಕೆಗಳ ತುದಿ ಕಪ್ಪಾಗಿಯೂ ಎದೆಯ ಭಾಗವು ಎಳೆಯ 


ಮರುತ್ತವಿಜಯಃ 141 


ಏಷ ಕಾಂಚನಕೋ ವರ್ಣೋ ಮತ್ಚೀತ್ಕಾ ತೇ ಭವಿಷ್ಯತಿ । 
ಏವಂ ದತ್ತಾ ಆವರಾಂಸ್ತೇಭ್ಯಸ್ತಸ್ಟಿನ್‌ ಯಜ್ಞೋತ್ಸವೇ ಸುರಾಃ ॥ 35 


ನಿವೃತ್ತಾಃ ಸಹ ರಾಜ್ಞಾ ತೇ ಪುನಃ ಸ್ವಭವನಂ ಗತಾಃ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಷ್ಟಾದಶಃ ಸರ್ಗಃ 


ಗರಿಕೆಯಂತೆ ಕೋಮಲಶಶ್ಯಾಮಲವಾಗಿಯೂ ಇತ್ತು. ಆಮೇಲೆ ವೈಶ್ರವಣನು 
ಬೆಟ್ಟಮೇಲಿದ್ದ ಓತೀಕೇತನ್ನು ನೋಡಿ "“ನಾನು ಸಂತುಷ್ಠನಾಗಿದ್ದೇನೆ. ನಿನಗೆ 
ಚಿನ್ನದ ಬಣ್ಣವನ್ನು ಅನುಗ್ರಹಿಸುವೆನು. ನಿನ ಶಿರಸ್ಸುಸದಾ ಚಿನ್ನದ ಬಣ್ಣವನ್ನು* 

ಪಡೆದಿರಲಿ (33-34). ಕಾಂಚನವರ್ಣವು ನನ್ನ ಸಂತೋಷದ ಚಿಹ್ನೆಯಾಗಿ, 
ನಿನಗೆ ಲಭಿಸುವುದು' ಎಂದನು. ಈ ರೀತಿಯಲ್ಲಿದೇವತೆಗಳು ಆ ಪ್ರಾಣಿಗಳಿಗೆ 
ವರಗಳನ್ನಿತ್ತು, ಮಾಹೇಶ್ವರ ಯಜ್ಞವು ಮುಗಿದಮೇಲೆ ಮರುತ್ತರಾಜನೊಡನೆ 
ಸ್ವರ್ಗವನ್ನೇರಿದರು (35). 

ಇಲ್ಲಿಗೆ ಶ್ರೀಮದ್ಯಾಮಾಯಣದ ಉತ್ತರಕಾಂಡದಲ್ಲಿ ಹದಿನೆಂಟನೆಯ ಸರ್ಗ 


1೫: ಮೂಲದಲ್ಲಿ "ಸದ್ರವ್ಯಂ' ಎಂದಿದೆ. ದ್ರವ್ಯವೆಂದರೆ ಚಿನ್ನ ಸದ್ರವ್ಯ- ಚಿನ್ನದ 
ಬಣ್ಣವುಳ್ಳದ್ದುಎಂದು ತಿಲಕವ್ಯಾಖ್ಯಾನದ ಅಭಿಪ್ರಾಯ. “ಚಿನ್ನವೇ ಓತೀಕೇತದ ಶಿರಸ್ಸಿನಲ್ಲಿ 
ಅವ್ಯಕ್ಕವಾಗಿದೆ. ಆದ್ದರಿಂದ ಅದರ ತಲೆ ದಪ್ಪದಾಗಿದೆ. ಚಿನ್ನದ ಭಾರಕ್ಕೆ ಓತೀಕೇತವು 
ತಲೆಯಾಡಿಸುತ್ತಿರುವುದು!' ಎಂದು ಲೋಕರೂಢಿಯ ಮಾತು. 


ಏಕೋನವಿಂಶಃ ಸರ್ಗಃ 


ಅನರಣ್ಯಶಾಪಃ 


ಅಥ ಜಿತ್ವಾ ಮರುತ್ತಂ ಸ ಪ್ರಯಯೌ ರಾಕ್ಷಸಾಧಿಪಃ । 
ನಗರಾಣಿ ನರೇಂದ್ರಾಣಾಂ ಯುದ್ಧಕಾಂಕ್ಷೀ ದಶಾನನಃ ॥ 1 


ಸಮಾಸಾದ್ಯ ತು ರಾಜೇಂದ್ರಾನ್‌ ಮಹೇಂದ್ರವರುಣೋಪಮಾನ್‌ | 
ಅಬ್ರವೀದ್ರಾಕ್ಷಸೇಂದ್ರಸ್ತು ಯುದ್ಧಂ ಮೇ ದೀಯತಾಮಿತಿ ॥ 2 


ನಿರ್ಜಿತಾಃ ಸ್ಟೇತಿ ವಾ ಬ್ರೂತ ಏಷ ಮೇ ಹಿ ಸುನಿಶ್ಚಯಃ । 
ಅನ್ಯಥಾ ಕುರ್ವತಾಮೇವಂ ಮೋಕ್ಷೋ ನೈವೋಪಪದ್ಯತೇ ॥ 3 


ತತಸ್ತ್ವಭೀರವ; ಪ್ರಾಜ್ಞಾಃ ಪಾರ್ಥಿವಾ ಧರ್ಮನಿಶ್ಚಯಾಃ 
ಮಂತ್ರಿಯಿತ್ವಾ ತತೋತನ್ಯೋನ್ಯಂ ರಾಜಾನಃ ಸುಮಹಾಬಲಾಃ ॥ 4 


ನಿರ್ಜಿತಾಃ ಸ್ಟೇತ್ಯಿಭಾಷಂತ ಜ್ಞಾತ್ವಾ ವರಬಲಂ ರಿಪೋಃ । 
ದುಷ್ಕಂತಃ ಸುರಥೋ ಗಾಧಿರ್ಗಯೋ ರಾಜಾ ಪುರೂರವಾಃ ॥ 5 


ಸರ್ಗ 19 


ಡಾ ಸಾಲಿ ಎಲಿ Ry ಹಾಕೆ ಲ 
ಇಕ್ಲಾ _ಕುವಂಶದ ರಾಜನಾದ ಅನರಣನು ರಾಣನೊಡನೆ ಯುರ'ಮಾಡಿ 


—) 


ಹಾವು — — ಷಾ Ry 
ಸೋಲುವುದು. ಅವನು ಸಾಯುವಾಗ 'ನ ವಂಶದಲಿ ಜನಿಸುವ 
he 


J ರ ದಾಟ ಎ ೧ ಬ ಬುಟ್ಟು — ತಾರಾ ಆ ದ 
ದಶರಥಪತನು ಆಣಿ ಏ.ಿಸುಪಿುರಿಬಿಟಿ NON ಲೌ ವಣನಿಗೆ 


ಕಂಡು ಆ ರಾಕ್ಷಸೇಂದನು "ಎಲ ರಾಜರುಗಳರಾ, ಪನೊಡನೆ ಕಾಲೆಗಕ್ಕೆ 

3 

ಬವಿರಿ ಇಲ್ಲವೆ, ಸೋತೆವೆಂದು ಸನ್ನ್ಫವಾಗಿ ಹೇಳಿರಿ ಇದು ನನ ನಿರ್ಣಯ 
~~ a 

ಹಾಗಿಲ್ಲದೆ ಅತಿತ್ರ ಜಾರಿಕೊಂಡರೆ ನಿಮನು ಬಿಡುಪುದಿಲ'' ಎಂದು 
A ೬ A ದ 

ತಿಳಸುತ್ತಿದನು (| ಯೊಪಾಲರಾದರೋ ಹದರತಕವರ್ದು ರ್‌ ಜಗ 

ಸ] ನ 


ಅನರಣ್ಣಶಾಷಃ 143 


ಏತೇ ಸರ್ವೇಃಬ್ರುವಂಸ್ತಾತ ನಿರ್ಜಿತಾಃ ಸ್ಮೇತಿ ಪಾರ್ಥಿವಾಃ | 
ಅಥಾಯೋಧ್ಯಾಂ ಸಮಾಸಾದ್ಯ ರಾವಣೋ ರಾಕ್ಷಸಾಧಿಪಃ ॥ 6 


ಸುಗುಪ್ಪಾ ಮನರಣ್ಕೆ "ನ ಶಕ್ರೇಣೇವಾಮರಾವತೀಮ್‌ | 
ಸತಂ ಪ್ರರುಷಶಾರ್ದೂಲಂ. ಪುರಂದರಸಮಂ ಬಲೇ ॥ 7 


ಪ್ರಾಹ ರಾಜಾನಮಾಸಾದ್ಯ ಯುದ್ಧಂ ದೇಹೀತಿ ರಾವಣಃ । 
ನಿರ್ಜಿತೋತಸ್ನೀತಿವಾ ಬ್ರೂಹಿ ತ ತಮೇವಂ ಮಮ ಶಾಸನಮ್‌ ॥ 8 


ಅಯೋಧ್ಯಾಧಿಪತಿಸ್ತಸ್ಯ ಶ್ರುತ್ವಾ ಪಾಪತ್ನನೋ ವಚಃ । 
ಅನರಣ್ಯಸ್ತು ಸಂಕ್ರುದ್ಧೋ | ರಾಕ್ಷಸೇಂದ್ರಮಥಾಬ್ರವೀತ್‌ | 9 


ದೀಯತೇ ದ್ವಂದ್ವಯುದ್ಧಂ ತೇ ರಾಕ್ಷಸಾಧಿಪತೇ ಮಯಾ | 
ಸಂತಿಷ್ಠ ಕ್ಷಿಪ್ರಮಾಯತ್ತೋ ಭವ ಚೈವಂ ಭವಾಮ್ಯಹಮ್‌ ॥ 10 


ಅಥ ಪೂರ್ವಂ ಶು ್ರತಾರ್ಥೆ €ನ ನಿರ್ಜಿತಂ ಸುಮಹದ್ಬ್ಭಲಮ್‌ 
ನಿಷ್ಕ್ರಾಮತ್ತನ್ನರೇಂದ್ರಸ ಬ ಬಲಂ ರಕ್ಷೋವಧೋದ್ಯ ತಮ್‌ ॥ 11 


ತಮ್ಮಲ್ಲಿಯೇ ಮಂತ್ರಾಲೋಚನೆಯನ್ನು ಮಾಡಿ, "ರತ್ತುವಾದೆ ಈ ರಾಕ್ಷಸನು 
ವರಬಲದಿಂದ ದು ೨ರ೯ಯನಾಗಿದ್ದಾನೆ' ಎಂಬುದನ್ನು ಮನಗಂಡು, ' ನಾವು 
ಸೋತೆವು' ಎಂದು ಹೇಳಿಬಿಡುತಿದರು. ದುಷ್ಠ ೦ತ, ಸುರಥ, ಗಾಧಿ, ಗಯ, 
ಪರೂವರ- ಮುಂತಾದವರು ಹಾಗಯೇ ಹೇಳಿದರು (4- 5) ಹೀಗಿರಲು 
ರಾವಣನು ಅಯೋದಧ್ರೆಗೆ ಬಂದನು. ಆಗ ಅನರಣ್ಯನೆಂಬ ರಾಜನು, 
ಅಮರಾವತಿಯನ್ನು ಇಂದನು ರಕ್ಷಿಸುವಂತೆ, ಅಯೋಧೆ ಯನು ದಕ್ಷತೆಯಿಂದ 
ರಕ್ಷಿಸ ಲ್ರ ದನು ್‌ J ನೆ ನು 


ನಖಲಿ ಬು ಪುರಂದರಸದ್ರಶಪ ಖರಿಂ ರಾಕಮಿಯಾದ ಆ OOD ಹಬ 


- ಟು 
ಕುರಿತು ರಾವಣನು "ಎಲ್ಲ ಅನರಣ್ಯ, ಯುದಕ್ತೆ ಎದುರಾಗು. ಇಲ್ಲವ 


A 


wT 
ಎವಿ ಎತ್ಯ ಎಲ್ಲ್ಲಾ) ೭ ಲ — TEN ed ದಂ 
ಸೋತನೆಂದು ಒಪಿಕೊ. ಇದು ನನ ಆಜ್ಜೆ!'' ಎಂದನು (6-8). ಆ ಖೂಳರ 


| 
44 
| 


144 ಉತ್ತರಕಾಂಡ 
ನಾಗಾನಾಂ ದಶಸಾಹಸ್ರಂ ವಾಜಿನಾಂ ನಿಯುತಂ ತಥಾ । 


ರಥಾನಾಂ ಬಹುಸಾಹಸ್ರಂ ಪತ್ತೀನಾಂ ಚ ನರೋತ್ತಮ ॥ 12 
ಮಹೀಂ ಸಂಛಾದ್ಯ ನಿಷ್ಕ್ರಾಂತಂ ಸಪದಾತಿರಥಂ ರಣೇ । 

ತತಃ ಪ್ರವೃತ್ತಂ ಸುಮಹದ್ಯುದ್ದಂ ಯುದ್ಧವಿಶಾರದ || 13 
ಅನರಣ್ಯಸ್ಯ ನೃಪತೇ ರಾಕ್ಷಸೇಂದ್ರಸ್ಯ ಚಾದ್ಭುತಮ್‌ 

ತದ್ರಾವಣಬಲಂ ಪ್ರಾಪ್ಯ ಬಲಂ ತಸ್ಯ ಮಹೀಪತೇಃ ॥ 14 


ಪ್ರಾಣಶ್ಯತ ತದಾ ಸರ್ವಂ ಹವ್ಯಂ ಹುತಮಿವಾನಲೇ । 
ಯುದ್ಧ್ವಾ ಚ ಸುಚಿರಂ ಕಾಲಂ ಕೃತ್ವಾ ವಿಕ್ರಮಮುತ್ತಮಮ್‌ ॥ 15 


ಪ್ರಜ್ವಲಂತಂ ಸಮಾಸಾದ್ಯ ಕ್ಷಿಪ್ರಮೇವಾವಶೇಷಿತಮ್‌ । 


ಪ್ರಾವಿಶತ್‌ ಸಂಕುಲಂ ತತ್ರ ಶಲಭಾ ಇವ ಪಾವಕಮ್‌ ॥ 16 
ನಶ್ಯತಿ ಸ್ಥ ಬಲಂ ತತ್ರ ಹವ್ಯಂ ಹುತಮಿವಾನಲೇ | 
ಸೋತಪಶೃತ್ತನ್ನರೇಂದ್ರಸ್ತು ನಶ್ಯಮಾನಂ ಮಹಾಬಲಮ್‌ ॥ 17 


ಸಮಾಗಾಾದ್ಧನು ಒಡನ ಮಾ ಸ್ಸನ್ನವ ನಮಾ 
(೨-11). ಹತ್ತು ಸಾವಿರ ಆನೆಗಳೂ, ಒಂದು ಲಕ್ಷ ಕುದುರೆಗಳೂ, ಬಹು 
ಸಹಸ್ರ ಸಂಖ್ಯೆಯಲ್ಲಿ ರಥಗಳೂ, ಪದಾತಿಗಳೂ, ಭೂಮಂಡಲವನ್ನೇ 
ವ್ಯಾಪಿಸುವಂತೆ ಯುದ್ದೋನ್ಮುಖವಾಗಿ ಹೋಗಲು, ಉಭಯಸೇನೆಗಳಿಗೂ 
ಭೀಷಣವಾದ ಕಾಳಗವು ತೊಡಗಿತು (12-13). ಅನರಣ್ಯನ ಸೇನೆಯು 
ರಾವಣನ ಸೇನೆಯನ್ನೆದುರಿಸಿ ಚಿರಕಾಲದವರೆಗೆ ಹೋರಾಡಿ ಅದ್ಭುತವಾದ 
ಕ್ರಮವನ್ನು ಮೆರೆಸಿ, ವಹ್ನಿಯಲ್ಲಿ ಬಿದ್ದ ಹವಿಸಿನಂತೆ ನಾಶಹೊಂದಿತು. 
ಪ್ರಜ್ವಲಿಸುವ ಅಗ್ನಿಯಲ್ಲಿ ನುಗ್ಗಿಹೋದ ಮಿಡತೆಗಳ ಹಿಂಡಿನಂತೆ 
ನಿಶ್ಶಷವಾಯಿತು ( 14-16). ಹೀಗೆ ತನ್ನಸೈನ್ಯವು ಯಜ್ಞೇಶ್ವರನಲ್ಲರ್ಪಿಸಿದ 
ಹವಿಸಿನಂತೆಯೂ ಮಹಾಸಾಗರವನ್ನು ಸೇರಿದ ನದೀಶತದಂತೆಯೂ 
ಅದೃಶ್ಯವಾಗುತ್ತಿರುವುದನ್ನು ಕಂಡು, ಅನರಣ್ಯ ನರೇಂದ್ರನು ಕೋಪದಿಂದ 
ಸಿಡಿದೆದ್ದು ಇಂದ್ರಧನುಸಿನಂತಿದ್ದ ತನ್ನ ಧನುಸ್ಸನ್ನು ಮಿಡಿಯುತ್ತ 
ರಾವಣನಮೇಲೆ ಏರಿ ಹೋದನು (11518): 


ಅನರಣ್ಯಶಾಪಃ 145 


ಮಹಾರ್ಣವಂ ಸಮಾಸಾದ್ಯ ವನಾಪಗಶತಂ ಯಥಾ । 


ತತಃ ಶಕ್ರಧನುಃ ಪ್ರಖ್ಯಂ ಧನುರ್ವಿಸ್ಥಾರಯನ್‌ ಸ್ವಯಮ್‌ ॥ 18 
ಆಸಸಾದ ನರೇಂದ್ರಸ್ತಂ ರಾವಣಂ ಕ್ರೋಧಮೂರ್ಛಿತಃ । 

ಅನರಣ್ಯೇನ ತೇ5ಮಾತ್ಕಾ ಮಾರೀಚಶುಕಸಾರಣಾಃ ॥ 19 
ಪ್ರಹಸ್ತಸಹಿತಾ ಭಗ್ನಾ ವ್ಯದ್ರವಂತ ಮೃಗಾ ಇವ | 

ತತೋ ಬಾಣಶತಾನ್ಯಷ್ಟೌ ಪಾತಯಾಮಾಸ ಮೂರ್ಧನಿ ॥ 20 
ತಸ್ಯ ರಾಕ್ಷಸರಾಜಸ್ಯ ಇಕ್ಷ್ವಾಕುಕುಲನಂದನಃ | 

ತಸ್ಯ ಬಾಣಾಃ ಪತಂತಸ್ತೇ ಚಕ್ರಿರೇ ನ ಕ್ಷತಿಂ ಕ್ವಚಿತ್‌ ॥ 21 
ವಾರಿಧಾರಾ ಇವಾಭ್ರೇಭ್ಯಃ ಪತಂತ್ಯೋ ಗಿರಿಮೂರ್ಧನಿ । 

ತತೋ ರಾಕ್ಷಸರಾಜೇನ ಕ್ರುದ್ಧೇನ ನೃಪತಿಸ್ತದಾ ॥ 22 
ತಲೇನಾಭಿಹತೋ ಮೂರ್ಧ್ನಿ ಸ ರಥಾನ್ನಿಪಪಾತ ಹ। 

ಸ ರಾಜಾ ಪತಿತೋ ಭೂಮ್‌ ಎಹ್ವಲಾಂಗಃ ಪ್ರವೇಪಿತಃ ॥ 23 


ಮೊದಲಾದವರು ಅನರಣ್ಯನ ಅಕ್ರಮಣವನ್ನೆದುರಿಸಲಾರದೆ ಭಗ್ನರಾಗಿ, 
ಕ್ಷುದ್ರಮೃಗಗಳಂತೆ ಓಡಿಹೋದರು. ಶ್ರೀರಾಮ, ಇಕ್ಷಾ .ಕುಕುಲನಂದನನಾದ 
ಅನರಣ್ಯನು ಎಂಟುನೂರು ಬಾಣಗಳನ್ನು ದಶಗ್ರೀವನ ಶಿರಸಿಗೆ ಗುರಿಯಿಟ್ಟು 
ಹೊಡೆದನು (19-20). ಆದರೆ ಕಾರ್ಮೊೋಡಗಳಿಂದ ಸುರಿಯುವ 
ವಾರಿಧಾರೆಗಳು ಪರ್ವತ ಶಿಖರವನ್ನು ತಾಡಿಸಿದಂತಾದುವು. ರಾವಣನಿಗೆ 
ಯಾವ ಗಾಯವೂ ಆಗಲಿಲ್ಲ ಆಮೇಲೆ ರಾಕ್ಷಸರಾಜನು ರುಷನಾಗಿ 
ಮುಷ್ಟಿಯಿಂದ ಅನರಣ್ಯನ ತಲೆಯ ಮೇಲೆ ಗುದ್ದಿದನು. ಆ ನೃಪಾಲನು 
ಎಹ್ವಲನಾಗಿ ತತ್ತರಿಸುತ್ತ, ಸಿಡಿಲಿನ ಹೊಡೆತಕ್ಕೆ ಗುರಿಯಾದ ಸಾಲವೃಕ್ಷದಂತೆ, 
ರಥದಿಂದುರುಳಿಬಿದ್ದನು (21-23). ರಾವಣನು ಅಟ್ಟಾಸದಿಂದ ಹಂಗಿಸುತ್ತ 
ಆ ಭೂಪತಿಯನ್ನು ನೋಡಿ ""ಈಗ ಹೇಗಾಯಿತು! ನನ್ನೊಡನೆ ಯುದ್ಧಕ್ಕೆ 
ಬಂದ ಘಫಲವೇನಾಯಿತು ಕಂಡೆಯಾ? ದ್ವಂದ್ವಯುದ್ಧದಲ್ಲಿ 
ನನ್ನನ್ನೆದುರಿಸತಕ್ಕವನು ಮೂರು ಲೋಕಗಳಲ್ಲಿ ಮತ್ತೊಬ್ಬನಿಲ್ಲ! (24-25). 


146 ಉತ್ತರಕಾಂಡ 
ವಜ್ರದಗ್ಗ ಇವಾರಣ್ಯೇ ಸಾಲೋ ನಿಪತಿತೋ ಯಥಾ | 


ತಂ ಪ್ರಹಸ್ಯಾಬ್ರವೀದ್ರಕ್ಷ ಇಕ್ಷ್ವಾಕುಂ ಪೃಥಿವೀಪತಿಮ್‌ ॥ 24 
ಕಿಮಿದಾನೀಂ ಫಲಂ ಪ್ರಾಪ್ತಂ ತ್ವಯಾ ಮಾಂ ಪ್ರತಿಯುಧ್ಯತಾ | 
ತೈಲೋಕ್ಯೇ ನಾಸ್ತಿಯೋ ದ್ವಂದ್ವಂ ಮಮ ದದ್ಯಾನ್ನರಾಧಿಪ || 25 
ಶಂಕೇ ಪ್ರಸಕ್ತೋ ಭೋಗೇಷು ನ ಶೃಣೋಷಿ ಬಲಂ. ಮಮ । 

ತಸ್ಕೈವಂ ಬ್ರುವತೋ ರಾಜಾ ಮಂದಾಸುರ್ವಾಕ್ಯಮಬ್ರವೀತ್‌ ॥ 26 
ಕಿಂ ಶಕ್ಕಮಿಹ ಕರ್ತುಂ ವೈ ಕಾಲೋ ಹಿ ದುರತಿಕ್ರಮಃ | 

ನ ಹ್ಯಹಂ ನಿರ್ಜಿತೋ ರಕ್ಷಸ್ತ್ವಯಾ ಚಾತ್ಮಪ್ರಶಂಸಿನಾ ॥ 27 
ಕಾಲೇನೈವ ವಿಪನ್ನೋ5ಹಂ ಹೇತುಭೂತಸ್ತು ಮೇ ಭವಾನ್‌ | 

ಕಿಂ ತ್ವಿದಾನೀಂ ಮಯಾ ಶಕ್ಕಂ ಕರ್ತುಂ ಪ್ರಾಣಪರಿಕ್ಷಯೇ ॥ 28 
ನ ಹ್ಯಹಂ ವಿಮುಖೋ ರಕ್ಷೋ ಯುಧ್ಯಮಾನಸ್ವಯಾ ಹತಃ । 
ಇಕ್ಷ್ವಾಕುಪರಿಭಾವಿತ್ವಾದ್ವಚೋ ವಕ್ಷ್ಯಾಮಿ ರಾಕ್ಷಸ ॥ 29 


ತಾಾಾರ್ಪಾಸ್ಪಕಾಫಾ್ಮರಾರ್ಪಾ್‌ಾ 
ಕಾಣುತ್ತದೆ!' ಎಂದನು. ಪ್ರಾಣೋತ್ಯಮಣಾವಸ್ಥೆಯಲ್ಲಿದ್ದ ಅನರಣ್ಯನು ಮೆಲ್ಲಗೆ 
ನುಡಿದನು: ""ಎಲಾ ರಾಕ್ಷಸ, ಏನು ಮಾಡಲಾದೀತು? ಕಾಲವನ್ನುಮೀರಲು 
ಶಕ್ಕವಲ್ಲ ನೀನಲ್ಲ ನನ್ನನ್ನು ಜಯಿಸಿದವನು. ಸುಮ್ಮನೆ ಜಂಬದ 
ಮಾತನಾಡುತ್ತೀಯೆ. ದೈವವು ನನ್ನನ್ನು ಕೊಂದಿತು. ನೀನು ನಿಮಿತ್ತಮಾತ್ರ. 
ನನ್ನಆಯುಸ್ಸುಮುಗಿದಿರುವಾಗ ಏನು ಮಾಡಲು ನನಗೆ ಸಾಧ್ಯ? (26-28). 
ಯುದ್ಧದಿಂದ ನಾನು ವಿಮುಖನಾಗಲಿಲ್ಲ, ಹೊಡೆದಾಡುತ್ತಲೇ ಹತನಾಗಿದ್ದೇನೆ. 
ಎಲ್ಫೆ ರಾಕ್ಷಸ, ಇಕ್ಷ್ವಾಕು ವಂಶೀಯರನ್ನು ಹಂಗಿಸುವೆಯಾ? ಇಲ್ಲಿ ಕೇಳು 

ನಾನು ದಾನಮಾಡಿರುವೆನಾದರೆ, ಯಾಗಮಾಡಿರುವನಾದರೆ, 
ತಪಸ್ಪನ್ನಾಚರಿಸಿರುವೆನಾದರೆ, ಪ್ರಜೆಗಳನ್ನು ಯುಕ್ತರೀತಿಯಲ್ಲಿ 
ಪಾಲಿಸಿರುವೆನಾದರೆ- ಈಗ ನಾನು ಹೇಳುವ ಮಾತು ಸತ್ವವಾಗಲಿ! (29-30). 
ಏನೆಂದರೆ ಮಹಾತ್ಮರಾದ ಇಕ್ಷ್ವಾಕುಗಳ ಕುಲದಲ್ಲಿ ರಾಮ ಎಂಬವನು 
ದಶರಥನಿಗೆ ಪುತ್ರನಾಗಿ ಜನಿಸುವನು. ಅವನು ನಿನ್ನನ್ನು ಸಂಹರಿಸಲಿ!' 


ಅನರಣ್ಯಶಾಪಃ 147 


ಯದಿ ದತ್ತಂ ಯದಿ ಹುತಂ ಯದಿ ಮೇ ಸುಕೃತಂ ತಪಃ | 
ಯದಿ ಗುಪ್ತಾಃ ಪ್ರಜಾಃ ಸಮ್ಯಕ್‌ ತದಾ ಸತ್ಯಂ ವಚೋಪಸ್ತು ಮೇ ॥ 30 


ಉತ್ಪತ್ರ ತೇ ಕುಲೇ ಹ್ಯಸ್ತಿನಿಕ್ಷಾ ಎಕೂಣಾಂ ಮಹಾತ್ಮನಾಮ್‌ | 


ರಾಮೋ ದಾಶರಥಿರ್ನಾಮ ಯಸ್ತೇ ಪ್ರಾಣಾನ್‌ ಹರಿಷ್ಯತಿ ॥ 31 
ತತೋ ಜಲಧರೋದಗ್ರಸ್ವಾಡಿತೋ ದೇವದುಂದುಭಿಃ | 
ತಸ್ಮಿನ್ನುದಾಹೃತೇ ಶಾಪೇ ಪುಷ್ಪವೃಷ್ಟಿತ್ಟ ಖಾಚ್ಚ್ವುತಾ ॥ 32 
ತತಃ ಸ ರಾಜಾ ರಾಜೇಂದ್ರ ಗತಃ ಸ್ಥಾನಂ ತ್ರಿವಿಷ್ಣಪಮ್‌ । 
ಸ್ವರ್ಗತೇ ಚ ನೃಪೇ ತಸ್ಮಿನ್‌ ರಾಕ್ಷಸಃ ಸೋ5ಪಸರ್ಪತ ॥ 33 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋನವಿಂಶಃ ಸರ್ಗಃ 


ಎಂದನು. ಹೀಗೆ ಅನರಣ್ಯನು ಶಪಿಸಲಾಗಿ, ಒಡನೆಯೇ ಗುಡುಗಿನಂತೆ 
ದೇವದುಂದುಭಿಗಳು ಮೊಳಗಿದವು. ಗಗನದಿಂದ ಹೂಮಳೆ ಸುರಿಯಿತು. 
ರಾಘವ, ಅನರಣ್ಯನು ಮೃತನಾಗಿ ಸ್ವರ್ಗವನ್ನು ಸೇರಿದನು. ರಾಕ್ಷಸರಾಜನು 
ಮುಂದಕ್ಕೆ ತೆರಳಿದನು (31-33). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಹತ್ತೊಂಬತ್ತನೆಯ ಸರ್ಗ 


ವಿಂಶಃ ಸರ್ಗಃ 
ರಾವಣಸಂಧುಕ್ಷಣಮ್‌ 


ತತೋ ವಿತ್ರಾಸಯನ್‌ ಮರ್ತ್ಯಾನ್‌ ಪೃಥಿವ್ಯಾಂ ರಾಕ್ಷಸಾಧಿಪಃ । 
ಆಸಸಾದ ಘನೇ ತಸ್ಮಿನ್ನಾರದಂ ಮುನಿಪುಂಗವಮ್‌ ॥ 1 


ತಸ್ಯಾಭಿವಾದನಂ ಕೃತ್ವಾ ದಶಗ್ರೀವೋ ನಿಶಾಚರಃ | 
ಅಬ್ರವೀತ್‌ ಕುಶಲಂ ಪೃಷ್ಟ್ವಾ ಹೇತುಮಾಗಮನಸ್ಯ ಚ ॥ 2 


ನಾರದಸ್ತು ಮಹಾತೇಜಾ ದೇವರ್ಷಿರಮಿತಪ್ರಭಃ । 
ಅಬ್ರವೀನ್ಮೇಘಪೃಷ್ಠಸ್ನೋ ರಾವಣಂ ಪುಷಕೇ ಸ್ಥಿತಮ್‌ | 3 


ರಾಕ್ಷಸಾಧಿಪತೇ ಸೌಮ್ಯ ತಿಷ್ಠ ವಿಶ್ರವಸಃ ಸುತ | 
ಪ್ರೀತೋ5ಸ್ಟ್ಯಭಿಜನೋಪೇತ ವಿಕ್ರಮೈರೂರ್ಜಿತೈಸ್ತವ ॥ 4 


ಸರ್ಗ ೧20 


ಲೋಕಹಿಂಸಕನಾದ ರಾವಣನನ್ನು ನೋಡಿ ನಾರದಮುನಿಯು "ಈ 
ಮರ್ತ್ಯ ಲೋಕವನ್ನು ಪೀಡಿಸುವು ದೇಕೆ? ಯಮನನ್ನು ನಿಗ್ರಹಿಸು' 
ಎಂದು ಹೇಳುವುದು. ರಾವಣನು ಒಪಿಕೊಳ್ಳುವುದು. 

ಶ್ರೀರಾಮ, ರಾಕ್ಷಸೇಶ್ವರನು ಪೃಥ್ವಿಯಲ್ಲಿದ್ದ ಮನುಷ್ಯರೆಲ್ಲರನ್ನೂ 
ತಲ್ಲಣಗೊಳಿಸುತ್ತ ಸಂಚರಿಸುತ್ತಿರುವಾಗ, ಒಂದು ಸಲ ಮೇಘಪಂಕ್ಷಿಯ 
ಬಳಿಯಲ್ಲಿ ನಿಂತಿದ್ದ ನಾರದಮುನಿಗಳನ್ನು ಕಂಡನು. ದಶಗ್ರೀವನು ಆ 
ಮುನಿಗಳಿಗೆ ಅಭಿವಂದಿಸಿ ಕುಶಲವನ್ನು ಕೇಳಿ, ಅಲ್ಲಿಗೆ ಬಂದ ಕಾರಣವನ್ನು 
ವಿಚಾರಿಸಿದನು (1-2). ಮಹಾತೇಜೋನಿಧಿಗಳೂ, ದೇವರ್ಷಿಗಳೂ ಆದ 
ನಾರದರು ಮೇಘರಾಜಿಯ ಮೇಲೆ ನಿಂತುಕೊಂಡು, ಪುಷಕವಿಮಾನದಲ್ಲಿದ್ದ 
ರಾವಣನನ್ನು ವೀಕ್ಷಿಸಿ ಹೀಗೆಂದರು: ""ಸೌಮ್ಯ- ರಾಕ್ಷಸೇಶ್ವರ, ಸ್ವಲ್ಪನಿಲ್ಲು 
ವಿಶ್ರವಸಿನ ಸುತನಾಗಿ ಉತ್ತಮಕುಲದಲ್ಲಿ ಜನಿಸಿದ್ದೀಯೆ. ನಿನ್ನ 


ರಾವಣಸಂಧುಕ್ಷಣಮ್‌ 149 
ಎಷ್ಟುನಾ ದೈತ್ಯಘಾತೈಶ್ಚ ಗಂಧರ್ವೋರಗಧರ್ಷಣೆಃ । 


ತ್ವ ಯಾ ಸಮಂ ವಿಮದೈ ೯ಶ್ಚ ಭೃಶಂಹಿ ಪರಿತೋಷಿತಃ || 5 
ಕಿಂಚಿದ್ದಕ್ಷ್ಯಾಮಿ ತಾವತ್ತೇ ಶ್ರೋತವ್ಯಂ ಶ್ರೋಷ್ಯಸೇ ಯದಿ । 

ತನ್ನೇ ನಿಗದತಸ್ತಾತ ಸಮಾಧಿಂ ಶ್ರವಣೇ ಕುರು ॥ 6 
ಕಿಮಯಂ ವಧ್ಯತೇ ತಾತ ತ್ವಯಾ5ವಧ್ಯೇನ ದೈವತೈಃ | 

ಹತ ಏವ ಹ್ಯಯಂ ಲೋಕೋ ಯದಾ ಮೃತ್ಯುವಶಂ ಗತಃ ॥ 7 


ದೇವದಾನವದೈತ್ಯಾನಾಂ ಯಕ್ಷಗಂಧರ್ವರಕ್ಷಸಾಮ್‌ । 
ಅವಧ್ಯೇನ ತ್ವಯಾ ಲೋಕಃ ಕ್ಲೇಷ್ಟುಂ ಯುಕ್ತೋ ನ ಮಾನುಷಃ ॥ 8 


ನಿತ್ಯಂ ಶ್ರೇಯಸಿ ಸಂಮೂಢಂ ಮಹದ್ದಿವ್ಯ ೯ಸನೈ ರ್ವೃತಮ್‌ । 
ಹನ್ಮಾ ತ್‌ ಕಸ್ತಾದೃಶಂ ಲೋಕಂ ಜರಾವಾ ಧಿಶತೆ ರ್ಯತಮ್‌ || ಭಃ 


ತೈಸ್ಕೈರನಿಷ್ಟೋಪಗಮೈರಜಸ್ರಂ ಯತ್ರ ಕುತ್ರ ಕಃ | 
ಮತಿಮಾನ್‌ ಮಾನುಷೇ ಲೋಕೇ ಯುದ್ಧೇನ ಪ್ರಣಯೀ ಭವೇತ್‌ ॥10 


ಅ ಪರಾಕ್ರ ೦ ಸಂ ಷ್ಠನಾಗಿದ್ದ €ನೆ (3-4. 

ಆನಂದವನ್ನುಂಟು ಮಾಡತಕ್ಕವರು ಈರ್ವರು. ವಿಷ್ಣು ಮತ್ತು ನೀನು!) 
ಎಷ್ಟುವು ದೈತ್ಯ ರನ್ನು ಫಾತಿಸುವಾಗಲೂ ನೀನು ಗಂಧರ್ವೋರಗಾದಿಗಳನ್ನು 
ಸದೆಬಡಿಯುವಾಗಲೂ- ನಿಮ್ಮ ಶೌರ್ಯವನ್ನು ಕಂಡು ನನಗೆ % ಸಮವಾದ. 
ಆನಂದವಾಗುವುದು (5). ನಿನಗೆ ಒಂದು ವಿಷಯವನ್ನು ಹೇಳಬೇಕೆಂದಿದ್ದೇನೆ. 
ಇಷ್ಟವಿದ್ದರೆ ಕೇಳು. ಏಕಾಗ್ರತೆಯಿಂದ ಆಲಿಸು. ಅಪಾ- ರಾವಣ, ನೀನು 
ದೇವತೆಗಳಿಗೂ ಅವಧ್ಯ ನಾಗಿದ್ದೀಯೆ. ಇಂತಹ ನೀನು ಈ ಮಾನವರನ್ನು 
ಕೊಲ್ಲುವುದಾದರೂ ಏಕೆ? ಒಂದು ದಿನ ಸಾಯಲೇಬೇಕಾದ ಈ ಜನರು 
ಹೇಗಿದ್ದರೂ ಸತ್ತವರೇ! (6-7). ದೇವದಾನವದೈತ್ಕರಿಗೂ 
ಯಕ್ಷಗಂಧರ್ವರಾಕ್ಷಸರಿಗೂ ಅವಧ್ಯನಾಗಿರುವ ನೀನು ಈ ಮನುಷ್ಯರನ್ನು 
ಹೀಗೆ ಪೀಡಿಸುವುದು ಯುಕ್ಷವಲ್ಲ ಯಾವುದರಿಂದ ತಮಗೆ ಶ್ರೇಯಸ್ಸು 
ಎಂಬುದನ್ನರಿಯದ ಮೂಢಾತ್ಮರು ಈ ಮನುಷ್ಯರು. ನಾನಾ ಬಗೆಯ 
ದುಃಖಗಳಿಂದ ಪೀಡಿತರು. ಮುಪಿನಿಂದಲೂ, ನೂರಾರು ವ್ಯಾಧಿಗಳಿಂದಲೂ 
ನರಳುತ್ತಿದ್ದಾರೆ (8-9). ನಾನಾವಿಧದ ಅನಿಷ ಷಗಳಿಂದ ಸರ್ವದಾ 


150 ಉತ್ತರಕಾಂಡ 


ಕ್ಷೀಯಮಾಣಂ ದೈವಹತಂ ಕ್ಷುತ್ತಿಪಾಸಾಜರಾದಿಭಿಃ | 
ವಷಾದಶೋಕಸಂಮೂಢಂ ಲೋಕಂ ತ್ವಂ ಕ್ಷಪಯಸ್ವ ಮಾ॥ 11 


ಪಶ್ಯ ತಾವನ್ಮಹಾಬಾಹೋ ರಾಕ್ಷಸೇಶ್ವರ ಮಾನುಷಮ್‌ । 
ಮೂಢಮೇವಂ ವಿಚಿತ್ರಾರ್ಥಂ ಯಸ್ಯ ನ ಜ್ಞಾಯತೇ ಗತಿಃ ॥ 12 


ಕ್ಷ ಚಿದಾ ಎದಿತ್ರನೃತ್ಯಾದಿ ಸೇವ್ಯ ತೇ ಮುದಿತೈ ರ್ಜನೈಃ 


ರುದ್ಯ ತೇ ಚಾಪರೈರಾತ್ಮೆ ೯ರ್ಧಾರಾಶ್ರು ನಯನಾನನ್ಸೆಃ I 13 


ಮಾತಾಪಿತೃ ಸುತಸ್ನೇಹೆೆ ರ್ಭಾರ್ಯಾಬಂಧುಮನೋರಮೈಃ | $ 
ಮೋಹಿತೋ5 ಯಂ ಜನೋ ಧ್ವಸ್ತಃ ಕ್ಲೇಶಂ ಸ್ವಂ ನಾವಬುಧ್ಯ ಈ | 14 


ಅಲಮೇನಂ ಪರಿಕ್ಷಿಶ್ವ ಲೋಕಂ ಮೋಹನಿರಾಕೃತಮ್‌ । 
ಜಿತ ಏವ ತ್ವಯಾ ಸೌಮ್ಯ ಮರ್ತ್ಯ; ಲೋಕೋ ನ ಸಂಶಯಃ ॥ 15 


ಸಂಕಷ್ಟ] ರೂ ಲೋ ಸ ಎಲ್ಲಿಂ iN ಯು 

ಮಾಡಲು ಯಾವ 1 ಇಚ್ಛೆಯಾದೀತು? ಹಸಿವು ಬಾಯಾರಿಕೆ 
ಮುಪ್ಪು ಮುಂತಾದ ಕ್ಲೇಶಗಳಿಂದ ಮೊದಲೇ ಕ್ಷೇಣಿಸಿಹೋಗುತ್ತಿದೆ ಈ 
ಮರ್ತ್ಯಲೋಕ. ದೈವಹತವಾದದ್ದುಈ ಲೋಕ. ಕಪ್ಪನಷ್ಟಗಳಿಂದ ಕಂಗೆಟ್ಟಿರುವ 
ಈ ಜನರನ್ನು ರಾಕ್ಷನೇಂದ, ನೀನು ಮತ್ತೆ ವಿನಾಶಗೊಳಿಸ ಸಬೇಡ (10- 11). 
ಜಾ ಈ ಮಾನವರ ಪರಿಸ್ಥಿತಿಯನ್ನಾದರೂ ನೋಡು. ಮುಂದಿನ 
ಗತಿಯೇನೆಂಬುದನ್ನರಿಯದ ಈ ಮುಠ್ಯಾಳರು ವಿಚಿತ್ರವಾದ ಭೋಗದಲ್ಲಿ 
ನಿರತರಾಗಿದ್ದಾರೆ. ಒಂದು ಕಡೆ ವಾದ್ಯ ನೃತ್ಯ ಕಾನ ಪ್ರಮೋದಗಳಲ್ಲಿ 
ಕೆಲವರು ಮಗ್ನರಾಗಿರುತ್ತಾರೆ. ಇನ್ನೊಂದು ಕಡೆ ಜಾ ಕೆಲವರು 
ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತ ಗೊಳೋ ಎಂದು ಅಳುತ್ತಿರುತ್ತಾರೆ! 
(12-13). ತಾಯಿ, “ತಂದೆ, ಮಗ. ಮಡದಿ, ಬಂಧು- ಎಂಬ ಆಪಾತ 
ರಮಣೇಯವಾದ ಸ್ನೇಹಪಾಶಗಳಿಂದ ಮೂಡರಾಗಿರುವ ಈ ಮಾನವರು 
ಮೊದಲೇ ಹಾಳಾಗಿಹೋಗಿದಾರೆ. ತಮ್ಮಕಷ "ವನ್ನೇ ತಾವು ಗುರುತಿಸಿಕೊಳ್ಳದ 
ಅವಿವೇಕಿಗಳು ಇವರು. ಅಜ್ಞಾನದಿಂದ ವಿಧ ಸರಾಗಿರುವ ಈ ಜನರನ್ನು 
ಪೀಡಿಸಬೇಡ. ಸೌಮ್ಯ- ದರಗಿ "ವ, ಈ ಭೂಲೋಕವನ್ನು ನೀನು ಸರ್ವಥಾ. 


ರಾವಣಸಂಧುಕ್ಷಣಮ್‌ 151 
ಅವಶ್ಯಮೇಭಿಃ ಸರ್ವೈಶ್ಚ ಗಂತವ್ಯಂ ಯಮಸಾದನಮ್‌ | 


ತನ್ನಿಗೃಹ್ಹೀಷ್ಟ ಪೌಲಸ್ತ್ಯಯಮಂ ಪರಪುರಂಜಯ ॥ 16 
ತಸ್ಮಿನ್‌ ಜಿತೇ ಜಿತಂ ಸರ್ವಂ ಭವತ್ಯೇವ ನ ಸಂಶಯಃ । 

ಏವಮುಕ್ತಸ್ತು ಲಂಕೇಶೋ ದೀಪ್ಯಮಾನಂ ಸ್ವತೇಜಸಾ ॥ 17 
ಅಬ್ರವೀನ್ನಾರದಂ ತತ್ರ ಸಂಪ್ರಹಸ್ಯಾಭಿವಾದ್ಯ ಚ । 

ಮಹರ್ಷೇ ದೇವಗಂಧರ್ವವಿಹಾರ ಸಮರಪ್ರಿಯ ॥ 18 


ಅಹಂ ಸಮುದ್ಯತೋ ಗಂತುಂ ವಿಜಯಾರ್ಥಂ ರಸಾತಲಮ್‌ । 
ತತೋ ಲೋಕತ್ರಯಂ ಜಿತ್ವಾ ಸ್ನಾಪ್ಯ ನಾಗಾನ್‌ ಸುರಾನ್‌ ವಶೇ ॥ 19 


ಸಮುದ್ರಮಮೃತಾರ್ಥಂ ಚ ಮಧಿಷ್ಯಾಮಿ ರಸಾಲಯಮ್‌ । 


ಅಥಾಬ್ರವೀದ್ದ್ಧಶಗ್ರೀವಂ ನಾರದೋ ಭಗವಾನೃಷಿಃ ॥ 20 
ಕ್ರ ಖಲ್ವಿದಾನೀಂ ಮಾರ್ಗೇಣ ತ್ವಯಾ ಹ್ಯನ್ಯೇನ ಗಮ್ಯತೇ 

ಅಯಂ ಖಲು ಸುದುರ್ಗಮ್ಯಃ ಪ್ರೇತರಾಜಪುರಂ ಪ್ರತಿ ॥ 21 
ಗದ್ದಿ: ವ, ಸಂದೇ ಎಲ್ಲ (14-15). ಶಂ ಷ್ಯ ಹೇಗಿ ರೂ 


ಯಮಲೋಕ್ಕೆ ಹೋಗಿಯೇತೀರುವರು. ಆದ್ದರಿಂದ, ಪೌಲಸ್ಕ ನೀನು 
ಯಮನಮೇಲೆ ಕೈಮಾಡಿ ಅವನನ್ನು ನಿಗ್ರಹಿಸು! ಯಮನನ್ನು ನೀನು 
ಗೆದ್ದೆಯಾದರೆ, ಸಕಲವನ್ನೂ ಗೆದ್ದಂತೆಯೇ'' ಎಂದರು (16-17). ಆಗ 
ರಾವಣನು ಗಟ್ಟಿಯಾಗಿ ನಕ್ಕು ತೇಜಸ್ವಿಗಳಾದ ನಾರದರಿಗೆ ನಮಸ್ಕರಿಸಿ 
"ಮಹರ್ಷಿಗಳೆ, ನೀವು ದೇವಗಂಧರ್ವರೊಡನೆ ಎಹರಿಸತಕ್ಕವರು. ನೀವು 
ಕಲಹಪ್ರಿಯರೆಂಬುದು ನನಗೆ ಗೊತ್ತು! ಈಗ ನಾನು ರಸಾತಳಕ್ಕೆ 
ವಿಜಯಯಾತ್ರೆ ಯನ್ನು ಕೈಗೊಂಡಿದ್ದೇನೆ. ರಸಾತಳವನ್ನು ಗೆದ್ದಮೇಲೆ ನಾಗರನ್ನೂ 
ದೇವತೆಗಳನ್ನೂ ನನ್ನ. 'ಅಧೀನತೆಗೊಳಪಡಿಸಿಕೊಂದು, “ಅಮೃತಕ್ಕೋಸ್ಕರೆ 
ಸಮುದ್ರಮಥನಮಾಡುತ್ತೇನೆ! ಎಂದು ನುಡಿದನು (18-20). ಅದನ್ನು 
ಕೇಳಿ ನಾರದಮಹರ್ಷಿಗಳು ""ಓಹೋ! ಹಾಗಿದ್ದರೆ ಇದೇಕೆ ಬೇರೆ ದಾರಿಯಲ್ಲಿ 
ಹೊರಟಿದ್ದೀಯೆ? ಈ ದಾರಿಯು ಯಮರಾಜನ ನಗರಕ್ಕೆ ಹೋಗುತ್ತದೆ! 
ಶತ್ರುವಿಧ್ಧಂಸ ಕ, ಬಹು ಕಠಿಣವಾದ ಮಾರ್ಗವಿದು' ಎಂದರು (21). 
ನ ಖೊಕ್ತ ನೆ ನಕ್ಕು, ಶರತ್ವಾ ಲದ ಮೇಘದಂತೆ ಶುಭ್ರಕಾಂತಿಯುಳ್ಳ* 
ನಾರದರನ್ನು ನೋಡಿ" "ಭರಾ। ಒಳ್ಳೆ. ಯದೇ ಆಯಿತು! ಹಾಗಿದ್ದರೆ. ಮುನಿಗಳೆ. 


152 ಉತ್ತರಕಾಂಡ 


ಮಾರ್ಗೋ ಗಚ್ಛತಿ ದುರ್ಧರ್ಷೊೋ ಯಮಸ್ಕಾಮಿತ್ರಕರ್ಶನ | 
ಸ ತು ಶಾರದಮೇಘಾಭಂ ಹಾಸಂ ಮುಕ್ತ್ವಾ ದಶಾನನಃ ॥ 22 


ಉವಾಚ ಕೃತಮಿತ್ಯೇವ ವಚನಂ ಚೇದಮಬ್ರವೀತ್‌ । 
ತಸ್ಮಾದೇವಮಹಂ ಬ್ರಹ್ಮನ್‌ ವೈವಸ್ವತವಧೋದ್ಯತಃ ॥ 23 


ಗಚ್ಛಾಮಿ ದಕ್ಷಿಣಾಮಾಶಾಂ ಯತ್ರ ಸೂರ್ಯಾತ್ಮಜೋ ನೃಪಃ । 
ಮಯಾ ಹಿ ಭಗವನ್‌ ಕ್ರೋಧಾತ್‌ ಪ್ರತಿಜ್ಞಾತಂ ರಣಾರ್ಥಿನಾ ॥ 24 


ಅವಜೇಷ್ಯಾಮಿ ಚತುರೋ ಲೋಕಪಾಲಾನಿತಿ ಪ್ರಭೋ | 


ತದಿಹ ಪ್ರಸ್ಥಿತೋ5ಹಂ ವೈ ಪ್ರೇತರಾಜಪುರಂ ಪ್ರತಿ ॥ 25 
ಪ್ರಾಣಿಸಂಕ್ಲೇಶಕರ್ತಾರಂ ಯೋಜಯಿಷ್ಯಾಮಿ ಮೃತ್ಯುನಾ । 
ಏವಮುಕ್ತ್ವಾ ದಶಗ್ರೀವೋ ಮುನಿಂ ತಮಭಿವಾದ್ಯ ಚ ॥ 26 
ನಾ ಯ ಧಿಸುವುದಕ್ಕಾಗಿ ಕ್ಷಿಣದಿಕ್ಕ ) ಹಿಡಿ 


ಹೋಗುವೆನು. ಅಲ್ಲಿಯೇ ಅಲ್ಲವೆ ಹೂ J ನಾದ 'ಯಮರಾಜನಿದ್ದಾನೆ? 
ಭಗವನ್‌, ಒಮ್ಮೆ ನಾನು ಸಿಟ್ಟಿನಿಂದ ರಣೋತುಕನಾಗಿ ನಾಲ್ವ ರು 
ದಿಕ್ಷಾಲಕರನ್ನೂ ಗೆಲ್ಲುವೆನೆಂದು ಪ್ರತಿಜ್ಞೆಮಾಡಿದ್ದೇನೆ (22-24). ಆದ್ದರಿಂದ 
ನಾನು ಯಮರಾಜಪುರಕ್ಕೆ ಧಾಳಿಯಿಡುವೆನು. ಸಕಲ ಪ್ರಾಣಿಗಳನ್ನೂ ಕೊಲ್ಲುವ 
ಮಯನನ್ನೇ ಕೊಲ್ಲುವೆನು!'' ಎಂದು ಹೇಳಿ, ನಾರದರಿಗೆ ವಂದಿಸಿ, 
ಮಂತ್ರಿಗಳೊಡನೆ ಉತ್ಪಾಹದಿಂದ ದಕ್ಷಿಣದಿಕ್ಕನ್ನು ಹಿಡಿದು ನಡೆದನು 
(25-26). 

ಇತ್ತ ನಾರದರು, ಧೂಮರಹಿತ ಅಗ್ನಿಯಂತೆ, ಒಂದು ಮುಹೂರ್ತಕಾಲ 


*. 'ಶಾರದಮೇಘಾಭಂ' ಎಂದು ಮೂಲವಿದೆ. ಇದು ನಾರದರಿಗೆ 
ಎಶೇಷಣವೆಂದು ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಆದರೆ ಇದು "ಹಾಸಂ' 
ಎಂಬುದಕ್ಕೆ ವಿಶೇಷಣವೆನ್ನುವುದು ಯುಕ್ತವೆಂದು ತೋರುತ್ತದೆ. ನಗು 
ಬೆಳ್ಳಗಿರುತ್ತದೆಯೆಂಬುದು ಕವಿಸಮಯ. 


ರಾವಣಸಂಧುಕ್ಷಣಮ್‌ 153 
ಪ್ರಯಯೌ ದಕ್ಷಿಣಾಮಾಶಾಂ ಪ್ರಹೃಷ್ಟಃ ಸಹ ಮಂತ್ರಿಭಿಃ | 


ನಾರದಸ್ತು ಮಹಾತೇಜಾ ಮುಹೂರ್ತಂ ಧ್ಯಾನಮಾಸ್ಥಿತಃ || 27 
ಚಿಂತಯಾಮಾಸ ವಿಪ್ರೇಂದ್ರೋ ವಿಧೂಮ ಇವ ಪಾವಕಃ । 

ಯೇನ ಲೋಕಾಸ ಯಃ ಸೇಂದ್ರಾಃ ಕ್ಲಿಶ್ಯಂತೇ ಸಚರಾಚರಾಃ ॥ 28 
ಕ್ಷೀಣೇ ಚಾಯುಷಿ ಧರ್ಮೇಣ ಸ ಕಾಲೋ ಜೇಷ್ಯತೇ ಕಥಮ್‌ । 

ಸ್ವದತ್ತ ಕೃತಸಾಕ್ಷೀ ಯೋ ದ್ವಿತೀಯ ಇವ ಪಾವಕಃ ॥ 29 
ಲಬ್ಧಸಂಜ್ಞಾ ಎಚೇಷ್ಟಂತೇ ಲೋಕಾ ಯಸ್ಯ ಮಹಾತ್ಮನಃ । 

ಯಸ್ಕ ನಿತ್ಯಂ ತ್ರಯೋ ಲೋಲಾ ವಿದ್ರವಂತಿ ಭಯಾರ್ದಿತಾಃ ॥ 30 
ತಂ ಕಥಂ ರಾಕ್ಷಸೇಂದ್ರೋ5ಸೌ ಸ್ವಯಮೇವ ಗಮಿಷ್ಯತಿ | 

ಯೋ ವಿಧಾತಾ ಚ ಧಾತಾ ಚ ಸುಕೃತಂ ದುಷ್ಕೃತಂ ತಥಾ ॥ 31 
ತೈಲೋಕ್ಕಂ ವಿಜಿತಂ ಯೇನ ತಂ ಕಥಂ ವಿಜಯಿಷ್ಯತೇ । 

ಆಪರಂ ಕಿಂತು ಕೃತ್ವೈವ ವಿಧಾನಂ ಸಂವಿಧಾಸ್ಯತಿ ॥ 32 
ಧ್ಯಾನಸ್ಸಿ ಸಿಮಿತರಾಗಿ'ನಿಂ ಅ ಲ್ಲಿಯೇ “ಆಹಾ! ಏನಿದು? 


ಮೂರು ಲೋಕಗಳು- ಇಂದ್ರಾದಿ ಚರಾಚರಪ ಪಂಚಗಳು ಆಯುಸ್ಸು 
ಕ್ಷೀಣಿಸಿದಾಗ ಯಾರ ದಂಡನೆಗೆ ಒಳಪಡುತ್ತವೆಯೋ, ಯಾರು 
ಧರ್ಮಮಾರ್ಗದಿಂದ ಸಕಲವನ್ನೂ ನಿಯಂತ್ರಿಸುವನೋ ಅಂಥ 
ಕಾಲಯಮನನ್ನು ಜಯಿಸಲು ಹೇಗೆ ಸಾಧ್ಯ? ಕೊಡುವ ದಾನಕ್ಕೆ ಮಾಡುವ 
ಕರ್ಮಕ್ಕೆ ಯಾವನು ಸಾಕ್ಷಿಯೋ, ಯಾವನು ಎರಡನೆಯ ಅಗ್ನಿಯಂತೆ 
ತೇಜೋನಿಧಿಯೋ ಅಂತಹ ಯಮನನ್ನು ಜಯಿಸುವುದು ಹೇಗೆ? (27-29): 
ಯಾವ ಮಹಾತ್ಮನ ಅನುಗ್ರಹದಿಂದ ಜನರು ಜೀವಂತರಾಗಿದ್ದು 
ಕಾರ್ಯಗಳನ್ನು ನಡೆಸುವರೋ, ಮೂರು ಲೋಕಗಳು ಯಾರಿಗೆ ಹೆದರಿ 
ತತ್ತರಿಸುತ್ತವೆಯೋ ಅಂತಹ ಕಾಲಪುರುಷನ್ನು ಜಯಿಸುವುದು ಹೇಗೆ? ಈ 
ರಾಕ್ಷಸರಾಜನು ತಾನಾಗಿಯೇ ಹೋಗಿ ಅವನನ್ನು ಹೇಗೆ ಎದುರಿಸಿಯಾನು? 
ಜನರ ಪಾಪಪುಣ್ಯಗಳಿಗೆ ಯಾವನು ಪ್ರೇರಕನೂ ಫಲದಾಯಕನೂ 
ಆಗಿರುವನೋ ಅಂತಹ ಕಾಲನನ್ನು ರಾವಣನು ಗೆಲ್ಲುವನೆಂದರೇನು? 
(30-31). ಲೋಕತ್ರ ಯವನ್ನೇ ಮೆಟ್ಟಿ ನಿಂತಿರುವ ಯಮನ್ನು ಈತನು ಹೇಗೆ 
ಜಯಿಸಿಯಾ ನು? ಸರ್ವಕಾರ್ಯಗಳಗೂ ಕಾಲವೇ ಸಾಧನವಾಗಿರುವಾಗ, 


154 ಉತ್ತರಕಾಂಡ 


ಕೌತೂಹಲಸಮುತ್ನನ್ನೋ ಯಾಸ್ಯಾಮಿ ಯಮಸಾದನಮ್‌ । 
ವಿಮರ್ದಂ ದ ಪ್ರಷ್ಟುಮನಯೋರ್ಯಮರಾಕ್ಷಸಯೋಃ ಸ್ವ ಸ್ನಯಮ್‌ ॥ 33 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ವಿಂಶಃ ಸರ್ಗಃ 


ಏಕವಿಂಶಃ ಸರ್ಗಃ 
ಯಮರಾವಣಯುದ್ಧಮ್‌ 


ಏವಂ ಸಂಚಿತ್ಯ ವಿಪ್ರೇಂದ್ರೋ ಜಗಾಮ ಲಘುವಿಕ್ರಮಃ | 
ಆಖ್ಯಾತುಂ ತದ್ಯಥಾವೃತ್ತಂ ಯಮಸ್ಕ ಸದನಂ ಪ್ರತಿ ॥ 1 


ಅಪಶ್ಯತ್‌ ಸ ಯಮಂ ತತ್ರ ದೇವಮಗ್ಗಿಪುರಸೃತಮ್‌ | 
ವಿಧಾನಮುಪತಿಷ್ಠಂತಂ ಪ್ರಾಣಿನೋ ಯಸ್ಯ ಯಾದೃಶಮ್‌ ॥ 2 


ಕಾಲವನ್ನುಲ್ಲಂಘಿಸಿ 2 ರಾವಣ ಯಾ ಸಾ 

ಅವಲಂಬಿಸಬಹುದು? ನನಗಂತೂ ಬಹಳ Pe 
ಯಮನಿಗೂ ಈ ರಾಕ್ಷಸನಿಗೂ ನಡೆಯುವ ಯುದ್ಧವನ್ನು ಕಣ್ಣಾರೆ ನೋಡಲು 
ನಾನೇ ಯಮಲೋಕ್ಕೆ ತೆರಳುವೆನು!'' ಎಂದು ಆಲೋಚಿಸಿದರು (32533): 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಇಪ್ಪತ್ತನೆಯ ಸರ್ಗ 
ಸರ್ಗ 21 
ರಾವಣನು ಮಯಲೋಕ್ಕೆ ಹೋಗಿ ನರಕದಲ್ಲಿದ್ದವರನ್ನು ಬಿಡುಗಡೆ 
ಮಾಡಿಸುವುದು. ಯಮದೂತರಿಗೂ ರಾವಣನಿಗೂ ಘೋರವಾದ 
ಯುದ್ಧ 

ಶ್ರೀರಾಮ, ನಾರದರು ಹೀಗೆ ಆಲೋಚಿಸಿ ಎಲ್ಲವನ್ನೂ ಯಮನಿಗೆ 
ತಿಳಿಸಬೇಕೆಂದು ತ್ವರೆಯಿಂದ ಯಮಲೋಕ್ಕೆ ಹೋದರು. ಅಲ್ಲಿಅಗ್ನೀ ಯನ್ನು 
ಸಾಕ್ಷಿಯಾಗಿ ಇಟ್ಟುಕೊಂಡು ಪ್ರಾಣಿಗಳ ಕರ್ಮಕ್ಕೆ ಅನುಗುಣವಾಗಿ 


ಯಮರಾವಣಯುದ್ಧಮ್‌ 155 


ಸತು ದೃಷ್ಟಾ ಯಮಃ ಪ್ರಾಪ್ತಂ ಮಹರ್ಷಿಂ ತತ್ರ ನಾರದಮ್‌ । 
ಅಬ್ರವೀತ್‌ ಸುಖಮಾಸೀನಮರ್ಧಮಾವೇದ್ಯ ಧರ್ಮತಃ ॥ 3 


ಕಚ್ಚಿತ್‌ ಕ್ಷೇಮಂ ನು ದೇವರ್ಷೇ ಕಚ್ಚಿದ್ದರ್ಮೋ ನ ನಶ್ಯತಿ । 
ಕಿಮಾಗಮನಕ್ಸತ್ಸ ೦ ತೇ ದೇವಗಂಧರ್ವಸೇವಿತ || 4 


ಅಬ್ರವೀತ್ತು ತದಾ ವಾಕ್ಯಂ ನಾರದೋ ಭಗವಾನೃಷಿಃ | 
ಶ್ರೂಯತಾಮಭಿಧಾಸ್ಕಾಮಿ ವಿಧಾನಂ ಚ ವಿಧೀಯತಾಮ್‌ ॥ 5 


ಏಷ ನಾಮ್ನಾ ದಶಗ್ರೀವ ಪಿತ್ಫರಾಜ ನಿಶಾಚರಃ | 
ಉಪಯಾತಿ ವಶಂ ನೇತುಂ ವಿಕ್ರಮೈಸ್ಟ್ಯಾಂ ಸುದುರ್ಜಯಮ್‌ ॥ 6 


ಏತೇನ ಕಾರಣೇನಾಹಂ ತ್ವರಿತೋ ಹ್ಯಾಗತಃ ಪ್ರಭೋ | 


ದಂಡಪ್ರಹರಣಸ್ಯಾದ್ಯ ತವ ಕಿಂನು ಭವಿಷ್ಯತಿ ॥ 7 
ಏತಸ್ಥಿನ್ನಂತರೇ ದೂರಾದಂಶುಮಂತಮಿವೋದಿತಮ್‌ | 
ದದರ್ಶ ದೀಪ್ರಮಾಯಾಂತಂ ವಿಮಾನಂ ತಸ್ಯ ರಕ್ಷಸಃ ॥ 8 


ನಾರದಮುನಿಗಳು ಆಗಮಿಸಿದ್ದನ್ನು ವೀಕ್ಷಿಸಿದ ಯಮಧರ್ಮರಾಜನು, 
ಅವರಿಗೆ ಅರ್ಯಪಾದ್ಯಾದಿಗಳನಿತ್ತು ಸತ್ಯರಿಸಿ ಪೀಠದಲ್ಲಿ ಕುಳ್ಳಿರಿಸಿ, 
""ದೇವರ್ಷಿಗಳೆ, ಎಲ್ಲವೂ ಕುಶಲವಷೆ? ಧರ್ಮಮಾರ್ಗಕ್ಕೆ ಚ್ಯುತಿಯಿಲ್ಲವಷೆ) 
ದೇವಗಂಧರ್ವರಿಂದ ಸೇವಿತರಾಗಿ ಮಹಾಮಹಿಮರಾದ ನೀವು ಇಷ್ಟುದೂರ 
ಆಗಮಿಸಿದ ಕಾರ್ಯಭಾರವೇನು?' ಎಂದು ಕೇಳಿದನು (3-4). ಆಗ 
ನಾರದಮಹರ್ಷಿಗಳು "ಧರ್ಮರಾಜ, ಹೇಳತಕ್ಕದ್ದಿದೆ; ಆಲಿಸು. ಮುಂದಿನ 
ಕರ್ತವ್ಯಕ್ಕೆ ಅಣಿಮಾಡಿಕೊ. ದಶಗ್ರೀವನೆಂಬ ಒಬ್ಬ ನಿಶಾಚರನಿರುವನಷ್ಟೆ 
ದುರ್ಜಯನಾದ ನಿನ್ನನ್ನುಪರಾಜಯಗೊಳಿಸಬೇಕೆಂದು ಆತನು ಬರುತ್ತಿದ್ದಾನೆ! 
ಪಿತೃರಾಜ, ಈ ವೃತ್ತಾಂತವನ್ನು ತಿಳಿಸಬೇಕೆಂದು ನಾನು ತ್ವರೆಯಿಂದ 
ಬಂದಿದ್ದೇನೆ. ನಾನು ಬಂದ ಕಾರಣ ಇದೇ. ಆದರೆ ಕಾಲದಂಡವನ್ನು 
ಹಿಡಿದಿರುವ ನಿನಗೆ ಅವನಿಂದ ಏನಾದೀತು!'' ಎಂದರು (5-7). ಅಷ್ಟರಲ್ಲಿ 
ರಾವಣನ ಪುಷಕವಿಮಾನವು, ಉದಿತವಾದ ಸೂರ್ಯಮಂಡಲವೋ 


156 kc aaa 
ತಂ ದೇಶಂ ಪ್ರಭಯಾ ತಸ್ಯ ಪುಷ್ಪ ಕಸ್ಯ ಮಹಾಬಲಃ । 


ಕೃತ್ವಾ ವಿತಿಮಿರಂ ಸರ್ವಂ ಸಮಿಪಂ ಸೋ5 ಭ್ಯವರ್ತತ ॥ 9 
ಸೋ *ಪಶ್ಯತ್‌ ಸುಮಹಾಬಾಹುರ್ದಶಗ್ರೀವಸ್ತತಸ್ತತಃ | 

ಪ್ರಾಣಿನಃ ಸುಕೃತಂ ಕರ್ಮ ಭುಂಜಾನಾಂಶ್ಚೈವ ದುಷ್ಕತಮ್‌ ॥ 10 
ಅಪಶ್ಯತ್‌ ಸೈನಿಕಾಂಶ್ಚಾಸ್ಯ ಯಮಸ್ಕಾನುಚರೈಃ ಸಹ | 

ಯಮಸ್ಯ ಪುರುಷೈೆಗುರುಗೈರ್ಫೊೋರರೂಪೈರ್ಭಯಾನಕ್ಕೆಃ ॥ 11 
ದದರ್ಶ ವಧ್ಯಮಾನಾಂಶ್ಚ ಕ್ಲಿಶ್ಯಮಾನಾಂಶ್ಚ ದೇಹಿನಃ । 

ಕ್ರೋಶತಶ್ಚ ಮಹಾನಾದಂ ತೀವ್ರನಿಷ್ಠನತತ್ನರಾನ್‌ ॥ 12 
ಕೃಮಿಭಿರ್ಭಕ್ಷ್ಯ ಮಾಣಾಂಶ್ಚ ಸಾರಮೇಯೈಶ್ಚ ದಾರುಣೈಃ | 
ಶ್ರೋತ್ರಾಯಾಸಕರಾ ವಾಚೋ ವದತಶ್ಚ ಭಯಾವಹಾ ॥ ॥ 13 


ಸಂತಾರ್ಯಮುಾಣಾನ್‌ ವೈತರಣೀಂ ಬಹುಶಃ ಶೋಣಿತೋದಕಾಮ್‌ | 
ವಾಲುಕಾಸು ಚ ತಪ್ಪಾಸು ತಪ್ಯಮಾನಾನ್‌ ಮುಹುರ್ಮುಹುಃ ॥ 14 


ಸಾರ್ತಕರ್ಪಾಸಾಾಾರ್ಪರಾಾಾನಾತ 
ಪ್ರತಾಪಿಯಾದ ರಾವಣನು ವಿಮಾನದ ಪ್ರಭೆಯಿಂದ ಯಮಲೋಕದ 
ಕತ್ತಲನ್ನಡಗಿಸಿ ರುಗ್‌ ಎಂದು ಬೆಳಗಿಸುತ್ತ ಸಮೀಪಕ್ಕೆ ಬಂದನು (8-9). 
ಯಮಲೋಕದಲ್ಲಿ ಪ್ರಾಣಿವರ್ಗವು ತನ್ನ ಸುಕೃತಗಳ ಪುಣ್ಯಫಲವನ್ನೂ 
ದುಷ್ಕತಗಳೆ ದುಷಘಲವನ್ನೂ ಅನುಭವಿಸುತ್ತಿರುವುದು ರಾವಣನಿಗೆ ಕಾಣಿಸಿತು. 
ಯಮದೂತರೊಂದಿಗೆ ಯಮನ ಸೈನಿಕರು ತಿರುಗಾಡುತ್ತಿರುವುದನ್ನೂ 
ದಶಗ್ರೀವನು ನೋಡಿದನು (10-11). ಉಗ್ರಸ್ತಭಾವದವರೂ ಘೋರ 
ರೂಪಿಗಳೂ ಭಯಂಕರರೂ ಆದ ಯಮಭಟರು ಒಂದೆಡೆಯಲ್ಲಿ 
ನರಕಿಗಳಾದ ಜನರನ್ನು ಹೊಡೆದು ಬಡಿದು ಹಿಂಸಿಸುತ್ತಿದ್ದರು. ಅವರ 
ಹಿಂಸೆಯನ್ನು ತಡೆದುಕೊಳ್ಳಲಾರದೆ ಪಾಪಕರ್ಮಿಗಳು ವಿಕಾರವಾದ 
ಧ್ವನಿಯಿಂದ ಗಟ್ಟಿಯಾಗಿ ಅರಚುತ್ತಿದ್ದರು (12). ಯಮದೂತರು ಕೆಲವರನ್ನು 
ಕೃಮಿಗಳಿಂದ ಕಚ್ಚಿಸುತ್ತಿದ್ದರು. ಭೀಕರವಾದ ನಾಯಿಗಳಿಂದ ಕೆಲವರನ್ನು 
ಹರಿದು ತಿನ್ನಿಸುತ್ತಿದ್ದರು. ಆ ಯಾತನೆಯನ್ನು ಸಹಿಸಲಾರದೆ ನರಕಿಗಳು 


ಯಮರಾವಣಯುದ್ದಮ್‌ 157 


ಅಸಿಪತ್ರವನೇ ಚೈವ ಭಿದ್ಯಮಾನಾನಧಾರ್ಮಿಕಾನ್‌ । 
ರೌರವೇ ಕ್ಷಾರನದ್ಯಾಂ ಚ ಕ್ಷುರಧಾರಾಸು ಚೈವ ಹಿ ॥ 15 


ಪಾನೀಯಂ ಯಾಚಮಾನಾಂಶ್ಚ ತೃಷಿತಾನ್‌ ಕ್ಷುಧಿತಾನಪಿ | 
ಶವಭೂತಾನ್‌ ಕೃರ್ಶಾ ದೀರ್ನಾ ವಿವರ್ಣಾ೯ ಮುಕ್ತಮೂರ್ಧರ್ಜಾ ॥ 16 


ಮಲಪಂಕಧರಾನ್‌ ದೀನಾನ್‌ ರೂಕ್ಷಾಂಶ್ಚ ಪರಿಧಾವತಃ । 
ದದರ್ಶ ರಾವಣೋ ಮಾರ್ಗೇ ಶತಶೋತಥ ಸಹಸ್ರಶಃ ॥ 17 


ಕಾಂಶ್ಚಿಚ್ಚ ಗೃಹಮುಖ್ಯೇಷು ಗೀತವಾದಿತ್ರನಿಸ್ಪನೈಃ 


| 
ಪ್ರಮೋದಮಾನಾನದ್ರಾಕ್ಷೀದ್ರಾವಣಃ ಸುಕೃತೆಃ ಸ್ಹಕ್ಕಃ ॥ 18 


ಗೋರಸಂ ಗೋಪ್ರದಾತಾರೋ ಹ್ಯನ್ನಂ ಚೈವಾನ್ನದಾಯಿನಃ । 
ಗೃಹಾಂಶ್ಚ ಗೃಹದಾತಾರಃ ಸ್ವಕರ್ಮಫಲಮಶ್ನತಃ || 19 


ವೈತರಣೀನದಿಯಲ್ಲಿ ಬಹು ಜನರನ್ನು ಎಳೆಸುತ್ತಿದ್ದರು. ಸುಡುವ 
ಮರುಳುರಾಶಿಯಲ್ಲಿಕೆಲವು ಪಾಪಿಗಳನ್ನು ಮಲಗಿಸಿ ಸುಡುತ್ತಿದ್ದರು. ಕೆಲವು 
ದುಷ್ಕರ್ಮಿಗಳನ್ನು ಅಸಿಪತ್ರವನದಲ್ಲಿ ಕತ್ತಿಗಳಿಂದ ಕತ್ತರಿಸುತ್ತಿದ್ದರು. ಕೆಲವರನ್ನು 
ರೌರವನರಕದಲ್ಲಿಯೂ ಹಲವರನ್ನು ಕ್ಷಾರನದಿಯಲ್ಲಿಯೂ ಇತರರನ್ನು 
ಕತ್ತಿಗಳ  ಅಲಗುಗಳಮೇಲೂ ತಳ್ಳಿದ್ದರು (14-15). ಹಸಿವು 
ಬಾಯಾರಿಕೆಗಳಿಂದ ಕಂಗೆಟ್ಟ ಕೆಲವರು "ಅಯ್ಯೋ! ಕುಡಿಯಲು ಬೇಕು, ತಿನ್ನಲು 
ಬೇಕು' ಎಂದು ಯಾಚಿಸುತ್ತಿದ್ದರು. ಆ ನರಕಿಗಳು ತಲೆಗೂದಲನ್ನು 
ಕೆದರಿಕೊಂಡು ಬಣ್ಣಗೆಟ್ಟಿ ದೀನರಾಗಿ ಕೃಶರಾಗಿ ಹೆಣಗಳಂತೆ ಕಾಣುತ್ತಿದ್ದರು. 
ಅವರ ಮೈಗೆ ಕೊಳೆಯು ಮೆತ್ತಿಕೊಂಡಿತ್ತು. ದಿಕ್ಕುಗೆಟ್ಟು ರೂಕ್ಷಜನರಂತೆ ಆ 
ನರಕಿಗಳು ಅತ್ತಿಂದಿತ್ತ ಧಾವಿಸುತ್ತಿದ್ದರು. ಇಂತಹ ನೂರಾರು ಸಾವಿರಾರು 
ಜನರನ್ನು ರಾವಣನು ಮಾರ್ಗದಲ್ಲಿ ಅವಲೋಕಿಸಿದನು (16-17). 
ಇನ್ನೊಂದೆಡೆಯಲ್ಲಿಪುಣ್ಯಾತ್ನರು ತಮ್ಮಸುಕೃತಗಳ ಬಲದಿಂದ ಗೀತವಾದ್ಯಾದಿ 


158 ಉತ್ತರಕಾಂಡ 
ಸುವರ್ಣಮಣಿಮುಕ್ತಾಭಿಃ ಪ್ರಮದಾಭಿರಲಂಕೃತಾಮ್‌ । 


ಧಾರ್ಮಿಕಾನಪರಾಂಸ್ತತ್ರ ದೀಪ್ಯಮಾನಾನ್‌ ಸ್ವತೇಜಸಾ ॥ 20 
ದದರ್ಶ ಸುಮಹಾಬಾಹೂ ರಾವಣೋ ರಾಕ್ಷಸಾಧಿಪಃ । 

ತತಸ್ತಾನ್‌ ಭಿದ್ಯಮಾನಾಂಶ್ಚ ಕರ್ಮಭಿರ್ದುಷೃತ್ಯೆಃ ಸ್ವಕ್ಕೆಃ ॥1 21 
ರಾವಣೋ ಮೋಚಯಾಮಾಸ ವಿಕ್ರಮೇಣ ಬಲಾದ್ದಲೀ ॥ 

ಪ್ರಾಣಿನೋ ಮೋಚಿತಾಸ್ತೇನ ದಶಗ್ರೀವೇಣ ರಕ್ಷಸಾ ॥ 22 
ಸುಖಮಾಪುರ್ಮುಹೂರ್ತಂ ತೇ ಹ್ಯತರ್ಕಿತಮಚಿಂತಿತಮ್‌ 

ಪ್ರೇತೇಷು ಮುಚ್ಯಮಾನೇಷು ರಾಕ್ಷಸೇನ ಬಲೀಯಸಾ ॥ 23 
ಪ್ರೇತಗೋಪಾಃ ಸುಸಂಕ್ರುದ್ಧಾ ರಾಕ್ಷಸೇಂದ್ರಮಭಿದ್ರವನ್‌ । 

ತತೋ ಹಲಹಲಾಶಬ್ದಃ ಸರ್ವದಿಗ್ಭ್ಯಃ ಸಮುತ್ನಿತಃ ॥ 24 


ಧರ್ಮರಾಜಸ್ಯ ಯೋಧಾನಾಂ ಶೂರಾಣಾಂ ಸಂಪ್ರಧಾವತಾಮ್‌ | 

ತೇ ಪ್ರಾಸೈಃ ಪರಿಫೈಃ ಶೂಲೈರ್ಮುಸಲೈಃ ಶಕ್ತಿತೋಮರೈಃ ॥ 25 

ಪಾ SE 
ಪ್ರಮೋದಿಸುತ್ತಿರವನ್ನೂ ರಾವಣನು ನೋಡಿದನು. ಗೋದಾನಮಾಡಿದವರು 
ಗೋಕ್ಷೀರವನ್ನೂ ಅನ್ನದಾತೃಗಳು, ಮೃಷ್ಟಾನ್ಷವನ್ನೂ, ಗೃಹದಾನಿಗಳು, ಶ್ರೇಷ್ಠ 
ಗೃಹಗಳನ್ನೂ ತಮ್ಮ ಪುಣ್ಯಕರ್ಮಗಳಿಗೆ ಅನುಗುಣವಾಗಿ ಪಡೆದು 
ಆನಂದಿಸುತ್ತಿದ್ದರು (18-19). ಧರ್ಮನಿಷ್ಠರಾಗಿದ್ದ ಕೆಲವರು ಸುವರ್ಣ, 

ರತ್ನ ಮುಕ್ತಾಫಲವಿಭೂಷಿತರಾದ ತರುಣಿಯರಿಂದ ಪರಿವೃತರಾಗಿ, 

ತೇಜಸ್ವಿಗಳಾಗಿ ಕಂಗೊಳಿಸುತ್ತಿದ್ದರು. ಅವರನ್ನೂರಾಕ್ಷಸಾಧಿಪನು ವೀಕ್ಷಿಸಿದನು. 

ಅನಂತರ ಬಲಾಢ್ಯನಾದ ರಾವಣನು ಬಲಪ್ರಯೋಗದಿಂದ ಯಮದೂತರನ್ನು 
ತಡೆದು, ದುಷ್ಕರ್ಮಗಳಿಂದ ಹಿಂಸೆಗೊಳಗಾಗಿದ್ದ ನರಕಿಗಳನ್ನು ಬಿಡುಗಡೆ 
ಮಾಡಿಸಿದನು! (20-22). ಅನಿರೀಕ್ಷಿತವಾಗಿ ಫಕ್ಕನೆ ಸಂಭವಿಸಿದ ಈ 

ಘಟನೆಯಿಂದ ನರಕದಲ್ಲಿದ್ದವರು ಒಂದು ಮುಹೂರ್ತಕಾಲ ಆನಂದಿಸಿದರು! 

ಹೀಗೆ ಪ್ರತಾಪಿಯಾದ ರಾಕ್ಷಸಾಧಿಪನು ಮೃತರಾಗಿ ಬಂದಿದ್ದ ಆ ಪ್ರೇತಗಳನ್ನು 
ಕಷ್ಟದಿಂದ ಪಾರುಮಾಡಿಸಲು, ಕಾವಲಿದ್ದಯಮಭಟರು ರಾಕ್ಷಸೇಂದ್ರನನ್ನು 


ಯಮರಾವಣಯುದ್ಧಮ್‌ 159 
ಪುಷ್ಪಕಂ ಸಮವರ್ಷಂತ ಶೂರಾಃ ಶತಸಹಸ್ರಶಃ | 


ತಸ್ಯಾಸನಾನಿ ಪ್ರಾಸಾದಾನ್‌ ವೇದಕಾಸ್ತೋರಣಾನಿ ಚ ॥ 26 
ಪುಷ್ಪಕಸ್ಯ ಬಭಂಜುಸ್ತೇ ಶೀಘ್ರಂ ಮಧುಕರಾ ಇವ | 

ದೇವನಿಷ್ಠಾನಭೂತಂ ತದ್ವಿಮಾನಂ ಪುಷ್ಪಕಂ ಮೃಧೇ ॥ 27 
ಭಜ್ಯಮಾನಂ ತಥೈವಾಸೀದಕ್ಷಯಂ ಬ್ರಹ್ಮತೇಜಸಾ | 

ಅಸಂಖ್ಯಾ ಸುಮಹತ್ಯಾಸೀತ್ತಸ್ಯ ಸೇನಾ ಮಹಾತ್ಮನಃ ॥ 28 
ಶೂರಾಣಾಮುಗ್ರಯಾತೃಣಾಂ ಸಹಸ್ರಾಣಿ ಶತಾನಿ ಚ । 

ತತೋ ವೃಕ್ಷೈಶ್ಚ ಶೈಲೈಶ್ಚ ಪ್ರಾಸಾದೀನಾಂ ಶತೈೆಸ್ತಥಾ ॥ 29 
ತತಸ್ತೇ ಸಚಿವಾಸ್ತಸ್ಯ ಯಥಾಕಾಮಂ ಯಥಾಬಲಮ್‌ । 

ಅಯುಧ್ಯಂತ ಮಹಾವೀರಾಃ ಸ ಚ ರಾಜಾ ದಶಾನನಃ ॥ 30 
ತೇತು ಶೋಣಿತದಿಗಾಂಗಾಃ ಸರ್ವಶಸ್ಟಸಮಾಹತಾಃ । 

ಅಮಾತ್ಯಾ ರಾಕ್ಷಸೇಂದೆಸ್ಯ ಚಕ್ರುರಾಯೋಧನಂ ಮಹತ್‌ ॥ 31 


ಶೂರರಾದ ಯಮಸ್ಯೆನಿಕಗು ಅತ್ತಿಂದಿತ್ತ ಓಡುತ್ತಬಂದು ಪ್ರಾಸಪರಿಘಗ 
ಳಿಂದಲೂ ಮುಸಲತೋಮರಗಳಿಂದಲೂ, ಶಕ್ಕಿಶೂಲಗಳಿಂದಲೂ ಪುಷಕ 
ವಿಮಾನವನ್ನು ಪ್ರಹರಿಸುತ್ತ ಲಕ್ಷೋಪಲಕ್ಷಸಂಖ್ಯೆಯಲ್ಲಿ ಆಕ್ರಮಿಸಿದರು. 
ಪುಷಕದಲ್ಲಿದ್ದ ಆಸನ, ಪ್ರಾಸಾದ, ವೇದಿಕೆ, ತೋರಣಗಳನ್ನು ಕುಟ್ಟಿದರು. 
ಜೇನುಹುಳುಗಳಂತೆ ವಿಮಾನವನ್ನು ಮುತ್ತಿದರು! (25-27). ದೇವಾಧಿ 
ಷ್ಠಾನವಾದ ಆ ದಿವ್ಯವಿಮಾನವು ಬ್ರಹ್ಮನ ತೇಜೋಬಲದಿಂದ ಅಚಳಿಯದೆ 
ಮೊದಲಿನಂತೆಯೇ ಇದ್ದಿತು. ಮಹಾತ್ಮನಾದ ಯಮನ ಸೇನೆಯು 
ಅಸಂಖ್ಯಾತವಾಗಿತ್ತು. ಶೂರರೂ ಉಗ್ರಗಾಮಿಗಳೂ ಆದ ಬಹುಮಂದಿ 
ಯೋಧರಿದ್ದರು. ವೃಕ್ಷ, ಶೈಲ, ಪ್ರಾಸ ಮುಂತಾದ ಆಯುಧಗಳಿಂದ 
ಹೋರಾಟವು ತೊಡಗಿತು (28-29). ರಾವಣನ ಸಚಿವರು ತಮಗೆ 
ತೋರಿದಂತೆ ಆಯುಧಗಳನ್ನು ಪ್ರಯೋಗಿಸುತ್ತ ಹೋರಾಡಿದರು. ರಾವಣನೂ 
ಯುದ್ಧಕ್ತಿಳಿದನು. ದಶಗ್ರೀವನ ಮಂತ್ರಿಗಳ ದೇಹದಿಂದ ರಕ್ತವು 


160 ಉತ್ತರಕಾಂಡ 
ಅನ್ಯೋನ್ಯಂ ತೇ ಮಹಾಭಾಗಾ ಜಘ್ನಃ ಪ್ರಹರಣೈರ್ಭೃಶಮ್‌ । 


ಯಮಸ್ಕ ಚ ಮಹಾಬಾಹೋ ರಾವಣಸ್ಯ ಚ ಮಂತ್ರಿಣಃ ॥ 32 
ಅಮಾತ್ಯಾಂಸ್ತಾಂಸ್ತು ಸಂತ್ಯಜ್ಯ ಯಮಯೋಧಾ ಮಹಾಬಲಾಃ | 
ತಮೇವ ಚಾಭ್ಯಧಾವಂತ ಶೂಲವಷೆನೃರ್ದಶಾನನಮ್‌ ॥ 33 
ತತಃ ಶೋಣಿತದಿಗ್ನಾಂಗಃ ಪ್ರಹಾರೈರ್ಜರ್ಜರೀಕೃತಃ । 

ಫ್ರಲ್ಲಾಶೋಕ ಇವಾಬಾತಿ ಪುಷ್ಪಕೇ. ರಾಕ್ಷಸಾಧಿಪಃ || 34 
ಸ ತು ಶೂಲಗದಾಪ್ರಾಸಾನ್‌ ಶಕ್ತಿತೋಮರಸಾಯಕಾನ್‌ । 

ಮುಸಲಾನಿ ಶಿಲಾವೃಕ್ಷಾನ್‌ ಮುಮೋಚಾಸ್ಪಬಲಾದ್ಧಲೀ || 356 
ತರೂಣಾಂ ಚ ಶಿಲಾನಾಂ ಚ ಶಸ್ತ್ರಾಣಾಂ ಚಾತಿದಾರುಣಮ್‌ | 
ಯಮಸೈನ್ಯೇಷು ತದ್ವರ್ಷಂ ಪಪಾತ ಧರಣೀತಲೇ ॥ 36 
ತಾಂಸ್ತು ಸರ್ವಾನ್‌ ವಿನಿರ್ಭಿದ್ಯ ತದಸ್ಪ್ತಮಪಹತ್ಯ ಚ | 

ಜಘುಸ್ತೇ ರಾಕ್ಷಸಂ ಘೋರಮೇಕಂ ಶತಸಹಸ್ರಶಃ ॥ 37 


ಸುರಿಯತೊಡಗಿತು. ಸಕಲಶಸ್ತಗಳ ಆಘಾತವನ್ನೂ ಅವರು ಎದುರಿಸಿದರು. 
ಭೀಕರವಾದ ಕಾಳಗವನ್ನು ರಾವಣಾಮಾತ್ಯರು ನಡೆಸಿದರು (30-31). 


ಶ್ರೀರಾಮ, ಈ ರೀತಿಯಲ್ಲೀ ಯಮಭಟರು ರಾವಣಸಚಿವರೊಡನೆ 
ಕಾದಾಡಿ, ಕಡೆಗೆ ಎಲ್ಲರೂ ರಾವಣನನ್ನೇ ಮುತ್ತಿದರು. ಒಂದೇ ಸಮನಾಗಿ 
ಶೂಲಗಳಿಂದ ಪ್ರಹರಿಸಿದರು. ರಾವಣನ ದೇಹವು ಜರ್ಜರಿತವಾಯಿತು. 
ನೆತ್ತರು ದೇಹದಿಂದ ಚಿಮ್ಮಿತು. ಅರಳಿದ ಅಶೋಕವೃಕ್ಷದಂತೆ ರಾವಣನು 
ಕಂಗೊಳಿಸಿದನು (32-34). ಅಸ್ಪಶಿಕ್ಷಣದ ಬಲದಿಂದ ಆ ಬಲಾಢ್ಯನು ಶೂಲ, 
ಗದಾ, ಪ್ರಾಸಾದ್ಯಾಯುಧಗಳನ್ನು ಎಡಬಿಡದೆ ಯಮಸೇನೆಯ ಮೇಲೆ 
ಪ್ರಯೋಗಿಸಿದನು. ಯಮನ ಸೈನಿಕರು ಪ್ರಯೋಗಿಸಿದ ತರುಶಿಲಾಶಸ್ತ್ರಗಳಿಗೂ 
ಅವುಗಳಿಗೂ ಘರ್ಷಣೆಯಾಗಿ ಪುಡಿಪುಡಿಯಾಗಿ ಎಲ್ಲವೂ ಮಳೆಯಂತೆ 
ಯಮಸ್ಸನಿಕರಮೇಲೆ ಸುರಿಯುತ್ತಿದ್ದಿತು (35-36). ಕಡೆಗೆ ಯಮಭಟರು 
ಇತೀ ಸರ್ವಾಸ ಸ್ಪಗಳನ್ನೂ ಭಗ್ಗಗೊಳಿಸಿ, ಮೇಘರಾಶಿಗಳು, ಬೆಟ್ಟವನ್ನು 
ಅವನಿಗೆ ಉಸಿರಾಡಲೂ ಅವಕಾಶ "ಸಿಗದಂತೆ ಭಿಂಡಿಪಾಲ ಶೂಲಾ ದಿಗಳಿಂದ 


ಯಮರಾವಣಯುದ್ದಮ್‌ 161 
ಪರಿವಾರ್ಯ ಚ ತಂ ಸರ್ವೆ ಶೈಲಂ ಮೇಘೋತ್ಕರಾ ಇವ । 


ಭಿಂಡಿಪಾಲೈಶ್ಚ ಶೂಲೈಶ್ಚ ನಿರುಚ್ಛಾ ಸಮಪೋಥಯನ್‌ || 38 
ವಿಮುಕ್ತಕವಚಃ ಕ್ರುದ್ಧಃ ಸಿಕ್ತಃ ಶೋಣಿತವಿಸ್ರವೈಃ । 

ತತಃ ಸ ಪುಷ್ಪಂ ತ್ಯಕ್ತ್ವಾ ಪೃಥಿವ್ಯಾಮವತಿಷ್ಠತ ॥ 39 
ತತಃ ಸ ಕಾರ್ಮುಕೀ ಬಾಣೀ ಸಮರೇ ಚಾಭಿವರ್ತತ | 

ಲಬ್ಧಸಂಜ್ಞೋ ಮುಹೂರ್ತೆನ ಕ್ರುದ್ಧಸ್ತಸ್ಕೌ`ಯಥಾಂತಕಃ ॥ 40 
ತತಃ ಪಾಶುಪತಂ ದಿವ್ಯಮಸ್ತಂ ಸಂಧಾಯ ಕಾರ್ಮುಕೇ । 

ತಿಷ್ಠ ತಿಷ್ಕೇತಿ ತಾನುಕ್ತ್ವಾ ತಚ್ಚಾಪಂ ವಿಚಕರ್ಷ ಸಃ ॥ 4] 
ಆಕರ್ಣಾತ್‌ ಸ ವಿಕೃಷ್ಯಾಥ ಚಾಪಮಿಂದ್ರಾರಿರಾಹವೇ । 

ಮುಮೋಚ ತಂ ಶರಂ ಕ್ರುದ್ಧಸ್ತಿಪುರೇ ಶಂಕರೋ ಯಥಾ ॥ 42 
ತಸ್ಯ ರೂಪಂ ಶರಸ್ಕಾಸೀದ್ವಿಧೂಮಜ್ಞಾ ಲಮಂಡಲಮ್‌ । 

ವನಂ ದಹಿಷ್ಯತೋ ಘರ್ಮೆೇ ದಾವಾಗ್ನೇರಿವ ಮೂರ್ಛತಃ ॥ 43 


ಹೊಡೆದು, ಬಡಿದು, ಕಡಿದು ತಿವಿದರು (37-38). ರಕ್ತಪ್ರವಾಹದಿಂದ 
ರಾವಣನ ದೇಹವು ತೊಯ್ದುಹೋಯಿತು. ಅವನು ತೊಟ್ಟಿದ್ದ ಕವಚವನ್ನು 
ರೋಷಾವೇಶದಿಂದ ಕಿತ್ತೆಸೆದು ಪುಷ್ಪದಿಂದ ನೆಲಕ್ಕೆ ಧುಮುಕಿದನು. 
ಧನುರ್ಬಾಣಗಳನ್ನು ಧರಿಸಿದ ದಶಗ್ರೀವನು ಕ್ರುದ್ಧನಾಗಿ ಮತ್ತೊಬ್ಬ ಯಮನೋ 
ಎಂಬಂತೆ ಗೋಚರಿಸಿದನು (39-40). ಪಾಶುಪತವೆಂಬ ದಿವ್ಯಾಸ್ಪವನ್ನು 
ಚಾಪಕ್ಕೆ ಅಳವಡಿಸಿ "ನಿಲ್ಲಿರಿ! ನಿಲ್ಲಿರಿ ಎನ್ನುತ್ತ ಚಾಪದ ಹೆದೆಯನ್ನು 
ಆಕರ್ಣಾಂತವಾಗಿ ಸೆಳೆದು, ತ್ರಿಪುರಾಸುರಸಂಹಾರಕಾಲದಲ್ಲಿ ಕ್ರುದ್ಧನಾದ 
ಪರಮೇಶ್ವರನಂತೆ ಕಂಗೊಳಿಸುತ್ತ, ಆ ದಿವ್ಯಾಸ್ಪವನ್ನು ಪ್ರಯೋಗಿಸಿದನು 
(41-42). ಪಾಶುಪತಾಸದ ರೂಪವು, ಬೇಸಿಗೆಯಲ್ಲಿ ಅಡವಿಯನ್ನು 
ಸುಡುವ ಕಾಳ್ಗಿಚ್ಚಿನಂತೆ ಪ್ರಜ್ವಲಿಸಿ, ಹೊಗೆಯಿಲ್ಲದ ಅಗ್ನಿಯಂತೆ ಉಲ್ಲಣಿಸಿತು. 
ಜ್ವಾಲಾಮಾಲಾಕರಾಣವಾದ ಆ ದಿವ್ಯಾಸವು ರಾವಣ ಧನುಸಿನಿಂದ ಪುಟಿದು, 
ಎಡಬಲದ ಗುಲ್ಲವೃಕ್ಷಗಳನ್ನು ಸುಟ್ಟು ಬೂದಿ ಮಾಡುತ್ತ ರಭಸದಿಂದ ನುಗ್ಗಿತು 
(43-44). ಅದರ ತೇಜಸ್ಸಿನಿಂದ ಯಮಭಟರು ದಗ್ಗರಾಗಿ, ಕಾಳ್ಗಿಚ್ಚಿನಿಂದ 


162 ಉತ್ತರಕಾಂಡ 
ಜ್ವಾಲಾಮಾಲೀ ಸ ತು ಶರಃ ಕ್ರವ್ಯಾದಾನುಗತೋ ರಣೇ | 


ಮುಕ್ತೋ ಗುಲ್ಮಾನ್‌ ದ್ರುಮಾಂಶ್ವಾಪಿ ಭಸ್ಮ ಕೃತ್ವಾ ಪ್ರಧಾವತಿ ॥ 44 
ತೇ ತಸ್ಯ ತೇಜಸಾ ದಗ್ಗಾಃ ಸೈನ್ಯಾ ವೈವಸ್ವತಸ್ಯ ತು। 

ರಣೇ ತಸ್ಮಿನಿಪತಿತಾ ದಾವದಗ್ಗಾ ನಗಾ ಇವ ॥| 45 
ತತಸ್ತು ಸಚಿವೈಃ ಸಾರ್ಧಂ ರಾಕ್ಷಸೋ ಭೀಮವಿಕ್ರಮಃ । 

ನನಾದ ಸುಮಹಾನಾದಂ ಕಂಪಯನ್ನಿವ ಮೇದಿನೀಮ್‌ ॥ 46 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕವಿಂಶಃ ಸರ್ಗಃ 


ಸುಡಲ್ಪಟ್ಟ ಮರಗಳಂತೆ ರಣರಂಗದಲ್ಲುರುಳಿದರು. ಭೀಮವಿಕ್ರಮನಾದ 
ರಾವಣನು ತನ್ನ ಸಚಿವರೊಡನೆ ಕಲೆತು ಜಗತ್ತನ್ನೇ ತಲ್ಲಣಗೊಳಿಸುವಂತೆ 
ಭೀಷಣಧ್ಹ್ವನಿಯಿಂದ ಸಿಂಹನಾದ ಮಾಡಿದನು! (45-46). 


ಇಲ್ಲಿಗೆ ಶ್ರೀಮದ್ರಾಮಾಣಯದ ಉತ್ತರಕಾಂಡದಲ್ಲಿ ಇಪ್ಪತ್ತೊಂದನೆಯ 
ಸರ್ಗ 


ದಾ _ಎಂಶಃ ಸರ್ಗಃ 
ಯಮಜಯಃ 


ಸ ತಸ್ಯ ತು ಮಹಾನಾದಂ ಶ್ರುತ್ವಾ ವೈವಸ್ವತಃ ಪ್ರಭುಃ । 
ಶತ್ರುಂ ವಿಜಯಿನಂ ಮೇನೇ ಸ ಬಲಸ್ಕ ಜೆ ಸಂಕ್ಷಯಮ್‌ | 


ಸ ಹಿ ಯೋಧಾನ್‌ ಹತಾನ್‌ ಮತ್ವಾ ಕ್ರೋಧಸಂರಕ್ತಲೋಚನಃ | 
ಅಬ್ರವೀತ್ರ್ವರಿತಂ ಸೂತಂ ರಥೋ5ಯಮುಪನೀಯತಾಮ್‌ ॥ 2 


ತಸ್ಯ ಸೂತಸ್ತದಾ ದಿವ್ಯಮುಪಸ್ಥಾಪ್ಯ ಮಹಾರಥಮ್‌ । 
ಸ್ಥಿತಃ ಸ ಚ ಮಹಾತೇಜಾ ಹ್ಯಧಾರೋಹತ ತಂ ರಥಮ್‌ ॥ 3 


ಪಾಶಮುದ್ಧ ರಹಸ್ತಶ್ಚ ಮೃತ್ಯುಸ್ತಸ್ಯಾಗ್ರತಃ ಸ್ಥಿತಃ । 
ಯೇನ ಸಂಕ್ಷಿಪ್ಯ ತೇ ಸರ್ವಂ ತ ಲೋಕ್ಕ ಮಿದಮವ್ಯ ಯಮ್‌ ॥ 4 


ಸರ್ಗ 22 


ಯಮರಾವಣರ ಯುದ್ಧ ಯಮನು ಕಾಲದಂಡವನ್ನು ಪ್ರಯೋಗಿಸಲು 
ಉದ್ದೇಶಿಸುವುದು. ಬ್ರಹ್ಮನು ಬೇಡವೆನ್ನುವುದು. ಯಮನ ಅಂತರ್ಧಾನ. 
ರಾಘವ, ಸೂರ್ಯಪುತ್ರನಾದ ಯಮದೇವನು ಆ ಸಿಂಹನಾದವನ್ನು 
ಕೇಳಿ, ಶತ್ರುವಿಗೆ ಜಯವಾಯಿತೆಂದೂ, ತನ್ನ ಸೇನೆಯು ಕ್ಷೀಣಿಸಿತೆಂದೂ 
ತಿಳಿದನು. ತನ್ನ ಯೋಧರು ಹತರಾದರೆಂಬುದನ್ನರಿತೊಡನೆ ವೈವಸ್ವತನ 
ಕಣ್ಣುಗಳು ಕೋಪದಿಂದ ಕೆಂಪಡರಿದವು. ಕೂಡಲೆ ರಥವನ್ನು ತಂದು 
ನಿಲ್ಲಿಸುವಂತೆ ಸೂತನಿಗೆ ಆಜ್ಞಾಪಿಸಿದನು (1-2). ಸಾರಥಿಯು ದಿವ್ಯವಾದ 
ಮಹಾ ರಥವನ್ನು ತ್ವರೆಯಿಂದ ತಂದು ನಿಲ್ಲಿಸಲು, ತೆಒಜೋನಿಧಿಯಾದ 
ಅಂತಕನು ಅದನ್ನೇರಿದನು. ಅನುಚರನಾದ ಮೃತ್ಯುವು ಪಾಶಮುದ್ಧರಹಸ್ಪನಾಗಿ 
ಅಂತಕನೆದುರಾಗಿ ಸಜ್ಜಾಗಿ ಹೊರಟನು. ಮೃತ್ಯುವಾದರೋ 
ದೀರ್ಥಕಾಲದಿಂದ ನಿತ್ಯವಾಗಿ ನಡೆಯುತ್ತಿರುವ ತ್ರಿಲೋಕವನ್ನೂ 
ಪ್ರಳಯಕಾಲದಲ್ಲಿ ವಿಧ್ವಂಸ ಮಾಡತಕ್ಕವನು (3-4). ಯಮನ 


164 ಉತ್ತರಕಾಂಡ 
ಕಾಲದಂಡಸ್ತು ಪಾಶ್ವ ೯ಸ್ಮೋ ಮೂರ್ತಿಮಾನಸ್ಯ ಚಾಭವತ್‌ | 


ಯಮಪ್ರಹರಣಂ ದಿವ, 0 ತೇಜಸಾ ಜ್ವ ಲದಗ್ನಿಮತ್‌ || 5 
ತಸ್ಯ ಪಾರ್ಶೇಷು ನಿಶ್ಲಿದ್ರಾಃ ಕಾಲಪಾಶಾಃ ಪ್ರತಿಷ್ಠಿತಾಃ । 
ಪಾವಕಸ್ಪರ್ಶಸಂಕಾಶಾ£ ಸ್ಥಿತೋ ಮೂರ್ತಶ್ಚ ಮುದ್ದರಃ || 6 
ತತೋ ಲೋಕತ್ರಯಂ ಕ್ಷುಬಮಕಂಪಂತ ದಿವೌಕಸಃ । 
ಕಾಲಂ ದೃಷ್ಟ್ವಾ ತಥಾ ಕ್ರುದ್ಧಂ ಸರ್ವಲೋಕಭಯಾವಹಮ್‌ ॥ 7 
ತತಃ ಪ್ರಚೋದಯನ್‌ ಸೂತಸ್ತಾನಶ್ಚಾನ್‌ ರುಧಿರಪ್ರಭಾನ್‌ । 
ಪ್ರಯಯೌ ಭೀಮಸಂನಾದೋ ಯತ್ರ ರಕ್ಷಃಪತಿಃ ಸ್ಥಿತಃ ॥ 8 
ಮುಹೂರ್ತೇನ ಯಮಂ ತೇ ತು ಹಯಾ ಹರಿಹಯೋಪಮಾಃ | 
ಪ್ರಾಪಯನ್‌ ಮನಸಸ್ತುಲ್ಯಾ ಯತ್ರ ತತ್‌ ಪ್ರಸ್ತುತಂ ರಣಮ್‌ ॥ 9 
ದೃಸ್ಟ್ವಾ ತಥೈವ ವಿಕೃತಂ ರಥಂ ಮೃತ್ಯುಸಮನ್ವಿತಮ್‌ | 
ಸಚಿವಾ ರಾಕ್ಷಸೇಂದ್ರಸ್ಯ ಸಹಸಾ ವಿಪ್ರದುದ್ರುವುಃ ॥ 10 


ನ್ಯಾಷಾನಷನಾರ್‌ ಪಾವಾ ನಾನಾ ಸನ್‌ 
ಕಿಡಿಯುಗುಳುತ್ತ, ಯಮನ ಪಾರ್ಶ್ವದಲ್ಲಿ  ಮೂರ್ತಿಮತ್ತಾಗಿ 
ಸನ್ನಿಹಿತವಾಯಿತು. ಅಂತಕನ ಇಕ್ಕೆಲಗಳಲ್ಲಿ ಬೆಂಕಿಯಂತೆ ಸುಡುವ 
ಕಾಲಪಾಶಗಳೂ ಮುದ್ಧರಗಳೂ ನಿರಂತರವಾಗಿ ಪೇರಿಸಲ್ಪಟವು (56) 
ಕಾಲನು ಸರ್ವಲೋಕಭಯಂಕರವಾಗಿ ಕೆರಳಿರುವುದನ್ನು ಕಂಡು ಮೂರು 
ಲೋಕಗಳೂ ಕಳವಳಿಸಿದವು. ದೇವತೆಗಳು ಹೆದರಿ ನಡುಗಿದರು. ಆಮೇಲೆ 
ಸಾರಥಿಯು ರಥಕ್ಕೆ ಹೂಡಿದ ರಕ್ತಾಶ್ವಗಳನ್ನು ಚೋದಿಸಿ ಬೀಷಣ 
ಧ್ವನಿಗೈಯುತ್ತ, ರಾಕ್ಷಸೇಶ್ವರನಿದ್ದಲ್ಲಿಗೆ ರಥವನ್ನು ಓಡಿಸಿದನು (7-8). 
ಸೂರ್ಯಾಶ್ವಗಳಿಗೆ ಸಮಾನಗಳಾದ ಆ ದಿವ್ಯಾಶ್ಚಗಳು ಮನೋವೇಗದಿಂದ 
ಧಾವಿಸಿ ಒಂದು ಕ್ಷಣದಲ್ಲಿಯೇ ಯಮನನ್ನುರಣರಂಗಕ್ಕೆ ಕರೆತಂದವು ಯಮ 
ನನ್ನೂ ಮೃತ್ಯುವನ್ನೂ ಘೋರವಾದ ರಥವನ್ನೂ ಕಂಡೊಡನೆ ರಾವಣನ 
ಸಚಿವರು ಓಡಿಹೋದರು (9-10). ಅವರು ಅಲ್ಪಸತ್ತ್ವರಾದರಿಂದ 
ಭಯದಿಂದ ತಲ್ಲಣಿಸಿ ಕಂಗೆಟ್ಟರು. "ಇಲ್ಲಿಯುದ್ದಮಾಡಲು ನಾವು ಶಕರಲ'' 


ಯಮಜಯಃ 165 


ಲಘುಸತ್ತ್ವತಯಾ ತೇ ಹಿ ನಷ್ಟಸಂಜ್ಞಾ ಭಯಾರ್ದಿತಾ | 
ನೇಹ ಯೋದ್ದುಂ ಸಮರ್ಥಾಃ ಸ್ಮ ಇತ್ಯುಕ್ತ್ವಾ ಪ್ರಯಯುರ್ದಿಶಃ ॥ 11 


ಸ ತು ತಂ ತಾದೃಶಂ ದೃಷ್ಟ್ವಾ ರಥಂ ಲೋಕಭಯಾವಹಮ್‌ । 


ನಾಕ್ಷುಭ್ಯತ ದಶಗ್ರೀವೋ ನ ಚಾಪಿ ಭಯಮಾವಿಶತ್‌ ॥ 12 
ಸ ತು ರಾವಣಮಾಸಾದ್ಯ ವ್ಯಸೃಜಚ್ಛಕ್ರಿತೋಮರಾನ್‌ 

ಯಮೋ ಮರ್ಮಾಣಿ ಸಂಕ್ರುದ್ಧೋ ರಾವಣಸ್ಯೋಪಕೃಂತತ ॥ 13 
ಮರ್ಮಸು ಚೈದ್ಯಮಾನೇಷು ರಾವಣೋ ರಾಕ್ಷಸೇಶ್ವರಃ । 

ಯ ಸ್ಪಬ್ಲೋ ರುಜಂ ಘೋರಾಂ ಭಿದ್ಯಮಾನ ಇವಾಚಲಃ ॥ 14 
ರಾವಣಸ್ತು ತತಃ ಸ್ವಸ್ಥಃ ಶರವರ್ಷಂ ಮುಮೋಚ ಹ! 

ತಸ್ಮಿನ್‌ ವೈವಸ್ವತರಥೇ ತೋಯವರ್ಷಮಿವಾಂಬುದಃ ॥ 15 
ತತೋ ಮಹಾಶಕ್ತಿಶತೈಃ ಪಾತ್ಯಮಾನೋ ಮಹೋರಸಿ | 

ನಾಶಕ್ನೋತ್‌ ಪ್ರತಿಕರ್ತುಂ ಸ ರಾಕ್ಷಸಃ ಶಲ್ಯಪೀಡಿತಃ ॥ 16 


ಎಂದು ಹೇಳಿ ದಿಕ್ಕುದಿಕ್ಕಿಗೆ ಪಲಾಯನಮಾಡಿದರು. ಲೋಕಭೀಕರವಾದ ಆ 
ರಥವನ್ನು ವೀಕ್ಷಿಸಿದರೂ ದಶಗ್ರೀವನು ಮಾತ್ರ ವಿಚಲಿತನಾಗಲಿಲ್ಲ! 
ಭೀತನಾಗಲೂ ಇಲ್ಲ(11-12). ಯಮನು ದಶಗ್ರೀವನ ಮೇಲೆ ಏರಿಹೋಗಿ 
ಶಕ್ತಿತೋಮರಗಳಿಂದ ಪ್ರಹರಿಸಿ ಕ್ರೋಧದಿಂದ ಅವನ ಮರ್ಮಸ್ಥಳಗಳನ್ನು 
ಬೇದಿಸಿದನು. ಹೀಗೆ ಮರ್ಮಸ್ಥಳಗಳು ಕೊಚ್ಚಿ ಕೊರೆಯಲಡುತ್ತಿರಲಾಗಿ, 
ಭೇದಿಸಲ್ಲಡುತ್ತಿರುವ  ಅಚಲದಂತೆ ಸ್ವ್ತಬ್ದನಾಗಿದ್ದ ರಾಕ್ಷನೇಶ್ವರನು 
ಘೋರಯಾತನೆಯನ್ನನುಭವಿಸಿದನು (13-14). ಆದರೂ ತಾಳ್ಮೆಯಿಂದ 
ರಾವಣನು ಯಮನ ರಥದ ಮೇಲೆ ಮೇಘದಂತೆ ಶರದೃಷ್ಟಿಯನ್ನು 
ಸುರಿಸುತ್ತಲೇ ಇದ್ದನು. ನೂರಾರು ಮಹಾಶಕ್ಷಿಗಳು ಅವನ ಎದೆಗೆ ರಭಸದಿಂದ 
ಬಂದೆರಗಿದವು. ಅದಕ್ಕೆ ತಕ್ಕ ಪ್ರತೀಕರವನ್ನೆಸಗಲು ಆ ರಾಕ್ಷಸನಿಗೆ 
ಸಾಧ್ಯವಾಗಲಿಲ್ಲ( 15-16). ರಾಘವ, ಶತ್ರುಘಾತಿಯಾದ ಅಂತಕನು ನಾನಾ 
ಶಸ್ತ್ರಗಳನ್ನು ಪ್ರಯೋಗಿಸುತ್ತಲೇ ಇದ್ದನು. ಏಳು ರಾತ್ರಿಗಳು ಕಳೆದವು. 
ರಾವಣನು ಹತನಾಗಲೂ ಇಲ್ಲ ಜಿತನಾಗಲೂ ಇಲ್ಲ! ಈ ರೀತಿಯಲ್ಲಿ ರಾಘವ, 


166 ಉತ್ತರಕಾಂಡ 


ಏವಂ ನಾನಾಪ್ರಹರಣೈರ್ಯಮೇನಾಮಿತ್ರಕರ್ಶಿನಾ | 


ಸಪ್ತರಾತ್ರಂ ಕೃತಃ ಸಂಖ್ಯೇ ನ ಭಗ್ನೋ ವಿಜಿತೋಃಪಿ ವಾ ॥ 17 
ತದಾಸೀತ್ತುಮುಲಂ ಯುದ್ದಂ ಯಮರಾಕ್ಷಸಯೋರ್ದ್ವ್ವಯೋಃ । 
ಜಯಮಾಕಾಂಕ್ಷತೋರ್ವಿರೆ ಸಮರೇಷ್ವನಿವರ್ತಿನೋಃ ॥ 18 
ತತೋ ದೇವಾಃ ಸಗಂಧರ್ವಾಃ ಸಿದ್ದಾಶ್ಚ ಪರಮರ್ಷಯಃ । 

ಪ್ರಜಾಪತಿಂ ಪುರಸ್ಕೃತ್ಯ ಸಮೇತಾಸ್ತದ್ರೆಣಾಜಿರಮ್‌ ॥ 19 
ಸಂವರ್ತ ಇವ ಲೋಕಾನಾಂ ಯುಧ್ಯತೋರಭವತ್ತದಾ | 

ರಾಕ್ಷಸಾನಾಂ ಚ ಮುಖ್ಯಸ್ಯ ಪ್ರೇತಾನಾಮೀಶ್ವರಸ್ಯ ಚ ॥ 20 


ರಾಕ್ಷಸೇಂದ್ರೋ*ಪಿ ವಿಸ್ಥಾರ್ಯ ಚಾಪಮಿಂದ್ರಾಶನಿಪ್ರಭಮ್‌ । 
ನಿರಂತರಮಿವಾಕಾಶಂ ಕುರ್ವನ್‌ ಬಾಣಾಂಸ್ತತೋಃಸೃಜತ್‌ ॥ 21 


ಮೃತ್ಯುಂ ಚತುರ್ಭಿರ್ವಿಶಿಖೈಃ ಸೂತಂ ಸಪ್ತಭಿರರ್ದಯತ್‌ | 
ಯಮಂ ಶತಸಹಸ್ರೇಣ ಶೀಘ್ರಂ ಮರ್ಮಸ್ವತಾಡಯತ್‌ ॥ 22 


'ಯಮರಾವಣರೀರ್ವರೂ ರಣದಿಂದ ಹಿಮ್ಮೆಟ್ಟಿದೆ ವಿಜಯಾಕಾಂಕ್ಷಿಗಳಾಗಿ 
ಹೊಡೆದಾಡುತ್ತಲೇ ಇದ್ದರು (1718): ದೇವಗಂಧರ್ವಸಿದ್ದಾದಿಗಳು 
ಪಿತಾಮಹನನ್ನು ಮುಂದಿಟ್ಟುಕೊಂಡು ರಣಭೂಮಿಗೆ ಬಂದು ಅವರೀರ್ವರ 
ಕಾಳಗವನ್ನು ವೀಕ್ಷಿಸುತ್ತಿದ್ದರು. ಅವರೀರ್ವರೂ ಹೋರಾಡುತ್ತಿರುವಾಗ, 
ಲೋಕಕ್ಕೆ ಪ್ರಳಯಕಾಲವೇ ಬಂದೊದಗಿತೋ ಎಂಬಂತೆ ತೋರಿತು. 
ರಾಕ್ಷಸೇಂದ್ರನು ಇಂದ್ರನ ವಜ್ರಾಯುಧದಂತೆ ಬೆಳಗುತ್ತಿದ್ದ ತನ್ನ ಚಾಪವನ್ನು 
ಮಿಡಿದು, ಗಗನವನ್ನು ಮುಚ್ಚುವನೋ ಎಂಬಂತೆ ಬಾಣಗಳನ್ನು ತೂರುತ್ತಲೇ 
ಇದ್ದನು (19-21). ನಾಲ್ಕು ಸಾಯಕಗಳಿಂದ ಮೃತ್ಯುವಿಗೆ ಬಿಗಿದು, ಏಳು 
ಸರಳುಗಳಿಂದ ಸಾರಥಿಯನ್ನು ಕಂಗೆಡಿಸಿ, ಲಕ್ಷಶರಗಳಿಂದ ಯಮನನ್ನು 
ಬಾರಿಸಿದನು. ಯಮನು ರೋಷದಿಂದ ಭುಗಿಲೆಂದನು. ಅವನ ಬಾಯಿಂದ 
ನಿಶ್ವಾಸದೊಡನೆ ಜ್ವಾಲಾಮಾಲಿಯಾದ ಅಗ್ನಿಯು ಧೂಮಕರಾಳವಾಗಿ 
ಹೊರಹೊಮ್ಮಿತು! (22-23). ದೇವದಾನವರೆದುರಿಗೆ ಈ ಅಚ್ಚರಿಯು 
ನಡೆಯಿತು. ಮೃತ್ಯುವೂ ಯಮನೂ ಮತ್ತಷ್ಟು ಉತ್ಪಾಹದಿಂದ 


ಯಮಜಯಃ 167 
ತತಃ ಕ್ರುದ್ಧಸ್ಯ ವದನಾದ್ಯಮಸ್ಯ ಸಮಜಾಯತ | 


ಜ್ವಾಲಾಮಾಲೀ ಸನಿಶ್ವಾಸಃ ಸಧೂಮಃ ಕೋಪಪಾವಕಃ ॥ 23 
ತದಾಶ್ಚರ್ಯಮಥೋ ದೃಷ್ಟ್ವಾ ದೇವದಾನವಸಂನಿಧೌ । 
ಪ್ರಹರ್ಷಿತೌ ಸುಸಂರಬ್ಧೌ ಮೃತ್ಯುಕಾಲೌ ಬಭೂವತುಃ ॥ 24 


ತತೋ ಮೃತ್ಯುಃ ಕ್ರುದ್ಧತರೋ ವೈವಸ್ವತಮಭಾಷತ | 
ಮುಂಚ ಮಾಂ ಸಮರೇ ಯಾವದ್ದನ್ನೀಮಂ ಪಾಪರಾಕ್ಷಸಮ್‌ ॥ 25 


ನೈಷಾ ರಕ್ಷೋ ಭವೇದದ್ಯ ಮರ್ಯಾದಾ ಹಿ ನಿಸರ್ಗತಃ | 


ಹಿರಣ್ಯಕಶಿಪುಃ ಶ್ರೀಮಾನ್ನಮುಚಿಃ ಶಂಬರಸ್ತದಾ ॥ 26 
ವಿಸಂಧಿರ್ಧೂಮಕೇತುಶ್ಚ ಬಲಿರ್ವೇರೋಚನೋತಪಿ ಚ | 
ದಂಭುರ್ದೈತ್ಯಮಹಾರಾಜೋ ವೃತ್ರೋ ಬಾಣಸ್ತಥೈವ ಚ ॥ 27 


ರಾಜರ್ಷಯಃ ಶಾಸ್ತವಿದೋ ಗಂಧರ್ವಾಃ ಸಮಹೋರಗಾಃ । 
ಯಷಯಃ ಪನ್ನಾ ದೈತ್ಯಾ ಯಕ್ಷಾಶ್ಚಾಪ್ಕಪ್ಪರೋಗಣಾಃ ॥ 28 


ಕೊಡು ನನಗೆ ಅನುಜ್ಞೆಯನ್ನು, ಈ ದುರುಳ ರಾಕ್ಷಸನನ್ನು ಈಗಲೇ 
ಕೊಂದೆಸೆಯುವೆನು (24-25). ಈ ರಾಕ್ಷಸನು ಈ ಕ್ಷಣದಲ್ಲಿಯೇ 
ಸಾಯಬೇಕು. ನನ್ನ ಕಟಾಕ್ಷಕ್ಕೆ ಸಿಕ್ಕಿದವನು ಒಡನೆಯೇ ಸಾಯಬೇಕೆಂಬುದು 
ಪ್ರಕೃತಿಸಿದ್ದವಾದ ನಿಯಮ! ಹಿರಣ್ಯಕಶಿಪು, ನಮುಚಿ, ಶಂಬರ, ವಿಸಂಧಿ, 
ಧೂಮಕೇತು, ವಿರೋಚನಪುತ್ರನಾದ ಬಲಿ, ದೈತ್ಯರಾಜನಾದ ದಂಭ, 
ವೃತ್ರಾಸುರ, ಬಾಣ- ಮೊದಲಾದ ಅಸುರರು ನನ್ನ ದೃಷ್ಟಿಗೆ ಬಿದ್ದಮೇಲೆ 
ಉಳಿದಿಲ್ಲ]  ಶಾಸ್ತಜ್ಞರಾದ ರಾಜರ್ಷಿಗಳ ಗತಿ ಏನಾಯಿತು? 
ಗಂಧರ್ವಮಹೋರಗರಾಗಲಿ, ಯಷಿಗಳಾಗಲಿ, ಸಾಯದೆ ಉಳಿದರೆ? 
ಪನ್ನಗರು, ದೈತ್ಯರು, ಅಪ್ಪರೋಗಣಗಳು- ಎಲ್ಲರನ್ನೂನಾನು ಸಂಹರಿಸಿದ್ದೇನೆ 
(26-28). ಯುಗಾಂತಕಾಲದಲ್ಲಿಮಹಾಸಾಗರಸಮೇತವಾದ ಈ ಪೃಥ್ವಿಯು 
ಪರ್ವತನದೀ ವೃಕ್ಷಗಳೊಡನೆ. ನನ್ನಿಂದ ವಿಧ್ವಸ್ತವಾಗುವುದು. 
ಮಹಾರಾಜ- ಯಮಧರ್ಮ, ಇವರೇ ಅಲ್ಲದೆ ಬಲಾಢ್ಯರೆಂದೂ 


168 ಉತ್ತರಕಾಂಡ 
ಯುಗಾಂತಪರಿವರ್ತೇ ಚ ಪೃಥಿವೀ ಸಮಹಾರ್ಣವಾ | 


ಕ್ಷಯಂ ನೀತಾ ಮಹಾರಾಜ ಸಪರ್ವತಸರಿದ್ದು ಮಾ ॥ 29 
ಏತೇ ಚಾನ್ಯೇ ಚ ಬಹವೋ ಬಲವಂತೋ ದುರಾಸದಾಃ । 
ಎನಿಪನ್ನಾಮಯಾ ದೃಷ್ಟಾಃ ಕಿಮುತಾಯಂ ನಿಶಾಚರಃ ॥ 30 
ಮುಂಚ ಮಾಂ ಸಾಧುಧರ್ಮಜ್ಞ ಯಾವದೇನಂ ನಿಹನ್ಮ್ಯಹಮ್‌ । 

ನ ಹಿ ಕಶ್ಚಿನ್ನಮಾ ದೃಷ್ಟೋ ಬಲವಾನಪಿ ಜೀವತಿ ॥ 31 
ಬಲಂ ಮಮ ನ ಖಲ್ವೇತನ್ನರ್ಯಾದೈಷಾ ನಿಸರ್ಗತಃ । 

ಸ ದೃಷ್ಟೋ ನ ಮಯಾ ಕಾಲಂ ಮುಹೂರ್ತಮಪಿ ಜೀವತಿ ॥ 32 
ತಸ್ಕೈವಂ ವಚನಂ ಶ್ರುತ್ವಾ ಧರ್ಮರಾಜಃ ಪ್ರತಾಪವಾನ್‌ | 

ಅಬ್ರವೀತ್ತತ್ರ ತಂ ಮೃತ್ಯುಂ ತ್ವಂ ತಿಷ್ಕೈನಂ ನಿಹನ್ಮ್ಯಹಮ್‌ ॥ 33 
ತತಃ ಸಂರಕ್ತನಯನಃ ಕ್ರುದ್ಧೋ ವೈವಸ್ವತಃ ಪ್ರಭುಃ | 
ಕಾಲದಂಡಮಮೋಘಂ ತು ತೋಲಯಾಮಾಸ ಪಾಣಿನಾ ॥ 34 


ಮರ್ಧರ್ಷಕಾದಾನವ್ಯಾತರಾದಾರನವೃಷ್‌ನಡಾಡ್‌ ನಾ 
ನಾಶಹೊಂದಿದ್ದಾರೆ. ಹೀಗಿರುವಲ್ಲಿ ಈ ನಿಶಾಚರನು ಯಾವ ಲೆಕ್ಕ? (29-30). 
ಆದ್ದರಿಂದ, ಯಮರಾಜ, ನನಗೆ ಅನುಮತಿಯನ್ನು ಕೊಡು. ಈತನನ್ನು 
ಕೊಂದೆಸೆಯುವೆನು. ಎಂತಹ ಬಲವಂತನಾದರೂ ನನ್ನ ದೃಷ್ಟಿಗೆ ಬಿದ್ದವನು 
ಎಂದಿಗೂ ಬದುಕಲಾರ. ಇದು ನನ್ನ ಸಾಮರ್ಥ್ಯದ ಪ್ರಶಂಸೆಯಲ್ಲ 
ನಿಸರ್ಗಸಿದ್ದವಾದ ನಿಯಮವಿದು. ನನ್ನ ದೃಷ್ಟಿಗೆ ಸಿಕ್ಕಿದವನು ಒಂದು 
ಕ್ಷಣಕಾಲವೂ ಉಳಿಯುವುದಿಲ್ಲವೆಂಬುದೇ ನಿಯಮ'' ಎಂದನು (31-32). 
ಮೃತ್ಯುವಿನ ಮಾತನ್ನಾಲಿಸಿ ಪ್ರತಾಪಿಯಾದ ಅಂತಕನು "ಎಲೈ ಮೃತ್ಯು, ಸ್ವಲ್ಪ 
ತಾಳು. ನಾನೇ ಇವನನ್ನು ಮುಗಿಸುವೆನು' ಎಂದು ಹೇಳಿ 
ಕ್ರೋಧತಾಮ್ರಾಕ್ಷನಾಗಿ, ಅಮೋಘವಾದ ಕಾಲದಂಡವನ್ನು ಕೈಯಿಂದ 
ತೂಗಿದನು! (33-34). ಆ ಕಾಲದಂಡದ ಪಾರ್ಶ್ರದಲ್ಲಿ 
ನಿಖಿಲಕಾಲಪಾಶಗಳೂ ಸಜ್ಜಾದವು. ಅಗ್ನಿಯಂತೆಯೂ ಸಿಡಿಲಿನಂತೆಯೂ 
ಉಗ್ರವಾದ ಮುದ್ಧರವು ಮೂರ್ತಿಮತ್ತಾಗಿ ಬಂದು ನಿಂತಿತು. ರಾಘವ, 


ಯಮಜಯಃ 169 


ಯಸ್ಯ ಪಾರ್ಶ್ವೇಷು ನಿಖಿಲಾಃ ಕಾಲಪಾಶಾಃ ಪ್ರತಿಷ್ಠಿತಾಃ | 


ಪಾವಕಾಶನಿಸಂಕಾಶೋ ಮುದ್ಧರೋ ಮೂರ್ತಿಮಾನ್‌ ಸ್ಥಿತಃ || 35 
ದರ್ಶನಾದೇವ ಯಂ ಪ್ರಾಣಾನ್‌ ಪ್ರಾಣಿನಾಮಪಕರ್ಷತಿ | 

ಕಿಂ ಪುನಃ ಸ ಶ್ಯಮಾನಸ್ಯ ಪಾತ್ಯಮಾನಸ್ಯ ವಾ ಪುನಃ ॥ 36 
ಸ ಜ್ವಾಲಾಪರಿವಾರಸ್ತು ನಿರ್ದಹನ್ನಿವ ರಾಕ್ಷಸಮ್‌ । 

ತೇನ ಸ ೈಷ್ಟೋ ಬಲವತಾ ಮಹಾಪ್ರಹರಣೋಸಸ್ಫುರತ್‌ || 37 


ತತೋ ವಿದುದ್ರುವುಃ ಸರ್ವೇ ತಸ್ಥಾತ್ತಸ್ತಾ ರಣಾಜಿರೇ । 
ಸುರಾಶ್ನ ! ಶುಭಿತಾಃ ಸರ್ವೇ ದೃಷ್ಟ್ವಾ ದಂಡೋದ್ಯತಂ ಯಮಮ್‌ ॥ 38 


ತಸ್ಥಿನಾ ಪ್ರಹರ್ತುಕಾಮೇ ತು ಯಮೇ ದಂಡೇನ ರಾವಣಮ್‌ | 


ಯಮಂ ಪಿತಾಮಹಃ ಸಾಕ್ಷಾದ್ದರ್ಶಯಿತ್ವೇದಮಬ್ರವೀತ್‌ ॥ 39 
ವೈವಸ್ವತ ಮಹಾಬಾಹೋ ನ ಖಲ್ವಮಿತವಿಕ್ರಮ | 
ನ ಹಂತವ್ಯಸ್ವ್ವಯಾ ತೇನ ದಂಡೇನೈಷ ನಿಶಾಚರಃ ॥ 40 


ಕಾಲದಂಡವೆಂದರೆ ಸಾಮಾನ್ಯವೆೌ ದರ್ಶನಮಾತ್ರದಿಂದಲೇ ಅದು ಸಮಸ್ತ 
ಪ್ರಾಣಿಗಳ ಪ್ರಾಣವನ್ನೂ ಕಿತ್ತೆಳೆಯುವುದು! ಇನ್ನು ಅದರ ಸ್ಪರ್ಶವಾದರೆ 
ಅಥವಾ ರಭಸದಿಂದ ಬಂದೆರಗಿರದೆ, ಹೇಳಬೇಕಾದ್ದೇನು? (35-36). 
ಬಲಾಢ್ಯನಾದ ಯಮನು ಆ ಘೋರಾಯುಧವನ್ನು ಹಿಡಿದು ತೂಗಿದೊಡನೆ, 
ಜ್ವಾ ಲಾಕರಾಳವಾಗಿ ಸುರಿಸುತ್ತ ರಾವಣನನ್ನುಸ ಸುಟು ು,ಬೂದಿಮಾಡುವುದೋ 
ಎಂಬಂತೆ ಭುಗಿಲೆಂದಿತು. ರಣಾಂಗಣದಲ್ಲಿದ್ದ ಸಮಸ್ತ ರೂಹೆದರಿ ದಿಕು ಗೆಟ್ಟು 
ಓಡಿಹೋದರು. ಯಮನು ದಂಡಧಾರಿಯಾದುದನ್ನು ನೋಡಿ ಅಲ್ಲಿದ್ದ 
ದೇವತೆಗಳು ತಲ್ಲಣಿಸಿ ಕಳವಳಿಸಿದರು (37-38). ಇನ್ನೇನು, ಯಮನು 
ಕಾಲದಂಡವನ್ನು ಬೀಸಬೇಕು- ಎನ್ನುವಷ್ಟರಲ್ಲಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ 
ಬಂದು ಹೀಗೆಂದನು: “ವೈವಸ್ವತ, ನಿಲ್ಲು ನಿಲ್ಲು ಬೇಡ; ಮಹಾಬಾಹು, 
ನೀನು ಅಮಿತವಿಕ್ರಮನೆಂಬುದು ಸತ್ಯ. ಕಾಲದಂಡವನ್ನು ಈ ರಾಕ್ಷಸನಮೇಲೆ 
ಪ್ರಯೋಗಿಸಬೇಡ! (39-40). ದೇವಾದಿಗಳಿಗೆ ಅವಧ್ಯನಾಗೆಂದು ನಾನು 
ಈತನಿಗೆ ವರವನ್ನು ಕೊಟ್ಟಿದ್ದೇನೆ. ನಾನು ಕೊಟ್ಟ ವರವನ್ನು ನೀನು 
ಸುಳ್ಳುಮಾಡಬಾರದು! ದೇವತೆಯಾಗಲಿ ಮನುಷ್ಯನಾಗಲಿ ನಾನು 


170 ಉತ್ತರಕಾಂಡ 


ವರಃ ಖಲು ಮಯ್ಯೈತಸ್ಥೈ ದತ್ತಸ್ತಿದಶಪುಂಗವ । 
ಸ ತ್ವಯಾ ನಾನೃತಃ ಕಾರ್ಯೋ ಯನ್ನಯಾ ವ್ಯಾಹೃತಂ ವಚಃ ॥1 41 
ಯೋ ಹಿ ಮಾಮನೃತಂ ಕುರ್ಯಾದ್ದೇವೋ ವಾ ಮಾನುಷೋಪಪಿ ವಾ | 


ತೈಲೋಕ್ಯಮನೃತಂ ತೇನ ಕೃತಂ ಸ್ಯಾನ್ನಾತ್ರ ಸಂಶಯಃ ॥ 42 
ಕ್ರುದ್ಧೇನ ವಿಪ್ರಮುಕ್ತೋಯಂ ನಿರ್ವಿಶೇಷಂ ಪ್ರಿಯಾಪ್ರಿಯೇ | 

ಪ್ರಜಾಃ ಸಂಹರತೇ ರೌದ್ರೋ ಲೋಕತ್ರಯಭಯಾವಹ। ॥ 43 
ಅಮೋಘೋ ಹ್ಯೇಷ ಸರ್ವೇಷಾಂ ಪ್ರಾಣಿನಾಮಮಿತಪ್ರಭಃ । 
ಕಾಲದಂಡೋ ಮಯಾ ಸೃಷ್ಟಃ ಪೂರ್ವಂ ಮೃತ್ಯುಪುರಸೃತಃ || 44 
ತಸ್ಯ ಖಲ್ವೇಷ ತೇ ಸೌಮ್ಯ ಪಾತ್ಯೋ ರಾವಣಮೂರ್ಧನಿ । 

ನ ಹ್ಯಸ್ಸಿನ್‌ ಪತಿತೇ ಕಶ್ಚಿನ್ಮುಹೂರ್ತಮಪಿ ಜೀವತಿ ॥ 45 
ಯದಿ ಹ್ಯಸ್ಸಿನ್ನಿಪತಿತೇ ನ ಮ್ರಿಯೇತೈಷ ರಾಕ್ಷಸಃ । 

ಮ್ರಿಯತೇ ವಾ ದಶಗ್ರೀವಸ್ತದಾ ಹ್ಯುಭಯತೋ5ನೃತಮ್‌ ॥ 46 
ಅನ್ಸಾನಾನಹಾರ್‌ ದನಾ ಮಾರ್‌ ಕಾ 


ಅನೃತಮಯವಾದಾವು! (41-42). ಲೋಕತ್ರಯಭೀಷಣವಾದ ಈ 
ಉಗ್ರಾಯುಧವನ್ನು ನೀನು ಪ್ರಯೋಗಿಸಿದರೆ, ನನಗೆ ಪ್ರಿಯನಾಗಿರಲಿ 
ಅಪ್ರಿಯನಾಗಿರಲಿ ಆತನನ್ನು ಈ ಕಾಲದಂಡವು ಯಾವ ಭೇದವೂ ಇಲ್ಲದೆ 
ವಿಧ್ವಂಸಗೊಳಿಸುವುದು. ಸರ್ವಪ್ರಾಣಿಗಳಿಗೂ ಮೃತ್ಯುವನ್ನು ತರಲೆಂದು 
ಅಮೋಘವೂ ದಿವ್ಯಪ್ರಭಾಸಂವಲಿತವೂ ಆದ ಈ ಕಾಲದಂಡವನ್ನು ನಾನೇ 
ಅಲ್ಲವೆ ನಿರ್ಮಿಸಿದ್ದು? (43-44). ಆದ್ದರಿಂದ, ಸೌಮ್ಯ-ಯಮರಾಜ। 
ರಾವಣನಮೇಲೆ ಇದನ್ನು ಪ್ರಯೋಗಿಸಬೇಡ. ಇದರಿಂದ ತಾಡಿತನಾದ 
ಯಾವನೂ ಒಂದು ಕ್ಷಣವೂ ಜೀವಿಸಲಾರ. ಧರ್ಮರಾಜ, ಈ 
ದಂಡಾಯುಧವನ್ನು ಪ್ರಯೋಗಿಸಿದಾಗ ದಶಗ್ರೀವನು ಸತ್ತರೂ 
ಸಾಯದಿದ್ದರೂ-ಉಭಯ ಪಕ್ಷದಲ್ಲಿಯೂ ನಾನು ಸುಳ್ಳಾಡಿದಂತಾಗುವುದು! 
(45-46) ಆದ್ದರಿಂದ ಕಾಲದಂಡವನ್ನು ಲಂಕೇಶ್ವರನಮೇಲೆ 
ಪ್ರಯೋಗಿಸಬೇಡ. ಲೋಕಗಳು ನಿಯಮಬದ್ಧವಾಗಿ ನಡೆಯಬೇಕೆಂದಿದರೆ, 
ನಾನು ಸತ್ಯವಾದಿಯೆಂಬ ಖ್ಯಾತಿಯನ್ನು ಉಳಿಸು!'' ಎಂದನು. ಆಗ 


ಯಮಜಯಃ। 171 


ತನ್ನಿವರ್ತಯ ಲಂಕೇಶಾದ್ದಂಡಮೇತಂ ಸಮುದ್ಯತಮ್‌ | 
ಸತ್ಸೆಂ ಚ ಮಾಂ ಕುರುಷ್ಟಾ ದ್ಯ ಲೋಕಾಂಸ್ತ್ರ್ವಂ ಯದ್ಯವೇಕ್ಷಸೇ I 47 


ಏವಮುಕ್ತಸ್ತು ಧರ್ಮಾತ್ಮಾ ಪ್ರ ಪ್ರತ್ಯುವಾಚ ಯಮಸ್ತದಾ । 


ಏಷ ವ್ಯಾ 'ವರ್ತಿತೋ ದಂಡಃ 'ಪ್ರಭವಿಷರಿ ನೋ ಭವಾನ್‌ ॥ 48 
ಕಿಂ ನ್ವಿದಾನೀಂ ಮಯಾ ಶಕ್ಕಂ ಕರ್ತುಂ ರಣಗತೇನ ಹಿ | 

ನ. ಮಯಾ ಯದ್ಯಯಂ ಶಕ್ಯೋ ಹಂತುಂ ವರಪುರಸ್ಕೃತಃ ॥ 49 
ಏಷ ತಸ್ಮಾತ್‌ ಪ್ರಣಶ್ಯಾಮಿ ದರ್ಶನಾದದ್ಯ ರಕ್ಷಸಃ | 

ಇತ್ಯುಕ್ತ್ವಾ ಸರಥಃ ಸಾಶ್ವ ಸತ್ತೆ | ವಾಂತರಧೇಯತ || 50 


ದಶಗ್ರೀವಸ್ತು ತಂ ಜಿತ್ವಾ ನಾಮ ವಿಶ್ರಾವ್ಯ ಚಾತ್ಮನಃ | 
ಆರುಹ್ಯ ಪುಷಕಂ ಭೂಯೋ ನಿಷ್ಕಾಂತೋ ಯಮುಸಾದನಾತ್‌ ॥. 51 


ಸತು ವೈವಸ್ವತೋ ದೇವೈಃ ಸಹ ಬ್ರಹ್ಮಪುರೋಗಮೈಃ । 
ಜಗಾಮ" ತ್ರಿದಿವಂ ಹೃಷ್ಟೋ ನಾರದಶ್ಚ ಮಹಾಮುನಿಃ | 52 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದ್ವಾವಿಂಶಃ ಸರ್ಗಃ 

ನಿನ್ನ ಆಜ್ಞೆಯಂತೆ, ಇದೋ, ಕಾಲದಂಡವನ್ನು ಉಪಸಂಹರಿಸುತ್ತೇನೆ 
(47-48). ವರಪುರಸ್ಕೃತನಾದ ಈ ರಾಕ್ಷಸನ್ನು ನಾನು ಕೊಲ್ಲಬಾರದಾದರೆ, 
ರಣಭೂಮಿಯಲ್ಲಿನಾನು ಈಗಮಾಡತಕ್ಕದ್ದೇನು? ಹಾಗಾದರೆ, ರಾವಣನಿಗೆ 
ಕಾಣದಂತೆ ನಾನು ಅದೃಶ್ಯನಾಗುವೆನು!” ಎಂದು ನುಡಿದು, ರಥಾಶ್ಚಗಳೊಡನೆ 
ಕೂಡಲೇ ಅಂತರ್ಹಿತನಾದನು (49-50). ದಶಗ್ರೀವನು ಈ ಬಗೆಯಲ್ಲಿ 
ಯಮನನ್ನು ಜಯಿಸಿ, ಎಲ್ಲೆಲ್ಲಿಯೂ ತನ್ನ ಹೆಸರನ್ನು ಘೋಷಿಸಿ, 
ಪುಷಕಾರೂಢನಾಗಿ ಯಮಲೋಕದಿಂದ ಹೊರಟುಹೋದನು. ಬ್ರಹ್ಮನ ನುಡಿ 
ಸತ್ಯವಾಯಿತೆಂದು ಯಮನೂ ದೇವತೆಗಳೂ ಸಂತುಷ್ಠರಾದರು. ಬ್ರಹ್ಮನೂ 
ಸಂತೃಪ್ತನಾಗಿ ತನ್ನ ಲೋಕಕ್ಕೆ ಹೊರಟುಹೋದನು. ನಾರದಮುನಿಗಳಿಗೆ 
ಆನಂದವಾಯಿತು! (51553): 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಇಪ್ಪತ್ತರಡನೆಯ ಸರ್ಗ. 


ತ್ರಯೋವಿಂಶಃ ಸರ್ಗಃ 


ವರುಣಜಯಃ। 


ತತೋ ಜಿತ್ವಾ ದಶಗ್ರಿವೋ ಯಮಂ ತ್ರಿದಶಪುಂಗವಮ್‌ | 
ರಾವಣಸ್ತು ರಣಶ್ಸಾಘೀ ಸ್ವಸಹಾಯಾನ್‌ ದದರ್ಶ ಹ ॥ 1 


ತತೋ ರುಧಿರಸಿಕ್ತಾಂಗಂ ಪ್ರಹಾರೈರ್ಜರ್ಜರೀಕೃತಮ್‌ । 
ರಾವಣಂ ರಾಕ್ಷಸಾ ದೃಷ್ಟ್ವಾ ವಿಸ್ಮಯಂ ಸಮುಪಾಗಮನ್‌ ॥ 2 


ಜಯೇನ ವರ್ಧಯಿತ್ವಾ ಚ ಮಾರೀಚಪ್ರಮುಖಾಸ್ತತಃ । 
ಪುಷ್ಪಕಂ ಭೇಜಿರೇ ಸರ್ವೇ ಸಾಂತ್ವಿತಾ ರಾವಣೇನ ತು ॥ 3 


ತತೋ ರಸಾತಲಂ ಗಚ ಪ್ರವಿಷ್ಠ ಪಯಸಾಂ ನಿಧಿಮ್‌ | 
ದೈತ್ಯೋರಗಗಣಾಧ್ಯುಷ್ಟಂ ವರುಣೇನ ಸುರಕ್ಷಿತಮ್‌ ॥ 4 


ಸತು ಭೋಗವತೀಂ ಗತ್ವಾ ಪುರೀಂ ವಾಸುಕಿಪಾಲಿತಾಮ್‌ | 
ಕೃತ್ವಾ ನಾಗಾನ್‌ ವಶೇ ಹೃಷ್ಟೋ ಯಯೌ ಮಣಿಮಯೀಂ ಪುರೀಂ॥। 5 


ಸರ್ಗ 23 


ರಾವಣನು ವರುಣಲೋಕ್ಕೆ ಹೋಗುವುದು. ದಾರಿಯಲ್ಲಿ 
ನಿವಾತಕವಚರೊಡನೆ ಸಖ್ಯ. ಕಾಲಕೇಯರ ಸಂಹಾರ. ವರುಣಪುತ್ರರ 
ಪರಾಜಯ. 
ಶ್ರೀರಾಮ, ರಣಶ್ಸಾಫಿಯಾದ ದಶಗ್ರೀವನು ತ್ರಿದಶೋತ್ತಮನಾದ 
ಯಮನನ್ನು ಜಯಿಸಿ, ತನ್ನ ಸಚಿವರನ್ನು ಸಂದರ್ಶಿಸಿದನು. ರಾವಣನು 
ರಕ್ಷಸಿಕ್ತನಾಗಿ ಯಮನ ಪ್ರಹಾರಗಳಿಂದ ಜರ್ಜರಿತನಾಗಿದ್ದನು. ಸಚಿವರು 
ವಿಜಯಶಾಲಿಯಾದ ರಾಕ್ಷಸೇಶ್ವರನನ್ನು ನೋಡಿ ವಿಸ್ಥಿತರಾಗಿ "ಜಯ 
ಮಹಾರಾಜ!'' ಎಂದು ಅಭಿನಂದಿಸಿದರು (1-2). ದಶಗ್ರೀವನು 
ಮಾರೀಚಾದಿಗಳಿಗೆ ಧೈರ್ಯವನ್ನು ಹೇಳಿ ಅವರೊಡನೆ ಪುಷ್ಪಕವನ್ನೇರಿ, 
ರಸಾತಳಾಭಿಮುಖವಾಗಿ ಸಮುದ್ರದಲ್ಲಿ ನುಗಿದನು. ಸಮುದ್ರವಾದರೋ 
ದೈತ್ಯರಿಗೂ,  ಉರಗರಿಗೂ ಆವಾಸಸ್ಥಾನವಾದದ್ದು ವರುಣನಿಂದ 
ರಕ್ಷಿತವಾದದ್ದು ಅನಂತರ ವಾಸುಕಿಪಾಲಿತವಾದ ಭೋಗವತೀನಗರಿ 


ವರುಣಜಯಃ 173 
ನಿವಾತಕವಚಾಸ್ತತ್ರ ದೈತ್ಯಾ ಲಬ್ದವರಾ ವಸನ್‌ । 


ರಾಕ್ಷಸಸ್ಟಾನ್‌ ಸಮಾಗಮ್ಮ ಯುದ್ಧಾಯ ಸಮುಪಾಹ್ವಯತ್‌ ॥ 6 
ತೇ ತು ಸರ್ವೇ ಸುವಿಕ್ರಾಂತಾ ದೈತೇಯಾ ಬಲಶಾಲಿನಃ । 
ನಾನಾಪ್ರಹರಣಾಸ್ತತ್ರ ಪ್ರಹೃಷ್ಟಾ ಯುದ್ಧದುರ್ಮದಾಃ ॥ 7 
ಶೂಲೈಸ್ತಿಶೂಲೈಃ ಕುಲಿಶೈಃ ಪಟ್ಟಸಾಸಿಪರಶ್ವಧ್ಯೆಃ | 

ಅನ್ಯೋನ್ಯಂ ಬಿಭಿದುಃ ಕ್ರುದ್ಧಾ ರಾಕ್ಷಸಾ ದಾನವಾಸ್ತಥಾ ॥ 8 
ತೇಷಾಂ ತು ಯುಧ್ಯಮಾನಾನಾಂ ಸಾಗ್ರಃ ಸಂವತ್ತರೋ ಗತಃ । 

ನ ಚಾನ್ಯ ತರಯೋಸತ್ತ ವಿಜಯೋ ವಾ ಕ್ಷಯೋ ವಾ॥ 9 
ತತಃ ಪಿತಾಮಹಸ್ತತ್ರ ತೈಲೋಕ್ಯಗತಿರವ್ಯಯಃ | 

ಅಜಗಾಮ ದ್ರುತಂ ದೇವೋ ವಿಮಾನವರಮಾಸ್ಥಿತಃ ॥ 10 


ನಿವಾತಕವಚಾನಾಂ ತು ನಿವಾರ್ಯ ರಣಕರ್ಮ ತತ್‌ | 
ವೃದ್ಧಃ ಪಿತಾಮಹೋ ವಾಕ್ಯಮುವಾಚ ವಿದಿತಾರ್ಥವತ್‌ ॥ 13 


ಧಾವಿಸಿದನು (3- 5). ಅಲ್ಲಿ ನಿವಾತಕವಚರೆಂಬ ದೈತ್ಯರು ವರಬಲದಿಂದ 
ಪ್ರಬಲರಾಗಿದ್ದರು. ದಶಗ್ರೀವನು ಅವರನ್ನು ಯುದಕ್ಕೆ ಆಹ್ವಾನಿಸಿದನು. 
ನಿವಾತಕವಚರು ಮಹಾಪರಾಕ್ರಮಿಗಳು. ಯುದದುರ್ಮದರು ಅವರು 
ಕ್ರುದ್ಧರಾಗಿ ಶೂಲ, ಕುಲಿಶ, ಪಟ್ಟಸಾದ್ಯಾ ಯುಧಗಳಿಂದ ಸನ್ನದ್ಧರಾಗಿ, ಯುದ್ಧಕ್ಕೆ 
ಬಾಕು (6- 8). ರಾವಣನಿಗೂ ders ಸವ ಜಟ 
ನಡೆಯಿತು. ಒಂದು ಸಂವತ್ತರಪೂರ್ತಿಯಾಗಿ ಹೋರಾಟವು ನಡೆದರೂ, 
ಯಾರಿಗೆ ಜಯ- ಯಾರಿಗೆ ಪರಾಜಯವೆಂಬುದೇ ನಿಶ್ಲಿತವಾಗಲಿಲ್ಲ ಆಗ 
ತ್ರಿಲೋಕೇಶ್ವರನೂ ಅವ್ಯಯನೂ ಆದ ಬ್ರಹ್ಮನು ವಿಮಾನಾರೂಢನಾಗಿ ಬಂದು 
ರಣೋದ್ಯೋಗವನ್ನು ತ್ಯಜಿಸುವಂತೆ ನಿವಾತಕವಚರಿಗೆ ತಿಳಿಸಿದನು (9210); 
ಅವನು ಅರ್ಥವತ್ತಾದ ನುಡಿಗಳಿಂದ ""ಎಲ್ಫೆ ನಿವಾತಕವಚರೆ, ಈ ರಾವಣನ್ನು 
ಗೆಲ್ಲುವುದು ದೇವಾಸುರರಿಗೂ ಶಕ್ಕವಲ್ಲ ನೀವು ದೇವ ದಾನವರ ನೆರವನ್ನು 
ಪಡೆದರೂ ಇವನನ್ನು ಜಯಿಸಲಾರಿರಿ. ಆದ್ದರಿಂದ ನೀವು ಹತನೊಡನೆ 


174 ಉತ್ತರಕಾಂಡ 
ನ ಹೃಯಂ ರಾವಣೋ ಯುದ್ಧೇ ಶಕ್ಯೋ ಜೇತುಂ ಸುರಾಸುರೈಃ 


ನ ಭವಂತಃ ಕ್ಷಯಂ ನೇತುಮಪಿ ಸಾಮರದಾನವೈಃ ॥ 12 
ರಾಕ್ಷಸಸ್ಯ ಸಖಿತ್ವಂ ಚ ಭವದಿ; ಸಹ ರೋಚತೇ | 

ಅವಿಭಕ್ತಾಶ್ಚ ಸರ್ವಾರ್ಥಾಃ ಸುಹೃದಾಂ ನಾತ್ರ ಸಂಶಯಃ ॥ 13 
ತತೋಗ್ಲಿಸಾಕ್ಷಿಕಂ ಸಖ್ಯಂ ಕೃತವಾಂಸ್ತತ್ರ ರಾವಣಃ | 

ನಿವಾತಕವಚೈಃ ಸಾರ್ಧಂ ಪ್ರೀತಿಮಾನಭವತ್ತದಾ ॥ 14 
ಅರ್ಚಿತಸೈರ್ಯಥಾನ್ಯಾಯಂ ಸಂವತ್ತರಮಥೋಷಿತಃ | 
ಸ್ವಪುರಾನ್ನಿರ್ವಿಶೇಷಂ ಚ ಪ್ರಿಯಂ ಪ್ರಾಪ್ತೋ ದಶಾನನಃ ॥ 15 
ತತ್ರೋಪಧಾರ್ಯ ಮಾಯಾನಾಂ ಶತಮೇಕಂ ಸಮಾಪ್ತವಾನ್‌ । 
ಸಲಿಲೇಂದ್ರಪುರಾನ್ವೇಷೀ ಭ್ರಮತಿ ಸ್ಮ ರಸಾತಲಮ್‌ ॥ 16 
ತತೋತಶ್ನನಗರಂ ನಾಮ ಕಾಲಕೇಯೈರಧಿಷ್ಠಿತಮ್‌ 

ಗತ್ವಾತು ಕಾಲಕೇಯಾಂಶ್ಚ ಹತ್ವಾ ತತ್ರ ಬಲೋತ್ಕಟಾನ್‌ ॥ 17 





ಸಖ್ಯವನ್ನು ಬೆಳೆಸುವುದು ಯುಕ್ತವೆಂದು ನನಗೆ ತೋರುತ್ತದೆ. ನೀವು 
ಮಿತ್ರರಾದರೆ, ಸಕಲಭೋಗಗಳೂ ಜಯಾಪಜಯಗಳೂ ಉಭಯರಿಗೂ 
ಸಮವಾಗಿರುತ್ತವೆ'' ಎಂದನು (11-13). ಅನಂತರ ರಾವಣನು 
ನಿವಾತಕವಚರೊಡನೆ ಅಗ್ನಿಸಾಕ್ಷಿಕವಾಗಿ ಸಖ್ಯವನ್ನು ಬೆಳೆಸಿ ಸಂತೃಪ್ರನಾದನು 
ನಿವಾತಕವಚರು ದಶಗ್ರೀವನನ್ನು ಯಥೋಚಿತವಾಗಿ ಸತ್ಕರಿಸಿದರು. 
ಲಂಕೆಯಲ್ಲಿದ್ದಂತೆ ಸುಖವಾಗಿ ಒಂದು ವರ್ಷವನ್ನು ಮಣಿಮಯಪುರದಲ್ಲಿ 
ರಾವಣನು ಕಳೆದನು (14-15). ಅಲ್ಲಿರುವಾಗ ರಾವಣನು 
ನಿವಾತಕವಚರಿಂದ ಒಂದು ನೂರು ಮಾಯಾವಿದೈೆಗಳನ್ನು ಕಲಿತನು! ಆಮೇಲೆ 
ಜಲಾಧಿಪತಿಯಾದ ವರುಣನ ನಗರವನ್ನು ಹುಡುಕುತ್ತ ದಶಗ್ರೀವನು 
ರಸಾತಳದಲ್ಲಿ ಸುತ್ತುತ್ತಿರುವಾಗ, ಕಾಲಕೇಯರ ಆವಾಸವಾದ ಅಶ್ಮನಗರಕ್ಕೆ 
ಬಂದನು. ಬಲೋತ್ವಟರಾದ ಕಾಲಕೇಯರನ್ನು ರಾವಣನು ಸಂಹರಿಸಿದನು 
(16-17). ರಾಘವ, ಶೂರ್ಪಣಖೆಯ ಗಂಡನಾದ ಎದ್ಯುಜ್ಜಿಹ್ನನೆಂಬ 
ರಾಕ್ಷಸನು ಕಾಲಕೇಯರಲ್ಲಿ ಒಬ್ಬನು. ರಾವಣನ ಮೈದುನ. ಬಲಾಢ್ಕನಾದ 


ವರುಣಜಯಃ 175 
ಶೂರ್ಪಣಖ್ಯಾಶ್ಚ ಭರ್ತಾರಮಸಿನಾ ಪ್ರಾಚ್ಚಿನತ್ತದಾ । 


ಶ್ಯಾಲಂ ಚ ಬಲವಂತಂ ಚ ವಿದ್ಯುಜ್ಜಿಹ್ವಂ ಬಲೋತ್ಕಟಿಮ್‌ || 18 
ಜಿಹ್ವಯಾ ಸಂಲಿಹಂತಂ ಚ ರಾಕ್ಷಸಂ ಸಮರೇ ತಥಾ | 

ತಂ ವಿಜಿತ್ಯ ಮುಹೂರ್ತೇನ ಜಫ್ಲ್ಟೇ ದೈತ್ಯಾಂಶ್ಚತುಃಶತಮ್‌ || 19 
ತತಃ ಪಾಂಡರಮೇಘಾಭಂ ಕೈಲಾಸಮಿವ ಭಾಸ್ವರಮ್‌ |। 
ವರುಣಸ್ಕಾಲಯಂ ದಿವ್ಯಮಪಶ್ಯದ್ರಾಕ್ಷಸಾಧಿಪಃ ॥ 20 


ಕ್ಷರಂತೀಂ ಚ ಪಯಸ್ಪತ್ರ ಸುರಭಿಂ ಗಾಮವಸ್ಮಿತಾಮ್‌ । 
ಯಸ್ಯಾಃ ಪಯೋ$ಭಿನಿಷ್ಕಂದಾತ್‌ ಕ್ಷೀರೋದೋ ನಾಮ ಸಾಗರಃ ॥21 


ದದರ್ಶ ರಾವಣಸ್ತತ್ರ ಗೋವೃಷೇಂದ್ರವರಾರಣಿಮ್‌ । 


ಯಸ್ಮಾಚ್ಚಂದ್ರಃ ಪ್ರಭವತಿ ಶೀತರಶ್ಮಿರ್ನಿಶಾಕರಃ ॥ 22 
ಯಂ ಸಮಾಶ್ರಿತ್ಯ ಜೀವಂತಿ ಫೇನಪಾಃ ಪರಮರ್ಷಯಃ । 
ಅಮೃತಂ ಯತ್ರ ಚೋತ್ಪನ್ನಂ ಸ್ವಧಾ ಚ ಸ್ವಧಭೋಜಿನಾಮ್‌ ॥ 23 


ನಾಲಗೆಯನ್ನು ಚಾಚಿಕೊಂಡು ಬಂದಾಗ, ರಾವಣನು ಅವನನ್ನೂ ವಧಿಸಿದನು! 
ಅವನನ್ನು ವಧಿಸಿದಮೇಲೆ, ನಾನೂರು ಮಂದಿ ಕಾಲಕೇಯರನ್ನೂ ಕೊಂದನು 
(18-19). ಆಮೇಲೆ ಬಿಳಿಯಮೋಡದಂತೆಯೂ, ಕೈಲಾಸಗಿರಿಯಂತೆಯೂ 
ಶುಭ್ರವೂ, ಉನ್ನತವೂ ಆಗಿದ್ದದಿವ್ಯವಾದ ವರುಣಭವನವು ಗೋಚರಿಸಿತು. 
ಅಲ್ಲದೆ ಅಲ್ಲಿ ಹಾಲನ್ನು ಸುರಿಸುತ್ತಿದ್ದ ದಿವ್ಯಧೇನುವೂ ಕಾಣಿಸಿತು. ಶಿವನ 
ವಾಹನವಾದ ಮಹಾವೃಷಭಕ್ಕೆ ಮಾತೆಯಾದ ಆ ಧೇನುವನ್ನುರಾವಣನು 
ವೀಕ್ಷಿಸಿದನು. ಅದರ ಹಾಲಿನಿಂದಲೇ ಕ್ಷೀರಸಾಗರವು ನಿರ್ಮಿತವಾಗಿದೆ. 
ಶೀತರತ್ಲಿಯಾದ ಚಂದ್ರನು ಆ ಕ್ಷೀರಸಾಗರದಿಂದಲೇ ಅಲ್ಲವೆ ಉದಯಿಸಿದ್ದು? 
(20-22). ಫೇನಪರೆಂಬ ಯಷಿಗಳು ಆ ಕ್ಷೀರ ಸಮುದ್ರವನ್ನಾಶ್ರಯಿಸಿ 
ಜೀವಿಸುತ್ತಾರೆ. ಅಲ್ಲಿಯೇ ದೇವತೆಗಳ ಆಹಾರವಾದ ಅಮೃತವೂ 
ಸ್ವಧಾಭೋಜಿಗಳಾದ ಪಿತೃದೇವತೆಗಳ ಆಹಾರವಾದ ಕವ್ಯವೂ ಉತ್ಪನ್ನವಾಗಿದೆ. 
ದಶಗ್ರೀವನು ವಿಸ್ಮಯಾವಹವಾದ ಆ ಮಹಾಧೇನುವಿಗೆ ಪ್ರದಕ್ಷಿಣೆಮಾಡಿ, 


176 ಉತ್ತರಕಾಂಡ 
ಯಾಂ ಬ್ರುವಂತಿ ನರಾ ಲೋಕೇ ಸುರಭಿಂ ನಾಮ ನಾಮತಃ | 


ಪ್ರದಕ್ಷಿಣಂ ತು ತಾಂ ಕೃತ್ವಾ ರಾವಣಃ ಪರಮಾದ್ಭುತಾಮ್‌ ॥ 24 
ಪ್ರವಿವೇಶ ಮಹಾಘೋರಂ ಗುಪ್ತಂ ಬಹುವಿಧೈರ್ಬಲೈಃ | 
ತೋಯಧಾರಾಶತಾಕೀರ್ಣಂ ಶಾರದಾಭ್ರನಿಭಂ ತದಾ ॥ 25 
ನಿತ್ಯಪ್ರಹೃಷ್ಣಂ ದದೃಶೇ ವರುಣಸ್ಯ ಗೃಹೋತ್ತಮಮ್‌ | 

ತತೋ ಹತ್ವಾ ಬಲಾಧ್ಯಕ್ಷಾನ್‌ ಸಮರೇ ತೈಶ್ಚ ತಾಡಿತಃ ॥| 26 


ಅಬ್ರವೀಚ್ಚ ತತೋ ಯೋಧಾನ್‌ ರಾಜಾ ಶೀಘ್ರಂ ನಿವೇದ್ಯತಾಮ್‌ | 
ಯುದ್ಧಾರ್ಥಿೀ ರಾವಣಃ ಪ್ರಾಪ್ತಸ್ತಸ್ಯ ಯುದ್ಧಂ ಪ್ರದೀಯತಾಮ್‌ ॥ 27 


ವದ ವಾನ ಭಯಂ ತೇಸ್ತಿ ನಿರ್ಜಿತೋಸಸ್ಟಿತಿ ಸಾಂಜಲಿಃ | 


ಏತಸ್ಮಿನ್ನಂತರೇ ಕ್ರುದ್ಧಾ ವರುಣಸ್ಯ ಮಹಾತ್ಮನಃ ॥ 28 
ಪುತ್ರಾಃ ಪೌತ್ರಾಶ್ಚ ನಿಷ್ಯಾಮನ್‌ ಗೌಶ್ಚ ಪುಷ್ಕರ ಏವ ಚ । 
ತೇ ತು ವೀರ್ಯಗುಣೋಪೇತಾ ಬಲೈಃ ಪರಿವೃತಾಃ ಸ್ವಕ್ಕೆಃ || 29 


ನಾನಾಬಗೆಯ ಭಟರಿಂದ ರಕ್ಷಿತವಾಗಿತ್ತು. ಶರತ್ಕಾಲದ ಮೇಘದಂತೆ 
ಶುಭ್ರವಾಗಿಯೂ, ಜಲಧಾರಾಯಂತ್ರಗಳಿಂದ ವ್ಯಾಪ್ತವಾಗಿಯೂ, 
ಆಮೋದ-ಪ್ರಮೋದಗಳಿಂದ ಉತ್ತವಪೂರ್ಣವಾಗಿಯೂ ಇದ್ದಿತು. 
ದಶಗ್ರೀವನು ಕಾವಲುಗಾರರಾದ ಭಟರಿಂದ ಹೊಡೆತವನ್ನೂತಿಂದು ಅವರನ್ನೂ 
ಬಡಿದು ಕೊಂದು ಅವಶಿಷ್ಟರಾದ ಭಟರನ್ನು ನೋಡಿ ಹೀಗೆಂದನು ( 25-26): 
"“ಎಲ್ಫೆ ಭಟರೆ, ನಿಮ್ಮ ಒಡೆಯನಿಗೆ ತಿಳಿಸಿರಿ. ರಾವಣನು ಯುದ್ದಾರ್ಥಿಯಾಗಿ 
ಬಂದಿದ್ದಾನೆ, ಅವನಿಗೆ ಯುದ್ಧವನ್ನು ನೀಡಬೇಕಂತೆ- ಎಂದು ತಿಳಿಸಿರಿ! ಇಲ್ಲವೆ, 
ಕೃಕಟ್ಟಿಕೊಂಡು ಬಂದು "ಜಿತೋಸಸ್ಥಿ' ಎಂದು ಹೇಳಲಿ! ಆಗ ಮಾತ್ರ ಅವನಿಗೆ 
ಬಂುವಿಕಹು!' ಜರು (27). ಅಷ್ಟರಲ್ಲಿ ಮಹಾತ್ಮನಾದ ವರುಣನ 
ಪುತ್ರರೂ ಪೌತ್ರರೂ ಸಂಕ್ರುದ್ಧರಾಗಿ, ಗೌ ಮತ್ತು ಪುಷ್ಕರ ಎಂಬ 
ಬಲಾಧ್ಯಕ್ಷರೊಡನೆ ಸೇನಾಪರಿವೃತರಾಗಿ, ಸೂರ್ಯನಂತೆ ಬೆಳಗುವ 
ದಿವ್ಯರಥಗಳನ್ನೇರಿ ಯುದ್ದಕ್ಕೆ ದರು (28-29). ರಾಘವ, 


ವರುಣಜಯಃ 177 


ಯುಕ್ತ್ವಾರಥಾನ್‌ ಕಾಮಗಮಾನುದ್ಯದ್ಧಾಸ್ಕರವರ್ಚಸಃ 
ತತೋ ಯುದ್ಧಂ ಸಮಭವದ್ದಾರುಣಂ ರೋಮಹರ್ಷಣಮ್‌ ॥ 30 


ಸಲಿಲೇಂದ್ರಸ್ಯ ಪುತ್ರಾಣಾಂ ರಾವಣಸ್ಯ ಚ ಧೀಮತಃ । 


ಅಮಾತ್ಯೈಶ್ವ ಮಹಾವೀರ್ಯೆರ್ದಶಗ್ರೀವಸ್ಯ ರಕ್ಷಸಃ ॥ 31 
ದಾರುಣಂ ತದ್ಬಲಂ ಕೃತ್ಸಂ ಕ್ಷಣೇನ ವಿನಿಪಾತಿತಮ್‌ । 

ಸಮೀಕ್ಷ್ಯ ಸ್ವಬಲಂ ಸಂಖ್ಯೇ ವರುಣಸ್ಯ ಸುತಾಸ್ತದಾ ॥ 32 
ಅರ್ದಿತಾಃ ಶರಜಾಲೇನ ನಿವೃತ್ತಾ ರಣಕರ್ಮಣಃ | 

ಮಹೀತಲಗತಾಸ್ತೇ ತು ರಾವಣಂ ದೃಶ್ಯ ಪುಷಕೇ ॥ 33 
ಆಕಾಶಮಾಶು ವಿವಿಶುಃ ಸ್ಯಂದನೈಃ ಶೀಘ್ರಗಾಮಿಭಿಃ । 
ಮಹದಾಸೀತ್ರತಸ್ತೇಷಾಂ ತುಲ್ಕಸ್ಥಾನಮವಾಪ್ಯ ತತ್‌ ॥ 34 
ಆಕಾಶಯುದ್ಧಂ ತುಮುಲಂ ದೇವದಾನವಯೋರಿವ | 

ತತಸ್ತೇ ರಾವಣಂ ಯುದ್ಧೇ ಶರೈಃ ಪಾವಕಸಂನಿಭೈಃ || 35 


ವಿಮುಖೀಕೃತ್ಯ ಸಂತುಷ್ಟಾ ವಿನೇದುರ್ವಿವಿಧಾನ್‌ ರವಾನ್‌ | 
ತತೋ ಮಹೋದರಃ ಕ್ರುದ್ದೋ ರಾಜಾನಂ ದೃಶ್ಯ ಧರ್ಷಿತಮ್‌ ॥ 36 
ರಾಯರು ತಂ ಮಾಹಾ ಜಳ ಬನ ಸ ಅ ಶು ಸು 


ಮೈನವಿರೇಳಿಸುವ ಅತಿಭೀಕರಸಂಗ್ರಾಮವು ನಡೆಯಿತು. ಒಂದು ಕಡೆ 
ವರುಣಪುತ್ರರು, ಇನ್ನೊಂದು ಕಡೆ ರಾವಣ ಮತ್ತು ಶೂರಾಗ್ರೇಸರರಾದ ಅವನ 
ಅಮಾತ್ಯರು (30-31). ವರುಣಸೇನೆಯು ಒಂದು ಕ್ಷಣದಲ್ಲಿ 
ಎಧ್ವಸ್ತವಾಯಿತು. ನೆಲದಮೇಲಿದ್ದು ಹೋರಾಡುತ್ತಿದ್ದ ವರುಣಪುತ್ರರು 
ಶರನಿರ್ಭಿನ್ನಗಾತ್ರರಾದರು. ರಾವಣನು ಪುಷಕದಲ್ಲಿದ್ದುದನ್ನುನೋಡಿ ಅವರೂ 
ಸಹ ರಥಗಳಿಂದ ಆಕಾಶವನ್ನಡರಿ ಹೋರಾಡತೊಡಗಿದರು. ಹೀಗೆ 
ಉಭಯರೂ ಸಮವಾಗಿ ಗಗನತಳದಲ್ಲಿ ನಿಂತು ಹೊಡೆದಾಡಿದರು. 
ದೇವದಾನವರಿಗೆ ನಡೆಯುವಂತೆ ದಾರುಣವಾದ ಕಾಳಗವು ನಡೆಯಿತು 
(32-35). ವರುಣಪುತ್ರರು ಅಗ್ನಿತುಲ್ಯಗಳಾದ ನಿಶಿತಾಸ್ವಗಳನ್ನು ಹೊಡೆದು 
ರಾವಣನನ್ನು ಹಿಮ್ಮೆಟ್ಟಿಸಿ ಬೊಬ್ಬಿರಿದರು. ವರುಣಪುತ್ರರಿಂದ ತನ್ನೊಡೆಯನು 
ಆಕ್ರಾಂತನಾದುದನ್ನು ಕಂಡು ಮಹೋದರನು ರುಷನಾಗಿ, ಗದೆಯನ್ನು 
ತೂಗುತ್ತ ಯುದ್ಧಾಪೇಕ್ಷೆಯಿಂದ ಮುಂದೆ ಬಂದನು. ಸುಂಟರಗಾಳಿಯಂತೆ 
ಸುಳಿಯುತ್ತ ಬಿರುಸಿನಿಂದ ಗೋರಾಡುತ್ತಿದ್ದವರುಣಪುತ್ರರು ಮಹೋದರನ 


178 ಉತ್ತರಕಾಂಡ 


ತ್ಯಕ್ತ್ವಾಮೃತ್ಯುಭಯಂ ವೀರೋ ಯುದ್ಧಕಾಂಕ್ಷೀ ವ್ಯಲೋಕಯತ್‌ । 
ತೇನ FX ದಾರುಣಾ ಯುದ್ಧೇ ಕಾಮಗಾಃ ಪವನೋಪಮಾಃ || 37 


ಮಹೋದರೇಣ ಗದಾಯ ಹತಾ ವೈ ಪ್ರಯಯುಃ ಕ್ಷಿತಿಮ್‌ | 
ತೇಷಾಂ ವರುಣಪುತ್ರಾಣಾಂ ಹತ್ವಾ ಯೋಧಾನ್‌ ಹಯಾನ್‌ ಶತಾನ್‌ ॥ 


ಮುಮೋಚಾಶು ಮಹಾನಾದಂ ವಿರರ್ಥಾ ಪ್ರೇಕ್ಷ್ಯ ತಾನ್‌ ಸ್ಥಿತಾನ್‌ । 


ತೇತು ತೇಸಾಂ ರಥಾಃ ಸಾಶ್ವಾಃ ಸಹ ಸಾರಧಿಭಿರ್ಹತ್ಯಃ || 39 
ಮಹೋದರೇಣ ನಿಹತಾಃ ಪತಿತಾಃ ಪೃಥಿವೀತಲೇ | 

ತೇ ತು ತ್ಯಕ್ವ್ಯಾ ರಥಾನ್‌ ಪುತ್ರಾ ವರುಣಸ್ಯ ಮಹಾತ್ಮನಃ ॥ 40 
ಆಕಾಶೇ ವಿಷ್ಠಿತಾಃ ಶೂರಾಃ ಸ್ವಪ್ರಭಾವಾನ್ನ ವಿವ್ಯಥುಃ | 

ಧನೂಂಷಿ ಕೃತ್ವಾ ಸಜ್ಜಾನಿ ವಿನಿರ್ಭಿದ್ಯ ಮಹೋದರಮ್‌ ॥ 41 
ರಾವಣಂ ಸಮರೇ ಕ್ರು ದ್ಲಾಃ ಸಹಿತಾಃ ಸಮಭಿದ್ರವನ್‌ | 

ಸಾಯಕೆ ೈಶ್ವಾಪವಿಭ್ರಷ್ಟೆ ಸರ್ವಜ್ರಕಲ್ಲೈಃ ಸುದಾರುಣ್ಕೆಃ || 42 
ದಾರಯಂತಿ ಸ್ಮ ಸಂಕ್ರುದ್ಧಾ ಮೇಘಾ ಇವ ಮಹಾಗಿರಿಮ್‌ | 

ತತಃ ಕ್ರುದ್ಧೋ ದಶಗ್ರೀವ' ಕಾಲಾಗ್ನಿರಿವ ನಿರ್ಗತಃ ॥ 43 


ಸವಾರಿ ಮಾದು ಸಾದರ ಗಾಗ) ಪಾವ 
ವರುಣಪುತ್ರರ ಯೋಧರನ್ನೂ ನೂರಾರು ರಥಾಶ್ವಗಳನ್ನೂ ಬಡಿದು 
ಕೊಲ್ಲಲು, ಅವರು ವಿರಥರಾಗಿ ನೆಲಕ್ಕಿಳಿದುದನ್ನು ಕಂಡು ಆ ರಾಕ್ಷಸನು 
ಸಿಂಹನಾದ ಮಾಡಿದನು (38). ಹೀಗೆ ರಥಾಶ್ವಗಳೂ, ಸಾರಥಿಗಳೂ 
ಹತರಾದರೂ ಧೀರರಾದ ವರುಣಪುತ್ರರು ಕಂಗೆಡದೆ, ತಮ್ಮ 
ತೇಜೋಬಲದಿಂದಲೇ ಮ ಗಗನವನ್ನಡರಿ ಧನುಸನ್ನು ಸಜ್ಜುಗೊಳಿಸಿ 
ಮಹೋದರನನ್ನು ಭಗ್ಗಗೊಳಿಸಿ ಎಲ್ಲರೂ ಒಟ್ಟಾಗಿ ರಾವಣನನ್ನು 
ಸುತ್ತುಗಟ್ಟಿದರು (39-41). ಕಾರ್ಮೋಡಗಳು ಮಹಾಗಿರಿಯನ್ನು 
ಮುತ್ತುವಂತೆ ಮುತ್ತಿ, ಸಿಡಿಲುಗಳಂತಿರುವ ದಾರುಣಾಸ ಗಳಿಂದ ದರಕಂಠನನ್ನು 
ಬೇದಿಸಿದರು. ದಶಕಂಠನು ಕಾಲಾಗ್ನಿಯಂತೆ ಸಿಡಿದೆದ್ದು ಘೋರವಾದ 
ಶತವೃಷ್ಟಿಯನ್ನು ಸುರಿಸಿ, ಮುಸಲ, ಭಲ್ಲ ,ಪಟ್ಟಸ, ಶಕ್ತಿ ಶತಫಿ ತೋಮರ- 
ಜೂ ಆಯುಧಗಳನ್ನು ತೆರಪಿಲ್ಲದೆ ಪ್ರಯೋಗಿಸಿ Kus ರ 
ಮರ್ಮಸ್ಥಳಗಳನ್ನು ನಿರ್ಭೇದಿಸಿದನನು (42-45). ವೀ ರರಾದ 


ವರುಣಾಜಯಃ 179 
ಶರವರ್ಷೈರ್ಮಹಾಘೋರೈಸ್ತೇಷಾಂ ಮರ್ಮಸ್ವತಾಡಯತ್‌ | 


ತತಸ್ತೇನೈವ ಸಹಸಾ ಸೀದಂತಿ ಸ್ಮ ಪದಾತಯಃ ॥ 44 
ಮುಸಲಾನಿ ವಿಚಿತ್ರಾಣಿ ತತೋ ಭಲ್ಲಶತಾನಿ ಚ । 

ಪಟ್ಟಸಾಂಶ್ಚೈವ ಶಕ್ತೀಶ್ಚ ಶತಫ್ಲೀತೋಮರಾಂಸ್ತಥಾ ll 45 
ಪಾತಯಾಮಾಸ ದುರ್ಧರ್ಷಸ್ಟೇಷಾಮುಮರಿ ಎಷ್ಮಿತಃ | 

ಅಪವಿದ್ದಾಸ್ತು ತೇ ವೀರಾ ವಿನಿಷ್ಠೇತುಃ ಪದಾತಯಃ ॥ 46 


ಮಹಾಪಂಕಮಿವಾಸಾದ್ಯ ಕುಂಜರಾಃ ಷಷ್ಠಿಹಾಯಾನಾಃ | 
ಸೀದಮಾನಾನ್‌ ಸುತಾನ್‌ ದೃಷ್ಟ್ವಾ ವಿಹ್ವಲಾನ್‌ ಸುಮಹಾೌಜಸಃ ॥ 47 


ನಾದ ರಾವಣೋ ಹರ್ಷಾನ್ದಹಾನಂಬುಧರೋ ಯಥಾ । 
ತತೋ ರಕ್ಷೋ ಮಹಾನಾದಾನ್‌ ಮುಕ್ತ್ವಾಹಂತಿ ಸ್ಮ ವಾರುಣಾನ್‌ ॥ 48 


ನಾನಾಪ್ರಹರಣೋಪೇತೈರ್ಥ್ಧಾರಾಪಾತೈರಿವಾಂಬುದಃ । 
ತತಸ್ತೇ ವಿಮುಖಾಃ ಸರ್ವೇ ಪತಿತಾ ಧರಣೀತಲೇ ॥ 49 


ಉಬ್ಬರವನ್ನುತಡೆಯಲಾರದೆ, ಅರುವತ್ತುವರ್ಷದ ಮಹಾಗಜಗಳು ಆಳವಾದ 
ಕೆಸರಿನಲ್ಲಿ ಕ್ಕಿ ಕೊಂಡಂತೆ ತತ್ತರಿಸಿ ಕುಸಿದರು. ಅವರ ದುರವಸೆ ಯನ್ನು ಕಂಡು 
ರಾವಣನು ಜರದ ಮಹಾಮೇಘದಂತೆ ಅಬ್ಬರಿಸಿದನು. 'ಅಬ್ಬರಿಸುತ್ತಲೇ 
ವಾರುಣಪುತ್ರರನ್ನು ಅಪ್ಪಳಿಸುತ್ತಿದ್ದನು (46- 48). ಮೋಡವು 
ಧಾರಾಕಾರವಾಗಿ ಮಳೆ ಸುರಿಸುವಂತೆ ತೆರಪಿಲ್ಲದೆ ವಿವಿಧಾಯುಧಗಳನ್ನು 
ಅವನು ಪ್ರಯೋಗಿಸಲಾಗಿ, ವರುಣಪುತ್ರರು ವಿಮುಖರಾಗಿ ಧರೆಗಿಳಿದರು. 
ವರುಣ ಪರಿವಾರದವರು ತಡಮಾಡದೆ ಅವರನ್ನು ಅವರವರ ಮನೆಗಳಿಗೆ 
ಶುಶ್ರೂಷೆಗಾಗಿ ಕರೆದೊಯ್ದರು. ರಾವಣನು ""ಎಲ್ಫೆ ಭಟರೆ, ವರುಣನಿಗೆ 
ತಿಳಿಸಿರಿ! ಎಂದನು (49-50). ಆಗ ಪ್ರಭಾಸ es) ವರುಣಸಚಿವನು 
ಬಂದು ""ಅಯ್ಯಾ-ದಶಗ್ರೀವ, ನಮ್ಮ ಮಹಾರಾಜನಾದ ವರುಣನು 
ಗಂಧರ್ವಗಾನವನ್ನು ಕೇಳುವುದಕ್ಕಾಗಿ ಬ್ರಹ್ಮಲೋಕ್ಕೆ ಹೋಗಿದ್ದಾನೆ. ಆತನನ್ನು 
ಯುದ್ಧಕ್ಕಾ ಗಿ ಕರೆಯುವೆಯಲ್ಲ ಮಹಾರಾಜನಿಲ್ಲದಾಗ ನಿನ್ನ ಪ್ರಃ ಶ್ರ ಶ್ರಮವೆಲ್ಲವೂ 


180 ಉತ್ತರಕಾಂಡ 
ರಣಾತ್‌ ಸ್ವಪುರುಷೈಃ ಶೀಘ್ರಂ ಗೃಹಾಣ್ಯೇವ ಪ್ರವೇಶಿತಾಃ | 


ತಾನಬ್ರವೀತ್ತತೋ ರಕ್ಷೋ ವರುಣಾಯ ನಿವೇದ್ಯತಾಮ್‌ ॥ 50 
ರಾವಣಂ ತ್ವಬ್ರವೀನ್ಮಂತ್ರೀ ಪ್ರಭಾಸೋ ನಾಮ ವಾರುಣಃ । 

ಗತಃ ಖಲು ಮಹಾರಾಜೋ ಬ್ರಹ್ಮಲೋಕಂ ಜಲೇಶ್ವರಃ ॥ 51 
ಗಾಂಧರ್ವಂ ವರುಣಃ ಶ್ರೋತುಂ ಯಂ ತ್ವಮಾಹ್ವಯಸೇ ಯುಧಿ | 
ತತ್‌ ಕಿಂ ತವ ವೃಥಾ ವೀರ ಪರಿಶ್ರಮ್ಯ ಗತೇ ನೃಪೇ ॥ 52 
ಯೇ ತು ಸನ್ನಿಹಿತಾ ವೀರಾಃ ಕುಮಾರಾಸ್ತೇ ಪರಾಜಿತಾಃ | 

ರಾಕ್ಷಸೇಂದ್ರಸ್ತು ತಚ್ಛುತ್ವಾ ನಾಮ ವಿಶ್ರಾವ್ಯ ಚಾತ್ಮನಃ ॥ 53 
ಹರ್ಷಾನ್ನಾದಂ ಈಚ್‌ ವೈ ನಿಷ್ಯಾಂತೋ ವರುಣಾಲಯಾತ್‌ | 
ಆಗತಸ್ತು ಥಾ ಯೇನ ತೇನೈವ ವಿನಿವೃತ್ತ ಸಃ ॥ 54 


ಲಂಕಾಮಭಿಮಮುಖೋ ರಕ್ಷೋ ನಭಃಸ್ಮಲಗತೋ ಯಯೌ ॥ 
ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರಯೋವಿಂಶಃ ಸರ್ಗಃ 


ವ್ಯರ್ಥವಲ್ಲವೆ? (51-52): ಇಲ್ಲಿರುವ ರಾಜಕುಮಾರರೆಲ್ಲರೂ 
EAL ಎಂದನು. ರಾಕ್ಷನೇಂದನು ಆ ಮಂತ್ರಿಯ ನುಡಿಯನ್ನು 
ಕೇಳಿ “ಓಹೋ! ರಾವಣನಿಗೆ ದಿಗ್ಗಿ ಜಯವಾಯಿತು 12 ರಾವಣ! 
ಎಂದು ತನ್ನ ಹೆಸರನ್ನು ಘೋಷಿಸಿ , ಹರ್ಷದಿಂದ ಸಿಂಹನಾದಮಾಡುತ್ತ 
ವರುಣಲೋಕದಿಂದ ಹ! ತಾನು ಹೋದ ದಾರಿಯಿಂದಲೇ 
ಹಿಂದಿರುಗಿ, ಆಕಾಶಮಾರ್ಗವಾಗಿ ಲಂಕಾಬಿಮುಖನಾಗಿ ಬಂದನು 
(53-54). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಇಪ್ಪತ್ತು ಮೂರನೆಯ 

ಸರ್ಗ 


ಚತುರ್ವಿಂಶಃ ಸರ್ಗಃ 
ಖರಶೂಪರ್ಣಖಾದಂಡಕಾನಿವಾಸಾದೇಶಃ 


ನಿರ್ವರ್ತಮಾನಃ ಸಂಹೃಷ್ಟೋ ರಾವಣಃ ಸುದುರಾತ್ಮವಾನ್‌ 


ಜಹ್ರೇ ಪಥಿ ನರೇಂದ್ರರ್ಷಿದೇವಗಂಧರ್ವಕನ್ಯಕಾಃ ॥ 1 

ದರ್ಶನೀಯಾಂ ಹಿ ಯಾಂ ರಕ್ಷಃ ಕನ್ಯಾಂ ಸ್ಲೀಂ ವಾಥ ಪಶ್ಯತಿ | 

ಹತ್ವಾ ಬಂಧುಜನಂ ತಸ್ಯಾ ವಿಮಾನೇ ತಾಂ ರುರೋಧ ಹ ॥ 2 

ಏವಂ ಪನ್ನಗಕನ್ಯಾಶ್ಚ ರಾಕ್ಷಸಾಸುರಮಾನುಷೀಃ | 

ಯಕ್ಷದಾನವಕನ್ಯಾಶ್ಚ ವಿಮಾನೇ ಸೋ5ಧ್ಯರೋಪಯತ್‌ ॥ 3 

ತಾಶ್ಚ ಸರ್ವಾಃ ಸಮಂ ದುಃಖಾನ್ಮುಮುರ್ಚುರ್ಬಾಷ್ಟಜಂ ಜಲಮ್‌ । 

ತುಲ್ಯಮಗ್ಗ್ಯರ್ಚಿಷಾಂ ತತ್ರ ಶೋಕಾಗ್ನಿಭಯಸಂಭವಮ್‌ ॥ 4 
ಸರ್ಗ 24 


ಬಲೈಶ್ಚರ್ಯಮತ್ತನಾದ ರಾವಣನು ಸುಂದರ ಸ್ತ್ರೀಯರನ್ನು 
ಬಲಾತ್ಕಾರದಿಂದ ಅಪಹರಿಸುವುದು, ಶೂರ್ಪಣಖೆಯನ್ನು ಸಂತೈಸಿ, 
ಖರನೊಡನೆ ದಂಡಕಾರಣ್ಯಕ್ಕೆ ಕಳಿಸುವುದು. 
ಶ್ರೀರಾಮ, ಹೀಗೆ ವಿಜಯೆಶಾಲಿಯಾಗಿ ರಾವಣನು ಹಿಂದಿರುಗುವಾಗ, 
ದಾರಿಯಲ್ಲಿ... ಕಂಡಕಂಡ ರಾಜರ್ಷಿ ಕನ್ಯೆಯರನ್ನೂ 
ದೇವಗಂಧರ್ವಸಿ ಸ್ರೀಯರನ್ನೂ ಆ ದುರಾತ್ಮನು ಅಪಹರಿಸಿ ತರುತ್ತಿದ್ದನು. ಅವಳು 
ಕನ್ಯೆಯಾಗಿರಲಿ, ಪರವನಿತೆಯಾಗಿರಲಿ- ಯಾವಳು ಸುಂದರಿಯಾಗಿ 
ತೋರುವಳೋ ಅವಳ ಬಂಧುಗಳನ್ನು ಕೊಂದು ಅವಳನ್ನು ಆ ರಾಕ್ಷಸನು 
ವಿಮಾನದಲ್ಲಿ ಸೆರೆಹಿಡಿದು ತಂದನು (1-2). ಹೀಗೆ ನಾಗಕನ್ಯೆಯರನ್ನೂ 
ರಾಕ್ಷಸಾಸುರ ಮಾನುಷ ಸ್ತ್ರೀಯರನ್ನೂ ಯಕ್ಷ- ದಾನವಾಂಗನೆಯರನ್ನೂ ಪುಷಕ 
ವಿಮಾನದಲ್ಲಿ ತುಂಬಿದನು. ಶೋಕಾಗ್ನಿಯಿಂದಲೂ ಭಯದಿಂದಲೂ 
ಬಸವಳಿದ ಆ ಸ್ಪೀಯರು ಬೆಂಕಿಯ ಕಿಡಿಗಳಂತೆ ಬಿಸಿಬಿಸಿಯಾದ ಕಂಬನಿಯನ್ನು 


182 ಉತ್ತರಕಾಂಡ 
ತಾಭಿಃ ಸರ್ವಾನವದ್ಯಾಭಿರ್ನದೀಭೀರಿವ ಸಾಗರಃ । 


ಆಪೂರಿತಂ ವಿಮಾನಂ ತದ್ಭಯಶೋಕಾಶಿವಾಶ್ರುಭಿಃ || 5 
ನಾಗಗಂಧರ್ವಕನ್ಯಾಶ್ಚ ಮಹರ್ಷಿತನಯಾಶ್ಚ ಯಾಃ । 
ದೈತ್ಯದಾನವಕನ್ಯಾಶ್ಚ ವಿಮಾನೇ ಶತಶೋತರುದನ್‌ ॥ 6 
ದೀರ್ಫಕೇಶ್ಯಃ ಸುಚಾರ್ವಂಗ್ಯಃ ಪೂರ್ಣಚಂದ್ರನಿಭಾನನಾಃ । 
ಪೀನಸ್ತನ್ಯಸ್ತಥಾ ವಜ್ರವೇದಿಮಧ್ಯಸಮಪ್ರಭಾಃ ॥ 1 
ರಥಕೂಬರಸಂಕಾಶೈಃ ಶ್ರೋಣಿದೇಶೈರ್ಮನೋಹರಾಃ । 

ಸ್ತ್ರಿಯಃ ಸುರಾಂಗನಾಪ್ರಖ್ಯಾ ನಿಷ್ಠಪ್ರಕನಕಪ್ರಭಾಃ ॥ 8 
ಶೋಕದುಃಖಭಯತ್ರಸ್ತಾ ವಿಹ್ವಲಾಶ್ಚ ಸುಮಧ್ಯಮಾಃ । 

ತಾಸಾಂ ನಿಃಶ್ನಾಸವಾತೇನ ಸರ್ವತಃ ಸಂಪ್ರದೀಪಿತಮ್‌ ॥ 9 


ಅಗ್ನಿಹೋತ್ರ ಶ್ರಮಿವಾಭಾತಿ ಸಂನಿರುದ್ದಾಗ್ನಿ ಪುಷಕಮ್‌ । 
ದಶಗ್ರೀವವಶಂ ಪ್ರಾಪ್ತಾಸ್ತಾಸು ಶೋಕಾಕುಲಾಃ ಸ್ತ್ರಿಯಃ ॥ 10 


ಹರಿಸುತ್ತಿದ್ದರು (3-4). ಹೊಳೆಗಳಿಂದ ಕಡಲು ತುಂಬುವಂತೆ ಶೋಕದಿಂದ 
ಕಳವಳಿಸುತ್ತ ಕಂಬನಿಗರೆವ ಆ ಸುಂದರಿಯರಿಂದ ಪುಷಕ ವಿಮಾನವು 
ತುಂಬಿತ್ತು. ನಾಗ, ಗಂಧರ್ವಕನ್ಶೆಯರೂ, ಮಹರ್ಷಿ ಸುತೆಯರೂ, 
ದೈತ್ಯದಾನವರ ಕುವರಿಯರೂ ನೂರಾರು ಸಂಖ್ಯೆಯಲ್ಲಿಸೇರಿ ವಿಮಾನದಲ್ಲಿ 
ಅಳುತ್ತಿದ್ದರು. ಅವರೆಲ್ಲರೂ ನೀಳವಾದ ಕೇಶರಾಶಿಯುಳ್ಳವರು; 
ಸುಂದರಾಂಗಿಯರು; ಪೂರ್ಣಚಂದ್ರಾನನೆಯರು; ಪೀನಸ್ತನಿಯರು; 
ವಜ್ರದಂತೆಯೂ, ವೇದಿಮಧ್ಯದ ಜ್ವಾಲೆಯಂತೆಯೂ ಮಿರುಮಿರುಗುವ 
ದೇಹಕಾಂತಿಯುಳ್ಳವರು (5-7). ತೇರಿನ ಮೂಕಿಯಂತೆ ವಿಶಾಲವಾದ 
ಶ್ರೋಣಿಪ್ರ ದೇಶಗಳಿಂದ ಶೋಭಿಸತ ಕೃವರು; ಎಲ್ಲರೂ ಅಪರಂಜಿಯ 
ಮೈಬಣ್ಣವರಾಗಿ ಅಪ್ಪರೆಯರಂತೆ ವಿರಾಜಿಸುವ ಲಲನೆಯರು. ಆ 
ಚೆಲುವೆಯರು ದಿಕ್ಕು ಗಾಣದೆ ಕಂಗೆಟ್ಟುಕಳವಳಿಸಿ ಭಯದಿಂದ ನಡುನಡುಗಿ 
ಉಸ್ಲೆಂದು ಬಿಸಿಯುಸಿರುಬಿಡುತ್ತಿರಲು 'ಉರಿಯುವಂತಿದ ಪು ಷಕ ವಿಮಾನವು 
ಅಗ್ನಿಕುಂಡದಂತೆ ಕಾಣಿಸುತ್ತಿತ್ತು (8-9). ದಶಗಿ ವನ ವರಕ್ಕೆ ಸಿಕ್ಕಿದ ಆ 


ಖರಶೂರ್ಪಣಖಾದಂಡಕಾನಿವಾಸಾದೇಶಃ 183 
ದೀನವಕ್ತೇಕ್ಷಣಾಃ ಶ್ಯಾಮಾ ಮೃಗ್ಯಃ ಸಿಂಹವಶಾ ಇವ । 


ಕಾಚಿಚ್ಚಿಂತಯತೀ ತತ್ರ ಕಿಂ ನುಂ ಮಾಂ ಭಕ್ಷಯಿಷ್ಯತಿ ॥ 11 
ಕಾಚಿದ್ದಧ್ಕೌ ಸುದುಃಖಾರ್ತಾ ಅಪಿ ಮಾಂ ಮಾರಯೇದಯಮ್‌ । 

ಇತಿ ಮಾತೃಪಿತೃನ್‌ ಸ್ಮೃತ್ವಾ ಭರ್ತೃನ್‌ ಭ್ರಾತ್ಯಂಸ್ತಥೈವ ಚ ॥ 12 
ದುಃಖಶೋಕಸಮಾವಿಷಾ )ಿ ವಿಲೇಪುಃ ಸಹಿತಾಃ ಸ್ತ್ರಿಯಃ । 

ಕಥಂ ನು ಖಲು ಮೇ ಪುತ್ರೋ ಭವಿಷ್ಯತಿ ಮಯಾ ವಿನಾ ॥ 13 
ಮಾತಾ ಕಥಂ ಕಥಂ ಭ್ರಾತಾ ನಿಮಗ್ನಾಃ ಶೋಕಸಾಗರೇ | 

ಹಾ ಕಥಂನು ಕರಿಷ್ಯಾಮಿ ಭರ್ತುಸ್ತಸ್ಥಾದಹಂ ವಿನಾ ॥ 14 


ಮೃತ್ಯೋ ಪ್ರಸಾದಯಾಮಿ ತ್ವಾಂ ನಯ ಮಾಂ ದುಃಖಭಾಗಿನೀಮ್‌ । 
ಕಿಂನು ತದ್‌ದುಷ್ಕತಂ ಕರ್ಮ ಪುರಾ ದೇಹಾಂತರೇ ಕೃತಮ್‌ ॥ 15 


ಏವಂ ಸ್ಮ ದುಃಖತಾಃ ಸರ್ವಾಃ ಪತಿತಾಃ ಶೋಕಸಾಗರೇ । 
ನ ಖಲ್ವಿದಾನೀಂ ಪಶ್ಯಾಮೋ ದುಃಖಸ್ಯಾಸ್ಯಾಂತಮಾತ್ಮನಃ || 16 


ಸಿಂಹದ ವಶಕ್ಕೆ ಬಂದ ಹೆಣ್ಣುಜಿಂಕೆಗಳಂತೆ ಶೋಕಾವಿಷ್ಠರಾಗಿದ್ದರು. "ಓ| ಈ 
ರಾಕಸನು ನನ್ನನ್ನು ತಿಂದುಬಿಡುವನು' ಎಂದು ಒಬ್ಬಳು ಚಿಂತಿಸಿದಳು 
(10-11). ಇನ್ನೊಬ್ಬಳು .ದುಖಾರ್ತೆಯಾಗಿ "ಈತನು ನನ್ನನ್ನು 
ಕೊಲ್ಲಿಸುವನು' ಎಂದು  ಆಲೋಚಿಸಿದಳು. ಈ ಪ್ರಕಾರದಲ್ಲಿ 
ಶೋಕಾಕುಲರಾದ ಆ ಸ್ತ್ರೀಯರು ತಮ್ಮ PRS 
ಗಂಡಂದಿರನ್ನೂ ಅಣ ಲ ತಮ್ಮಂದಿರನ್ನೂ ನೆನೆನೆನೆದು ಅತ್ತರು. ""ಅ 

ನನ್ನನಗಲಿದ ಭಟ ಪರಿಸ್ಥಿತಿ ಏನು? ನನ್ನತಾಯಿಯ ea, ನನ್ನ 
ನೋದರನು ಏನಾಗುವನೋ। ಹಾಹಾ! ನನ್ನ ಕಾಂತನನ್ನಗಲಿದೆನಲ್ಲ ಏನು 
ಮಾಡಲಿ? (12-14). ಓ ಮೃತ್ಯುದೇವತೆಯೆ, ಬೇಡಿಕೊಳ್ಳುತ್ತೇನೆ 
ಪ್ರಸನ್ನನಾಗು ದುಃಖಭಾಗಿನಿಯಾದ ನನ್ನನ್ನು ಒಯ್ದುಬಿಡು. ಅಯ್ಯೊ, 
ಜನ್ನಾಂತರದಲ್ಲಿಯಾವ ಪಾಪಕೃತ್ಯವನ್ನು ಮಾಡಿದ್ದೆವೋ. ಈ ಶೋಕಸಾಗರದಲ್ಲಿ 
ಮುಳುಗಿಹೋದೆವಲ್ಲ! ಈ ದುಃಖಕ್ಕೆ ಪಾರವೇ ಕಾಣದಲ್ಲ(15-16). ಹಾ 


184 ಉತ್ತರಕಾಂಡ 
ಅಹೋ ಧಿಜ್‌ಮಾನುಷಂ ಲೋಕಂ ನಾಸ್ತಿ ಖಲ್ವಧಮಃ ಪರಃ । 


ಯದ್‌ದುರ್ಬಲಾ ಬಲವತಾ ಭರ್ತಾರೋ ರಾವಣೇನಃ ॥ 17 
ಸೂರ್ಯೇಣೋದಯತಾ ಕಾಲೇ ನಕ್ಷತ್ರಾಣೀವ ನಾಶಿತಾಃ | 

ಅಹೋ ಸುಬಲವದ್ರಕ್ಷೋ ವಧೋಪಾಯೇಷು ರಜ್ಯತೇ ॥ 18 
ಅಹೋ ದುರ್ವೃತ್ತಮಾಸ್ನಾಯ ನಾತ್ಕಾನಂ ವೈ ಜುಗುಪ್ಪತೇ । 

ಸರ್ವಥಾ ಸದೃಶಸ್ತಾವದ್ವಿಕ್ರಮೋಸಸ್ಯ ದುರಾತ್ಮನಃ ॥ 19 
ಇದಂ ತ್ವಸದೃಶಂ ಕರ್ಮ ಪರದಾರಾಭಿಮರ್ಶನಮ್‌ । 

ಯಸ್ಮಾದೇಷ ಪರಕ್ಕಾಸು ರಮತೇ ರಾಕ್ಷಸಾಧಮಃ ॥ 20 
ತಸ್ಮಾದ್ವೈಸ್ಟೀಕೃತೇನೈವ ಪ್ರಾಪ್ಟ್ಯತೇ ದುರ್ಮತಿರ್ವಧಮ್‌ | 
ಸತೀಭಿರ್ವರನಾರೀಭಿರೇವಂ ವಾಕ್ಟೇತಭ್ಯುದೀರಿತೇ ॥ 21 


ನೇದುರ್ದುಂದುಜ್ಗಯಃ ಖಸ್ನಾಃ ಪುಷವೃಷಿ; ಪಪಾತ ಚ । 
ಶಪ್ತಃ ಸ್ಟೀಭಿಃ ಸ ತು ಸಮಂ ಹತೌಜಾ ಇವ ನಿಷ್ಠಭಃ ॥ 22 


ಪ್ರಬಲನಾದ ಈ ರಾವಣನು ನಮ್ಮ ಗಂಡಂದಿರನ್ನು ಕೊಂದುಬಿಟ್ಟನೆ! 
ಸೂರ್ಯೋದಯವಾದಾಗ ನಕ್ಷತ್ರಗಳಂತೆ ಕಣ್ಣರೆಯಾದರೆ! ಅಬ್ಬಾ ಈ 
ರಾಕ್ಷಸನು ಎಷ್ಟು ಬಲಶಾಲಿ! ಪರರನ್ನು ಕೊಲ್ಲುವುದೆಂದರೆ ಇವನಿಗೊಂದು 
ಆನಂದಕರವಾದ ಆಟವಾಯಿತಲ್ಲ] (17-18). ಆಹಾ! ಎಂತಹ 
ದೌಷ್ಟೃವಿದು! ತನ್ನ ಕೆಟ್ಟನಡತೆಗಾಗಿ ಈ ರಾಕ್ಷಸನಿಗೆ ಹೇಸಿಕೆಯೂ ಆಗದಲ್ಲ 
ಈ ದುರಾತ್ಮನು ತಪೋಬಲದಿಂದ ಅದ್ಭುತ ಪರಾಕ್ರಮವನ್ನು ಸಂಪಾದಿಸಿದ್ದಾನೆ. 
ಅದೇನೋ ಸರಿ. ಆದರೆ ಪರಸಿ ಬ ೀಯರಮೇಲಲೆ ಕೈಮಾಡುವುದು ಸರ್ವಥಾ 
ಆಯುಕ್ತ. ಈ ಅಧಮನು ಪರವನಿತೆಯರಲ್ಲಿಆಸಕ್ತನಾಗಿದ್ದಾನೆ' ಎಂದು ಆ 
ಸ್ತ್ರೀಯರು ಗೋಳಾಡಿದರು (19-20). “ಆದ್ದರಿಂದ ಒಂದಲ್ಲ ಒಂದು 
ದಿನ ಸ್ವೀನಿಮಿತ್ತವಾಗಿಯೇ ಈತನು ಸಾಯುವನು!” ಎಂದು ಪತಿವ್ರತೆಯರಾದ 
ಆ ಸಾಧ್ವಿಯರು ನುಡಿದರು. ಒಡನೆಯೇ ದೇವದುಂದುಭಿಗಳು 
ಮೊಳಗಿದವು. ಆಕಾಶದಿಂದ ಹೂಮಳೆ ಸುರಿಯಿತು. ಈ ರೀತಿಯಲ್ಲಿ ಆ 


ಖರಶೂರ್ಪಣಖಾದಂಡಕಾನಿವಾಸಾದೇಶಃ 185 
ಪತಿವ್ರತಾಭಿಃ ಸಾಧ್ವೀಭಿರ್ಬಭೂವ ವಿಮನಾ ಇವ | 


ಏವಂ ವಿಲಿಪಿತಂ ತಾಸಾಂ ಶೃಣ್ವನ್‌ ರಾಕ್ಷಸಪುಂಗವಃ ॥ 23 
ಪ್ರವಿವೇಶ ಪುರೀಂ ಲಂಕಾಂ ಪೂಜ್ಯಮಾನೋ ನಿಶಾಚರೈಃ । 

ಏತಸ್ಸಿನ್ನಂತರೇ ಘೋರಾ ರಾಕ್ಷಸೀ ಕಾಮರೂಪಿಣೀ (| 24 
ಸಹಸಾ ಪತಿತಾ ಭೂಮೌ ಭಗಿನೀ ರಾವಣಸ್ವಸಾ । 

ತಾಂ ಸ್ವಸಾರಂ ಸಮುತ್ನಾಪ್ಯ ರಾವಣಃ ಪರಿಸಾಂತ್ಸ ಯನ್‌ ॥ 25 


ಅಬ್ರವೀತ್‌ ಕಿಮಿದಂ ಭದ್ರೇ ವಕ್ತುಕಾಮಾಸಿ ಮೇ ದ್ರುತಮ್‌ । 
ಸಾ ಬಾಷ್ಟಪರಿರುದ್ದಾಶ್ಷೀ ರಕ್ತಾಕ್ಷೀ ವಾಕ್ಯಮಬ್ರವೀತ್‌ ॥ 26 


ಕೃತಾಸ್ಟಿ ವಿಧವಾ ರಾಜಂಸ್ತ ಆಯಾ ಬಲವತಾ ಬಲಾತ್‌ । 
ಏತೇ ರಾಜಂಸ್ತ್ತ್ರಯಾ ವೀರಾ ದೈತ್ಯಾ ವಿನಿಹತಾ ರಣೇ ॥ 27 


ಕಾಲಕೇಯಾ ಇತಿ ಖ್ಯಾತಾಃ ಸಹಸ್ರಾಣಿ ಚತುರ್ದಶ | 
ಪ್ರಾಣೇಭ್ಯೋ ಪಿ ಗರೀಯಾನ್‌ ಮೇ ತತ್ರ ಭರ್ತಾ ಮಹಾಬಲಃ ॥! 28 


ಗರತಿಯರು ಶಪಿಸಲಾಗಿ, ರಾವಣನು ಕಳೆಗುಂದಿದನು. ಅವನು ಪಿನ್ನನಾದನು 
(21-22). ಆದರೇನು? ಶ್ರೀರಾಮ, ಆ ರಾಕ್ಷಸನು ಸ್ತ್ರೀಯರ ಗೋಳಾಟವನ್ನು 
ಒಂದು ಕಿವಿಯಿಂದ ಕೇಳುತ್ತಲೇ, ಇತ್ತ ಲಂಕಾನಗರವನ್ನು ಪವೇಶಿಸಿದನು. 
ನಗರದಲ್ಲಿದ್ದ ರಾಕ್ಷಸರು ಅವನನ್ನು ಆದರದಿಂದ ಸ್ವಾಗತಿಸಿದರು (23). 
ಅಷ್ಟರಲ್ಲಿ ದಶಗ್ರೀವನ ತಂಗಿಯೂ, ಕಾಮರೂಪಿಣಿಯೂ ಆದ 
ಶೂರ್ಪಣಖೆಯು ಭೀಕರಾಕೃತಿಯಲ್ಲಿ ಬಂದು, ರಾವಣನೆದುರಿಗೆ 
ನೆಲದಮೇಲೆ ಅಡ್ಡಬಿದ್ದಳು. ರಾವಣನು ಅವಳನ್ನೆಬ್ಬಿಸಿ ಸಂತೈಸುತ್ತ "“ತಂಗಿ, 
ಇದೇನು? ಏನು ಹೇಳಬೇಕೆಂದಿರುವೆ? ತಡಮಾಡದೆ ತಿಳಿಸು'' ಎಂದು 
ಕೇಳಿದನು (24-25) ಅವಳ ಕಣ್ಣುಕೆಂಪಡರಿತ್ತು. ಕಂಬನಿ ಸುರಿಯುತ್ತಿತ್ತು. 
ಅವಳು ""ಮಹಾರಾಜ, ನಾನು ವಿಧವೆಯಾದೆನು! ಬಲಶಾಲಿಯಾದ ನೀನೇ 
ಹಠದಿಂದ ಹೀಗೆ ಮಾಡಿದ್ದೀಯೆ! ಕಾಲಕೇಯರೆಂಬ ಹದಿನಾಲ್ಕು ಸಾವಿರ 
ದೈತ್ಯರನ್ನು ಸಂಹರಿಸಿದ್ದೀಯೆ. ಅವರಲ್ಲೊಬ್ಬನಾದ ನನ್ನ ಗಂಡನನ್ನು-ನನ್ನ 
ಪ್ರಾಣಕ್ಕಿಂತಲೂ ಪ್ರಿಯನಾದ ಪತಿಯನ್ನು ವಧಿಸಿದೆಯಲ್ಲ! ಅಣ್ಣನೆಂಬ ಹೆಸರಿನ 


186 ಉತ್ತರಕಾಂಡ 
ಸೋಪಿ ತ್ವಯಾ ಹತಸ್ತಾತ ರಿಪುಣಾ ಭ್ರಾತೃಗೃಧ್ನುನಾ । 


a 


ತ್ವಯಾಸ್ಟಿ ನೆಹತಾ ರಾಜನ್‌ ಸ್ವಯಮೇವ ಹಿ ಬಂಧುನಾ ॥ 29 


ರಾಜನ್‌ ವೈಧವ್ಯಶಬ್ದಂ ಚ ಭೋಕ್ಷಾಾಮಿ ತ್ವತ್ಕೃತೇ ಹ್ಯಹಮ್‌ । 
ನನು ನಾಮ ತ ಯಾ ರಕ್ಷ್ಯೋ ಜಾಮಾತಾ ಸಮರೇಷಪಿ | 30 


ಸ ತ್ವಯಾ ನಿಹತೋ ಯುದ್ಧೇ ಸ್ವಯಮೇವ ನ ಲಜ್ಜಸೇ | 
ಏವಮುಕ್ತೋ ದಶಗ್ರೀವೋ ಭಗಿನ್ಯಾಕ್ರೋಶಮಾನಯಾ ॥ 31 


ಅಬ್ರವೀತ್‌ ಸಾಂತ್ವಯಿತ್ವಾ ತಾಂ ಸಾಮಪೂರ್ವಮಿದಂ ವಚಃ । 
ಅಲಂ ವತ್ತೇ ರುದಿತ್ವಾ ತೇ ನ ಭೇತವ್ಯಂ ಚ ಸರ್ವಶಃ ॥ 32 


ದಾನಮಾನಪ್ರಸಾದೈಸ್ತ್ವಾಂ ತೋಷಯಿಷ್ಯಾಮಿ ಯತ್ನತಃ | 
ಯುದ್ಧಪ್ರಮತ್ತೋ ವ್ಯಾಕ್ಷಿಪ್ತೋ ಜಯಕಾಕ್ಷೀ ಕ್ಷಿಪನ್‌ ಶರಾನ್‌ ॥ 33 


ನಾವಗಚ್ಚಾಮಿ ಯುದ್ದೇಷು ಸ್ಥಾ ಎನ್‌ ಪರಾನ್‌ ವಾಪ್ಯಹಂ ಶುಭೇ । 
ಜಾಮಾತರಂ ನ ಜಾನೇ ಸ್ಮ ಪ್ರಹರನ್‌ಯುದ್ಧ ದುರ್ಮದಃ ॥ 34 


ನಿನ್ನಿಂದ ನನಗೆ "ಮುಂಡೆ' ಎಂಬ ಬಿರುದು ಬಂದಿತು! ಎಂತಹ ಸಮರ 
ಒದಗಿದರೂ ಮನೆಯ ಅಳಿಯನನ್ನುನೀನು ರಕ್ಷಿಸಬೇಕಲ್ಲವೆ? ಅದನ್ನು ಬಿಟ್ಟು 
ನೀನೇ ನಿನ್ನ ಕೈಯಿಂದ ಅವನನ್ನು ಕೂಂದೆಯಲ್ಲ! ನಿನಗೆ ನಾಚಿಕೆ ಇಲ್ಲವ?'' 
ಎಂದಳು (30-31). ಹೀಗೆ ಆಕ್ರೋಶದಿಂದ ಶೂರ್ಪಣಖೆಯು 
ಕೂಗಾಡುತ್ತಿರಲು, ರಾವಣನು ಅವಳನ್ನು ಸಮಾಧಾನಪಡಿಸುತ್ತ ಸಾಮದಿಂದ 
""ವತ್ತೈ ಅಳಬೇಡ, ಹೆದರಬೇಡ. ನಿನಗೆ ಏನು ಬೇಕಾದರೂ ಕೊಡುವೆನು. 
ಆದರದಿಂದ ನೋಡಿಕೊಳ್ಳುವೆನು. ನಿನ್ನ ಮನಕ್ಕೆ ಚ್ಯುತಿಯಿಲ್ಲದಂತೆ 
ಗೌರವಿಸುವ ಭಾರ ನನ್ನದು. ತಂಗಿ, ನಾನು ರಣಭೂಮಿಯಲ್ಲಿನುಗ್ಗಿದಾಗ 
ಮೈಮೇಲೆ ಪ್ರಜ್ಞೆಯೇ ಇರುವುದಿಲ್ಲ ಮನಸ್ಸು ವಿಕ್ಷಿಪ್ತವಾಗಿರುತ್ತದೆ. 
ಎಜಯವೊಂದೇ ನನ್ನಗುರಿಯಾಗಿರುತ್ತದೆ (32-33) ಶರಗಳನ್ನು ಒಂದೇ 
ಸಮನೆ ತೂರುತ್ತಿರುವೆನೇ ಹೊರತು, ನನ್ನವರು ಯಾರು, ಪರರು ಯಾರು- 
ಎಂಬ ಅರಿವೇ ನನಗಿರುವುದಿಲ್ಲ! ತಂಗಿ, ಯುದ್ಧೋನ್ನತ್ತನಾದ ನನಗೆ ಮನೆಯ 


ಖರಶೂರ್ಪಣಖಾದಂಡಕಾನಿವಾಸಾದೇಶಃ 187 
ತೇನಾಸೌ ನಿಹತಃ ಸಂಖ್ಯೇ ಮಯಾ ಭರ್ತಾ ತವ ಸ್ವಸಃ [ 


ಅಸ್ಮಿನ್‌ ಕಾಲೇ ತು ಯತ್ನಾಪ್ರಂ ತತ್ಕರಿಷ್ಯಾಮಿ ತೇ ಹಿತಮ್‌ ॥ 35 
ಭ್ರಾತುರೈಶ್ವರ್ಯಯುಕ್ತಸ್ಯ ಖರಸ್ಯ ವಸ ಪಾರ್ಶ್ವತಃ । 

ಚತುರ್ದಶಾನಾಂ ಭ್ರಾತಾ ತೇ ಸಹಸ್ರಾಣಾಂ ಭವಿಷ್ಯತಿ ॥ 36 
ಪ್ರಭುಃ ಪ್ರಯಾಣೇ ದಾನೇ ಚ ರಾಕ್ಷಸಾನಾಂ ಮಹಾಬಲಃ | 

ತತ್ರ ಮಾತೃಷ್ಟಸೇಯಸ್ತೇ ಭ್ರಾತಾಯಂ ವೈ ಖರಃ ಪ್ರಭುಃ ॥ 37 
ಭವಿಷ್ಯತಿ ತವಾದೇಶಂ ಸದಾ ಕುರ್ವನ್ನಿಶಾಚರಃ | 

ಶೀಘ್ರಂ ಗಚ್ಛತ್ಸಯಂ ವೀರೋ ದಂಡಕಾನ್‌ ಪರಿರಕ್ಷಿತುಮ್‌ ॥ 38 
ದೂಷಣೋತಸ್ಯ ಬಲಾಧ್ಯಕ್ಷೋ ಭವಿಷ್ಯತಿ ಮಹಾಬಲಃ । 

ತತ್ರ ತೇ ವಚನಂ ಶೂರಃ ಕರಿಷ್ಕತಿ ಸದಾ ಖರಃ ॥ 39 
ರಕ್ಷಸಾಂ ಕಾಮರೂಪಾಣಾಂ ಪ್ರಭುರೇಷ ಭವಿಷ್ಯತಿ । 

ಏವಮುಕ್ತ್ವಾ ದಶಗ್ರೀವಃ ಸೈನ್ಯಮಸ್ಯಾದಿದೇಶ ಹ ॥ 40 


ನಾನು ಕೊಂದುಬಿಟ್ಟೆನೆಂದು ಕಾಣುತ್ತದೆ! ಆದದ್ದು ಆಗಿಹೋಯಿತು. ಈ 
ಸಂದರ್ಭದಲ್ಲಿಇನ್ನುನಿನಗೆ ಹಿತಕರವಾದುದನ್ನು ಕೈಗೊಳ್ಳುವೆನು (34-35). 
ನಮ್ಮ ಸೋದರನಾದ ಖರನು ಐಶ್ವ ರ್ಯಯುಕ್ತನಾಗಿದ್ದಾನೆ. ನೀನು ಆತನ 
ಬಳಿಯಲ್ಲಿ ವಾಸವಾಗಿರು. ಆತನನ್ನು ಹದಿನಾಲ್ಕು ಸಾವಿರ ರಾಕ್ಷಸ ಸೇನೆಗಳಿಗೆ 
ಅಧಿಪತಿಯನ್ನಾಗಿ ಮಾಡುವೆನು. ಬಲಶಾಲಿಯಾದ ಖರನು ಆ ಯೋಧರನ್ನು 
ಕರೆದೊಯ್ದು ಅವರಿಗೆ ವೇತನವನ್ನಿತ್ತು ಪೋಷಿಸಲು ಸಮರ್ಥನಾಗಿದ್ದಾನೆ. 
ನಮ್ಮ ಚಿಕ್ಕಮ್ಮನ ಮಗನಾದ ಖರನು ಬಹಳ ದಕ್ಷ (36-37). ಆತನು ನಿನ್ನ 
ಆಜ್ಞೆಯನ್ನು ತಪ್ಪದೆ ಪಾಲಿಸುವನು. ಆ ವೀರನು ಕೂಡಲೇ ಹೋಗಿ 
ದಂಡಕಾರಣ್ಯವನ್ನು ರಕ್ಷಿಸುತ್ತಿರಲಿ. ಪರಾಕ್ರಮಿಯಾದ ದೂಷಣನು ಖರನ 
ಸೇನಾಪತಿಯಾಗಿರಲಿ. ತಂಗಿ-ಶೂರ್ಪಣಖೆ, ಆ ದಂಡಕಾರಣ್ಯದಲ್ಲಿಖರನು 
ನಿನ್ನ ಆದೇಶವನ್ನುಮೀರದೆ ನಡೆದುಕೊಳ್ಳಲಿ (38-39). ಕಾಮರೂಪಿಗಳಾದ 
ರಾಕ್ಷಸರಿಗೆ ಆತನನ್ನು ಪ್ರಭುವಾಗಿ ನಿಯಮಿಸುತ್ತೇನೆ'' ಎಂದು ಕೇಳಿದನು. 


188 ಉತ್ತರಕಾಂಡ 
ಚತುರ್ದಶ ಸಹಸ್ರಾಣಿ ರಕ್ಷಸಾಂ ವೀರ್ಯಶಾಲಿನಾಮ್‌ | 


ಸ ತೈಃ ಪರಿವೃತಃ ಸರ್ವೆ ರಾಕ್ಷಸೈರ್ಫೊೋೋರದರ್ಶನೈಃ || 41 
ಅಗಚ್ಛತ ಖರಃ ಶೀಘ್ರಂ ದಂಡಕಾನಕುತೋಭಯಃ । 
ಸ ತತ್ರ ಕಾರಯಾಮಾಸ ರಾಜ್ಯಂ ನಿಹತಕಂಟಿಕಮ್‌ ॥ 42 


ಸಾ ಚ ಶೂರ್ಪಣಖಾ ತತ್ರ ನ್ಯವಸದ್ದಂಡಕಾವನೇ ॥ 
ಇತಿ ಶ್ರೀಮದ್ಯಾಮಾಯಣೇ ಉತ್ತರಕಾಂಡೇ ಚತುರ್ವಿಂಶಃ ಸರ್ಗಃ 


ರಾಕ್ಷಸರು ಖರನೊಡನೆ ಹೋಗಬೇಕೆಂದು ನಿಯಮಿಸಿದನು (40). 
ಘೋರರೂಪಿಗಳಾದ ಆ ರಾಕ್ಷಸಯೋಧರೊಡನೆ ಶೀಘ್ರವಾಗಿ ಹೊರಟು, 
ಖರನು ನಿರ್ಭೀತಿಯಿಂದ ದಂಡಕಾರಣ್ಯಕ್ಕೆ ಹೋದನು. ಅಲ್ಲಿ ವಿರೋಧಿ 
ಗಳನ್ನು ಸದೆಬಡಿದು ಒಂದು ಪ್ರದೇಶದಲ್ಲಿ ರಾಜ್ಯವನ್ನು ಸ್ಥಾಪಿಸಿಕೊಂಡು 
ಬೀಡುಬಿಟ್ಟನು. ಶೂರ್ಪಣಖೆಯೂ ಹೋಗಿ ಖರನೊಡನೆ ದಂಡಕಾರಣ್ಯದಲ್ಲಿ 
ನೆಲೆಸಿದಳು (41-42). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಇಪತ್ತು ನಾಲ್ಕನೆಯ 
ಸರ್ಗ 


ಪಂಚಿವಿಂಶಃ ಸರ್ಗಃ 
ಮಧುವಧವಾರಣಮ್‌ 


ಸತು ದತ್ವಾ ದಶಗ್ರೀವೋ ವನಂ ಘೋರಂ ಖರಸ್ಯ ತತ್‌ । 
ಭಗಿನೀಂ ಚ ಸಮಾಶ್ವಾಸ್ಯ ಹೃಷ್ಟಃ ಸ್ವಸ್ಥತರೋ$ ಭವತ್‌ || 1 


ತತೋ ನಿಕುಂಭಿಲಾ ನಾಮ ಲಂಕೋಪವನಮುತ್ತಮಮ್‌ । 
ತದ್ರಾಕ್ಷಸೇಂದ್ರೋ ಬಲವಾನ್‌ ಪ್ರವಿವೇಶ ಸಹಾನುಗಃ ॥ 2 


ತತೋ ಯೂಪಶತಾಕೀರ್ಣಂ ಸೌಮ್ಯ ಚೈತ್ಯೋಪಶೋಭಿತಮ್‌ । 
ದದರ್ಶ ವಿಷ್ಠಿತಂ ಯಜ್ಞಂ ಶ್ರಿಯಾ ಸಂಪ್ರಜ್ವಲನ್ನಿವ ॥ 3 


ತತಃ ಕೃಷಾಜಿನಧರಂ ಕಮಂಡಲುಶಿಖಾಧ್ವಜಮ್‌ । 
ದದರ್ಶ ಸ್ವಸುತಂ ತತ್ರ ಮೇಘನಾದಂ ಭಯಾವಹಮ್‌ ॥ 4 


ಸರ್ಗ 25 
ಸೋದರಿಯಾದ ಕುಂಭೀನಸಿಯನ್ನು ಮಧುವೆಂಬ ರಾಕ್ಷನನು 
ಅಪಹರಿಸಿದ್ದಾನೆಂದು ವಿಭೀಷಣನು ರಾವಣನಿಗೆ ತಿಳಿಸುವುದು. ರಾವಣನು 
ಮಧುವನ್ನು ವಧಿಸಲು ಹೋಗುವುದು. ಕುಂಬೀನಸಿಯು ಅವನನ್ನು 
ತಡೆಯುವುದು. 
ಶ್ರೀರಾಮ, ಈ ರೀತಿಯಲ್ಲಿ ದಶಗ್ರೀವನು ಘೋರವಾದ ರಾಕ್ಷಸ 
ಸೇನೆಯ ಒಂದು ಭಾಗವನ್ನು ಖರನ ವಶಕ್ಕೆ ಒಪ್ಪಿಸಿದನಲ್ಲದೆ, ತಂಗಿಯಾದ 
ಶೂರ್ಪಣಖೆಯನ್ನು ಸಂತೈಸಿದನು. ಆಗ ಅವನ ಮನಸಿಗೆ ನೆಮ್ಮದಿಯೆನಿಸಿತು. 
ಅನಂತರ ಆ ರಾಕ್ಷಸೇಂದ್ರನು ನಿಕುಂಭಿಳೆಯೆಂಬ ಲಂಕೋಪವನಕ್ಕೆ 
ಪರಿವಾರಸಮೇತನಾಗಿ ಹೋದನು (1-2). ಅಲ್ಲಿ ಸೌಮ್ಯವಾದ 
ದೇವಾಲಯದೆದುರಿಗೆ ನೂರಾರು ಯೂಪಸ್ತಂಭಗಳಿಂದ ಯುಕ್ತವಾದ 
ಒಂದು ಯಾಗವು ನಡೆಯುತ್ತಿತ್ತು. ರಾವಣನು ವೈಭವದಿಂದ ಹೋಗಿ ಅದನ್ನು 


10 ಉತ್ತರಕಾಂಡ 
ತಂ ಸಮಾಸಾದ್ಯ ಲಂಕೇಶಃ ಪರಿಷ್ಟಜ್ಯಾಥ ಬಾಹುಭಿಃ । 


ಅಬ್ರವೀತ್‌ ಕಿಮಿದಂ ವತ್ಸ ವರ್ತಸೇ ಬ್ರೂಹಿ ತತ್ತ್ವತಃ ॥ 5 

ಉಶನಾ ತ್ವಬ್ರವೀತ್ತತ್ರ ಯಜ್ಞಸಂಪತ್ತಮೃದ್ದಯೇ । 

ರಾವಣಂ `ಾಕ್ಷಸಶ್ರೆ ಷಂ ದ್ವಿ 'ಜಶ್ರೆ ಷಷ್ಠೋ ಮಹಾತಪಾಃ ॥ 6 

ಅಹಮಾಖ್ಯಾಮಿ ತೇ ರಾಜನ್‌ ಶ್ರೂಯತಾಂ ಸರ್ವಮೇವ ತತ್‌ | 

ಯಜ್ಞಾಸ್ತೇ ಸಪ್ತ ಪುತ್ರೇಣ ಪ್ರಾಪ್ತಾಃ ಸುಬಹುವಿಸ್ತರಾಃ ॥ 7 
ದೌ ಎಂ ಇದಿ ಇದಿ ಇದಿ 

ಅಗ್ನಿಷ್ಟೋಮೋತ ಶ್ಚಮೇಧಶ್ಚ ಯಜ್ಞೋ ಬಹುಸುವರ್ಣಕಃ । 

ರಾಜಸೂಯಸ್ತಥಾ ಯಜ್ಞೋ ಗೋಮೇಧೋ ವೈಷ್ಣವಸ್ತಥಾ [ 8 

ಮಾಹೇಶ್ವರೇ ಪ್ರವೃತ್ತೇ ತು ಯಜ್ಞೇ ಪುಂಭಿಃ ಸುದುರ್ಲಭೇ । 

ವರಾಂಸ್ತೇ ಲಬ್ದವಾನ್‌ ಪುತ್ರಃ ಸಾಕ್ಷಾತ್‌ ಪಶುಪತೇರಿಹ ॥ 9 


ಕಾಮಗಂ ಸ್ಯಂದನಂ ದಿವ್ಯಮಂತರಿಕ್ಷಚರಂ ಧ್ರುವಮ್‌ | 
ಮಾಯಾಂ ಚ ತಾಮಸೀಂ ನಾಮ ಯಯಾ ಸಂಪದ್ಯ ತೇ ತಮಃ॥ 10 


ಸಾವು ನ ಮಾನಾರ ಪಾನ್‌ 
ಶಿಖೆಯಲ್ಲಿ ಬಿಡಿಸಿ ಕಮಂಡಲು ದಂಡಧ್ವಜಗಳನ್ನು ಹಿಡಿದು 
ಯಜ್ಞದೀಕ್ಷಿತನಾಗಿರುವದನ್ನು ರಾವಣನು ಕಂಡನು (3-4). ಲಂಕೇಶ್ವರನು 
ಪುತ್ರನ ಬಳಿಗೆ ಹೋಗಿ ಅವನನ್ನು ಆಲಿಂಗಿಸಿಕೊಂಡು ""ವತ್ಸ ಇದೇನು? 
ಏನು ಮಾಡುತ್ತಿರುವೆ?'' ಎಂದು ಕೇಳಿದನು. ಆಗ ಯಜ್ಞವು ಸಾಂಗವಾಗಿ 
ನೆರವೇರುವುದಕ್ಕಾಗಿ ಮೇಘನಾದನು ಮೌನವ್ರತವನ್ನು ತ್ಯಜಿಸದಿರಲೆಂಬ 
ಉದ್ದೇಶದಿಂದ, ತಪಸ್ವಿಯೂ ದ್ವಿಜೋತ್ತಮನೂ ಆದ ಶುಕ್ರಾಚಾರ್ಯನು 
ಹೀಗೆಂದನು (5-6). "ಮಹಾರಾಜ, ಆ ಎಷಯವನ್ನುನಾನು ಹೇಳುತ್ತೇನೆ, 
ಕೇಳು: ನಿನ್ನ ಪುತ್ರನು ಬಹು ವಿಸೃ್ಪತವಾದ ಸಪ್ತಯಜ್ಞಗಳನ್ನು ನಡೆಸಿದಾನೆ. 
ಅಗ್ನಿಷ್ಟೋಮ, ಅಶ್ವಮೇಧ, ಬಹುಸುವರ್ಣಕ, ರಾಜಸೂಯ, ಗೋಮೇಧ, 
ವೈಷ್ಣವ- ಎಂಬ ಯಾಗಗಳನ್ನು ನಡೆಸಿ ಮಾಹೇಶ್ವರಯಾಗವನ್ನಾ ರಂಭಿಸಿದನು. 
ಈ ಯಾಗವು ಕಷ್ಟಸಾಧ್ಯವಾದುದು. ಈ ಯಾಗದಲ್ಲಿ ಸಾಕ್ಷಾತ್‌ ಶಿವನಿಂದ 
ನಿನ್ನ ಪುತ್ರನು ವರವನ್ನು ಪಡೆದಿದ್ದಾನೆ (7-9). ಅಂತರಿಕ್ಷದಲ್ಲಿಸಂಚರಿಸಬಲ್ಲ 


ಮಧುವಧವಾರಣಮ್‌ 191 
ಏತಯಾ ಕಿಲ ಸಂಗ್ರಾಮೇ ಮಾಯಯಾ ರಾಕ್ಷಸೇಶ್ವರ । 


ಪ್ರಯುಕ್ತಯಾ ಗತಿಃ: ಶಕ್ಯಾ ನ ಹಿ ಜ್ಞಾತುಂ ಸುರಾಸುರೈಃ || 11 
ಅಕ್ಷಯಾವಿಷುಧೀ ಬಾಣೈಶ್ಚಾಪಂ ಚಾಪಿ ಸುದುರ್ಜಯಮ್‌ । 

ಅಸ್ತಂ ಚ ಬಲವದ್ರಾ ್ರಾಜನ್‌ಶತ್ರುವಿಧ್ದ ಸನಂ ರಣೇ ॥ 12 
ಏತಾನ್‌ ಸರ್ವಾನ್‌ ವರಾನ್‌ ಲಬ್ಧ್ವಾ ಪುತ್ರಸ್ತೇಯಂ ದಶಾನನ । 

ಅದ್ಯ ಯಜ್ಞಸಮಾಪ್ತೌ ಚ ತ್ವಾಂ ದಿದ್ದೆಕುಃ ಸ್ಥಿ ಸತೋ ಹ್ಯಹಮ್‌ ॥ 13 
ತತೋ ಬ್ರವೀದ್ದಶಗ್ರೀವೋ ನ ಶೋಭನಮಿದಂ ಕೃತಮ್‌ | 

ಪೂಜಿತಾಃ ಶತ್ರವೋ ಯಸ್ಮಾದ್‌ದ್ರವೈೆ ರಿಂದ್ರಪುರೋಗಮಾಃ || 14 
ಏಹೀದಾನೀಂ ಕೃತಂ ಎದ್ದಿ ಸುಕೃತಂ ತನ್ನ ಸಂಶಯಃ । 

ಆಗಚ್ಛ ಸೌಮ್ಯ ಗಚ್ಛಾಮ ಸ್ವ ಸ ಮೇವ ಭವನಂ ಪ್ರತಿ ॥ 1S 
ತತೋ ಗತ್ವಾ ದಶಗ್ರೀವಃ ಸಪುತ್ರಃ ಸವಿಭೀಷಣಃ | 
ಸ್ಲೀಯೋತವತಾರಯಾಮಾಸ ಸರ್ವಾಸ್ತಾ ಬಾಷ್ಟಗದ್ದದಾಃ || 16 


ಕಾಮಗಾಮಿಯಾದ ರಥವನ್ನೂ ತಾಮಸಿಯೆಂಬ ಮೌಯಾಶ್ವೌಯೆನ್ನೊ 
ಪಡೆದಿದ್ದಾನೆ. ಈ ಮಾಯಾಶಕ್ತಿಯಿಂದ, ರಾಕ್ಷಸೇಶ್ವರ, ಶತ್ರುಗಳ ಕಣ್ಣಿಗೆ ಕತ್ತಲೆ 
ಕವಿಯುವಂತೆ ಮಾಡಬಹುದು. ಇದನ್ನು ಪ್ರಯೋಗಿಸತಕ್ಕವನು 
ಎಲ್ಲಿರುವನೆಂದು ತಿಳಿಯಲು ಸುರಾಸುರರಿಗೂ ಶಕ್ಯವಿಲ್ಲ (10-11). ಅಲ್ಲದೆ 
ಬಾಣಗಳಿಂದ ತುಂಬಿರುವ ಅಕ್ಷಯವಾದ ಎರಡು ಬತ್ತಳಿಕೆಯನ್ನೂ 
ದುರ್ಭೇದ್ಯವಾದ ಚಾಪವನ್ನೂ ವೈರಿವಿಧ್ವಂಸಕರವಾದ ಮಂತ್ರಾಸ್ತವನ್ನೂ 
ಮಹೇಶ್ವರನಿಂದ ವರವಾಗಿ ಪಡೆದಿದ್ದಾನೆ. ಈ ಮಾಹೇಶ್ವರಯಾಗವು ಈ 
ದಿನ ಸಮಾಪ್ರವಾದ ಮೇಲೆ ನಾವೀರ್ವರೂ ಬಂದು ನಿನ್ನನ್ನು 
ಕಾಣಬೇಕೆಂದಿದ್ದೆವು'' ಎಂದನು (12-13). ಆಗ ದಶಗ್ರೀವನು ""ನಮ್ಮ 
ವೈರಿಗಳಾದ ಇಂದ್ರಾದಿ ದೇವತೆಗಳನ್ನು ಯಜ್ಞದಲ್ಲಿ ಪೂಜಿಸಿದ್ದು ಮಾತ್ರ 
ಸರಿಯಲ್ಲ!'' ಎಂದು ಉದ್ಧರಿಸಿದನು. ಅನಂತರ ಮೇಘನಾದನ ಕಡೆಗೆ ತಿರುಗಿ 
"ವತ್ಸ ಆದದ್ದಾಯಿತು. ಒಳ್ಳೆಯದೇ ಸರಿ. ಇನ್ನು ಬಾ, ಅರಮನೆಗೆ 
ಹೋಗೋಣ'' ಎಂದು ಹೇಳಿ ಅವನನ್ನು ಕರೆದುಕೊಂಡು ವಿಭೀಷಣನೊಡನೆ 


192 ಉತ್ತರಕಾಂಡ 


ಲಕ್ಷಿಣ್ಯೋ ರತ್ನಭೂತಾಶ್ವ ದೇವದಾನವರಕ್ಷಸಾಮ್‌ । 
ತಸ್ಯ ತಾಸು ಮತಿಂ ಜ್ಞಾತ್ವಾ ಧರ್ಮಾತ್ಮಾ ವಾಕ್ಯಮಬ್ರವೀತ್‌ ॥ 17 


ಈದೃಶೃಸ್ತ್ವಂ ಸಮಾಚಾರೈರ್ಯಶೋ5 ರ್ಥಕುಲನಾಶನೈಃ । 
ಧರ್ಷಣಂ ಜ್ಞಾತಿನಾಂ ಜ್ಞಾತ್ವಾ ಸ್ವಮತೇನ ವಿಚೇಷ್ಟಸೇ ॥ 18 


ಜ್ಞಾತೀಂಸ್ತಾನ್‌ ಧರ್ಷಯಿತ್ವೇಮಾಸ್ತ್ವಯಾನೀತಾಃ ಪರಾಂಗನಾಃ | 
ತ್ವಾಮತಿಕ್ರಮ್ಮ ಮಧುನಾ ರಾಜನ್‌ ಕುಂಭೀನಸೀ ಹೃತಾ ॥ 19 


ರಾವಣಸ್ತ್ವ್ವಬ್ರವೀದ್ವಾಕ್ಯಂ ನಾವಗಚ್ಛಾಮಿ ಕಿಂ ನ್ವಿದಮ್‌ । 
ಕೋs ಯಂ ಯಸ್ತು ತ್ವಯಾಖ್ಯಾತೋ ಮಧುರಿತ್ಯೇವ ನಾಮತಃ ॥ 20 


ವಿಭೀಷಣಸ್ತು ಸಂಕ್ರುದ್ಧೋ ಭ್ರಾತರಂ ವಾಕ್ಯಮಬ್ರವೀತ್‌ | 


ಶ್ರೂಯತಾಮಸ್ಕ ಪಾಪಸ್ಯ ಕರ್ಮಣಃ ಫಲಮಾಗತಮ್‌ ॥ 21 
ಮಾತಾಮಹಸ್ಯ ಯೋತಸ್ಥಾಕಂ ಜ್ಯೇಷ್ಠ್ಮೋ ಭ್ರಾತಾ ಸುಮಾಲಿನಃ | 
ಮಾಲ್ಯವಾನಿತಿ ವಿಖ್ಯಾತೋ ವೃದ್ಧಃ ಪ್ರಾಜ್ಞೋ ನಿಶಾಚರಃ ॥ 22 


ರಾಾರ್ಸಾರ್ಗರ್ಟಾರ್ಟಾರಾಾರ್ಪತಾಸ 
ನಾರೀಮಣಿಗಳನ್ನು ವಿಮಾನದಿಂದ ಕೆಳಗಿಳಿಸಿದನು. ಅವರೆಲ್ಲರೂ 
ಕಂಬನಿಮಿದಿಯುತ್ತಿದ್ದರು. ಧರ್ಮಾತ್ಮನಾದ ವಿಭೀಷಣನಿಗೆ ಅವರು 
ಗೋಚರಿಸಿದರು, ರಾವಣನ ದುರುದ್ದೇಶವನ್ನು ಕಂಡು ವಿಭೀಷಣನು “ಅಣ್ಣ 
ಈ ಬಗೆಯ ನಿನ್ನನಡತೆಯು ನಮ್ಮ ಕೀರ್ತಿಗೆ ಕಳಂಕವನ್ನುತರುತ್ತದೆ. ಇದರಿಂದ 
ನಮ್ಮ ಐಶ್ಚರ್ಯವೂ ಕುಲವೂ ಕ್ಷಯಿಸುತ್ತದೆ. ಈಸಿ ಯರ ಬಂಧುಗಳನ್ನು 
ಪೀಡಿಸುವುದು ಆಯುಕ್ತವೆಂದು ತಿಳಿದಿದ್ದರೂ, ಶಾಸ್ತ್ರಮರ್ಯಾದೆ 
ಯನ್ನುಲ್ಲಂಘಿಸಿ ಮನಬಂದಂತೆ ನಡೆಯುವೆಯಲ್ಲ (16-18). ಇವರ 
ಬಂಧುಗಳನ್ನು ಎದ್ದಂಸಗೊಳಿಸಿ ಈ ಕುಲಾಂಗನೆಯರನ್ನು ಬಲಾತ್ಮರಿಸಿ 
ತಂದಿದ್ದೀಯೆ. ಇಲ್ಲಿ ಏನಾಗಿದೆ ಗೊತ್ತೆ? ಕುಂಭೀನಸಿಯನ್ನು ಮಧುವು 
ಅಪಹರಿಸಿಕೊಂಡು ಹೋದನು!'' ಎಂದನು (19). ಅದನ್ನುಕೇಳಿ ರಾವಣನು 
“ವಿಭೀಷಣ, ಏನು ನೀನು ಹೇಳುತ್ತಿರುವುದು? ನನಗೊಂದೂ 
ಅರ್ಥವಾಗಲಿಲ್ಲ] ಮಧು ಎಂಬ ಯಾರ ಹೆಸರನ್ನೋ ಹೇಳಿದೆಯಲ., 


ಮಧುವಧವಾರಣಮ್‌ 193 
ಪಿತಾ ಜ್ಯೇಷ್ಮೋ ಜನನ್ಯಾ ನೋ ಹ್ಯಸ್ಮಾಕಂ ಚಾರ್ಯಕೋ*ಭವತ್‌ | 


ತಸ್ಯ ಕುಂಭೀನಸೀ ನಾಮ ದುಹಿತುರ್ದುಹಿತಾಭವತ್‌ ॥ 23 
ಮಾತೃಷ್ಟಸುರಥಾಸ್ಕಾಕಂ ಸಾ ಚ ಕನ್ಯಾ ನಲೋದ್ಧವಾ 

ಭವತ ್ಯಸ್ಮಾಕಮೇವೈಷಾ ಭ್ರಾತೃಣಾಂ ಧರ್ಮತಃ ಸ್ಪಸಾ || 24 
ಸಾ ಹೃತಾ ಮಧುನಾ ರಾಜನ್‌ ರಾಕ್ಷಸೇನ ಬಲೀಯಸಾ । 

ಯಜ್ಞಪ್ರವೃತ್ತೇ ಪುತ್ರೇ ತು ಮಯಿ ಚಾಂತರ್ಜಲೋಷಿಶೇ ॥ 25 
ಕುಂಭಕರ್ಣೇ ಮಹಾರಾಜ ನಿದಾ ್ರಿಮನುಭವತ್ಯಥ | 

ನಿಹತ್ಯ ರಾಕ್ಷಸಶ್ರೇಷ್ಠಾನಮಾತ್ಕಾ ನಿಹ ಸಂಮತಾನ್‌ | 26 
ಧರ್ಷಯಿತ್ವಾ ಹೃತಾ ಸಾತು ಗುಪ್ತಾಪ್ಯಂತಃಪುರೇ ತವ । 

ಶ್ರುತ್ವಾಪಿ ತನ್ನಹಾರಾಜ ಕ್ಷಾಂತಮೇವ ಹತೋ ನಸಃ॥ 27 
ಯಸ್ಥಾದವಶ್ಯಂ ದಾತವ್ಯಾ ಕನ್ಯಾ ಭತೆನ್ರೀ ಹಿ ಭ್ರಾತೃಭಿಃ । 

ತದೇತತ್‌ ಕರ್ಮಣೋ ಹೃಸ್ಯ ಫಲಂ ಪಾಪಸ್ಯ ದುರ್ಮುತೇ || 28 


ಯಾರವನು?” ಎಂದು ಕೇಳಿದನು. ವಿಭೀಷಣನು ಸಿಟಿನಿಂದ ಇಂತೆಂದನು: 
“ಮಹಾರಾಜ, ನಿನ್ನ ಪಾಪಕರ್ಮದ ಫಲವು ಹೇಗೆ ಒದಗಿಬಂತೆಂಬುದನ್ನು 
ಕೇಳು! ನಮ್ಮ ಮಾತಾಮಹನಾದ ಸುಮಾಲಿಗೆ ಮಾಲ್ಯವಂತನು ಅಣ್ಣನಷ್ಟೆ 
(26:22). ವೃದ್ಧನೂ. ಪ್ರಾಜ್ಞನೂ. ವಿಖ್ಯಾತನೂ ಆದ ಮಾಲ್ಕವಂತನು ನಮ್ಮ 
ತಾಯಿಗೆ ದೊಡ್ಡಪ /ನಾಗಬೇಕು. ಆದ್ದರಿಂದ ಅವನು ಈ ಪೂಜ್ಯನಾದ 
ಅಜ್ಜನಾಗುತ್ತಾನೆ. "ಅವನ ಮಗಳು "ಅನಲೆ ಅವಳು ನಮ್ಮ ತಾಯಿಗೆ 
ಸೋದರಿಯಾಗುತ್ತಾಳೆ. ಅನಲೆಯ ಮಗಳು ಕುಂಭೀನಸಿ.* ಆಕೆ ಧರ್ಮತಃ 
ನಮ್ಮೆಲ್ಲರಿಗೂ ಭಗಿನಿ (23-24). ಮಹಾರಾಜ, ಪ್ರಬಲನಾದ ಮಧುವೆಂಬ 
ರಾಕ್ಷಸನು ಅವಳನ್ನು ಅಪಹರಿಸಿಕೊಂಡು ಹೋದನು. ಆ ಸಮಯದಲ್ಲಿ 
ನಿನ್ನ ಪುತ್ರನಾದ ಮೇಘನಾದನು ಯಜ್ಞಕಾರ್ಯದಲ್ಲಿ ದೀಕ್ಷಿತನಾಗಿದ್ದನು. 

ಸ ಹಿಂದೆ ಐದನೆಯ ಸರ್ಗದಲ್ಲಿ ಸುಮಾಲಿಯ ಪುತ್ರಿಯೂ ಕೈಕಸಿಯ 
ತಂಗಿಯೂ ಆದ ಕುಂಭೀನಸಿಯೊಬ್ಬಳನ್ನು ಹೇಳಿದೆ. ಈಕೆ ಆ ಕುಂಭೀನಸಿಯಲ್ಲ 
ಇವಳು ಮಾಲ್ಯವಂತನ ಮೊಮ್ಮಗಳು. 


194 ಉತ್ತರಕಾಂಡ 
ಅಸ್ಥಿನ್ನೇವಾಭಿಸಂಪ್ರಾಪ್ತಂ ಲೋಕೇ ವಿದಿತಮಸ್ತು ತೇ | 


ವಎಿಭೀಷಣವಚಃ ಶ್ರುತ್ವಾ ರಾಕ್ಷಸೇಂದ್ರಃ ಸ ರಾವಣಃ ॥ 29 
ದೌರಾತ್ಮ್ಯೇನಾತ್ಮನೋದ್ಧೂತಸ್ತಪ್ಪಾ ೦ಭಾ ಇವ ಸಾಗರಃ । 
ತತೋತಬ್ರವೀದ್ಧಶಗ್ರೀವಃ ಕ್ರುದ್ಧಃ ಸಂರಕ್ತಲೋಚನಃ ॥ 30 
ಕಲ್ಪ್ಯತಾಂ ಮೇ ರಥಃ ಶೀಘ್ರಂ ಶೂರಾಃ ಸಜ್ಜೀಭವಂತು ನಃ । 

ಭ್ರಾತಾ ಮೇ ಕುಂಭಕರ್ಣಶ್ಚ ಯೇ ಚ ಮುಖ್ಯಾ ನಿಶಾಚರಾಃ ॥ 31 


ವಾಹನಾನ್ಯಧಿರೋಹಂತು ನಾನಾಪ್ರಹರಣಾಯುಧಾಃ | 
ಅದ್ಯ ತಂ ಸಮರೇ ಹತ್ವಾ ಮಧುಂ ರಾವಣನಿರ್ಭಯಮ್‌ ॥ 32 


ಸುರಲೋಕಂ ಗಮಿಷ್ಯಾಮಿ ಯುದ್ಧಾಕಾಂಕ್ಷೀ ಸುಹೃದ್ವೃತಃ । 


ಲ ಮಲ 


ಅಕ್ಷೌಹಿಣೀಸಹಸ್ರಾಣಿ ಚತ್ವಾರ್ಯಗ್ರ್ಯಾಣಿ ರಕ್ಷಸಾಮ್‌ ॥ 33 


ನಾನಾಪ್ರಹರಣಾನ್ಯಾಶು ನಿರ್ಯಯುರ್ಯುದ್ಧಕಾಂಕ್ಷಿಣಾಮ್‌ । 
ಲು 
ಇಂದ್ರಜಿತ್ವಿಗ್ರಜಿತ್‌ ಸೈನ್ಯಾತ್‌ ಸೈನಿಕಾನ್‌ ಪರಿಗೃಹ್ಯ ಚ ॥ 34 


ನಿದ್ರಿಸುತ್ತಿದ್ದನು! ರಾಕ್ಷಸಶ್ರೇಷ್ಠರಾದ ಅಮಾತ್ಯರನ್ನು ಸಂಹರಿಸಿ, ನಿನ್ನ 
ಅಂತಃಪುರದಲ್ಲಿ ರಕ್ಷಿತಳಾಗಿದ್ದ ಕುಂಭೀನಸಿಯನ್ನು ಆ ರಾಕ್ಷಸನು ಒಯ್ದಿದಾನೆ. 
ಈ ವೃತ್ತಾ ಂತವನ್ನು ಆಮೇಲೆ ಕೇಳಿಯೂ ನಾವು ಸುಮ್ಮನಾದೆವು. ಅವನನ್ನು 
ಕೊಲ್ಲಲಿಲ್ಲ(26-27). ಏಕೆಂದರೆ, ಹೇಗಿದ್ದರೂ ಆ ಕನ್ಶೆಯನ್ನು ಭ್ರಾತೃಗಳಾದ 
ನಾವು ವರನೊಬ್ಬನಿಗೆ ಮದುವೆ ಮಾಡಿಕೊಡಬೇಕಲ್ಲವೆ? ಒಟ್ಟಿನಲ್ಲಿ ಇದೆಲ್ಲವೂ 
ನಿನ್ನಪಾಪಕರ್ಮದ ಫಲ! ಈಗಲೇ ಇದು ಫಲವನ್ನು ಕೊಡಲಾರಂಭಿಸಿತೆಂದು 
ತಿಳಿ” ಎಂದು ಹೇಳಿದನು (28-29). ವಿಭೀಷಣನ ವಚನವನಾಗಲಿ 
ರಾವಣನು ಕುದಿಯುವ ಸಮುದ್ರದಂತಾದನು. ದೌರ್ಜನ್ಯವೇ ಅವನನ್ನು 
ಮತ್ತಷ್ಟು ಕೆರಳಿಸಿತು. ಕಣ್ಣುಗಳು ಕೆಂಪಡರಿದವು. ಅವನು ರೋಷಾವಿಷನಾಗಿ 
""ಸಿದ್ಧವಾಗಲಿ ನನ್ನ ರಥ! ಶೂರರೆಲ್ಲರೂ ಯುದ್ಧಸನ್ನದ್ಧರಾಗಿ ಹೊರಡಲಿ. 
ನನ್ನ ತಮ್ಮನಾದ ಕುಂಭಕರ್ಣನೂ ಇತರ ವೀರಯೋಧರೂ 
ಎವಿಧಾಯುಧಗಳನ್ನು ಧರಿಸ್ಥಿ ವಾಹನಗಳನ್ನೇರಲಿ (30-31). ಈ 


ಮಧುವಧವಾರಣಮ್‌ 195 


ಜಗಾಮ ರಾವಣೋ ಮಧ್ಯೇ ಕುಂಭಕರ್ಣಶ್ಚ ಪೃಷ್ಠತಃ 
ವಿಭೀಷಣಶ್ವ ಧರ್ಮಾತ್ಮಾ ಲಂಕಾಯಾಂ ಧರ್ಮಮಾಚರತ್‌ ॥ 356 


ಶೇಷಾಃ ಸರ್ವೇ ಮಹಾಭಾಗಾ ಯಯುರ್ಮಧುಪುರಂ ಪ್ರತಿ । 
ಖರೈರುಷ್ಟೆ ಟರ್ಹಯೈರ್ದಿಪೈಃ ಶಿಂಶುಮಾರೈರ್ಮಹೋರಗೈಃ Il 36 


ರಾಕ್ಷಸಾಃ ಪ್ರಯಯುಃ ಸರ್ವೇ ಕೃತ್ವಾಕಾಶಂ ನಿರಂತರಮ್‌ | 


ದೈತ್ಯಾಶ್ಚ ಶತಶಸ್ತತ್ರ ಕೃತವೈರಾಶ್ಚ ದೈವತೈಃ । 37 
ರಾವಣಂ ಪ್ರೇಕ್ಷ್ಯ ಗಚ್ಛಂತಮನ್ವಗಚ್ಛನ್‌ ಹಿ ಪೃಷ್ಠತಃ । 

ಸ ತು ಗತ್ವಾ ಮಧುಪರಂ ಪ್ರವಿಶ್ಯ ಚ ದಶಾನನಃ ॥ 38 
ನ ದದರ್ಶ ಮಧುಂ ತತ್ರ ಭಗಿನೀಂ ತತ್ರ ದೃಷವಾನ್‌ । 

ಸಾ ಚ ಪ್ರಹ್ವಾಂಜಲಿರ್ಭೂತ್ವಾ ಶಿರಸಾ ಚರಣೌ ಗತಾ ॥ 39 


ತಸ್ಯ ರಾಕ್ಷಸರಾಜಸ್ಯ ತ್ರಸ್ತಾ ಕುಂಭೀನಸೀ ತದಾ | 
ತಾಂ ಸಮುತ್ನಾಪಯಾಮಾಸ ನ ಭೇತವ್ಯಮಿತಿ ಬ್ರುವನ್‌ ॥ 40 





ರಾವಣನಿಗೂ ಹೆದರದ ಮಧುವೆಂಬವನು ಯಾವನು? ಅವವನ್ನು ಈಗಲೇ 

ವಧಿಸಿ ದೇವಲೋಕ್ಕೆ ಧಾಳಿಯಿಡುವೆನು| ನನ್ನ ಪರಿವಾರದೊಂದಿಗೆ 
ನುಗ್ಗುವೆನು'' ಎಂದು ಅಬ್ಬರಿಸಿದನು. ಯುದ್ದೋತ್ಸಾಹಿಗಳಾದ ನಾಲ್ಕುಸಾವಿರ 
ಅಕ್ಷಾಹಿಣೀ ಬಲಗಳು ಹೊರಟವು. ಇಂದ್ರಜಿತು ಸೇನಾಗ್ರಣಿಯಾಗಿ ಸೈನಿಕರನ್ನು 
ಕರೆದುಕೊಂಡು ಸಾಗಿದನು (32-33). ಸೇನಾಮಧ್ಯದಲ್ಲಿರಾವಣನಿದ್ದನು. 

ಅವನ ಹಿಂದೆ ಕುಂಭಕರ್ಣನಿದ್ದನು. ಧರ್ಮಾತ್ಮನಾದ ವಿಭೀಷಣನಾದರೋ 
ಧರ್ಮಕಾರ್ಯದಲ್ಲಿ ನಿರತನಾಗಿ ಲಂಕೆಯಲ್ಲೇ ಉಳಿದನು. ಉಳಿದ 
ರಾಕ್ಷಸರೆಲ್ಲರೂ ಖರ, ಉಷ್ಟ್ರ, ಅಶ್ವ, ಮೊಸಳೆ, ಮಹೋರಗ- ಮುಂತಾದ 
ವಾಹನಗಳನ್ನೇರಿ ಗಗನಮಾರ್ಗದಲ್ಲಿ ಕಿಕ್ಕಿರಿದು ನಡೆದರು (34-36). 

ದೇವತೆಗಳೊಡನೆ ವೈರವನ್ನು ಬೆಳೆಸಿದ ಬಹುಮಂದಿ ರಾಕಸರು ಇದೇ 
ಸಮಯವೆಂದು ರಾವಣನ್ನು ಹಿಂಬಾಲಿಸಿದರು. ಶ್ರೀರಾಮ, ಈ ಪಕಾರದಲ್ಲಿ 
ದಶಗ್ರೀವನು ಮಧುಪುರಕ್ಕೆ ಹೋಗಿ ಅರಮನೆಯನ್ನು ನುಗ್ಗಿದರೂ ಮಧುವು 
ಗೋಚರಿಸಲಿಲ್ಲ ತನ್ನ ತಂಗಿಯಾದ ಕುಂಭೀನಸಿಯು ಕಾಣಿಸಿಕೊಂಡಳು. 

ಅವಳು ಕೈಮುಗಿದುಕೊಂಡು ರಾವಣನ ಪಾದಗಳಿಗೆ ತಲೆಬಾಗಿ ವಂದಿಸಿದಳು 


196 ಉತ್ತರಕಾಂಡ 
ರಾವಣೋ ರಾಕ್ಷಸಶ್ರೇಷ್ಠಃ ಕಿಂ ಚಾಪಿ ಕರವಾಣಿ ತೇ । 


ಸಾಬ್ರವೀದ್ಯದಿ ಮೇ ರಾಜನಾ ಪ್ರಸನ್ನಸ್ತ್ವಂ ಮಹಾಭುಜ ॥ 41 

ಭರ್ತಾರಂ ನ ಮಮೇಹಾದ್ಯ ಹಂತುಮಹರ್ಸಿ ಮಾನದ । 

ನ ಹೀದೃಶಂ ಭಯಂ ಕಿಂಚಿತ್‌ ಕುಲಸ್ತ್ರೀಣಾಮಿಹೋಚ್ಯತೇ ॥ 42 

ಭಯಾನಾಮಪಿ ಸರ್ವೇಷಾಂ ವೈಧವ್ಯಂ ವ್ಯಸನಂ ಮಹತ್‌ । 

ಸತ್ಯವಾಗವ ರಾಜೇಂದ್ರ ಮಾಮವೇಕ್ಷಸ್ನ ಯಾಚತೀಮ್‌ ॥ 43 
೩) ವ 

ತ್ವಯಾಪ್ರ್ಯಕ್ತಂ ಮಹಾರಾಜ ನ ಭೇತವ್ಯಮಿತಿ ಸ್ವಯಮ್‌ । 

ರಾವಣಸ್ತ್ವಬ್ರವೀದ್ಭೃಷ್ಟ! ಸ್ವಸಾರಂ ತತ್ರ ಸಂಸ್ಥಿತಾಮ್‌ ॥ 44 

ಕ್ವ ಚಾಸೌ ತವ ಭರ್ತಾ ವೈ ಮಮ ಶೀಘ್ರಂ ನಿವೇದ್ಯತಾಮ್‌ । 

ಸಹ ತೇನ ಗಮಿಷ್ಯಾಮಿ ಸುರಲೋಕಂ ಜಯಾಯ ಹಿ ॥ 45 


ತವ ಕಾರುಣ್ಯಸೌಹಾರ್ದಾನ್ನಿವೃತ್ತೋಇಸ್ಮಿ ಮಧೋರ್ವಧಾತ್‌ | 
ಇತ್ಯುಕ್ತಾ ಸಾ ಸಮುತ್ನಾಪ್ಯ ಪ್ರಸುಪ್ತಂ ತಂ ನಿಶಾಚರಮ್‌ ॥ 46 


(37-39). ರಾವಣನ ಉದ್ದೇಶವನ್ನೆರಿತು ಕುಂಭೀನೆಸಿಯು ಭೀತಳಾದಳು. 
ರಾವಣನು ಅವಳನ್ನು ಮೇಲೆತ್ತಿ "ತಂಗಿ, ಹೆದರಬೇಡ ರಾಕ್ಷಸಶ್ರೇಷ್ಠನಾದ 
ಈ ರಾವಣನಿಂದ ನಿನಗೇನಾಗಬೇಕು, ನಡೆಸಿಕೊಡುತ್ತೇನೆ, ಹೇಳು!'' ಎಂದು 
ಕೇಳಿದನು (40-41). ಅವಳು ಬದ್ದಾಂಜಲಿಯಾಗಿ “ಮಹಾರಾಜ- 
ಮಹಾಭುಜ, ಪ್ರಸನ್ನನಾಗು ನನ್ನ ಪತಿಯನ್ನು ಕೊಲ್ಲಬೇಡ. ನನ್ನ 
ಮಾನವನ್ನುಳಿಸು. ಕುಲಸಿ ಸಯರಿಗೆ ವೈಧವ್ಯಕ್ಕಿಂತ ದೊಡ್ಡ ವಿಪತ್ತಿಲ್ಲ 
ರಾಜೇಂದ್ರ, ಸತ್ಯವಾದಿಯಾಗಿ ನನ್ನ ಪತಿಯನ್ನುಳಿಸು. ಕೈಜೋಡಿಸಿ ಬೇಡುವ 
ನನ್ನನ್ನುನೋಡು (42- 43). "ಹೆದರಬೇಡ' ಎಂದು ನೀನೇ ಹೇಳಿದ್ದೀಯೆ'' 
ಎಂದಳು. ರಾವಣನು ಸಂತುಷ್ಠನಾಗಿ "ಒಳ್ಳೆಯದು. ನಿನ ಗಂಡನೆಲ್ಲಿರುವನು? 
ತಿಳಿಸು. ನಾನು ದೇವಲೋಕವನ್ನು ಜಯಿಸುವುದಕ್ಕಾಗಿ ಹೊರಟಿದೇನೆ. 
ಅವನೂ ನನ್ನೊಡನೆ ಬರಲಿ. ನಿನ್ನ ಮೇಲಿರುವ ಕಾರುಣ್ಯ ಸುಪ್ಪದ್ದಾವಗಳಿಗೆ 
ವಶನಾಗಿ ಮಧುವನ್ನು ಸಂಹರಿಸುವ ಉದ್ದೇಶವನ್ನುತ್ತ ಜಿಸಿದ್ದೇ ನೆ” ಎಂದನು 
(44-46). ಆಗ ಕುಂಬೀನಸಿಯು ಸಂತುಷಳಾದಳು. ಅವಳು ನಿದ್ರಿಸು 

ತನ್ನ ಗಂಡನನ್ನೆಬ್ಬಿಸಿ " "ನನ್ನ ಅಣ್ಣನೂ ಪರಾಕ್ರಮಿಯೂ ಆದ ದಶಗಿ ಹತ್ಯಾ 


ಮಧುವಧವಾರಣಮ್‌ 197 
ಅಬ್ರವೀತ್‌ ಸಂಪ್ರಹೃಷ್ಟೇವ ರಾಕ್ಷಸೀ ಸಾ ಪತಿಂ ವಚಃ । 


ಏಷ ಪ್ರಾಪ್ತೋ ದಶಗ್ರೀವೋ ಮಮ ಭ್ರಾತಾ ಮಹಾಬಲಃ ॥ 47 
ಸುರಲೋಕಜಯಾಕಾಂಕ್ಷೀ ಸಾಹಾಯ್ಯೇ ತ್ವಾಂ ವೃಣೋತಿ ಚ | 

ತದಸ್ಯ ತ್ವಂ ಸಹಾಯಾರ್ಥಂ ಸಬಂಧುರ್ಗಚ್ಛೆ ರಾಕ್ಷಸ || 48 
ಸಿಗ್ಗಸ್ಯ ಭಜಮಾನಸ್ಯ ಯುಕ್ತಮರ್ಥಾಯ ಕಲಿತುಮ್‌ | 

ತಸ್ಯಸ್ತದ್ದ ಚನಂ ಶ್ರುತ್ವಾ ತಥೇತ್ಯಾ ಹ ಮಧುರ್ವಚಃ ॥ 49 
ದದರ್ಶ ರಾಕ್ಷಸಶ್ರೇಷ್ಠಂ ಯಥಾನ್ಯಾಯಮುಪೇತ್ಯ ಸಃ । 
ಪೂಜಯಾಮಾಸ ಧರ್ಮೇಣ ರಾವಣಂ ರಾಕ್ಷಸಾಧಿಪಮ್‌ || 50 
ಪ್ರಾಪ್ಯ ಪೂಜಾಂ ದಶಗ್ರೀವೋ ಮಧುವೇಶ್ನನಿ ವೀರ್ಯವಾನ್‌ । 

ತತ್ತ ಚೆ ಕಾಂ ನಿಶಾಮುಷ್ಯ ಗಮನಾಯೋಪಚಕ್ರ ಮೇ ॥ 51 
ತತಃ ಕೈಲಾಸಮಾಸಾದ್ಯ ಶೈಲಂ ವೈಶ್ರವಣಾಲಯಮ್‌ । 

ರಾಕ್ಷಸೇಂದ್ರೋ ಮಹೇಂದ್ರಾಭಃ ಸೇನಾಮುಪನಿವೇಶಯತ್‌ | 52 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚವಿಂಶಃ ಸರ್ಗಃ 


ನಿನ್ನ ನೆರವನ್ನು ಕೇಳುತ್ತಿದ್ದಾನೆ. ಆದ್ದರಿಂದ ಅವನ ಸಹಾಯಕ್ಕಾಗಿ ನೀನು 
ಸೇನಾಪರಿವೃತನಾಗಿ ಹೋಗುವುದೊಳ್ಳೆಯದು (47-48). ಸ್ನೇಹದಿಂದ 
ನಿನ್ನನ್ನು ಆಶ್ರಯಿಸಿದವನಿಗೆ ಉಪಕರಿಸುವುದು ಯುಕ್ಷವಲ್ಲವೆ?'' ಎಂದಳು. 
ಅವಳ ಮಾತನ್ನು ಕೇಳಿ ಮಧುವು "ಆಗಲಿ' ಎಂದು ನುಡಿದು ಉಚಿತವೇಷದಲ್ಲಿ 
ಬಂದು, ರಾಕ್ಷನೇಂದ್ರನಾದ ರಾವಣನನ್ನು ಯೋಗ್ಯರೀತಿಯಲ್ಲಿ ಆದರಿಸಿ 
ಸತ್ಯರಿಸಿದನು (49-50). ವೀರಾಗ್ರಗಣ್ಯನಾದ ರಾವಣನು ಮಧುವಿನ 
ಸತ್ಕಾರವನ್ನು ಸ್ವೀಕರಿಸಿ ಅವನ ಮನೆಯಲ್ಲಿ ಒಂದು ರಾತ್ರಿ ಉಳಿದು, 
ಮಾರನೆಯ ದಿನ ಪ್ರಯಾಣಕ್ಕೆ ಸಿದ್ದನಾದನು. ಮಹೇಂದ್ರನಂತೆ 
ತೇಜಸ್ವಿಯಾದ ರಾವಣನು ಸೇನಾಸಮೇತನಾಗಿ ಹೊರಟು, ವೈಶ್ರವಣನ 
ವಾಸಸ್ಥಾನವಾದ ಕೈಲಾಸಗಿರಿಗೆ ಬಂದು ಬೀಡುಬಿಟ್ಟನು (51-52). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಇಪ್ಪತ್ತೈದನೆಯ ಸರ್ಗ 


ಷಡ್ವಿಂಶಃ ಸರ್ಗಃ 


ನಲಕೂಬರಶಾಪಃ 
ಸತು ತತ್ರ ದಶಗೀವಃ ಸಹ ಸೈನ್ಯೇನ ವೀರ್ಯವಾನ್‌ । 
ಅಸ್ತಂ ಪ್ರಾಪ್ತೇ ದಿನಕರೇ ನಿವಾಸಂ ಸಮರೋಚಯತ್‌ ॥ 1 
ಉದಿತೇ ವಿಮಲೇ ಚಂದ್ರೇ ತುಲ್ಯಪರ್ವತವರ್ಚಸಿ । 
ಪ್ರಸುಪ್ತಂ ಸುಮಹತ್‌ ಸೈನ್ಯಂ ನಾನ ಪ್ರಹರಣಾಯುಧಮ್‌ ॥ 2 
ರಾವಣಸ್ತು ಮಹಾವೀರ್ಯೋ ನಿಷಣ್ಣಃ ಶೈಲಮೂರ್ಧನಿ | 
ಸ ದದರ್ಶ ಗುಣಾಂಸ್ತತ್ರ ಚಂದ್ರಪಾದಸುಶೋಭಿತಾನ್‌ ॥ 3 
ಕರ್ಣಿಕಾರವನೈರ್ದೀಪ್ಸೈಃ ಕದಂಬಗಹನೈಸ್ತಥಾ | 
ಪದ್ಮಿನೀಭಿಶ್ಚ ಫುಲ್ಲಾಭಿರ್ಮಂದಾಕಿನ್ಯಾ ಜಲೈರಪಿ ॥ 
ಚಂಪಕಾಶೋಕಪುನ್ನಾಗಮಂದಾರತರುಭಿಸ್ತಥಾ 
ಚೂತಪಾಟಲಲೋಧೈಶ್ಚ ಪ್ರಿಯಂಗ್ವರ್ಜುನಕೇಶಕೈಃ ॥ 5 


ANF 26 ೧ 
ರಾವಣನು ರಂಭೆಯನ್ನು ಬಲಾತ್ಕರಿಸುವುದು ನಳಕೂಬರನಿಂದ ಶಾಪ. 
ಶ್ರೀರಾಮ, ಅಷ್ಟುಹೊತ್ತಿಗೆ ಸೂರ್ಯನು ಮುಳುಗಿದ್ದರಿಂದ ದಶಗ್ರೀವನು 
ಸೇನಾಸಹಿತನಾಗಿ ಆ ಕೈಲಾಸದ ತಪ್ಪಲಿನಲ್ಲಿವಿಶ್ರಮಿಸಬೇಕೆಂದು ಇಚ್ಛಿಸಿದನು. 
ಕೈಲಾಸಶೈಲದಂತೆ ಶುಭ್ರವರ್ಣನಾಗಿ ತೊಳಗುವ ಚಂದ್ರನು ಉದಯಿಸಿದನು. 
ಎವಿಧಾಯುಧಗಳಿಂದ ಸಜ್ಜಾಗಿದ್ದಅವನ ಮಹಾಸೇನೆಯು ನಿದ್ರಿಸತೊಡಗಿತು 
(1-2). ವೀರಾಗ್ರಗಣ್ಯನಾದ ರಾವಣನಾದರೋ ಆ ಶೈಲಶಿಖರದಲ್ಲಿ 
ಮಂಡಿಸಿ, ಬೆಳದಿಂಗಳಿನ ಸೌಂದರ್ಯವನ್ನು ಸವಿಯುತ್ತಿದ್ದನು. ಸುತ್ತಲಿನ 
ಉಪವನಗಳಲ್ಲಿಕರ್ಣಿಕಾರ ಕದಂಬ ಮುಂತಾದ ಸುಮಮಯ ಲತಾವ ೈಕ್ಷಗಳು 
ಸೊಂಪಾಗಿ ಬೆಳೆದಿದ್ದವು. ತಾವರೆಕೊಳಗಳಲ್ಲಿ ಕುಮುದಾದಿ ಜಲಪುಷಗಳು 
ಅರಳಿದ್ದವು. ಮಂದಾಕಿನೀಜಲವು ಸಳಸಳ ಎಂದು ಹರಿಯುತ್ತಿತ್ತು ( 3-4). 
ಸಂಪಿಗೆ, ಅಶೋಕ, ಪುನ್ನಾಗ, ಮಂದಾರ, ಮಾವು, ಪಾದರಿ, ಲೋಧ್ರ, 


ನಲಕೂಬರಶಾಪಃ 199 
ತಗರೈರ್ನಾರಿಕೇಲೈಶ್ಚ ಪ್ರಿಯಾಲಪನಸೈಸ್ತಥಾ । 


ಅರಗ ಧೈಸ್ತಮಾಲ್ಟಶ್ಸ್‌ ಬ್ರಯಾಲಬಕುಲ್ಛೆ! ರಪಿ ॥ 6 
ಏತೈರನ್ಯೆ ಪಃ ತರುಭಿರುದ್ಧಾಸಿತವನಾಂತರೇ 

ಕಿಂನರಾ ಮದನೇನಾರ್ತಾ ರಕ್ತಾ ಮಧುರಕಂಠಿನಃ ॥ 1 
ಸಮಂ ಸಂಪ್ರಜಗುರ್ಯತ್ರ ಮನಸ್ತುಷ್ಟಿವಿವರ್ಧನಮ್‌ | 

ವಿದ್ಯಾಧರಾ ಮದಕ್ಷೀಬಾ ಮದರಕ್ತಾಂತಲೋಚನಾಃ ॥ 8 
ಯೋಷಿದ್ಧೀ ಸಹ ಸಂಕ್ರಾ ಂತಾಶ್ಚಿಕ್ರೀಡುರ್ಜಹ್ನ ಷುಶ್ಚವೆ 

ಘಂಟಾನಾಮಿವ ಸಂನಾದಃ ಶುಶ್ರು ವೇ ಮಧುರಸ್ಥ 5 || 9 
ಅಪರೋಗಣಸಂಘಾನಾಂ ಗಾಯತಾಂ ಧನದಾಲಯೇ | 
ಪುಷ್ಪವರ್ಷಾಣಿ ಮುಂಚಂತೋ ನಗಾಃ ಪವನತಾಡಿತಾಃ ॥ 10 
ಶೈಲಂ ತಂ ವಾಸಯಂತೀವ ಮಧುಮಾಧವಗಂಧಿನಃ । 
ಮಧುಪುಷ್ಪರಜಃಪೃ್ಪಕ್ತಂ ಗಂಧಮಾದಾಯ ಪುಷ್ಕಲಮ್‌ ॥ 11 


ಹೊಂಗೆ, ಬಕುಳ- ಮೊದಲಾದ ಮರಗಳು ವನದ ಕಳೆಯನ್ನು ಹೆಚ್ಚಿಸಿದ್ದವು 
(5-6). ಶ್ರಂಗಾರಿಗಳಾದ ಕಿನ್ನರರು ಅನುರಕ್ಷರಾಗಿ ಮಂಜುಲಕಂಠದಿಂದ 
ಹಾಡುತ್ತಿದ್ದರು. ಮಾನಸೋಲ್ಲಾಸಕರವಾದ ಸನ್ನಿವೇಶವು ಪಸರಿಸಿತ್ತು. 
ಮಧ್ಯಪಾನದಿಂದ ಕೆಂಪಡರಿದ ಕಣ್ಣುಗಳುಳ್ಳ ಪಾನೋನ್ನತ್ತರಾದ ವಿದ್ಯಾಧರರು 
ತರುಣಿಯರೊಂದಿಗೆ ಕ್ರೀಡಿಸುತ್ತ ಹರ್ಷಾವೇಶದಲ್ಲಿದ್ದರು. ಆ ಪರ್ವತದಲ್ಲಿ 
ಹಾಡುತ್ತಿದ್ದ ಅಪ್ಪರೆಯರ ಸಂಗೀತದ ಮಧುರನಾದವು ಕಿರುಗಂಟೆಗಳ 
ಇಂಚರದಂತೆ ಕೇಳಿಸುತ್ತಿತ್ತು (7-9). ವಸಂತಸಮಯದ ಸಕಲಕುಸುಮಗಳ 
ಸೌರಭವನ್ನು ಬೀರುವ ಮರಗಳು ಮಂದಮಾರುತದಿಂದ ಸಂದಿಸಿ 
ಹೂಮಳೆಗರೆಯುತ್ತ, ಕೈಲಾಸಶೈಲಕ್ಕೆ ಪರಿಮಳವನ್ನು ಲೇಪಿಸುತ್ತಿವೆಯೋ 
ಎಂಬಂತೆ ಕಾಣಿಸುತ್ತಿದ್ದವು. ವಾಸಂತಿಕ ಸುಮಕಣಗಳ ಸುಗಂಧವನ್ನು ಹೊತ್ತ 
ಗಾಳಿ ಹಿತಕರವಾಗಿ ಬೀಸುತ್ತಿತ್ತು. ಹಾಗೆಯೇ ರಾವಣನ ಕಾಮವು ವಧಿ 
೯ಸುತ್ತಿತ್ತು! (10-11). 


20 ಉತ್ತರಕಾಂಡ 


ಪ್ರವವೌ ವರ್ಧಯನ್‌ ಕಾಮಂ ರಾವಣಸ್ಯ ಸುಖೋನನಿಲಃ | 
ಗೇಯಾತ್‌ ಪುಷ್ಪಸಮೃದ್ಧ್ಯಾ ಚ ಶೈತ್ಯಾದ್ವಾಯೋರ್ಗಿರೇರ್ಗುಣಾತ್‌ ॥ 


ಪ್ರವೃತ್ತಾಯಾಂ ರಜನ್ಯಾಂ ಚ ಚಂದ್ರಸ್ಯೋದಯನೇನ ಚ | 


ರಾವಣಃ ಸುಮಹಾವೀರ್ಯಃ ಕಾಮಸ್ಯ ವಶಮಾಗತಃ ॥ 13 
ಎನಿಶ್ಚಸ್ಯ ವಿನಿಶ್ವಸ್ಯ ಶಶಿನಂ ಸಮವ್ಯೈಕ್ಷತ | 

ಏತಸ್ಮಿನ್ನಂತರೇ ತತ್ರ ದಿವ್ಯಾಭರಣಭೂಷಿತಾ ॥ 14 
ಸರ್ವಾಪರೋವರಾ ರಂಭಾ ದಿವ್ಯಪುಷ್ಯವಿಭೂಷಿತಾ | 
ದಿವ್ಯಚಂದನಲಿಪ್ತಾಂಗೀ ಮಂದಾರಕೃತಮೂರ್ಧಜಾ ॥ 15 
ದಿವ್ಯೋತ್ತವಕೃತಾರಂಭಾ ಪೂರ್ಣಚಂದ್ರನಿಭಾನನಾ | 
ಚಕ್ಷುರ್ಮನೋಹರಂ ಪೀನಂ ಮೇಖಲಾದಾಮಭೂಷಿತಮ್‌ ॥ 16 
ಸಮುದ್ವಹಂತೀ ಜಘನಂ ರತಿಪ್ರಾಭೃತಮುತ್ತಮಮ್‌ । 
ಕೃತೈರ್ವಿಶೇಷಕೈರಾರ್ದೆಃ ಷಡರ್ತುಕುಸುಮೋದ್ಧವೈಃ Il 17 


ಡಯಾ ಸಾಗಿತದವಧರನಾದ ಹಾಗಳಸವೃದ್ಧ ತಾಪಾದ 
ಗಾಳಿ, ರಮಣೀಯವಾದ ಕೈಲಾಸ ಪರಿಸರ, ಮನೋಹರವಾದ ರಜನಿ, ಇದರ 
ಮೇಲೆ ಚಂದ್ರೋದಯ- ರಾವಣನು ಕಾಮೋನ್ನತ್ತನಾದನು! (12513). 
ನಿಟ್ಟುಸಿರು ಬಿಡುತ್ತ ಬಿಡುತ್ತ ಚಂದ್ರನನ್ನೇ ನೋಡತೊಡಗಿದನು. ಆ 
ಸಮಯದಲ್ಲಿ ರಂಭೆಯು ದಿವ್ಯಾಭರಣಭೂಷಿತೆಯಾಗಿ ಅವನೆದುರಿಗೆ 
ಸುಳಿದಳು. ಅವಳು ಅಪರೆಯರಲ್ಲಿಅನುಪಮ ಸುಂದರಿ. ದಿವ್ಯಪುಷಗಳನ್ನು 
ಧರಿಸಿ ದಿವ್ಯಚಂದನವನ್ನು ಲೇಪಿಸಿಕೊಂಡಿದ್ದಳು. ತಲೆಯಲ್ಲಿ 
ಮಂದಾರಮಾಲೆಯನ್ನು ಮುಡಿದಿದ್ದಳು (14-15). ಕುಬೇರಭವನದಲ್ಲಿ 
ನಡೆಯುವ ಒಂದು ದಿವ್ಯೋತ್ಸವಕ್ಕೆ ಸಿದ್ದಳಾಗಿ ಹೊರಟಿದ್ದಳು. 
ಪೂರ್ಣಚಂದ್ರಾನನೆಯಾದ ರಂಭೆಯ ಮೇಖಲಾದಾಮಭೂಷಿತವಾದ 
ಪೀನಜಘನವು ರಾವಣನ ಕಣ್ಣಿಗೆ ಮನೋಜ್ಞವಾಗಿಯೂ 
ರತಿವರ್ಧಕವಾಗಿಯೂ ಗೋಚರಿಸಿತು (16). ಕಸ್ತೂರಿ ಮೊದಲಾದ್ದರಿಂದ 
ಬರೆದ ಕೆನ್ನೆಯ ಚಿತ್ತಾರ ಹಣೆಯ ತೀಕ, ಆರು ಯತುಗಳಲ್ಲಿಯೂ 


ನಲಕೂಬರಶಾಪಃ 201 
ಬಭಾವನ್ಯತಮೇವ ಶ್ರೀಃ ಕಾಂತಿಶ್ರೀದು ತಿಕೀರ್ತಿಭಿಃ । 


ನೀಲಂ ಸತೋಯಮೇಘಾಭಂ ವಸ್ತ್ರ ೧ 'ಸಮವಗುಂಠಿತಾ || 18 

ಯಸ್ಯಾ ವಕ್ತಂ ಶಶಿನಿಭಂ ಭ್ರುವೌ ಚಾಪನಿಭೇ ಶುಭೇ । 

ಊರೂ ಕರಿಕರಾಕಾರೌ ಕರೌ ಪಲ್ಲವಕೋಮಲ್‌ ॥ 19 
ೈನ್ಯಮಧ್ಯೇನ ಗಚ್ಚಂತೀ ರಾವಣೇನೋಪವೀಕ್ಷಿತಾ । 

ತಾಂ ಸಮುತ್ನಾಯ' ಗಚ್ಛಂತೀಂ ಕಾಮಬಾಣವಶಂ ಗತಃ ॥ 20 

ಕರೇ ಗೃಹೀತ್ವಾ ಲಜ್ಜಂತೀಂ ಸ್ಮಯಮಾನೋಇಭ್ಯ ಭಾಷತ | 

ಕ ಗಚ್ಛಸಿ ವರಾರೋಹೇ ಕಾಂ ಸಿದ್ದಿಂ ಭಜಸೇ ಸ್ಪ ಯಮ್‌ ॥ 21 

ಕಸಾ ್ಯಭ್ಯುದಯಕಾಲೋ ಯಂ ಯಸ್ವಾಾಂ ಸಮುಪಭೋಕ್ಷ್ಯ ತೇ । 

ತ್ವ ದಾನನರಸಸ್ಕಾ ದ್ಯ ಪದ್ಧೋತಲಸುಗಂಧಿನಃ || 22 

ಸುಧಾಮೃತರಸಸ್ಯೇವ ಕೋಶದ್ಯ ತೃಪ್ತಿಂ ಗಮಿಷ್ಯತಿ । 

ಸ ರ್ಣಕುಂಭನಿಭೌ ಪೀನೌ ಶುಭೌ "ಭೀರು ನಿರಂತರೌ ॥ 23 


ದೊರೆಯುವ `ಕುಸುಮೆಗಳೆ ಅಲಂಕಾರ, ದೇಹಕಾಂತಿ, ಸೌಂದರ್ಯ, 
ಲಾವಣ್ಯ, ಕೀರ್ತಿ” ಇವುಗಳಿಂದೊಪ್ಪವ ರಂಭೆಯು ಮತ್ತೊಬ್ಬ ಲಕ್ಷ್ಮಿಯೋ 
ಎಂಬಂತೆ ಕಂಗೊಳಿಸಿದಳು. ಕಾರ್ಮೋಡದಂತಿದ್ದ ಇಟ ವನ್ನು 
ಹೊದೆದಿದ್ದಳು (17-18). ಆಕೆಯ ಮುಖವು ಚಂದ್ರನಂತೆಯೂ ತಿದಿದ 
ಹುಬ್ಬುಗಳು ಬಿಲ್ಲಿನಂತೆಯೂ ತೊಡೆಗಳು ಆನೆಯ ಸೊಂಡಿಲಂತೆಯೂ 
ಕರತಲಗಳು ಚಿಗುರೆಲೆಗಳಂತೆಯೂ ಇದ್ದವು. ಅವಳು ಸೇನಾಸಮೀಪದಲ್ಲಿ 
ಹೋಗುತ್ತಿರುವುದು ರಾವಣನಿಗೆ ಕಾಣಿಸಿತು. ಕಾಮಾರ್ತನಾದ ರಾವಣನು 
ಒಡನೆಯೇ ಹೋಗಿ ಅವಳ ಕೈಯನ್ನು ಹಿಡಿದನು! (19520) ನಾಚುತ್ತಿದ್ದ 
ರಂಭೆಯನ್ನು ನೋಡಿ ರಾವಣನು ಮಂದಹಾಸದಿಂದ ಹೀಗೆಂದನು: "ಎಲೆ 
ಚೆಲುವೆ, ಎಲ್ಲಿಗೆ ಹೋಗುತ್ತಿದ್ದೀಯೆ? ಯಾರ ಕಾರ್ಯಸಿದ್ದಿಗಾಗಿ ಹೋಗುವೆ? 
ನಿನನ್ನು ಭೋಗಿಸುವ ಅಭ್ಯುದಯ ಕಾಲವು ಯಾರಿಗೆ ಪ್ರಾಪ್ತವಾಗಿದೆ? 
ಪದ್ಮದಂತೆಯೂ ಉತ್ಪಲದಂತೆಯೂ ಪರಿಮಳವನ್ನು ಬೀರುವ ನಿನ್ನ 
ಮುಖವನ್ನು ಚುಂಬಿಸಿ ಅಧರಾಮೃತವನ್ನು ಹೀರಿ ತೃಪ್ತಿಗೊಳ್ಳುವ ಭಾಗ್ಯವು 


202 ಉತ್ತರಕಾಂಡ 
ಕಸ್ಕೊ ೀರಃಸಲಸಂಸರ್ಶಂ ದಾಸ್ಯ ತಸ್ತೇ ಕುಚಾವಿಮೌ । 


ಸುವರ್ಣಚಕ್ರಪ್ರತಿಮಂ ಸ್ವರ್ಣದಾಮಚಿತಂ ಪೃಥು ॥ 24 
ಅಧ್ಯಾರೋಹತಿ ಕಸ್ತೇ5ದ್ಯ ಜಘನಂ ಸ್ವರ್ಗರೂಪಿಣಮ್‌ । 

ಮದ್ವಿಶಿಷ್ಟ ಪುಮಾನ್‌ ಕೋಠದ್ಯ ಶಕ್ರೋ ಎಷ್ಟು ರಥಾಶ್ವಿನೌ ॥ 25 
ಮಾಮತೀತ್ಯ ಹಿ ಯಂ ಚೆ ತ್ವಂ ಯಾಸಿ ಭೀರು ನ ಶೋಭನಮ್‌ । 
ಎಶ್ರಮ ತ್ವಂ ಪೃಥುಶ್ರೋಣಿ ಶಿಲಾತಲಮಿದಂ ಶುಭಮ್‌ ॥ 26 
ತೈಲೋಕ್ಕೇ ಯಃ ಪ್ರಭುಶ್ಚೈವ ಮದನ್ಯೋ ನೈವ ವಿದ್ಯತೇ | 

ತದೇವಂ ಪ್ರಾಂಜಲಿಃ ಪ್ರಹ್ವೋ ಯಾಚತೇ ತ್ವಾಂ ದಶಾನನಃ ॥ 27 
ಭರ್ತುರ್ಭರ್ತಾ ವಿಧಾತಾ ಚತೆ ಕೈಲೋಕ್ಕಸ್ಯ ಭಜಸ್ವ ಮಾಮ್‌ । 
ಏವಮುಕ್ತಾಬ್ರವೀದ್ರಂಭಾ ವೇಪಮಾನಾ ಕೃತಾಂಜಲಿಃ ॥ 28 


ಪ್ರಸೀದ ನಾರ್ಹಸೇ ವಕ್ತುಮೀದೃಶಂ ತ್ವಂ ಹಿ ಮೇ ಗುರುಃ । 
ಅನ್ಯೇಭ್ಯೋ ಹಿ ತ್ವಯಾ ರಕ್ಷಾ ಪ್ರಾಪ್ಲುಯಾಂ ಧರ್ಷಣಂ ಯದಿ ॥ 29 


ಯಾವ ಪುಣ್ಯಾತ್ಮನಿಗೆ ಲಭಿಸುವುದು? ಮನೋಹರೇ, ಜೆದರುವೆ ಎಕ್‌ 
-ಸುವರ್ಣಕಲಶಗಳಂತಿರುವ ನಿನ್ನಪೀನಸ್ತನಗಳು ನಿರಂತರವಾಗಿ ಬೆಳೆದು ಎಷ್ಟು 
ಮನೋರಮವಾಗಿವೆ! (21-23). ಇವು ಯಾವ ಪುಣ್ಯಾತ್ಮನ ಎದೆಗೆ 
ಸ್ಪರ್ಶಸುಖವನ್ನು ನೀಡುತ್ತವೆ? ಚಿನ್ನದ ಒಡ್ಕಾಣದಿಂದ ಭೂಷಿತವಾಗಿ ಚಿನ್ನದ 
ಚಕ್ರದಂತಿರುವ ನಿನ್ನ ಜಘನವನ್ನೇರಿ ಸ್ವರ್ಗಸುಖವನ್ನನುಭವಿಸುವ ಭಾಗ್ಯಶಾಲಿ 
ಯಾರು? ಸುಂದರಿ, ನನಗಿಂತ ಉತ್ತಮವಾದ ಪುರುಷನು ಯಾವನಿದ್ದಾನೆ? 
ಇಂದ್ರನೊ? ವಿಷ್ಣುವೊ? ಅಶ್ವಿನೀದೇವತೆಗಳೊ? (ಅವರಲ್ಲಿಯಾರೂ ನನಗೆ 
ಸಮರಲ್ಲ) (24-25). ನನ್ನನ್ನು ಉಲ್ಲಂಘಿಸಿ ಅವನ ಬಳಿಗೆ ಸಾಗುವುದು 
ಯುಕ್ತವಲ್ಲ ಭೀರು, ಈ ಶಿಲಾತಲವು ಚೆನ್ನಾಗಿದೆ. ಇಲ್ಲಿವಿಶ್ರಮಿಸು. ಮೂರು 
ಲೋಕಗಳಿಗೂ ಪ್ರಭುವೆನಿಸಿದವನು ನಾನೊಬ್ಬನೇ. ನಾನು ದಶಗ್ರೀವನೆಂದು 
ತಿಳಿ ತ್ರಿಲೋಕಗಳ ಪ್ರಭುವಿಗೂ ನಾನು ಪ್ರಭು! ಲೋಕತ್ರಯದ 
ಆಗುಹೋಗುಗಳೆಲ್ಲ ನನ್ನ ಮುಷಿಯಲ್ಲಿವೆ. ನನ್ನನ್ನು ಸೇರು' ಎಂದನು 
(26-27). ರಾವಣನ ನುಡಿಯನ್ನು ಕೇಳಿ ರಂಭೆಯು ತರತರನೆ ನಡುಗಿದಳು. 


ನಲಕೂಬರಶಾಪಃ 203 
ತದ್ಭರ್ಮತಃ ಸ್ನುಷಾ ತೇ5ಹಂ ತತ್ತ್ವಮೇವ ಬ್ರವೀಮಿ ತೇ | 


ಅಥಾಬ್ರವೀದ್ಧಶಗ್ರೀವಶ್ಚರಣಾಧೋಮುಖೀಂ ಸ್ಥಿತಾಮ್‌ T 30 
ರೋಮಹರ್ಷಮನುಪ್ರಾಪ್ತಾಂ ದೃಷ್ಟಮಾತ್ರೇಣ ತಾಂ ತದಾ | 

ಸುತಸ್ಯ ಯದಿ ಮೇ ಭಾರ್ಯಾ ತತಸ್ತ್ವಂ ಹಿ ಸ್ನುಷಾ ಭವೇಃ ॥ 31 
ಬಾಢಮಿತ್ಯೇವ ಸಾ ರಂಭಾ ಪ್ರಾಹ ರಾವಣಮುತ್ತರಮ್‌ । 

ಧರ್ಮತಸ್ತೇ ಸುತಸ್ಯಾಹಂ ಭಾರ್ಯಾ ರಾಕ್ಷಸಪುಂಗವ ॥ 32 
ಪುತ್ರಃ ಪ್ರಿಯತರಃ ಪ್ರಾಣೈರ್ಭ್ರಾತುರ್ವೈಶ್ರವಣಸ್ಯ ತೇ | 

ಎಖ್ಯಾತಸ್ತಿಷು ಲೋಕೇಷು ನಲಕೂಬರ ಇತ್ಯಯಮ್‌ ॥ 33 
ಧರ್ಮತೋ ಯೋ ಭವೇದ್ವಿಪ್ರಃ ಕ್ಷತ್ರಿಯೋ ವೀರ್ಯತೋ ಭವೇತ್‌ । 
ಕ್ರೋಧಾದ್ಯಶ್ಚ ಭವೇದಗ್ಗಿಃ ಕ್ಷಾಂತ್ಯಾ ಚ ವಸುಧಾಸಮಃ ॥ 34 
ತಸ್ಯಾಸ್ಥಿ ಕೃತಸಂಕೇತಾ ಲೋಕಪಾಲಸುತಸ್ಯ ವೈ | 

ತಮುದ್ದಿಶ್ಯ ತು ಮೇ ಸರ್ವಂ ವಿಭೂಷಣಮಿದಂ ಕೃತಮ್‌ ॥ 35 


ಹೀಗೆನ್ನುವುದು ತರವಲ್ಲ ನನಗೆ ಮಾವನಾಗಿ ಗುರುಸ್ಥಾನದಲ್ಲಿ[ ದ್ದೀಯೆ. ಇತರರ 
ಬಲಾತ್ಕಾರಕ್ಕೆ ನಾನು ಒಳಗಾದರೆ ರಕ್ಷಿಸಬೇಕಾದವನು ನೀನು. ಧರ್ಮದಿಂದ 
ನಿನಗೆ ನಾನು ಸೊಸೆಯಾಗಬೇಕು. ಸತ್ಯವನ್ನೇ ಹೇಳುತ್ತಿದ್ದೇನೆ'' ಎಂದಳು 
(28-30). ಅವಳು ಪಾದಗಳನ್ನೇ ನೋಡುತ್ತ ಹೆದರಿ ರೋಮಾಂಚಗೊಂಡು 
ಬಾಗಿ ನಿಂತಿದ್ದಳು. ರಾವಣನು "“ರಂಭೆ, ನನ್ನಮಗನಿಗೆ ಮಡದಿಯಾದರಲ್ಲವೆ 
ನೀನು ಸೊಸೆಯಾಗುತ್ತೀಯೆ?' ಎಂದು ಕೇಳಿದಳು. ರಂಭೆಯು "ದಿಟ, 
ರಾಕ್ಷಸಪುಂಗವ, ನಿನ್ನಮಗನಿಗೆ ನಾನು ಮಡದಿಯಾಗಿದ್ದೇನೆ. ನಿನ್ನ ಅಣ್ಣನಾದ 
ವೈಶ್ರವಣನಿಗೆ ಅತ್ಯಂತ ಪ್ರಿಯನಾದ ನಳಕೂಬರನೆಂಬ ಲೋಕ ವಿಖ್ಯಾತನಾದ 
ಪುತ್ರನಿದ್ದಾನಲ್ಲವೆ? (31 -33). ಅವನು ಧರ್ಮಾಚರಣೆಯಲ್ಲಿವಿಪ್ರನೆಂದೂ 
ಶೌರ್ಯದಲ್ಲಿಕ್ಷತ್ರಿಯನೆಂದೂ ಖ್ಯಾತಿ ಗಳಿಸಿದ್ದಾನೆ. ಸಿಟ್ಟುಬಂದರೆ ಸಾಕ್ಷಾತ್‌ 
ಅಗ್ನಿಯೇ ಅವನು. ತಾಳೆಯಲ್ಲಿ ಭೂದೇವಿಗೆ ಸಮಾನದ ಆ 
ಲೋಕಪಾಲತನಯನೊಡನೆ ನಾನು ಸಂಕೇತಮಾಡಿಕೊಂಡಿದೇನೆ. ಈಗ ನಾನು 


204 ಉತ್ತರಕಾಂಡ 


ತಥಾ ತಸ್ಯ ಹಿ ನಾನ್ಯಸ್ಯ ಭಾವೋ ಮಾಂ ಪ್ರತಿ ತಿಷ್ಠತಿ । 
ತೇನ ಸತ್ಯೇನ ಮಾಂ ರಾಜನ್‌ ಮೋಕ್ತುಮರ್ಹಸ್ಯರಿಂದಮ ॥ 36 


ಸ ಹಿ ತಿಷ್ಠತಿ ಧರ್ಮಾತ್ಮಾ ಮಾಂ ಪ್ರತೀಕ್ಷನ್‌ ಸಮುತ್ತುಕಃ । 
ತತ್ರ ವಿಘ್ಲಂ ಸುತಸ್ಯೇಹ ಕರ್ತುಂ ನಾರ್ಹಸಿ ಮುಂಚ ಮಾಮ್‌ ॥ 37 


ಸದಿರಾಚರಿತಂ ಮಾರ್ಗಂ ಗಚ್ಛ ರಾಕ್ಷಸಪುಂಗವ | 


ಮಾನನೀಯೋ ಮಮ ತ್ವಂ ಹಿ ಪಾಲನೀಯಾ ತಥಾಸ್ತಿ ತೇ ॥ 38 
ಏವಮುಕ್ತೋ ದಶಗ್ರೀವಃ ಪ್ರತ್ಯುವಾಚ ವಿನೀತವತ್‌ | 

ಸ್ನುಷಾಸ್ಥಿ ಯದವೋಚಸ್ತ್ವಮೇಕಪತ್ನೀಷ್ಟಯಂ ಕ್ರಮಃ ॥ 39 
ದೇವಲೋಕಸ್ಥಿತಿರಿಯಂ ಸುರಾಣಾಂ ಶಾಶ್ವತೀ ಮತಾ । 

ಪತಿರಪ್ಪರಸಾಂ ನಾಸ್ತಿ ನ ಚೈಕಸ್ತೀಪರಿಗ್ರಹಃ ॥ 40 
ಏವಮುಕ್ವ್ವಾ ಸ ತಾಂ ರಕ್ಷೋ ನಿವೇಶ್ಯ ಚ ಶಿಲಾತಲೇ । 
ಕಾಮಭೋಗಾಭಿಸಂಸಕ್ತೋ ಮೈಥುನಾಯೋಪಚಕ್ರಮೇ ॥ 41 


ಮಾಕಾ ಸಾವ್‌ ಗಾನ ಷಾ 
ನಳಕೂಬರನ ಪ್ರೇಮವೆಲ್ಲವೂ ನನಗೆ ಮೀಸಲು. ಆದ್ದರಿಂದ, ಮಹಾರಾಜ, 
ನನ್ನನ್ನು ಬಿಟ್ಟುಬಿಡುವುದು ನಿನಗೆ ಉಚಿತವಾಗಿದೆ (34-36). ಆ 
ಧರ್ಮಾತ್ಮನು ನನ್ನನ್ನು ಪ್ರತೀಕ್ಷಿಸುತ್ತ ಉತ್ಪಂಠಿತನಾಗಿದ್ದಾನೆ. ನಿನ್ನಮಗನ ಇಷ್ಟಕ್ಕೆ 
ಅಡ್ಡಿಯನ್ನೊಡ್ಡುವುದೂ ಸರಿಯಲ್ಲ ನನ್ನನ್ನು ಬಿಟ್ಟುಬಿಡು. ರಾಕ್ಷಸೋತ್ತಮ, 
ಸಜ್ಜನರು ಹೋದ ದಾರಿಯಲ್ಲಿ ಹೋಗು. ನನಗೆ ನೀನು ಮಾನನೀಯ. 
ನಿನಗೆ ನಾನು ಪಾಲನೀಯಳು' ಎಂದು ಹೇಳಿದಳು (37-38). ಆ ಮಾತನ್ನು 
ಕೇಳಿ ದಶಗ್ರೀವನು ಮೆಲ್ಲುಡಿಯಿಂದಲೇ “ರಂಚಿ. 'ಹೊಸಯಂದು 
ಹೇಳುವೆಯಲ್ಲ ಈ ಕ್ರಮವು ಒಬ್ಬನಿಗೇ ಮಡದಿಯಾಗಿರುವ ಸ್ತ್ರೀಯರಲ್ಲಿ 
ಘಟಿಸುತ್ತದೆ. ನೀನು ಅಪ್ಪರೆ; ಅಪರೆಯರಿಗೆ ಒಬ್ಬನೇ ಪತಿಯೆಂಬ ನಿಯಮ 
ಎಲ್ಲಿದೆ? ದೇವತೆಗಳು ಒಬ್ಬಳನ್ನೇ ಪತಿಯೆಂದು ತಿಳಿಯುವ ಪರಿಪಾಟಿ 
ಎಲ್ಲಿದೆ? ದೇವಲೋಕದಲ್ಲಿ ಯಾರು ಯಾರನಾದರೂ 
ಭೋಗಿಸಬಹುದೆಂಬುದು ಅನಾದಿಯಾದ ಸಂಪ್ರದಾಯ''ಎಂದು ಹೇಳಿ 


ನಲಕೂಬರಶಾಪಃ 205 
ಸಾ ವಿಭುಕ್ತಾ ತತೋ ರಂಭಾ ಭ್ರಷ್ಟಮಾಲ್ಯವಿಭೂಷಣಾ । 


ಗಜೇಂದ್ರಾಕ್ರೀಡಮಥಿತಾ ನದೀವಾಕುಲತಾಂ ಗತಾ ॥ 42 
ಲುಲಿತಾಕುಲಕೇಶಾಂತಾ ಕರವೇಪಿತಪಲ್ಲವಾ । 

ಪವನೇನಾವಧೂತೇವ ಅತಾ ಕುಸುಮಶಾಲಿನೀ ॥ 43 
ಸಾ ವೇಪಮಾನಾ ಲಜ್ಜಂತೀ ಭೀತಾ ಕರಕೃತಾಂಜಲಿಃ । 
ನಲಕೂಬರಮಾಸಾದ್ಯ ಪಾದಯೋರ್ನಿಪಪಾತ ಹ ॥ 44 
ತದವಸ್ಮಾಂ ಚ ತಾಂ ದೃಷ್ಟ್ವಾ ಮಹಾತ್ಮಾ ನಲಕೂಬರಃ | 

ಅಬ್ರವೀತ್‌ ಕಿಮಿದಂ ಭದ್ರೇ ಪಾದಯೋಃ ಪತಿತಾಸಿ ಮೇ ॥ 45 
ಸಾ ವೈ ನಿಃಶ್ವಸಮಾನಾ ತು ವೇಪಮಾನಾ ಕೃತಾಂಜಲಿಃ । 

ತಸ್ಥೈ ಸರ್ವಂ ಯಥಾತತ್ವ್ವಮಾಖ್ಯಾತುಮುಪಚಕ್ರಮೇ ॥ 46 
ಏಷ ದೇವ ದಶಗ್ರೀವಃ ಪ್ರಾಪ್ತೋ ಗಂತುಂ ತ್ರಿವಿಷ್ಣಪಮ್‌ । 

ತೇನ ಸೈನ್ಯಸಹಾಯೇನ ನಿಶೇಯಂ ಪರಿಣಾಮಿತಾ ॥ 47 


ರಂಭೆಯನ್ನು ಶಿಲಾತಲದಲ್ಲಿ ಎಳೆದು ಮಲಗಿಸಿ ಬಲಾತ್ಕಾರದಿಂದ 
ಭೋಗಿಸಿದನು (39-41). ಅನಂತರ ಇನ್ನು ಹೋಗೆಂದು ಅವಳನ್ನು ಬಿಟ್ಟನು. 
ರಂಭೆಯ ಮಾಲ್ಕಭೂಷಣಗಳು ಕಿತ್ತು ತೂರಾಡಿದ್ದವು. ಸಲಗವು ಕ್ರೀಡಿಸಿ 
ಈಡಾಡಿದ ನದಿಯಂತೆ ಅವಳು ವ್ಯಾಕುಲಿತಳಾಗಿದ್ದಳು. ಮುಂಗುರುಳು 
ಕೆದರಿತ್ತು. ಕರಪಲ್ಸವಗಳು ನಡುಗುತ್ತಿದ್ದವು. ಬಿರುಗಾಳಿಯ ರಭಸಕ್ಕೆ ಸಿಕ್ಕಿದ 
ಹೂವರಳಿದ ಬಳ್ಳಿಯಂತೆ ಅವಳ ಪರಿಸ್ಥಿತಿಯಾಗಿತ್ತು (42-43). ರಂಭೆಯು 
ನಡುಗುತ್ತ ನಾಚುತ್ತ ಅಂಜುತ್ತ ಕೈಮುಗಿದುಕೊಂಡು ನಳಕೂಬರನ ಬಳಿಗೆ 
ಹೋಗಿ ಅವನ ಪಾದಗಳಮೇಲೆ ಬಿದ್ದಳು. ಆ ರೀತಿಯಲ್ಲಿ ಬಂದು ಬಿದ್ದ 
ರಂಭೆಯನ್ನು ನೋಡಿ ನಳಕೂಬರನು "ಭದ್ರೆ, ಏನಿದು? ನನ್ನಕಾಲ್ಬುಡದಲ್ಲಿ 
ಅಡ್ಡಬೀಳುವ ಕಾರಣವೇನು?' ಎಂದು ಕೇಳಿದನು (44-45). ರಂಭೆಯು 
ನಿಡುಸುಯ್ಯುತ್ತ ಭಯದಿಂದ ಕಂಪಿಸುತ್ತ, ಬದ್ದಾಂಜಲಿಯಾಗಿ ನಡೆದ 
ವೃತ್ತಾಂತವನ್ನು ನಿವೇದಿಸಿದಳು: "ದೇವ, ದಶಗ್ರೀವನು, ಸ್ವರ್ಗಕ್ಕೆ 
ಧಾಳಿಯಿಡಲು ಸೈನ್ಯ ಸಮೇತನಾಗಿ ಬಂದು ಇಲ್ಲಿಗೆ ಸಮೀಪದಲ್ಲಿ ಈ ರಾತ್ರಿ 


206 ಉತ್ತರಕಾಂಡ 
ಆಯಾಂತೀ ತೇನ ದೃಷ್ಠಾಸ್ಟಿ ತ್ವತಕಾಶಮರಿಂದಮ 


ಗೃಹೀತಾ ತೇನ ಪೃಷ್ಟಾಜ್ಚಿ ಕಸ್ಯ ತ್ವಮಿತಿ ರಕ್ಷಸಾ ॥ ಕ್ಷ 
ಮಯಾ ತು ಸರ್ವಂ ಯತ್‌ ಸತ್ಯಂ ತಸ್ಪೈ ಸರ್ವಂ ನಿವೇದಿತಮ್‌ | 
ಕಾಮಮೋಹಾಭಿಭೂತಾತ್ಮಾ ನಾಶ್ರೌಷೀತ್ವದ್ವಚೋ ಮಮ ॥ 49 
ಯಾಚ್ಯಮಾನೋ ಮಯಾ ದೇವ ಸ್ನುಷಾ ತೇ*ಹಮಿತಿ ಪ್ರಭೋ | 
ತತ್‌ ಸರ್ವಂ ಪೃಷ್ಠತಃ ಕೃತ್ತಾ ಬಲಾತ್ರೇನಾಸ್ಮಿ ಧರ್ಷಿತಾ ॥ 50 
ಏವಂ ತ್ವಮಪರಾಧಂ ಮೇ ಕ್ಷಂತುಮರ್ಹಸಿ ಸುವ್ರತ । 
ನ ಹಿ ತುಲ್ಕಬಲಂ ಸೌಮ್ಯ ಸ್ತಿಯಾಶ್ಚ ಪುರುಷಸ್ಯ ಚ ॥ 51 
ಏತಚ್ಛುತ್ವಾ ತು ಸಂಕ್ರುದ್ಧಸ್ತದಾ ವೈಶ್ರವಣಾತ್ಮಜಃ | 

ಧಾ ಲ 
ಧರ್ಷಣಾಂ ತಾಂ ಪರಾಂ ಶ್ರುತ್ವಾ ಧ್ಯಾನಂ ಸಂಪ್ರವಿವೇಶ ಹ ॥ 52 


ತಸ್ಯ ತತ್‌ ಕರ್ಮ ವಿಜ್ಞಾಯ ತದಾ ವೈಶ್ರವಣಾತ್ಮಜಃ । 
ಮುಹೂರ್ತಾತ್‌ ಕ್ರೋಧತಾಮ್ರಾಕ್ತಸ್ತೋಯಂ ಜಗ್ರಾಹ ಪಾಣಿನಾ ॥ 53 


ತಾಗದ ಗಾ) ನಾನಾ ನನ್ನವ ಎದ್ವಾಹವಾಗ ನಾಗನ 
ಆತನು ನೋಡಿದನು. ಒಡನೆಯೇ ಅವನು ನನನ್ನು ಹಿಡಿದು ನಿಲ್ಲಿಸಿ "ನೀನು 
ಯಾರು ಕಾಂತೆ?' ಎಂದು ಕೇಳಿದನು. ನಾನು ಸತ್ಯವಾದ ಸಂಗತಿಯನ್ನು 
ತಿಳಿಸಿದೆನು. ಕಾಮಾಂಧನಾದ ಆ ಮೂಢನು ನನ್ನ ಮಾತಿಗೆ ಕಿವಿಗೊಡಲಿಲ್ಲ 
(48-49). "ನಾನು ನಿನಗೆ ಸೊಸೆಯಾಗಬೇಕು' ಎಂದು ಹೇಳಿ ಎಷ್ಟು 
ಬೇಡಿಕೊಂಡರೂ, ಪ್ರಭು, ಅದೊಂದನ್ನೂ ಲೆಕ್ಕಕ್ಕೆ ತಾರದೆ ನನ್ನನ್ನು 
ಬಲಾತ್ಮರಿಸಿದ್ದಾನೆ. ದೇವ, ಈ ಇರತಿಯಲ್ಲಿ ನಡೆದ ನನ್ನ ಅಪರಾಧವನ್ನು 
ಕ್ಷಮಿಸು. ಎಷ್ಟಾದರೂ, ಸೌಮ್ಯ, ಹೆಂಗಸಿಗೆ ಗಂಡಸನ್ನೆದುರಿಸುವಷ್ಟು 
ಬಲವಿರುವುದಿಲ್ಲ'' ಎಂದಳು (56-51). ರಂಭೆಯಮೇಲೆ ಬಲಾತ್ಕಾರವು 
ನಡೆಯಿತೆಂಬುದನ್ನು ಕೇಳಿ ವೈಶ್ರವಣತನಯನಾದ ನಳಕೂಬರನು 
ಸಂಕ್ರುದ್ಧನಾದನು. ಒಡನೆಯೇ ಧ್ಯಾನನಿಷ್ಠನಾಗಿ ರಾವಣನು ನಡೆಸಿದ 
ದುಷೃತ್ಯವು ಸತ್ಯವೆಂಬುದನ್ನರಿತು. ಅವನ ಕಣ್ಣುಗಳು ಕೆಂಪಡರಿದವು. ಕೂಡಲೆ 
ಅಂಜಲಿಯಲ್ಲಿ ನೀರನ್ನು ತೆಗೆದುಕೊಂಡು ವಿಧಿಪ್ರಕಾರವಾಗಿ 


ನಲಕೂಬರಶಾಪಃ 207 


ಗೃಹೀತ್ವಾ ಸಲಿಲಂ ಸರ್ವಮುಪಸ ಶ್ಯ ಯಥಾವಿಧಿ । 


ಉತಸರ್ಜ ಯಥಾಶಾಪಂ ರಾಕ್ಷಸೇಂದ್ರಾಯ ದಾರುಣಮ್‌ ॥ 54 
ಅಕಾಮಾ ತೇನ ಯಸ್ಸಾತ್ತ್ವಂ ಬಲಾದ್ಧದ್ರೇ ಪ್ರಧರ್ಷಿತಾ । 

ತಸ್ಮಾತ್‌ ಸ ಯುವತೀಮನ್ಯಾಂ ನಾಕಾಮಾಮುಪಯಾಸ್ಕತಿ ॥ 55 
ಯದಾ ಹ್ಯಕಾಮಾಂ ಕಾಮಾರ್ತೊೋ ಧರ್ಷಯಿಷ್ಯತಿ ಯೋಷಿತಮ್‌ । 
ಮೂರ್ಧಾ ತು ಸಪ್ತಧಾ ತಸ್ಯ ಶಕಲೀಭವಿತಾ ತದಾ ॥ 56 
ತಸ್ಮಿನ್ನುದಾಹೃತೇ ಶಾಪೇ ಜ್ವಲಿತಾಗ್ನಿಸಮಪ್ರಭೇ । 

ದೇವದುಂದುಭಯೋ ನೇದುಃ ಪುಷ್ಪವೃಷ್ಠಿಶ್ಚ ಖಾಚ್ಚ್ವುತಾ॥ 57 
ಪಿತಾಮಹಮುಖಾಶ್ಚೈವ ಸರ್ವೇ ದೇವಾಃ ಪ್ರಹರ್ಷಿತಾಃ । 

ಜ್ಞಾತ್ವಾ ಲೋಕಗತಿಂ ಸರ್ವಾಂ ತಸ್ಯ ಮೃತ್ಯುಂ ಚ ರಕ್ಷಸಃ ॥ 58 
ಯಷಯಃ ಪಿತರಶ್ಚೈವ ಪ್ರೀತಿಮಾಪುರನುತ್ತಮಾಮ್‌ । 

ಶ್ರುತ್ವಾ ತು ಸ ದಶಗ್ರೀವಸ್ತಂ ಶಾಪಂ ರೋಮಹರ್ಷಣಮ್‌ ॥ 59 


ದಾರುಣವಾದ ಶಾಪವನ್ನಿತ್ತನು (52-54) "ಭದ್ರೆ, ಅಕಾಮಳಾದ ನಿನ್ನನ್ನು 
ರಾವಣನು ಬಲಾತ್ಮರಿಸಿ ಧರ್ಷಿಸಿದ್ದಾನೆ. ಇಂದಿನಿಂದ ಅವನು ಅಕಾಮಳಾದ 
ಯಾವ ಪರಯುವತಿಯನ್ನೂ ಬಲಾತ್ಕರಿಸಕೂಡದು. ಪ್ರೇಮವಿಲ್ಲದ ಯಾವ 
ಸ್ಟೀಯನ್ನಾದರೂ ಅವನು ಕಾಮಾರ್ತನಾಗಿ ಧರ್ಷಿಸಿದರೆ, ಅವನ ತಲೆಯು 
ಏಳು ಸೀಳಾಗಿ ಒಡೆದುಹೋಗಲಿ!'' ಎಂದು ಶಪಿಸಿದನು (55-56). 
ನಳಕೂಬರನು ಪ್ರಜ್ವಲಿಸುವ ಅಗ್ನಿಯಂತೆ ಪ್ರಖರವಾದ ಆ 
ಕ್ರೂರಶಾಪವನ್ನಿತ್ತೊಡನೆ, ದೇವದುಂಧುಭಿಗಳು ಮೊಳಗಿದವು. ಅಂಬರದಿಂದ 
ಹೂಮಳೆ ಸುರಿಯಿತು. ರಾವಣನಿಂದ ಲೋಕಗಳಿಗೊದಗಿದ್ದ ದುರವಸ್ಥೆಯನ್ನು 
ತಿಳಿದಿದ್ದಲ ಬ್ರಹ್ಮಾದಿದೇವತೆಗಳು ಮರಣಾಂತವಾದ ಈ ಶಾಪವನ್ನು ಕೇಳಿ 
ಸಂತೋಷಿಸಿದರು. ಖಷಿಗಳಿಗೂ ಪಿತೃಗಳಿಗೂ ಪರಮಾನಂದವಾಯಿತು 
(57-58). ರೋಮಾಂಚಕರವಾದ ಆ ಶಾಪ ವೃತ್ತಾಂತವು ದಶಗ್ರೀವನಿಗೆ 
ತಿಳಿಯಿತು. ಅಲ್ಲಿಂದ ಮುಂದೆ ಆತನು ಅಕಾಮರಾದ ಸಿ ಯರಲ್ಲಿ 


208 ಉತ್ತರಕಾಂಡ 


ನಾರೀಷು ಮೈಥುನೇ ಭಾವಂ ನಾಕಾಮಾಸ್ವಭ್ಯರೋಚಯತ್‌ । 
ತೇನ ನೀತಾಃ ಸ್ತ್ರಿಯಃ ಪ್ರೀತಿಮಾಪುಃ ಸರ್ವಾಃ ಪತಿವ್ರತಾಃ ॥ 60 


ನಲಕೂಬರನಿರ್ಮುಕ್ತಂ ಶಾಪಂ ಶ್ರುತ್ವಾ ಮನಃಪ್ರಿಯಮ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ,ಷಡ್ವಿಂಶಃ ಸರ್ಗಃ 


ಬಲಾತ್ಕಾರದ ಸಂಭೋಗವನ್ನು ತ್ಯಜಿಸಿದನು. ನಳಕೂಬರನ ಶಾಪವನ್ನು ಕೇಳಿ 
ಪತಿವ್ರತೆಯರಾದ ಸಿ ಸ್ವೀಯರೆಲ್ಲರೂ ಆನಂದಿಸಿದರು* (59-60). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಇಪ್ಪತ್ತಾರನೆಯ ಸರ್ಗ 


ಕ ಈ ಶಾಪವೃತಾಂತವನ್ನು ಶ್ರೀರಾಮನಿಗೆ ಹೇಳುವುದರಲ್ಲಿಇನ್ನೊಂದು 
ಉದ್ದೇಶ ಉಂಟು. ಸೀತಾದೇವಿಯು ರಾವಣನ ಬಲಾತ್ವಾರಕ್ಕೆ 
ಒಳಗಾಗಲಿಲ್ಲವೆಂದೂ ಅವಳು ಸರ್ವಥಾ ಪರಿಶುದಳೆಂದೂ ತಿಳಿಸುವುದೇ 
ಅಗಸ Jo) ಆಶಯ. 


ಸಪ್ತವಿಂಶಃ ಸರ್ಗಃ 
ಸುಮಾಲಿ ವಧಃ 


ಕೈಲಾಸಂ ಲಂಘಯಿತ್ವಾ ಥ ದಶಗ್ರೀವಃ ಸ ರಾವಣಃ । 
ಆಸಸಾದ ಮಹಾತೇಜಾ ಇಂದ್ರ ಲೋಕಂ ನಿಶಾಚರ: ॥ 1 


ತಸ್ಯ ರಾಕ್ಷಸಸೈನ್ಯಸ್ಯ ಸಮಂತಾದುಪಯಾಸ್ಯತಃ । 


ಲ'ಕೆಶ್ರ 
ದೇವಲೋಕಂ ಯಯಾ ಶಬ್ದೋ ಮಥ್ಯ ಮಾನಾರ್ಣವೋಪಮಃ 1 2 


ಶ್ರುತ್ವಾ ತು ರಾವಣಂ ಪ್ರಾಪ್ತಮಿಂದ್ರಶ್ಚಲಿತ ಆಸನಾತ್‌ | 


ಅಬ್ರವೀತ್ರತ್ರ ತಾನ್‌ ದೇವಾನ್‌ ಸರ್ವಾನೇವ ಸಮಾಗತಾನ್‌ ॥ 3 

ಆದಿತ್ಯಾನ್‌ಸವಸೂನ್‌ ರುದ್ರಾನ್‌ ವಿಶಾ ಿನ್‌ಸಾಧ್ಯಾನ್‌ಮರುದ್ದ; ಣಾನ್‌ । 

ಸಜ್ಜೀಭವತ ಯುದ್ಧಾರ್ಥಂ ರಾವಣಸ್ಕ್ಯ ದುರಾತ್ಮನಃ Il 4 
ಸರ್ಗ 27 


ರಾವಣನನ್ನು ಸಂಹರಿಸಬೇಕೆಂದು ಇಂದ್ರನು ಎಷ್ಟುವನ್ನು ಪ ಪ್ರಾರ್ಥಿಸುವುದು. 
ಕಸವ ರಾವಣನನ್ನು ವಧಿಸಲು ಮು ಸಮಯವಲ್ಲವೆಂದೂ 
ಸಮಯ ಬಂದಾಗ ವಧಿಸುವೆನೆಂದೂ ವಿಷ್ಣುವಿನ ಪ್ರತ್ಯುತ್ತರ ಸಾವಿತ್ರನೆಂಬ 
ವಸುವಿನಿಂದ ಸುಮಾಲಿಯ ವಧೆ. 

ಶ್ರೀರಾಮ, ಅನಂತರ ಮಹಾತೇಜಸ್ವಿಯಾದ ದಶಗ್ರೀವನು ಕೈಲಾಸವನ್ನು 
ದಾಟಿ ಇಂದ್ರಲೋಕದ ಕಡೆಗೆ ಸಾಗಿದನು. ಸುತ್ತಲೂ ಮುತ್ತಲು ಬರುತ್ತಿದ್ದ 
ರಾಕ್ಷಸಸೇನೆಯ ಕೋಲಾಹಲೋದ್ದೋಷವು, ಕಡೆಯಲಡುವ ಕಡಲಿನ 
ಒಡಲಿನಿಂದೆದ್ದು ಬಂದಂತೆ ಸುರಲೋಕವನ್ನಡರಿತು (1- 2). "ಹೋ! 
ರಾವಣನು ಬಂದನು!” ಎನ್ನುತ್ತ ದೇವೇಂದ್ರನು ಸಿಂಹಾಸನದಿಂದೆದ್ದು ಅಲ್ಲಿ 
ನೆರೆದಿದ್ದ ಆದಿತ್ಯ, ವಸು, ರುದ, ವಿಶ್ವ, ಸಾಧ್ಯ, ಮರುತ್ತು ಮುಂತಾದ 


210 ಉತ್ತರಕಾಂಡ 
ಏವಮುಕ್ತಸ್ತು ಶಕ್ರೇಣ ದೇವಾಃ ಶಕ್ರಸಮಾ ಯುಧಿ । 


ಸಂನಹ್ಯ ಸುಮಹಾಸತ್ತ್ವ್ವಾ ಯುದ್ಧಶ್ರದ್ಧಾಸಮನ್ವಿತಾಃ ॥ 5 
ಸತು ದೀನಃ ಪರಿತ್ರಸ್ತೋ ಮಹೇಂದ್ರೋ ರಾವಣಂ ಪ್ರತಿ । 

ವಿಷ್ಣೋಃ ಸಮೀಪಮಾಗಮ್ಯ ವಾಕ್ಯಮೇತದುವಾಚ ಹ ॥ 6 
ಎಷ್ಟೋ ಕಥಂ ಕರಿಷ್ಯಾಮಿ ಮಹಾವೀರ್ಯಪರಾಕ್ರಮಃ | 

ಅಸೌ ಹಿ ಬಲವಾನ್‌ ರಕ್ಷೋ ಯುದ್ದಾರ್ಥಮಭಿವರ್ತತೇ ॥ 7 
ವರಪ್ರದಾನಾದ್ಧಲವಾನ್ನ ಖಲ್ವನ್ಯೇನ ಹೇತುನಾ । 

ತತ್ತು ಸತ್ಯಂ ವಚಃ ಕಾರ್ಯಂ ಯದುಕ್ತಂ ಪದ್ಮಯೋನಿನಾ ॥ 8 
ತದ್ಯಥಾ ನಮುಚಿರ್ವ್ವತ್ರೋ ಬಲಿರ್ನರಕಶಂಬರೌ । 

ತ್ವದ್ವಲಂ ಸಮವಷ್ಟಛ್ಯ ಮಯಾ ದಗ್ಗಾಸ್ತಥಾ ಕುರು ॥ 9 
ನ ಹ್ಯನ್ಯೋ ದೇವ ದೇವೇಶ ತ್ವಾಮೃತೇ ಮಧುಸೂದನ । 

ಗತಿಃ ಪರಾಯಣಂ ಚಾಸ್ತಿ ತೈಲೋಕ್ಕೇ ಸಚರಾಚರೇ ॥ 10 





ದೇವಗಣಗಳನ್ನುದ್ದೇಶಿಸಿ “ದೇವತೆಗಳ, ದುರಾಶ್ಮನಾದ ದಶ್ರೀವನುದಂಡತ್ತಿ 
ಬರುತ್ತಿದ್ದಾನೆ. ಸಮರಕ್ಕೆ ಸಜ್ಜಾಗಿರಿ!'' ಎಂದನು (3-4). 

ಇಂದ್ರನ ಆಜ್ಞೆಯಂತೆ ಶೂರರಾದ ಆ ದೇವತೆಗಳೆಲ್ಲರೂ 
ಯುದ್ಧಶ್ರದ್ದೆಯಿಂದ ಸಿದ್ದರಾದರು. ಆದರೆ ಇಂದ್ರನೇ ರಾವಣನಿಗೆ ಹೆದರಿ 
ದೀನನಾಗಿ ಎಷ್ಟುವಿನ ಬಳಿಗೆ ಹೋಗಿ ಹೀಗೆ ನಿವೇದಿಸಿದನು: "ಹೇ ಪ್ರಭು, 
ಪ್ರಬಲ ಪರಾಕ್ರಮಿಯೂ ಬಲಾಢ್ಯನೂ ಆದ ರಾವಣನು ಯುದ್ಧಕ್ಕಾಗಿ 
ಬರುತ್ತಿದ್ದಾನೆ (5-6). ಅವನ ಬಲವೆಲ್ಲವೂ ವರದಾನದಿಂದ ಲಭಿಸಿದ್ದೇ 
ಹೊರತು ಬೇರೆಯಲ್ಲ ಬ್ರಹ್ಮದೇವನ ನುಡಿಯನ್ನು ದಿಟವಾಗುವಂತೆ 
ಉಳಿಸಬೇಕಾಗಿದೆ. ಹಿಂದೆ ನಿನ್ನ ಬೆಂಬಲದಿಂದಲೇ ನಮುಚಿ, ವೃತ್ರ, ಬಲಿ, 
ನರಕ, ಶಂಬರ- ಮುಂತಾದವರ ಪೀಡೆಯನ್ನುನಾನು ನಿವಾರಿಸಿಕೊಂಡೆನು. 
ಅದರಂತೆ ಈಗಲೂ ಯಾವುದಾದರೊಂದು ಉಪಾಯವನ್ನು ಹೇಳು( (ಟ್ರೂ 
ಹೇ ದೇವೇಶ- ಮಧುಸೂದನ, ನಿನ್ನನ್ನುಳಿದು ನನಗೆ ಬೇರೆ ಗತಿ ಇಲ್ಲ 


ಸುಮಾಲಿ ವಧಃ 211 
ತ್ವಂ ಹಿ ನಾರಾಯಣಃ ಶ್ರೀಮಾನ್‌ ಪದ್ಧನಾಭಃ ಸನಾತನಃ | 


ತ್ವಯೇಮೇ ಸ್ಥಾಪಿತಾ ಲೋಕಾಃ ಶಕ್ರಶ್ಚಾಹಂ ಸುರೇಶ್ವರಃ ॥ 11 
ತ್ವಯಾ ಸೃಷ್ಟಮಿದಂ ಸರ್ವಂ ತೈಲೋಕ್ಕಂ ಸಚರಾಚರಮ್‌ । 

ತ್ವಾಮೇವ ಭಗವನ್‌ ಸರ್ವೇ ಪ್ರವಿಶಂತಿ ಯುಗಕ್ಷಯೇ ॥ 12 
ತದಾಚಕ್ಷ್ಯ ಯಥಾ ತತ್ತ್ವಂ ದೇವದೇವ ಮಮ ಸ್ವಯಮ್‌ । 

ಅಪಿ ಚಕ್ರಸಹಾಯಸ್ತ್ವಂ ಯೋತ್ಸ್ಯಸೇ ರಾವಣಂ ಪ್ರಭೋ ॥ 13 
ಏವಮುಕ್ತಃ ಸ ಶಕ್ರೇಣ ದೇವೊ ನಾರಾಯಣಃ ಪ್ರಭುಃ । 

ಅಬ್ರವೀನ್ನ ಪರಿತ್ರಾಸಃ ಕಾರ್ಯಸ್ತೇ ಶ್ರೂಯತಾಂ ಚ ಮೇ ॥ 14 
ನ ತಾವದೇಷ ದುಷ್ಟಾತ್ಮಾ ಶಕ್ರೋ ಜೇತುಂ ಸುರಾಸುರೈಃ । 

ಹಂತುಂ ಚಾಪಿ ಸಮಾಸಾದ್ಯ ವರದಾನೇನ ದುರ್ಜಯಃ ॥ 15 
ಸರ್ವಥಾ ತು ಮಹತ್‌ ಕರ್ಮ ಕರಿಷ್ಯತಿ ಬಲೋತ್ಕಟಃ | 

ರಾಕ್ಷಸಃ ಪುತ್ರಸಹಿತೋ ದೃಷ್ಟಮೇತನ್ನಿಸರ್ಗತಃ ॥ 16 


ತಾಸ್ಪಾರ್ಪಸಾರ್ಸಾರ್ಸಾತಾರ್ಸಾಸಾಾಾ್‌ 
ಪದ್ಧನಾಭನೂ ಆದ ಶ್ರೀಮನ್ನಾರಾ ಯಣನಲ್ಲವೆ ನೀನು? ಸಕಲಲೋಕಗಳನ್ನೂ 
ನೆಲೆಗೊಳಿಸಿ ಪಾಲಿಸಸಕ್ಕವನು ನೀನೇ. ದೇವೇಂದ್ರನನ್ನಾಗಿ ನನ್ನನ್ನು 
ನಿಯಮಿಸಿದವನೂ ನೀನೇ. (10-11). ಚರಾಚರಾತ್ಮಕವಾದ ಈ ಎಶ್ವವನ್ನು 
ಸೃಜಿಸಿದದವನು ನೀನೇ. ಹೇ ಭಗವನ್‌, ಸಮಸ್ತಜೀವಜಾತಗಳೂ 
ಪ್ರಳಯಕಾಲದಲ್ಲಿ ನಿನ್ನಲ್ಲಿಯೇ ಲೀನವಾಗುತ್ತವೆ. ಆದ್ದರಿಂದ, ಹೇ 
ದೇವದೇವ, ನನಗೆ ಸತ್ಯವನ್ನು ತಿಳಿಸು. ಪ್ರಭು, ಚಕ್ರಾಯುಧ ಧಾರಿಯಾಗಿ 
ರಾವಣನೊಡನೆ ಯುದ್ಧಮಾಡುವೆಯಾ?'' ಎಂದನು (12-13). ಆಗ 
ಶ್ರೀಮನ್ನಾರಾಯಣನು "“ಶಕ್ರ, ಹೆದರಬೇಡ ನನ್ನ ನುಡಿಯನ್ನಾಲಿಸು. ಆ 
ದುರುಳನು ಈಗ ವರದಾನದಿಂದ ದುರ್ಜಯನಾಗಿದ್ದಾನೆ. 
ಸುರಾಸುರರಿಂದಲೂ ಅವನನ್ನು ಗೆಲ್ಲಲು ಶಕ್ಕಎಲ್ಲ ಸಂಹರಿಸುವುದಂತೂ 
ಸಾಧ್ಯವೇ ಇಲ್ಲ (14-15). ಬಲೋದ್ಧಶನಾದ ಆ ರಾಕ್ಷಸನು ಪುತ್ರನಾದ 
ಮೇಘನಾದನೊಡನೆ ಸೇರಿ ಬಂದಿದ್ದಾನೆ. ಉಗ್ರವಾಗಿ ಅವನು 


212 ಉತ್ತರಕಾಂಡ 
ಯತ್ತು ಮಾಂ ತ್ವಮಭಾಷಿಷ್ಕಾ ಯುಧ್ಯಸ್ವೇತಿ ಸುರೇಶ್ವರ । 


ನಾಹಂ ತಂ ಪ್ರತಿಯೋತ್ಸ್ಯಾಮಿ ರಾವಣಂ ರಾಕ್ಷಸಂ ಯುಧಿ ॥ 17 
ನಾಹತ್ವಾ ಸಮರೇ ಶತ್ರುಂ ವಿಷ್ಣುಃ ಪ್ರತಿನಿವರ್ತತೇ । 

ದುರ್ಲಭಶ್ಚೈವ ಕಾಮೋ:ದ್ಯ ವರಗುಪ್ತಾ ದ್ಧ ರಾವಣಾತ್‌ ॥ 18 
ಪ್ರತಿಜಾನೇ ಚ ದೇವೇಂದ್ರ ತ್ವತಮೀಪೇ ಶತಕ್ರತೋ | 

ಭವಿತಾಸ್ಥಿ ಯಥಾಸ್ಯಾಹಂ ರಕ್ಷಸೋ ಮೃತ್ಯು ಕಾರಣಮ್‌ ॥ 19 
ಅಹಮೇವ ನಿಹಂತಾಸ್ಮಿ ರಾವಣಂ ಸಪುರಃಸರಮ್‌ | 

ದೇವತಾ ನಂದಯಿಷ್ಯಾಮಿ ಜ್ಞಾತ್ವಾ ಕಾಲಮುಪಾಗತಮ್‌ ॥ 20 
ಏತತ್ತೇ ಕಥಿತಂ ತತ್ತ್ವಂ ದೇವರಾಜ ಶಚೀಪತೇ | 

ಯುಧ್ಯಸ್ವ ವಿಗತತ್ರಾಸಃ ಸರ್ವೈಃ ಸಾರ್ಧಂ ಮಹಾಬಲ ॥ 21 


ತತೋ ರುದ್ರಾಃ ಸಹಾದಿತ್ಯಾ ವಸವೋ ಮರುತೋಶಶ್ವಿನೌ | 
ಸಂನದ್ದಾ ನಿರ್ಯಯುಸ್ತೂರ್ಣಂ ರಾಕ್ಷಸಾನಭಿತಃ ಪುರಾತ್‌ ॥ 22 


ಹೋರಾಡುವುದು ನಿಶ್ಚಯ. ಅಸಮಸಾಹಸವನ್ನೆಸಗುವುದು ರಾವಣನ 
ಸ್ವಭಾವ. ಇದು ನಮಗೆ ಗೊತ್ತಿರುವ ಸಂಗತಿ. ದೇವೇಂದ್ರ, ನಾನು ಅವನೊಡನೆ 
ಯುದ್ಧಮಾಡಬೇಕೆಂದು ಹೇಳಿದೆಯಷ್ಟೆ ಈಗ ನಾನು ರಾವಣನೊಡನೆ 
ಹೋರಾಟಕ್ಕೆ ಇಳಿಯುವುದಿಲ್ಲ ಈ ವಿಷ್ಣುವು ರಣರಂಗದಲ್ಲಿ ಶತ್ರುವನ್ನು 
ಕೊಲ್ಲದೆ ಹಿಂದಿರುಗಲಿಕ್ಕಿಲ್ಲ ಈಗ ರಾವಣನು ವರಬಲದಿಂದ 
ಸುರಕ್ಷಿತನಾಗಿರುವ ಕಾರಣ, ಇಷ್ಟವು ಈಡೇರಲಾರದು (16-18). ಆದರೆ, 
ಸುರೇಶ್ವರ, ನಿನಗೆ ಮಾತು ಕೊಡುವೆನು ಕೇಳು. ಆತನ ಮರಣಕ್ಕೆ ನಾನೇ 
ಕಾರಣನಾಗುವೆನು. ರಾವಣನನ್ನು ಬಂಧುಬಳಗಸಹಿತವಾಗಿ ನಾನೇ 
ಕೊಲ್ಲುವೆನು! ಅವನನ್ನು ಕೊಂದು ದೇವತೆಗಳನ್ನು ಆಹ್ಲಾದಗೊಳಿಸುವೆನು. 
ತಕ್ಕಕಾಲವು ಬಂದಾಗ ಈ ಕಾರ್ಯವು ನಡೆಯುವುದು. ದೇವರಾಜ ಶಚೀಪತಿ, 
ಸತ್ಯವನ್ನು ನಿನಗೆ ತಿಳಿಸಿದ್ದೇನೆ. ಈಗ ಸಕಲದೇವತೆಗಳೊಡನೆ ಸಹಿತನಾಗಿ ನೀನು 
ನಿರ್ಭೀತಿಯಿಂದ ಯುದ್ಧಮಾಡು. ನೀನು ಪರಾಕ್ರಮಿಯಲ್ಲವೆ?'' ಎಂದು 
ತಿಳಿಸಿದನು (19-21). ರಾಘವ, ಇತ್ತಲಾಗಿ ರುದ, ಆದಿತ್ಯ, ವಸು, ಮರುತ್ತು, 


ಸುಮಾಲಿ ವಧಃ 213 
ಏತಸ್ಥಿನಂತರೇ ನಾದಃ ಶುಶ್ರುವೇ ರಜನೀಕ್ಷಯೇ । 


ತಸ್ಯ ರಾವಣಸೈನ್ಯಸ್ಯ ಪ್ರಯುದ್ಧಸ್ಯ ಸಮಂತತಃ ॥ 23 
ತೇ ಪ್ರಯುದ್ಧಾ ಮಹಾವೀರ್ಯಾ ಹ್ಯನ್ಯೋನ್ಯಮಭಿವೀಕ್ಷ್ಯ ವೈ | 
ಸಂಗ್ರಾಮಮೇವಾಭಿಮುಖಾ ಹೃಭ್ಯವರ್ತಂತ" ಹೃಷ್ಟವತ್‌ ॥ 24 
ತತೋ ದೈವತಸ್ಯೆನ್ಯಾನಾಂ ಸಂಕ್ಷೋಭಃ ಸಮಜಾಯತ | 

ತದಕ್ಷಯಂ ಮಹಾಸೈನ್ಯಂ ದೃಷ್ಟ್ವಾ ಸಮರಮೂರ್ಧನಿ ॥ 25 


ತತೋ ಯುದ್ಧಂ ಸಮಭವದ್ದೇವದಾನವರಕ್ಷಸಾಮ್‌ | 
ಘೋರಂ ತುಮುಲನಿರ್ಹ್ರಾದೆಂ ನಾನಾಪ್ರಹರಣೋದ್ಯತಮ್‌ ॥ 26 


ಏತಸ್ಸಿನ್ನಂತರೇ ಶೂರಾ ರಾಕ್ಷಸಾ ಘೋರದರ್ಶನಾಃ । 


ಯುದ್ಧಾರ್ಥಂ ಸಮವರ್ತಂತ ಸಚಿವಾ ರಾವಣಸ್ಯ ತೇ ॥ 27 
ಮಾರೀಚಶ್ಚ ಪ್ರಹಸ್ತಶ್ಚ ಮಹಾಪಾರ್ಶಮಹೋದರ್‌ೌ । 
ಅಕಂಪನೋ ನಿಕುಂಭಕ್ಚ ಶುಕಃ ಸಾರಣ ಏವ ಚ ॥ 28 


ಅಶ್ವಿನೀದೇವತೆಗಳು- ಮೊದಲಾದವರು. ಯುದ್ಧ ಸನ್ನದ್ಧರಾಗಿ 
ರಕ್ಷ ರನ್ನೆದುರಿಸುವುದಕ್ಕೋಸ್ಪ ರ ಅಮರಾವತಿಯಿಂದ ಬೇಗ "ಬೇಗನೆ 
ಹೊರಟರು. ರಾತ್ರಿ ಕಳೆಯಿತು. ಅಷ್ಟರಲ್ಲಿ ಯುದ್ದೋನ್ಮುಖರಾಗಿ ಬರುತ್ತಿದ್ದ 
ರಾವಣಸೇನೆಯ ಕೋಲಾಹಲವು ಸ್ಪಷ್ಟವಾಗಿ ಕೇಳಿಸಿತು. ಉಭಯ ಪಕ್ಷದ 
ವೀರರೂ ಒಬ್ಬರನ್ನೊಬ್ಬರು ನೋಡಿದರು. ಉತ್ಸಾಹದಿಂದ ಮುನ್ನುಗ್ಗಿದರು 
(22-24). ಅಪಾರವಾದ ರಾಕ್ಷಸಪಡೆಯನ್ನು ಕಂಡು ದೇವಸೈೆನ್ಯವು 
ಕ್ಷುಬವಾಯಿತು. ಒಡನೆಯೇ ಉಭಯಸೇನೆಗಳಿಗೂ ಕೈಕೈ ಮಿಲಾಯಿಸಿತು. 
ಘೋರವಾದ ತುಮುಲಯುದ್ದವು ಆರಂಭಿಸಿತು. ವಿವಿಧಾಯುಧಗಳು 
ರುಳಪಿಸಿದವು (25-26). ಆ ಸಮಯದಲ್ಲಿ ರಾವಣಸಚಿವರಾದ 
ಮಾರೀಚ, ಪ್ರಹಸ್ತ, ಮಹಾಪಾರ್ಶ್ವ, ಮಹೋದರ, ಅಕಂಪನ, ನಿಕುಂಭ, 
ಶುಕ, ಸಾರಣ, ಸಂಹ್ನಾದ, ಧೂಮಕೇತು, ಮಹಾದಂಷ್ಟ ಘಟೋದರ, 
ಜಂಬುಮಾಲಿ, ಮಹಾಹ್ರಾದ, ವಿರೂಪಾಕ್ಷ ಸುಪ್ತಫ್ಪು ಯಜ್ಞಕೋಪ, 
ದುರ್ಮುಖ, ದೂಷಣ, ಖರ, ತ್ರಿಶಿರ, ಕರವೀರಾಕ್ಷ ಸೂರ್ಯಶತು, 


214 ಉತ್ತರಕಾಂಡ 
ಸಂಹ್ಲಾದೋ ಧೂಮಕೇತುಶ್ಚ ಮಹಾದಂಷೊ ್ರೀ ಘಟೋದರಃ । 


ಜಂಬುಮಾಲೀ ಮಹಾಹ್ರಾದೋ ವಿರೂಪಾಕ್ಷಶ್ಚ ರಾಕ್ಷಸಃ ॥ 29 
ಸುಪ್ತಫ್ನೋ ಯಜ್ಞಕೋಪಶ್ಚ ದುರ್ಮುಖೋ ದೂಷಣಃ ಖರಃ | 

ತ್ರಿಶಿರಾಃ ಕರವೀರಾಕ್ಷಃ ಸೂರ್ಯಶತ್ರುಶ್ಚ ರಾಕ್ಷಸಃ ॥ 30 
ಮಹಾಕಾಯೋತತಿಕಾಯಶ್ಚ ದೇವಾಂತಕನರಾಂತಕೌ । 

ಏತೈಃ ಸರ್ವೈಃ ಪರಿವೃತೋ ಮಹಾವೀರ್ಯೋ ಮಹಾಬಲಃ ॥ 31 
ರಾವಣಸ್ಕಾರ್ಯಕಃ ಸೈನ್ಯಂ ಸುಮಾಲೀ ಪ್ರವಿವೇಶ ಹ | 
ಸದೈವತಗಣಾನ್‌ ಸರ್ವಾನ್ನಾನಾಪ್ರಹರಣೆಃ ಶಿತೈಃ ॥1 32 
ವ್ಯಧ್ವಂಸಯತ್‌ ಸುಸಂಕ್ರು ದ್ಲೋ ವಾಯುರ್ಜಲಧರಾನಿವ । 

ತದ. “ವತಬಲಂ ರಾಮ ಹನ ಮಾನಂ ನಿಶಾಚರೈಃ ॥ 33 
ಪ್ರಣುನ್ನಂ ಸರ್ವತೋ ದಿಗ್ಗಃ ಸಿಂಹನುನ್ನಾ ಮೃಗಾ ಇವ | 
ವಿತಸ್ಸಿನ್ನಂತರೇ ಶೂರೋ ವೆಸೂನಾಮಷ್ಟಮೋ ವಸುಃ ॥ 34 


ಮಹಾಕಾಯ, ಅತಿಕಾಯ, ದೇವಾಂತಕ, ನರಾಂತಕ- ಮೊದಲಾದ 
ಘೋರಾಕಾರದ ರಾಕ್ಷಸರು ಯುದ್ಧಾಪೇಕ್ಷಿಗಳಾಗಿ ರಣರಂಗದಲ್ಲಿನುಗ್ಗಿದರು 
(27-31). ಆ ನಿಶಾಚರರೊಡನೆ ಅದ್ಭುತಪರಾಕ್ರಮಿಯೂ, ರಾವಣನ 
ಮಾತಾಮಹನೂ ಆದ ಸುಮಾಲಿಯು ಸಂಗ್ರಾಮ ಭೂಮಿಯನ್ನು 
ಪ್ರವೇಶಿಸಿದನು. ಆತನು ಕ್ರೋಧಾವಿಷನಾಗಿ ಹರಿತವಾದ 
ನಾನಾಪ್ರಹರಣಗಳನ್ನು ಪ್ರಯೋಗಿಸಿ, ಬಿರುಗಾಳಿಯು ಮೋಡಗಳನ್ನು 
ಚದಿರಿಸುವಂತೆ, ದೇವಗಣಗಳನ್ನು ಹೊಡೆದು ಬಡಿದು ಚದರಿಸಿ 
ವಿಧ್ವಂಸಗೊಳಿಸಿದನು (32-33). ಶ್ರೀರಾಮ, ಏನು ಹೇಳಲಿ! ಸಿಂಹಗಳ 
ಆಕ್ರಮಣಕ್ಕೆ ಸಿಕ್ಕಿದ ಜಿಂಕೆಗಳಂತೆ ದೇವತೆಗಳ ಗತಿಯಾಯಿತು. ನಿಶಾಚರರ 
ಹೊಡೆತವನ್ನು ತಾಳಲಾರದೆ ಅವರು ದಿಕ್ಕುದಿಕ್ಕಿಗೆ ಓಡಿಹೋದರು. ಆ 
ಸಮಯದಲ್ಲಿ ಸಾವಿತ್ರನೆಂದು ವಿಖ್ಯಾತನೂ ಶೂರನೂ ಆದ 
ಅಷ್ಟವಸುಗಳಲ್ಲೊಬ್ಬನು ರಣರಂಗವನ್ನು ಪ್ರವೇಶಿಸಿದನು. ನಾನಾಯುಧಗಳನ್ನು 
ಹಿಡಿದ ಸೈನಿಕರೊಡನೆ ಅವನು ಉತ್ಪಾಹದಿಂದ ಬಂದನು (34-35). ಸಿಂಹವು 


ಸುಮಾಲಿ ವಧಃ 215 
ಸಾವಿತ್ರ ಇತಿ ವಿಖ್ಯಾತಃ ಪ್ರವಿವೇಶ ರಣಾಜಿರಮ್‌ । 


ಸೈನ್ಯೈಃ ಪರಿವೃತೋ ಹೃಷ್ಟೋ ನಾನಾಪ್ರಹರಣೋದ್ಯತ್ಯೆಃ ॥ 35 
ತ್ರಾಸಯನ್‌ ಶತ್ರುಸೈನ್ಯಾನಿ ಸಿಂಹಃ ಕ್ಷುದ್ರಮೃಗಾನಿವ | 

ತಥಾದಿತ್ಕೌ ಮಹಾವೀರ್ಯ್ಕೌ ತ್ವಷ್ಟಾ ಪೂಷಾ ಚ ದಂಶಿತೌ ॥ 36 
ನಿರ್ಭಯೌ ಸಹ ಸೈನ್ಯೇನ ತದಾ ಪ್ರವಿಶತಾಂ ರಣೇ । 

ತತೋ ಯುದ್ಧಂ ಸಮಭವತ್‌ ಸುರಾಣಾಂ ಸಹ ರಾಕ್ಷಸೈಃ ॥ 37 
ಕ್ರುದ್ಧಾನಾಂ ರಕ್ಷಸಾಂ ಕೀರ್ತಿಂ ಸಮರೇಷ್ಟನಿವರ್ತಿನಾಮ್‌ | 

ತತಸ್ತೇ ರಾಕ್ಷಸಾಃ ಸರ್ವೇ ವಿಬುಧಾನ್‌ ಸಮರೇ ಸ್ಮಿತಾನ್‌ ॥ 38 
ನಾನಪ್ರಹರಣೈರ್ಫೊೋರೈರ್ಜಫಘ್ನು ಶತಸಹಸ್ರಶಃ | 

ದೇವಾಶ್ಚ ರಾಕ್ಷಸಾನ್‌ ಘೋರಾನ್‌ ಮಹಾಬಲಪರಾಕ್ರಮಾನ್‌ ॥ 39 
ಸಮರೇ ವಿಮಲೈಃ ಶಸ್ತ್ರೆರುಪನಿನ್ಯುರ್ಯಮಕ್ಷಯಮ್‌ । 
ಏತಸ್ಸಿನ್ನಂತರೇ ರಾಮ ಸುಮಾಲೀ ನಾಮ ರಾಕ್ಷಸಃ ॥ 40 
ಕ್ಷುದ್ರಮೃಗಗಳನ್ನು ತಲ್ಲಣಗೊಳಿಸುವಂತೆ ರಾಕ್ಷಸಸೇನೆಯನ್ನು 


ತಲ್ಲಣಗೊಳಿಸಿದನು. ಹಾಗೆಯೇ ತ್ವಷ್ಟ ಪೂಷ ಎಂಬ ಇಬ್ಬರು ಆದಿತ್ಯರು 
ಕವಚಧಾರಿಗಳಾಗಿ ತಮ್ಮಸೇನೆಗಳೊಡನೆ ನಿರ್ಭಯವಾಗಿ ರಣರಂಗಕ್ಕೆ ನುಗ್ಗಿ 
ಬಂದರು. ದೇವತೆಗಳಿಗೂ ರಾಕ್ಷಸರಿಗೂ ಘನಘೋರ ಸಂಗ್ರಾಮವು ತೊಡಗಿತು 
(36-37). ""ರಾಕ್ಷಸರು ಸಮರಭೂಮಿಯಿಂದ ಹಿಂದೆಗೆಯತಕ್ಕವರಲ್ಲ' 
ಎಂಬ ಕೀರ್ತಿಘೋಷವನ್ನು ಕೇಳಿ ದೇವತೆಗಳು ಸಂಕ್ರುದ್ಧರಾಗಿ 
ಹೋರಾಡತೊಡಗಿದರು. ಆ ನಿಶಾಚರರು ವಿವಿಧಾಯುಧಗಳಿಂದ 
ದೇವತೆಗಳನ್ನು ನೂರರಂತೆ-ಸಾವಿರದಂತೆ ಬಡಿದು ಬಡಿದು ಕೆಡವಿದರು. 
ವಿಖ್ಯಾತ ಪೌರುಷರಾದ ಆ ನಿಶಾಚರರನ್ನು ದೇವತೆಗಳೂ ನಿಶಿತಶಸ್ತಗಳಿಂದ 
ಕಡಿದು ಕಡಿದು ಕೊಂದರು (38-40). ಶ್ರೀರಾಮ, ಅಷ್ಟುಹೊತ್ತಿಗೆ 
ರಾಕ್ಷಸನಾದ ಸುಮಾಲಿಯು ಕುಪಿತನಾಗಿ ಬಗೆಬಗೆಯ ನಿಶಿತಾಸ್ತಗಳನ್ನು 
ಪ್ರಯೋಗಿಸಿ, ಬಿರುಗಾಳಿಯು ಮೇಘವನ್ನು ಜರ್ಜರಗೊಳಿಸುವಂತೆ 
ದೇವಸೇನೆಯನ್ನು ವಿಧ್ವಂಸಿಸತೊಡಗಿದನು. ಬಾಣವೃಷಿಗಳೇಂದಲೂ 


216 ಉತ್ತರಕಾಂಡ 
ನಾನಾಪ್ರಹರಣ್ಯೆಃ ಕ್ರು ದ್ವಸ್ತತ್ಸೈ ನ್ಯಂ ಸೋ ಭ್ಯವರ್ತತ | 


ಸ ದೈವತಬಲಂ ಸರ್ವಂ: ನಾನಾಪ್ರಹರಣ್ಕೆ ಶ್ಯಃ | 41 
ವ್ಯಧ್ವಂಸಯತ ಸಂಕ್ರುದ್ಧೋ ವಾಯುರ್ಜಲಧರಂ ಯಥಾ । 

ತೇ ಮಹಾಬಾಣವರ್ಷೈಶ್ವ ಶೂಲಪ್ರಾಸೈಃ ಸುದಾರುಣ್ಳಃ ॥ 42 
ಹನ್ಯಮಾನಾಃ ಸುರಾಃ ಸರ್ವೇ ನ ವ್ಯತಿಷ್ಠಂತ ಸಂಹತಾಃ । 

ತತೋ ವಿದ್ರಾವ್ಯಮಾಣೇಷು ದೈವತೇಷು ಸುಮಾಲಿನಾ ॥ 43 
ವಸೂನಾಮಷ್ಟಮಃ ಕ್ರುದ್ಧಃ ಸಾವಿತ್ರೋ ವೈ ವ್ಯವಸ್ಥಿತಃ । 

ಸಂವೃತಃ ಸ್ಪೈರಥಾನೀಕ್ಸೆ! ಪ್ರಹರಂತಂ ನಿಶಾಚರಮ್‌ ॥ 44 
ವಿಕ್ರಮೇಣ ಮಹಾತೇಜಾ ವಾರಯಾಮಾಸ ಸಂಯುಗೇ | 
ತತಸ್ತಯೋರ್ಮಹಾಯುದ್ಧಮಭವದ್ರೋಮಹರ್ಷಣಮ್‌ ॥ 45 
ಸುಮಾಲಿನೋ ವಸೋಶ್ಸೈವ ಸಮರೇಷ್ಟನಿವರ್ತಿನೋಃ | 

ತತಸ್ತಸ್ಯ ಮಹಾಬಾಣೈರ್ವಸುನಾ ಸುಮಹಾತ್ಮನಾ ॥ 46 


ಅತ್ಯುಗೆಗಳಾದ ಶೊಲ ಪ್ರಾಸಗಳಿಂದಲೂ ಅಹತರಾದ ದೇವತೆಗಳು 
ಅವನನ್ನೆದುರಿಸಿ ನಿಲ್ಲಲಾರದೆ ಹೋದರು (41-42). 

ಹೀಗೆ ಸುಮಾಲಿಯಿಂದ ಸುರಸೇನೆಯು ವಿಧ್ವಸ್ತವಾಗುತ್ತಿರಲು, 
ಅಷ್ಟಮವಸುವಾದ ಸಾವಿತ್ರನು ಸೇನಾಪರಿವೃತ್ತನಾಗಿ ನುಗ್ಗಿ ತನ್ನ 
ಪರಾಕ್ರಮದಿಂದ ಸುಮಾಲಿಯನ್ನು ಅಡ್ಡಗಟ್ಟಿದನು. ತೇಜಸ್ವಿಯಾದ 
ಸಾವಿತ್ರನಿಗೂ, ಸುಮಾಲಿಗೂ ರೋಮಾಂಚನಕರವಾದ ಭೀಕರ ಕದನವು 
ನಡೆಯಿತು (43-45). ಇಬ್ಬರೂ ಹಿಮ್ಮೆಟ್ಟಿದೆ ಹೋರಾಡಿದರು. ಮಹಾ 
ಧೀರನಾದ ಸಾವಿತ್ರನು ಘೋರ ಬಾಣಗಳಿಂದ ಸುಮಾಲಿಯ ಸರ್ಪರಥವನ್ನು 
ಒಂದು ಕ್ಷಣದಲ್ಲಿ ಭಗ್ಗಗೊಳಿಸಿ ಉರುಳಿಸಿದನು. ನೂರಾರು ಬಾಣಗಳಿಂದ 
ಚುಚ್ಚಲಟ್ಟ ರಥರೂಪವಾದ ಆ ಮಹಾಸರ್ಪವು ಹತವಾಯಿತು (46-47). 
ಒಡನೆಯೇ ಸಾವಿತ್ರನು ಸುಮಾಲಿಯನ್ನು ವಧಿಸಬೇಕೆಂದು ಗದೆಯನ್ನು 
ಕೈಗೆತ್ತಿಕೊಂಡನು. ಕಾಲದಂಡದಂತೆ ಪ್ರಜ್ವಲಿಸುತ್ತಿದ್ದ ಆ ಮಹಾಗದೆಯನ್ನು 
ತೂಗಿ ಸುಮಾಲಿಯ ತಲೆಯಮೇಲೆ ಇಡಿದನು. ದೇವೇಂದ್ರನ 


ಸುಮಾಲಿ ವಧಃ 


ನಿಹತಃ ಪನ್ನಗರಥಃ ಕ್ಷಣೇನ ವಿನಿಪಾತಿತಃ | 
ಹತ್ವಾ ತು ಸಂಯುಗೇ ತಸ್ಯ ರಥಂ ಬಾಣಶತೈಶ್ಲಿತಮ್‌ ॥ 


ಗದಾಂ ತಸ್ಯ ವಧಾರ್ಥಾಯ ವಸುರ್ಜಗ್ರಾಹ ಪಾಣಿನಾ | 
ತತಃ ಪ್ರಗೃ ಹ್ಮ ದೀಪ್ತಾಗ್ರಾಂ ಕಾಲದಂಡೋಪಮಾಂ ಗದಾಮ್‌ ॥ 


ತಾಂ ಮೂರ್ಧ್ನಿ ಪಾತಯಾಮಾಸ ಸಾವಿತ್ರೋ ವೆ ವೈ ಸುಮಾಲಿನಃ | 
ಸಾ ತಸ್ಕೋಪರಿ ಚೋಲ್ಕಾಭಾ ಪತಂತೀವ ಬಭಾ ಗದಾ ॥ 


ಇಂದ್ರಪ್ರಮುಕ್ತಾ ಗರ್ಜಂತೀ ಗಿರಾವಿನ ಮಹಾಶನಿಃ । 
ತಸ್ಯ ನೈವಾಸ್ಥಿ ನ ಶಿರೋ ನ ಮಾಂಸಂ ದದೃಶೇ ತದಾ ॥ 


ಗದಯಾ ಭಸ್ಮತಾಂ ನೀತಂ ನಿಹತಸ್ಯ ರಣಾಜಿರೇ । 
ತಂ ದೃಷ್ಟ್ವಾ ನಿಹತಂ ಸಂಖ್ಯೇ ರಾಕ್ಷಸಾಸ್ತೇ ಸಮಂತತಃ ॥ 


ವ್ಯದ್ರವನ್‌ ಸಹಿತಾಃ ಸರ್ವೇ ಕ್ರೋಶಮಾನಾಃ ಪರಸ್ಪರಮ್‌ । 
ವಿದ್ರಾವ್ಯಮಾಣಾ ವಸುನಾ ರಾಕ್ಷಸಾ ನಾವತಸ್ಸಿರೇ T 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತವಿಂಶಃ ಸರ್ಗಃ 


217 


47 


48 


49 


50 


51 


52 


ಮೊರೆಯುತ್ತ ಸುಮಾಲಿಯ ಶಿರಸಿಗೆ ಬಡಿಯಿತು. ಮರುಕ್ಷಣದಲ್ಲಿಆ ರಾಕ್ಷಸನ 
ಮೂಳೆಯಾಗಲಿ, ತಲೆಯಾಗಲಿ, ಮಾಂಸಪಿಂಡವಾಗಲಿ ಒಂದೂ ಕಾಣಿಸಲಿಲ್ಲ! 
(48-50). ಗದೆಯ ತೀಕ್ಷ್ಮತೆಯಿಂದ ಎಲ್ಲವೂ ಸುಟ್ಟು ಬೂದಿಯಾಯಿತು! 
ಸುಮಾಲಿಯು ಸತ್ತುದನ್ನುನೋಡಿ ರಾಕ್ಷಸರೆಲ್ಲರೂ ಅರಚುತ್ತ ಒಬ್ಬರನ್ನೊಬ್ಬರು 
ಕೂಗಿ ಕರೆಯುತ್ತ ರಣಭೂಮಿಯಿಂದ ಓಡಲಾರಂಭಿಸಿದರು. ವಸುಶ್ರೇಷ್ಠನಾದ 
ಸಾವಿತ್ರನು ಅಟ್ಟಿಸಿಕೊಂಡು ಹೋಗಲು, ಅವರು ನಿಲ್ಲಲಾರದೆ ಪಲಾಯನ 


ಮಾಡಿದರು (51553) 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಇಪತ್ತೇಳನೆಯ 


ಸರ್ಗ 


ಅಷ್ಟಾದಿಂಶಃ ಸರ್ಗಃ 
ಜಯಂತಾಪವಾಹನಮ್‌ 


ಸುಮಾಲಿನಂ ಹತಂ ದೃಷ್ಟ್ವಾ ವಸುನಾ ಭಸ್ಮಸಾತೃತಮ್‌ | 

ಸ್ವಸ್ಫೆನ್ಯಂ ವಿದ್ರುತಂ ಚಾಪಿ ಲಕ್ಷಯಿತ್ವಾರ್ದಿತಂ ಸುರೈಃ ॥ 1 
ತತಃ ಸ ಬಲವಾನ್‌ ಕ್ರುದ್ಧೋ ರಾವಣಸ್ಯ ಸುತಸ್ತದಾ । 

ನಿವರ್ತ್ಯ ರಾಕ್ಷಸಾನ್‌ ಸರ್ವಾನ್‌ ಮೇಘನಾದೋ ವ್ಯವಸ್ಥಿತಃ ॥ 2 


ಸುರಥೇನಾಗಿವರ್ಣೇನ ಕಾಮಗೇನ ಮಹಾರಥಃ । 
ಅಭಿದುದ್ರಾವ ಸೇನಾಂ ತಾಂ ವನಾನ್ಯಗ್ನಿರಿವ ಜ್ವಲನ್‌ ॥ 3 


ತತಃ ಪ್ರವಿಶತಸ್ತಸ್ಯ ವಿವಿಧಾಯುಧಧಾರಿಣಃ । 
ವಿದುದ್ರುವುರ್ದಿಶಃ ಸರ್ವಾ ದರ್ಶನಾದೇವ ದೇವತಾಃ ॥ 4 





ಸರ್ಗ 28 


ಜಯಂತನಿಗೂ ಮೇಘನಾದನಿಗೂ ಘೋರವಾದ ಯುದ್ಧ 
ಪುಲೋಮನು ಜಯಂತನ್ನೆತ್ತಿಕೊಂಡು ಸಮುದ್ರವನ್ನು ಪ್ರವೇಶಿಸುವುದು. 

ಕ್ರುದ್ದನಾದ ದೇವೇಂದ್ರನಿಗೂ ರಾವಣನಿಗೂ ಭೀಕರ ಸಂಗ್ರಾಮ. 

ಶ್ರೀರಾಮ, ಸಾವಿತ್ರನೆಂಬ ವಸುವು ಹೀಗೆ ಸುಮಾಲಿಯನ್ನು ಕೊಂದು 
ಭಸ್ಟೀಕರಿಸಿದುದನ್ನು ರಾವಣಸುತನಾದ ಮೇಘನಾದನು ನೋಡಿದನು. ತನ್ನ 
ರಾಕ್ಷಸಸೇನೆಯು ಹೆದರಿ ದಿಕ್ಕುದಿಕ್ಕಿಗೆ ಓಡುವುದನ್ನೂ ಕಂಡನು. ಒಡನೆಯೇ 
ಆ ಬಲಾಢ್ಯನು ಸಮಸ್ತ ರಾಕ್ಷಸರನ್ನೂಸಂತ್ಛೈಸಿ ಹಿಂದಿರುಗಿಸಿ ತಾನು ಯುದ್ಧ 
ಸನ್ನದ್ದನಾದನು (1-2). ಆ ಮಹಾರಥನು ಅಗ್ನಿಯಂತೆ ಹೊಳೆಯುತ್ತಿದ್ದ 
ಕಾಮಗಾಮಿಯಾದ ದಿವ್ಯರಥವನ್ನೇರಿ, ಕಾಳ್ಗಿಚ್ಚು ಕಾಡನ್ನು ರುಬುವಂತೆ 
ದೇವಸೇನೆಯನ್ನು ಉರುಬುತ್ತ ನುಗ್ಗಿದನು. ವಿವಿಧಾಯುಧಗಳಿಂದ ಸಜ್ಜಾಗಿ 
ನುಗ್ಗಿಬರುವ ಮೇಘನಾದನನ್ನು ಕಂಡೊಡನೆ ದೇವತೆಗಳು ದಿಕ್ಕುದಿಕ್ಕಿಗೆ 
ಓಡಿದರು (3-4). ಆತನನ್ನೆದುರಿಸುವ ವೀರನೊಬ್ಬನ್ನೂ ಕಾಣಲಿಲ್ಲ 


ಜಯಂತಾಪವಾಹನಮ್‌ 219 
ನ ಬಭೂವ ತದಾ ಕಶ್ಚಿದ್ಯುಯುತ್ಲೋರಸ್ಯ ಸಂಮುಖೇ । 


ಸರ್ವಾನಾವಿಧ್ಯ ವಿತ್ರಸ್ತಾಂಸತಃ ಶಕ್ರೊ ಬ್ರ ವೀತ್‌ ಸುರಾನ್‌ ॥ 5 
ನ ಭೇತವ್ಯಂ ನ ಗಂತವ್ಯಃ ನಿವರ್ತಧ್ವಂ ರಣೇ ಸುರಾಃ | 

ಏಷ ಗಚ್ಛತಿ ಪುತ್ರೋ ಮೇ ಯುದ್ಧಾರ್ಥಮಪರಾಜತಃ | 6 
ತತಃ ಶಕ್ರಸುತೋ ದೇವೋ ಜಯಂತ ಇತಿ ವಿಶ್ರುತಃ । 
ರಥೇನಾದ್ಭುತಕಲ್ಪೇನ ಸಂಗ್ರಾಮೇ ಸೋಂ ಭ್ಯವರ್ತತ ॥ 7 
ತತಸ್ತೇ ತ್ರಿದಶಾಃ ಸರ್ವೇ ಪರಿವಾರ್ಯ ಶಚೀಸುತಮ್‌ | 

ರಾವಣಸ್ಯ ಸುತಂ ಯುದ್ಧೇ ಸಮಾಸಾದ್ಯ ಪ್ರಜಖ್ಲರೇ ॥ 8 
ತೇಷಾಂ ಯುದ್ಧಂ ಸಮಭವತ್‌ ಸದೃಶಂ ದೇವರಕ್ಷಸಾಮ್‌ । 
ಮಹೇಂದ್ರಸ್ಯ ಚೆ ಪುತ್ರಸ್ಯ ರಾಕ್ಷಸೇಂದ್ರಸುತಸ್ಕ ಚ ॥ 9 
ತತೋ ಮಾತಲಿಪುತ್ರೇ ತು ಗೋಮುಖೇ ರಾಕ್ಷಸಾತ್ನಜಃ । 

ಸಾರಥೌ ಪಾತಯಾಮಾಸ ಶರಾನ್‌ ಕನಕಭೂಷಣಾನ್‌ ॥ 10 


""ಎಲ್ಫೆ ದೇವತೆಗಳೆ, ಹೆದರಬೇಡಿರಿ; ಓಡಿಹೋಗದಿರಿ; ಹಿಂದಿರುಗಿ ಬನ್ನಿರಿ. 

ಇದೋ ಸೋಲನ್ನೇ ಅರಿಯದ ನನ್ನಪುತ್ರನು ಯುದ್ಧಕ್ಕೆ ನಿರ್ಗಮಿಸುತ್ತಿದ್ದಾನೆ' 
ಎಂದು ಕೂಗಿ ಹೇಳಿದನು (5-6). "ಅಷ್ಟರಲ್ಲಿ ಇಂದ್ರ ಪುತ್ತ ನೂವಿಖ್ಯಾ ತನೂ 
ಆದ ಜಯಂತನು ಅದ್ಭುತವಾದ ಒಂದು ರಥವನ್ನೇರಿ ರಣಭೂಮಿಯನ್ನು 
ಪ್ರವೇಶಿಸಿದನು. ಆಗ ದೇವತೆಗಳು ಹಿಂದಿರುಗಿ ಬಂದು ಶಚೀಪುತ್ರನಾದ 
ಜಯಂತನೊಡನೆ ಸೇರಿ ಮೇಘನಾದವನ್ನೆದುರಿಸಿ ಹೋರಾಡಲಾರಂಭಿಸಿದರು 
(7-8). ರಾಘವ, ದೇವಾಸುರರಿಗೆ ಸರಿಯೆನಿಸಿದ ಭೀಕರಕಾಳಗವು 
ತೊಡಗಿತು. ಇತ್ತ ಮಹೇಂದ್ರಾತ್ಮಜನಾದ ಜಯಂತನಿಗೂ 
ರಾಕ್ಷಸೇಂದ್ರಾತ್ಮಜನಾದ ಮೇಘನಾದನಿಗೂ ಘೋರಯುದ್ಧವು ಸಮನಿಸಿತು. 
ಮೇಘನಾದನು ಮಾತಲಿಪುತ್ರನೂ ಜಯಂತನ ಸಾರಥಿಯೂ ಆದ 
ಗೋಮುಖನಮೇಲೆ ಕನಕಪುಂಖಾಂಕಿತ ಶರಗಳನ್ನು ಬಿಗಿದನು. ಜಯಂತನೂ 
ಕ್ರುದ್ಧನಾಗಿ ಮೇಘನಾದನ ಸಾರಥಿಯನ್ನು ಅಸ ಸ್ವಗಳಿಂದ ಬಾರಿಸಿದನು. ಆಗ 


220 ಉತ್ತರಕಾಂಡ 
ಶಚೀಸುತಶ್ಚಾಬ ತಥಾ ಜಯಂತಸ್ತಸ್ಯ ಸಾರಥಿಮ್‌ | 


ತಂ ಚಾಪಿ ರಾವಣಿಃ ಕ್ರುದ್ಧಃ ಸಮಂತಾತ್‌ ಪ್ರತ್ಯವಿಧ್ಯತ ॥ 11 
ಸ ಹಿ ಕ್ರೋಧಸಮಾವಿಷ್ಟೋ ಬಲೀ ವಿಸ್ಥಾರಿತೇಕ್ಷಣಃ | 

ರಾವಣಿಃ ಶಕ್ರತನಯಂ ಶರವಷ್ಷೆರವಾಕಿರತ್‌ ॥ 12 
ತತೋ ನಾನಾಪ್ರಹರಣಾನ್‌ ಶಿತಧಾರಾನ್‌ ಸಹಸ್ರಶಃ । 

ಪಾತಯಾಮಾಸ ಸಂಕುದ್ಧಃ ಸುರಸೈೆನ್ಯೇಷು ರಾವಣಿಃ ॥ 13 
ಶತಥ್ಲೀಮುಸಲಪ್ರಾಸಗದಾಖಡ್ಗ ಪರಶ್ವಧಾನ್‌ । 

ಮಹಾಂತಿ ಗಿರಿಶೃಂಗಾಣಿ ಪಾತಯಾಮಾಸ ರಾವಣಿಃ ॥ 14 
ತತಃ ಪ್ರವ್ಯಥಿತಾ ಲೋಕಾಃ ಸಂಜಜ್ಞೇ ಚ ತಮೋ ಮಹತ್‌ | 

ತಸ್ಯ ರಾವಣಪತ್ರಸ್ಯ ಶತ್ರುಸೈನ್ಯಾನಿ ನಿಘ್ನತಃ ॥ 15 
ತತಸ್ತದ್ಹ್ವೈವತಬಲಂ ಸಮಂತಾತ್ತಂ ಶಚೀಸುತಮ್‌ । 
ಬಹುಪ್ರಕಾರಮಸ್ವಸ್ಥಮಭವಚ್ನರಪೀಡಿತಮ್‌ ॥ 16 


ರಾವಣಿಯು ಕ್ರುದ್ಧನಾಗಿ ಜಯಂತೆನೆ ಸರ್ವಾಂಗಗಳಿಗೂ ಬಾಣಗಳಿಂದ 
ಹೊಡೆದನು (೨-11). ಬಲಶಾಲಿಯಾದ ಮೇಘನಾದನ ಕಣ್ಣುಗಳು 
ಕೋಪದಿಂದ ಕೆದರಿ ಕಿಡಿಗರೆದವು. ಆತನು ಜಯಂತನಮೇಲೆ ಶರಗಳ 
ಮಳೆಗರೆದು, ನಿಶಿತಾಗ್ರಗಳಾದ ವಿವಿಧಾ ಯುಧಗಳನ್ನು ಸುರಸೇನೆಯ ಮೇಲೆ 
ಸುರಿದನು. ಶತಫ್ಲಿ ಮುಸಲ, ಪ್ರಾಸ, ಗದೆ, ಖಡ್ಗ ಪರಶು, 
ಗಿರಿಶ್ಚಂಗಾದಿಗಳನ್ನು ರಾವಣಿಯು ರೋಷದಿಂದ ತೂರಿದನು (12-14). 
ಆತನ ಮಾಯೆಯಿಂದ ಎಲ್ಲೆಲ್ಲಿಯೂ ಕತ್ತಲೆಯು ಪ್ರಸರಿಸಿತು. ಸಕಲರೂ 
ವ್ಯಧಿತರಾದರು. ರಾವಣಿಯಾದರೋ ಒಂದೇ ಸಮನಾಗಿ ಶತ್ರುಸೇನೆಯನ್ನು 
ಮರ್ದಿಸುತ್ತಲೇ ಇದ್ದನು. ಜಯಂತನ ಸುತ್ತಲೂ ನೆರೆದಿದ್ದದೇವಯೋಧರು 
ಶರಘಾತಗಳಿಂದ ಜರ್ಜರಿತರಾಗಿ ದಿಕ್ಕುಗಾಣದೆ ವಿಷಣ್ಣರಾದರು (1516): 
ಅಂಧಕಾರದಲ್ಲಿ ದೇವತೆಗಳು ಯಾರು, ರಾಕ್ಷಸರು ಯಾರು- ಎಂಬುದೇ 
ತಿಳಿಯಲಿಲ್ಲ. ದೇವತೆಗಳು ದೇವತೆಗಳನ್ನೂ ರಾಕ್ಷಸರು ರಾಕ್ಷಸರನ್ನೂ 
ಪ್ರಹರಿಸಿದರು. ಕೆಲವರು ದಿಕ್ಕುಗಾಣದೆ ಕಂಗೆಟ್ಟುಓಡಿಹೋದರು (17-18). 


ಜಯಂತಾಪವಾಹನಮ್‌ 32] 


ನಾಪ್ಯಜಾನಂತ ಚಾನ್ಯೋನ್ಯಂ ರಕ್ಷೋ ವಾ ದೇವತಾಥವಾ । 
ತತ್ರ ತತ್ರ ವಿಷರ್ಯಸ್ತಂ ಸಮಂತಾತ್‌ ಪರಿಧಾವತಿ ॥ 17 


ದೇವಾ ದೇವಾನ್ನಿಜಘುಸ್ತೇ ರಾಕ್ಷಸಾ ರಾಕ್ಷಸಾಂಸ್ತಥಾ । 
ಸಂಮೂಢಾಸ್ತಮಸಾಚ್ಛನ್ನಾ ವ್ಯದ್ರವನ್ನಪರೇ ತದಾ ॥ 18 


ಏತಸ್ಮಿನ್ನಂತರೇ ವೀರಃ ಪುಲೋಮಾ ನಾಮ ವೀರ್ಯವಾನ್‌ । 
ದೈತ್ಯೇಂದ್ರಸ್ತೇನ ಸಂಗೃಹ್ಯ ಶಚೀಪುತ್ತೋ5ಪವಾಹಿತಃ ॥ 19 


ಸಂಗೃಹ್ಯ ತಂ ತು ದೌಹಿತ್ರಂ ಪ್ರವಿಷ್ಠ ಸಾಗರಂ ತದಾ | 
ಆರ್ಯಕಃ ಸಹಿ ತಸ್ಕಾಸೀತ್‌ ಪುಲೋಮಾ ಯೇನ ಸಾ ಶಚೀ ॥ 20 


ಜ್ಞಾತ್ವಾ ಪ್ರಣಾಶಂ ತು ತದಾ ಜಯಂತಸ್ಕಾಥ ದೇವತಾಃ । 
ಅಪ್ರಹೃಷ್ಟಾಸ್ತತಃ ಸರ್ವಾ ವ್ಯಧಿತಾಃ ಸಂಪ್ರದುದ್ರುವುಃ ॥ 21 
ರಾವಣಿಸ್ತಥ ಸಂಕ್ರುದ್ಧೋ ಬಲೈಃ ಪರಿವೃತಃ ಸ್ವಕ್ಕೆಃ । 

ಅಭ್ಯಧಾವತ ದೇವಾಂಸ್ತಾನ್‌ ಮುಮೋಚ ಚ ಮಹಾಸ್ವನಮ್‌ ॥ 22 


ಶಚೀಪುತ್ರನೂ ಆದ ಜಯಂತನನ್ನು ಎತ್ತಿಕೊಂಡು ಹೋಗಿ, ಅವನನ್ನು 
ರಕ್ಷಿಸುವುದಕ್ಕಾಗಿ ಸಮುದ್ರವನ್ನು ಪ್ರವೇಶಿಸಿದನು! ಪುಲೋಮನು ಜಯಂತನ 
ಮಾತಾಮಹ. ಶಚಿಯು ಪುಲೋಮನ ಮಗಳಾದ್ದರಿಂದ ಪೌಲೋಮಿ 
ಯೆಂದು ಹೆಸರನ್ನು ಪಡೆದಿದ್ದಾಳೆ (19-20). ಜಯಂತನು ಎಲ್ಲಿಯೂ 
ಕಾಣದಿರಲು ದೇವತೆಗಳು ಖಿನ್ನರಾಗಿ ಭಯದಿಂದ ಚದರಿದರು. ಆಗ 
ಮೇಘನಾದನು ತನ್ನಪಡೆಯಿಂದ ಪರಿವೃತನಾಗಿ, ಓಡುತ್ತಿದ್ದದೇವತೆಗಳನ್ನು 
ಬೆನ್ನಟ್ಟಿಹೋಗಿ ಬೊಬ್ಬಿರಿದನು (21-22). ಆಗ ದೇವೇಶ್ವರನು ತನ್ನ ಪುತ್ರನಾದ 
ಜಯಂತನು ಕಣ್ಣರೆಯಾದುದನ್ನೂ ದೇವತೆಗಳು ಪಲಾಯನಮಾಡುವುದನ್ನೂ 
ಕಂಡು, ""ಮಾತಲಿ, ನನ್ನ ರಥವನ್ನುತೆಗೆದುಕೊಂಡು ಬಾ'' ಎಂದು ಸಾರಥಿಗೆ 
ಆಜ್ಞಾಪಿಸಿದನು. ಒಡನೆಯೇ ಮಾತಲಿಯು ದಿವ್ಯವೂ ಭೀಮಾಕಾರವೂ ಆದ 
ಮಹಾರಥವನ್ನುಸಜ್ಜುಪಡಿಸಿ ಅದ್ಭುತವೇಗದಿಂದೋಡಿಸುತ್ತ ಇಂದ್ರನ ಬಳಿಗೆ 
ತಂದು ನಿಲ್ಲಿಸಿದನು (23-24). ಇಂದ್ರನು ರಥವನ್ನೇರಲು ಅದರೆದುರಿಗೆ 


222 ಉತ್ತರಕಾಂಡ 
ದೃಷ್ಟ್ವಾ ಪ್ರಣಾಶಂ ಪುತ್ರಸ್ಯ ದೈವತೇಷು ಚ ವಿದ್ರುತಮ್‌ । 


ಮಾತಲಿಂ ಚಾಹ ದೇವೇಶೋ ರಥಃ ಸಮುಪನೀಯತಾಮ್‌ ॥ 23 
ಸ ತು ದಿವ್ಯೋ ಮಹಾಭೀಮಃ ಸಜ್ಜ ಏವ ಮಹಾರಥಃ । 

ಉಪಸ್ಥಿತೋ ಮಾತಲಿನಾ ವಾಹ್ಯಮಾನೋ ಮಹಾಜವಃ। ॥ 24 
ತತೋ ಮೇಘಾ ರಥೇ ತಸ್ಮಿಂಸ್ತಡಿದ್ದಂತೋ ಮಹಾಬಲಾಃ । 

ಅಗ್ರತೋ ವಾಯುಚಪಲಾ ನೇದುಃ ಪರಮನೀಃಸ್ವನಾಃ ॥ 25 
ನಾನಾವಾದ್ಯಾನಿ ವಾದ್ಯಂತ ಗಂಧರ್ವಾಶ್ಚ ಸಮಾಹಿತಾಃ । 
ನನ್ಫತುಶ್ಚಾಪ್ಷರಃಸಂಘಾ ನಿರ್ಯಾತೇ ತ್ರಿದಶೇಶ್ವರೇ ॥ 26 
ರುದ್ವೈರ್ವಸುಭಿರಾದಿತ್ಯೈಃ ಸಾಧ್ಯೈಶ್ಚ ಸಮರುದ್ದಣ್ಟಃ । 

ವೃತೋ ನಾನಾಪ್ರಹರಣೈರ್ನಿರ್ಯಯ್‌ೌ ತ್ರಿದಶಾಧಿಪಃ ॥ 27 
ನಿರ್ಗಚ್ಚತಸ್ತು ಶಕ್ರಸ್ಯ ಪರುಷಂ ಪವನೋ ವವೌ । 

ಭಾಸ್ಕರೋ ನಿಷ್ಟಭಶ್ಚಾಸೀನ್ಮಹೋಲ್ಕಾಶ್ಚ ಪ್ರಪೇದಿರೇ ॥ 28 


ಬಿರುಗಾಳಿಯಿಂದ ದೂಡಲ್ಪಟ್ಟಕಾರ್ಮೋಡಗಳುಿ ಮಿಂಚನೊಡನೆಮಂಚತ್ತ 
ಮಹಾಧ್ದನಿಯಿಂದ ಗುಡುಗಿದವು. ಗಂಧರ್ವರು ಬಂದು ನೆರೆದು ನಾನಾ 
ವಾದ್ಯಗಳನ್ನುನುಡಿಸಿದರು. ಅಪ್ಸರೆಯರು ನರ್ತಿಸಿದರು. ಆ ತ್ರಿದಶೇಶ್ವರನು 
ವಸು, ರುದ್ರ, ಆದಿತ್ಯ, ಸಾಧ್ಯ, ಮರುತ್ತುಗಳು ಮುಂತಾದ ದೇವಗಣಗಳಿಂದ 
ಪರಿವೃತನಾಗಿ ಸಾಗಿದನು (25-27). ಈ ರೀತಿಯಲ್ಲಿ ದೇವೇಂದ ನು 
ಯುದ್ದಾರ್ಥವಾಗಿ ಹೊರಡಲು ಗಾಳಿ ಕರ್ಕಶವಾಗಿ ಬೀಸಿತು. ಸೂರ್ಯನು 
ನಿಷ್ಠಭನಾದನು. ಉಲ್ಕೆಗಳು ಉದುರಿದವು. ಇತ್ತ ಪ್ರತಾಪಿಯಾದ ದಶಗ್ರೀವನು 
ವಿಶ್ವಕರ್ಮ ನಿರ್ಮಿತವಾದ ದಿವ್ಯರಥವನ್ನೇರಿದನು. ಆ ರಥವು 
ಮೈನವಿರೇಳಿಸುವಂತೆ ಬೃಹದಾಕಾರವಾದ ಸರ್ಪಗಳಿಂದ ಪರಿವೇಷಿತವಾಗಿತ್ತು. 
ಆ ಸರ್ಪಗಳು ಭುಗಿಲ್‌ ಎಂದು ಭೋರ್ಗರೆಯುತ್ತಿರಲು, ಸ್ವರ್ಣ 
ಮಯವಾದ ರಾವಣನ ರಥವು ಬೆಂಕಿಯಿಂದ ಜ್ವಲಿಸುವುದೋ ಎಂಬಂತೆ 
ಕಾಣಿಸುತ್ತಿತ್ತು (28-30). ರಾವಣನು ದೈತ್ಕ್ಯರಿಂದಲೂ ರಾಕ್ಷಸರಿಂದಲೂ 
ಪರಿವೃತನಾಗಿ ಮಹೇಂದ್ರನನ್ನೆದುರಿಸಲು ಸಮರಾಭಿಮುಖವಾಗಿ ನಡೆದನು. 


ಜಯಂತಾಪವಾಹನಮ್‌ 223 
ಏತಸ್ಟಿನ್ನಂತರೇ ವೀರೋ ದಶಗ್ರೀವಃ ಪ್ರತಾಪವಾನ್‌ । 


ಆರುರೋಹ ರಥಂ ದಿವ್ಯಂ ನಿರ್ಮಿತಂ ಎಶ್ವಕರ್ಮಣಾ ॥ 29 
ಪನ್ನಗೈಸ್ತು ಮಹಾಭೋಗೈರ್ವೆಷಿತಂ ರೋಮಹರ್ಷಣೆಃ | 

ತೇಷಾಂ ನಿಃಶ್ವಾಸವಾತೇನ ಪ್ರದೀಪ್ರಮಿವ ಸಂಯುಗೇ ॥ 30 
ದೈತ್ಯೈರ್ನಿಶಾಚರೈಶ್ಚೈವ ಸ ರಥಃ ಪರಿವಾರಿತಃ । 


ಸಮರಾಭಿಮುಖೋ ದೈತ್ಯೋ ಮಹೇಂದ್ರಂ ಸೋತಭ್ಯವರ್ತತ ॥ 31 


ಪುತ್ರಂ ತಂ ವಾರಯಿತ್ವಾ ತು ಸ್ವಯಮೇವ ವ್ಯವಸ್ಥಿತಃ । 
ಸೋಪಿ ಯುದ್ದಾದ್ವಿನಿಷ್ಯಮ್ಯ ರಾವಣಿಃ ಸಮುಪಾವಿಶತ್‌ ॥ 32 


ತತೋ ಯುದ್ಧಂ ಪ್ರವೃತ್ತಂ ತು ಸುರಾಣಾಂ ರಾಕ್ಷಸಃ ಸಹ | 
ಶಸ್ತ್ರಾಣಿ ವರ್ಷತಾಂ ಘೋರಂ ಮೇಘಾನಾಮಿವ ಸಂಯುಗೇ ॥ 33 


ಕುಂಭಕರ್ಣಸ್ತು ದುಷ್ಟಾಶ್ಮಾ ನಾನಾಪ್ರಹರಣೋದ್ಯತಃ । 
ನಾಜ್ಞಾಯತ ತದಾ ಯುದ್ಧೇ ಸಹ ಕೇನಾಪ್ಯಯುಧ್ಯತ ॥ 34 


ಯುದ್ಧಕ್ಕೆ ನಿಂತನು. ಮೇಘನಾದನು ತಂದೆಯ ಆಜ್ಞೆಯನ್ನು ಮನ್ನಿಸಿ 
ಯುದ್ಧಭೂಮಿಯಿಂದ ಹಿಮ್ಮೆಟ್ಟಿ ಸುಮ್ಮನಾದನು (31-32). ಶ್ರೀರಾಮ, 
ಅನಂತರ ದೇವಾಸುರರಿಗೆ ಭೀಕರವಾದ ಕಾಣಗವು ನಡೆಯಿತು. ಮೇಘಗಳು 
ವೃಷ್ಟಿಧಾರೆಗಳನ್ನು ಸುರಿಸುವಂತೆ ಅವರು ಶಸ್ತ್ರಗಳನ್ನು ತೂರಾಡಿದರು. 
ದುರುಳನಾದ ಕುಂಭಕರ್ಣನು ನಾನಾ ಪ್ರಹರಣಗಳನ್ನು ಹಿಡಿದು 
ಹೋರಾಡುತ್ತಿದ್ದನು. ಗುರಿಯಾಗಿ ಯಾರನ್ನೆದುರಿಸಿ ಅವನು 
ಹೋರಾಡುತ್ತಿದ್ದನೋ ತಿಳಿಯಲಿಲ್ಲ, ಅಂತೂ ಎದುರಿಗೆ ಸಿಕ್ಕಿದವರೊಡನೆ 
ಕಾದಾಡುತ್ತಿದ್ದನು! (33-34). ಯಾವ ಅಯುಧದಿಂದ ಯೋಧಿಸಬೇಕೆಂಬ 
ವಿಚಾರವನ್ನೇ ಕುಂಭಕರ್ಣನು ಮಾಡುತ್ತಿರಲಿಲ್ಲ ಒಮ್ಮೆ ಶಕ್ಕಿತೋಮರಗಳಿಂದ 
ದೇವತೆಗಳನ್ನು ಸದೆಯುವನು. ಒಮ್ಮೆ ಶರಗಳಿಂದ ಬಿಗಿಯುವನು. 
ರೋಷಾವಿಷನಾಗಿ ಒಮ್ಮೆ ಹಲ್ಲುಗಳಿಂದ ಕಚ್ಚಿ ಬಾಹುಗಳಿಂದ ತಿವಿದು, 
ಕೈಗಳಿಂದ ಗುದ್ದಿ ಕಾಲುಗಳಿಂದ ಒದೆಯುವನು! (35). ಸ್ವಲ್ಪಹೊತ್ತಿನಲ್ಲಿ 


224 ಉತ್ತರಕಾಂಡ 
ದಂತೈರ್ಭುಜಾಭ್ಯಾಂ ಪದ್ದ್ಯಾಂ ಚ ಶಕ್ತಿತೋಮರಸಾಯಕೈಃ । 


ಯೇನ ಕೇನೈವ ಸಂರಬ್ಧಸ್ತಾಡಯಾಮಾಸ ವೈ ಸುರಾನ್‌ ॥ 35 
ತತೋ ರುದೈೈರ್ಮಹಾಘೋರೈಃ ಸಂಗಮ್ಯಾಥ ನಿಶಾಚರಃ | 
ಪ್ರಯುದ್ಧಸೈಶ್ಚ ಸಂಗ್ರಾಮೇ ಕ್ಷತಃ ಶಸ್ತ್ರೆರ್ನಿರಂತರಮ್‌ ॥ 36 
ಬಭೌ ಶಸ್ತ್ರಾಚಿತತನುಃ ಕುಂಭಕರ್ಣ ಕ್ಷರನ್ನಸ್ಫಕ್‌ । 
ಎದ್ಯುತ್‌ಸ್ತನಿತನಿರ್ಫೋಷೋ ಧಾರಾವಾನಿವ ತೋಯದಃ ॥ 37 
ತತಸ್ತದ್ರಾಕ್ಷಸಂ ಸೈನ್ಯಂ ಪ್ರಯುದ್ದಂ ಸಮರುದ್ದಣೆಃ | 

ರಣೇ ವಿದ್ರಾವಿತಂ ಸರ್ವಂ ನಾನೆಪ್ರಹರಣ್ಕೆಃ ಶಿತೈಃ ॥ 38 
ಕೇಚಿದ್ವಿನಿಹತಾಃ ಕೃತ್ತಾಶ್ಚೇಷ್ಠಂತಿ ಸ್ಥ ಮಹೀತಲೇ । 

ವಾಹನೇಷ್ಟವಸಕ್ತಾಶ್ಚ ಸ್ಥಿತಾ ಏವಾಪರೇ ರಣೇ ॥ 39 


ರಥಾನ್ನಾಗಾನ್‌ ಖರಾನುಷ್ಠಾ ಶನ್‌ ಪನ್ನಗಾಂಸ್ತುರಗಾನ್‌ ರಣೇ | 
ಶಿಂಶುಮಾರಾನ್‌ ವರಾಹಾಂಶ್ಚ ಪಿಶಾಚವದನಾಂಸ್ತಥಾ ॥ 40 


ಕುಂಭಕರ್ಣನಿಗೂ ಮಹಾಘೋರರಾದ ರುದ್ರಗಣಗಳಿಗೂ ಹೋರಾಟ 
ನಡೆಯಿತು. ಅತ್ಯುಗ್ರವಾದ ಆ ಹೋರಾಟದಲ್ಲಿ ಆತನ ಸರ್ವಾಂಗಗಳೂ 
ಗಾಯಗೊಂಡವು. ದೇಹದಲ್ಲಿ ಶಸ್ತ್ರಗಳು ನೆಟ್ಟು ರಕ್ತವು ಚಿಮ್ಮುತ್ತಿರಲು 
ಘೋರವಾಗಿ ಗರ್ಜಿಸುತ್ತಿದ್ದಕುಂಭಕರ್ಣನು, ಮಿಂಚುಗಳಿಂದ ಸಹಿತವಾಗಿ 
ಧಾರಾಕಾರದ ಮಳೆಯನ್ನು ಸುರಿಸುತ್ತ ಗುಡುಗುವ ಕಾರ್ಮೋಡದಂತೆ 
ಗೋಚರಿದನು! (36-37). ಇತ್ತ ಮರುದಾದಿ ದೇವಗಣಗಳೊಡನೆ 
ಕಾದಾಡುತ್ತಿದ್ದರ ಆಕ್ಷಸಸೇನೆಯು ಸೋತು ಓಡಲಾರಂಭಿಸಿತು. 
ವಿವಿಧಾಯುಧಗಳಿಂದ ರಾಕ್ಷಸರು ಹತರಾದರು. ಕೆಲವರು ಎಚ್ಡಿನದೇಹರಾಗಿ 
ನೆಲದಮೇಲೆ ಹೊರಳಾಡುತ್ತಿದ್ದರು. ಕೆಲವರು ಕತ್ತರಿಸಲಟರೂ ತಮ್ಮ 
ವಾಹನಗಳಲ್ಲಿಯೇ ಸಿಲುಕಿಕೊಂಡಿದ್ದರು (38-39). ಆ ರಾಕ್ಷಸರು 
ಹತರಾದರೂ ತಮ್ಮ ವಾಹನಗಳಾದ ರಥ, ಗಜ, ಖರ, ಉಷ್ಟ್ರ ಪನ್ನಗ, 
ತುರಗ, ಮೊಸಳೆ, ವರಾಹ, ಪಿಶಾಚ ಮುಖಗಳಾದ ಇನ್ನಿತರ ಪ್ರಾಣಿಗಳು- 
ಇವುಗಳನ್ನು ಎರಡು ತೋಳುಗಳಿಂದಲೂ ಹಿಡಿದುಕೊಂಡು ಚಲಿಸದೆ 


ಜಯಂತಾಪವಾಹನಮ್‌ 225 
ತಾನ್‌ ಸಮಾಲಿಂಗ್ಯ ಬಾಹುಭ್ಯಾಂ ಎಷ್ಟಬ್ಬಾಃ ಕೇಚಿದುಚಿತಾಃ । 


ದೇವೈಸ್ತು ಶಸ್ಪಸಂಭಿನ್ನಾ ಮಮ್ರಿರೇ ಚ ನಿಶಾಚರಾಃ ॥ 41 
ಚಿತ್ರಕರ್ಮ ಇವಾಭಾತಿ ಸ ತೇಷಾಂ ರಣಸಂಪ್ಲವಃ । 

ನಿಹತಾನಾಂ ಪ್ರಮತ್ತಾನಾಂ ರಾಕ್ಷಸಾನಾಂ ಮಹೀತಲೇ ॥ 42 
ಶೋಣಿತೋದಕನಿಷ್ಯಂದಕಂಕಗೃದ್ರಸಮಾಕುಲಾ | 

ಪ್ರವೃತ್ತಾ ಸಂಯುಗಮುಖೇ ಶಸ್ತ್ರಗ್ರಾಹವತೀ ನದೀ ॥ 43 
ಏತಸ್ಮಿನ್ನಂತರೇ ಕ್ರುದ್ಧೋ ದಶಗ್ರೀವಃ ಪ್ರತಾಪವಾನ್‌ | 

ನಿರೀಕ್ಷ ತದ್ದಲಂ ಕೃತ್ತ; p ದೈವಕೈರ್ವಿನಿಪಾತಿತಮ್‌ || 44 
ಸ ತಂ ಪ್ರತಿ ವಿಗಾಹ್ಯಾಶು ಪ್ರವೃದ್ಧಂ ಸೈನ್ಯಸಾಗರಮ್‌ । 

ತ್ರಿದಶಾನ್‌ ಸಮರೇ ನಿಫುನ್‌ ಶಕ. ಕ್ರಮೇವಾಭ್ಯ ವರ್ತತ ॥ 45 
ಆಗಾಚ್ಚಕ್ರೋ ಮಹಚ್ಚಾಪಂ ವಿಸ್ಥಾರ್ಯ ಸುಮಹಾಸ್ವನಮ್‌ । 

ಯಸ್ಯ 'ವಿಸ್ಥಾರಘೋಷೇಣ ಸ್ವ ನಂತಿ ಸ್ಮ ದಿಶೋ ದಶ i 46 


ಕುಳಿತಿದ್ದರು. ಕೆಲವರು ವಾಹನಗಳಲ್ಲಿ ತೊಗಾಡುತ್ತಿದೆರು. ಈ ರೀತಿಯಲ್ಲಿ 
ದೇವತೆಗಳಿಂದ ಶಸ್ತಸಂಭಿನ್ನರಾಗಿ ನಿಶಾಚರರು ಹತರಾದರು (40-41). 
ಆ ರಣರಂಗವು ಮಾಯಾನಿರ್ಮಿತವಾದ ಚಿತ್ರಶಾಲೆಯಂತೆ 
ಆಶ್ಚರ್ಯಕರವಾಗಿ ಪರಿಣಮಿಸಿತು. ನಿರ್ಭಿನ್ನಗಾತ್ರ ರಾಗಿ ಹತರಾದ ರಾಕ್ಷಸರ 
ರಕ್ತವು ಹೊಳೆಯಂತೆ ಹರಿಯಿತು. ಹದ್ದುಗಳು ಮುಸುಕಿದವು. ಶಸ್ತಾಸ್ತ ಗಳು 
ಆ ನೆತ್ತರಿನ ಹೊಳೆಯಲ್ಲಿಮೊಸಳೆಗಳಂತೆ ಗೋಚರಿಸಿದವು (42- 43). ಹೀಗೆ 
ದೇವತೆಗಳಿಂದ ತನ್ನ ಸೇನೆಯು ವಿಧ್ವಸ್ತವಾದುದನ್ನು ಕಂಡು 
ಪ್ರತಾಪಶಾಲಿಯಾದ ದಶಗ್ರೀವನು ರೋಷಾವಿಷನಾಗಿ ಸಾಗರೋಪಮವಾದ 
ದೇವಸೇನೆಯಲ್ಲಿ ನುಗ್ಗಿಎದುರಾಳಿಗಳನ್ನು ವಿಧ್ವಂಸಗೊಳಿಸುತ್ತ ನೇರವಾಗಿ 
ದೇವೇಂದ್ರನ ಕಡೆಗೆ ಧಾವಿಸಿದನು (44-45). ಆಗ ಇಂದ್ರನು ತನ್ನ 
ಮಹಾಧನುಸನ್ನು ಜೇಗೈಯುತ್ತ ದಶದಿಕ್ಕುಗಳನ್ನೂ ಮೊಳಗಿಸುತ್ತ 
ರಾವಣನನ್ನೆದುರಿಸಿ, ಸೂರ್ಯಾಗ್ನಿಗಳಂತೆ ಹೊಳೆಹೊಳೆಯುವ ಕಣೆಗಳಿಂದ 
ಆತನ ಶಿರಸಿಗೆ ಗುರಿಯಿಟ್ಟು ಬಿಗಿದನು (46-47). ಮಹಾಬಾಹುವಾದ 


226 ಉತ್ತರಕಾಂಡ 
ತದ್ವಿಕೃಷ್ಯ ಮಹಾಚ್ಚಾಪಮಿಂದ್ರೋ ರಾವಣಮೂರ್ಧನಿ । 


ನಿಪಾತೆಯಾಮಾಸ ಶರಾನ್‌ ಪಾವಕಾದಿತ್ಯವರ್ಚಸಃ ॥ 47 
ತಥೈವ ಚ ಮಹಾಬಾಹುರ್ದಶಗ್ರೀವೋ ವ್ಯವಸ್ಥಿತಃ । 

ಶಕ್ತಂ ಕಾರ್ಮುಕವಿಭ್ರಷ್ಟೆಃ ಶರವರ್ಷೆರವಾಕಿರತ್‌ ॥ 48 
ಪ್ರಯುಧ್ಯತೋರಥ ತಯೋರ್ಬಾಣವಷೆಗ್ಯಃ ಸಮಂತತಃ । 

ನ ಜ್ಞಾಯತೇ ತದಾ ಕಿಂಚಿತ್‌ ಸರ್ವಂ ಹಿ ತಮಸಾವೃತಮ್‌ ॥ 49 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಷ್ಟುದವಿಂಶಃ ಸರ್ಗಃ 


ಶರಗಳ ಮಳೆಗರೆದನು. ಘನಘೋರವಾದ ಸಂಗ್ರಾಮವು ಅವರೀರ್ವರಿಗೂ 
ತೊಡಗಲು, ಯಾರು-ಎಲ್ಲಿ-ಏನು ಎಂಬುದೊಂದೂ ತಿಳಿಯದಾಯಿತು. 
ಶ್ರೀರಾಮ, ಎಲ್ಲೆಲ್ಲಿಯೂ ಕತ್ತಲೆಯು ಆವರಿಸಿತು (48-49). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಇಪತ್ತೆಂಟನೆಯ ಸರ್ಗ 


ಏಕೋನತ್ರಿಂಶಃ ಸರ್ಗಃ 
ವಾಸವಗ್ರಹಣಮ್‌ 


ತತಸ್ತಮಸಿ ಸಂಜಾತೇ ಸರ್ವೇ ತೇ ದೇವರಾಕ್ಷಸಾಃ । 
ಅಯುಧ್ಯಂತ ಬಲೋನ್ನತ್ತಾಃ ಸೂದಯಂತಃ ಪರಸ್ಪರಮ್‌ ॥ 1 


ತತಸ್ತು ದೇವಸೈನ್ಯೇನ ರಾಕ್ಷಸಾನಾಂ ಬೃಹದ್ಬಲಮ್‌ | 
ದಶಾಂಶಂ ಸ್ಮಾಪಿತಂ ಯುದ್ಧೇ ಶೇಷಂ ನೀತಂ ಯಮಕ್ಷಯಮ್‌ ॥ 2 


ತಸ್ಮಿಂಸ್ತು ತಾಮಸೇ ಯುದ್ಧೇ ಸರ್ವೇ ತೇ ದೇವರಾಕ್ಷಸಾಃ | 


ಅನ್ಯೋನ್ಯಂ ನಾಭ್ಯಜಾನಂತ ಯುಧ್ಯಮಾನಾಃ ಪರಸ್ಪರಮ್‌ ॥ 3 

ಇಂದ್ರಶ್ಚ ರಾವಣಶ್ಚೈವ ರಾವಣಿಶ್ಚ ಮಹಾಬಲಃ । 

ತಸ್ಥಿಂಸ್ತಮೋಜಾಲವೃತೇ ಮೋಹಮೀಯುರ್ನ ತೇ ತ್ರಯಃ ॥ 4 
ಸರ್ಗ 29 


ರಾವಣನು ಇಂದ್ರಸೇನಾಮಧ್ಯದಲ್ಲಿ ಸಿಕ್ಕಿಕೊಳ್ಳುವುದು. ತಂದೆಯ 
ದುರವಸ್ಥೆಯನ್ನು ತಿಳಿದು ಮೇಘನಾದನು ಹೋಗಿ ಇಂದ್ರನನ್ನು 
ಸೆರೆಹಿಡಿದು ಲಂಕೆಗೆ ಕರೆದೊಯ್ಯುವುದು. 


ಶ್ರೀರಾಮ, ಹೀಗೆ ಶಸ್ತಾಸಗಳ ಆಚ್ಚಾದನದಿಂದ ಕತ್ತಲು ಕವಿಯಲು, 
ಬಲೋನ್ನತ್ತರಾದ ದೇವರಾಕ್ಷಸರು ಅನ್ಯೋನ್ಯವಾಗಿ ಕಾದಾಡಿದರು. ರಾಕ್ಷಸರ 
ಬ್ರಹತ್ತೇನೆಯಲ್ಲಿ ಹತ್ತರಲ್ಲೊಂದಂಶ ಉಳಿಯಿತು. ಉಳಿದುದನ್ನು ದೇವತೆಗಳು 
ಯಮಮಂದಿರಕ್ಕೆ ದಬ್ಬಿದರು (1-2). ಆ ತಮೋಯುದ್ಧ್ದದಲ್ಲಿ 
ದೇವರಾಕ್ಷಸರು ಒಬ್ಬರನ್ನೊಬ್ಬರು ಸರಿಯಾಗಿ ಗುರುತಿಸಲಾರದೆಯೇ 
ಕಾದಾಡಿದರು. ಆ ಘೋರಯುದ್ಧದಲ್ಲಿ ದೇವೇಂದ್ರ, ರಾವಣ, ಮೇಘನಾದ 


ಈ ಮೂವರು ಮಾತ್ರವೇ ದಿಗ್ವಾಂತರಾಗದೆ ಇದ್ದವರು (3-4). 
ರಾವಣನಿಗೆ ತನ್ನ ಸೇನೆಯು ಹತವಾದುದನ್ನು ಕಂಡು ತೀವ್ರವಾದ 


228 ಉತ್ತರಕಾಂಡ 
ಸತು ದೃಷ್ಟ್ಯಾ ಬಲಂ ಸರ್ವಂ ನಿಹತಂ ರಾವಣಃ ಕ್ಷಣಾತ್‌ | 


ಕ್ರೋಧಮಭ್ಯಾಗಮತ್ತೀವ್ರಂ ಮಹಾನಾದಂ ಚ ಮುಕ್ತವಾನ್‌ ॥ 6 
ಕ್ರೋಧಾತ್‌ ಸೂತಂ ಚ ದುರ್ಧರ್ಷಃ ಸ್ಕಂದನಸ್ಮಮುವಾಚ ಹ । 
ಪರಸೈನ್ಯಸ್ಯ ವಧ್ಯೇನ ಯಾವದಂತೋ ನಯಸ್ಸ “ಮಾಮ್‌ ॥ 6 
ಅದ್ವೈತಾಂಸ್ಲಿದಶಾನ್‌ ಸರ್ವಾನ್‌ ವಿಕ್ರಮೈಃ ಸಮರೇ ಸ್ವಯಮ್‌ । 
ನಾನಾಶಸೆ ೈರ್ಮಹಾಘೋರೈರ್ನಯಾಮಿ ಯಮಸಾದನಮ್‌ ॥ 17 
ಅಹಮಿಂದ್ರಂ ವಧಿಷ್ಯಾಮಿ ಧನದಂ ವರುಣಂ ಯಮಮ್‌ । 

ತ್ರಿದಶಾನ್‌ ವಿನಿಹತ್ಯಾಥ ಸ್ವಯಂ ಸ್ಮ್ಥಾಸ್ಯಾಮ್ಯಥೋಪರಿ || 8 


ವಿಷಾದೋ ನ ಚ ಕರ್ತವ್ಯಃ ಶೀಘ್ರಂ ವಾಹಯ ಮೇ ರಥಮ್‌ | 
ದ್ವಿಃ ಖಲು ತ್ವಾಂ ಬ್ರವೀಮ್ಯದ್ಯ ಯಾವದಂತೋ ನಯಸ್ವ ಮಾಮ್‌ ॥ಟ9 


ಅಯಂ ಸ ನಂದನೋದ್ದೇಶೋ ಯತ್ರ ವರ್ತಾಮಹೇ ವಯಮ್‌ । 
ನಯ ಮಾಮದ್ಯ ತತ್ರ ತ್ವಮುದಯೋ ಯತ್ರ ಪರ್ವತಃ ॥ 10 


ತಾರಾರಾರ್ಪಾಷಾರ್ಪಾಷ್ಠಶತಾಾಶಾತಾಸಸ 
ಕುರಿತು "ಸಾರಥಿ, ಶತ್ರುಸೇನಾಮಧ್ಯದಲ್ಲಿ ಈ ಸೇನೆಯ ಅಂತ್ಯದವರೆಗೂ 
ನನ್ನ ರಥವನ್ನು ದೌಡಾಯಿಸು! (5-6). ನನ್ನ ಪರಾಕ್ರಮವನ್ನು ಮೆರೆಸಿ 
ಭೀಕರಾಸ] ಗಳಿಂದ ಈ ದೇವತೆಗಳನ್ನು ಪ್ರ ದಿನವೇ ಯಮ ಮಂದಿರಕ್ಕೆ 
ಸಾಗಿಸುವನು. ಇಂದ್ರನನ್ನು ತೊದಲು ಕೊಲ್ಲುವೆನು! ಅನಂತರ ಕುಬೇ ರ 
ವರುಣರನ್ನು ಕೊಂದು ಯಮನನ್ನೂ ವಧಿಸುವೆನು! ದೇವತೆಗಳೆಲ್ಲರನ್ನೂ 
ಸಂಹರಿಸಿ ಇವರೆಲ್ಲರನ್ನೂಮೆಟ್ಟಿನಿಲ್ಲುವೆನು! (7-8). ಸ ಸಾರಥಿ, ಚಿಂತಿಸ ಸಬೇಡ: 
ನಡೆಸು ರಥವನ್ನು ಮತ್ತೊಂದು ಸಲ ಹೇಳುತ್ತಿದ್ದೇನೆ, ನಡೆಸು ರಥವನ್ನು[ 
ದೇವಸೇನೆಯ ಆಚೆಯ ಪಾರದವರೆಗೂ ರಥವು ನುಗ್ಗಲಿ. ಇದು 
ನಂದನವನೋದ್ದೇಶ-ದೇವಸೇನೆಯ ಈ ಕಡೆಯ ಪಾರ್ಶ್ವ. ಆಚೆಯ 
ಪಾಶ್ವ ೯ಕ್ಕೆ ಉದಯಪರ್ವತದವರೆಗೂ ನನ್ನನ್ನು ರಥದಲ್ಲಿಸಾಗಿಸು!'' ಎಂದು 

ಜ್ಞಾಪಿಸಿದನು (9-10). ರಾವಣನ ಆಜ್ಞೆಯನ್ನು ಕೇಳಿ ಸಾರಥಿಯು 
ಮನೋವೇಗದಿಂದ ಧಾವಿಸುವ ರಥಾಶ್ವಗಳನ್ನು ಶತ್ರುಗಳ ಮಧ್ಯದಲ್ಲಿ 


ವಾಸವಗ್ರಹಣಮ್‌ 229 
ತಸ್ಯ ತದ್ವಚನಂ ಶ್ರುತ್ವಾ ತುರಂಗಾನ್‌ ಸ ಮನೋಜವಾನ್‌ | 


ಆದಿದೇಶಾಥ ಶತ್ರೂಣಾಂ ಮಧ್ಯೇನೈವ ಚ ಸಾರಥಿಃ ॥ 11 
ತಸ್ಯ ತಂ ನಿಶ್ಚಯಂ ಜ್ಞಾತ್ವಾ ಶಕ್ರೋ ದೇವೇಶ್ವರಸ್ತದಾ । 

ರಥಸ್ಮಃ ಸಮರಸ್ಮಾಂಸ್ತಾನ್‌ ದೇವಾನ್‌ ವಾಕ್ಕಮಥಾಬ್ರವೀತ್‌ ॥ 12 
ಸುರಾಃ ಶೃಣುತ ಮದ್ವಾಕ್ಕಂ ಯತ್ತಾವನ್ನಮ ರೋಚತೇ | 

ಜೀವನ್ನೇವ ದಶಗ್ರೀವಃ ಸಾಧು ರಕ್ಷೋ ನಿಗೃಹ್ಯತಾಮ್‌ ॥ 13 
ಏಷ ಹ್ಯತಿಬಲಃ ಸೈನ್ಯೇ ರಥೇನ ಪವನೌಜಸಾ । 

ಗಮಿಷ್ಯತಿ ಪ್ರವೃದ್ಧೋರ್ಮಿಃ ಸಮುದ್ರ ಇವ ಪರ್ವಣಿ ॥ 14 
ನ ಹ್ಯೇಷ ಹಂತುಂ ಶಕ್ಯೋನದ್ಯ ವರದಾನಾತ್‌ ಸುನಿರ್ಭಯಃ । 
ತದ್‌ಗ್ರಹೀಷ್ಯಾಮಹೇ ರಕ್ಷೋ ಯತ್ತಾ ಭವತ ಸಂಯುಗೇ ॥ 15 
ಯಥಾ ಬಲೌ ನಿರುದ್ದೇ ಚ ತೈಲೋಕ್ಕಂ ಭುಜ್ಯತೇ ಮಯಾ | 
ಏವಮೇತಸ್ಯ ಪಾಪಸ್ಯ" ನಿರೋದೋ ಮಮ ರೋಚತೇ || 16 


ಆಸೀನನಾಗಿದ್ದ ಆತನು ಸಮರಾಂಗಣದಲ್ಲಿದ್ದ ಸುರರನ್ನು ಕುರಿತು 
""ದೇವತೆಗಳೆ, ಕೇಳಿರಿ. ನನಗೆ ಯುಕ್ತವೆಂದು ತೋರುವ ಒಂದು ಮಾತನ್ನು 
ಹೇಳುತ್ತೇನೆ. ಈ ದಶಗ್ರೀವನ್ನು ಬದುಕಿರುವಂತೆಯೇ ಸೆರೆಹಿಡಿಯಬೇಕು 
(11-13). ಬಲಾಢ್ಯನಾದ ಈ ರಾಕ್ಷಸನು ವಾಯುವೇಗದಿಂದೋಡುವ 
ರಥದಲ್ಲಿಕುಳಿತು ನಮ್ಮಸೇನಾಮಧ್ಯದಲ್ಲಿ ಹೋಗುತ್ತಿದ್ದಾನೆ. ಪರ್ವಕಾಲದಲ್ಲಿ 
ತರಂಗೋದತವಾದ ಸಮುದ್ರವು ನುಗ್ಗುವಂತೆ ನುಗ್ಗುತ್ತಿದ್ದಾನೆ. ಇವನನ್ನು 
ಸಂಹರಿಸಲು. ಸಾಧ್ಯವಿಲ್ಲ ಏಕೆಂದರೆ, ಬ್ರಹ್ಮನ ವರಬಲದಿಂದ ' ಇವನಿಗೆ ಫಿ 
ಮರಣಭಯವಿಲ್ಲವಾಗಿದೆ. ಆದ್ದರಿಂದ ಈತನನ್ನು ನಾವು ಸೆರೆಹಿಡಿಯೋಣ. 

ನೀವೆಲ್ಲರೂ ಎಚ್ಚರಿಕೆಯಿಂದ ಹೋರಾಡಿರಿ (14-15). ಬಲಿಯನ್ನು 
ನಿರೋಧಿಸಿ ಲೋಕತ್ರಯವನ್ನೂ ನಾನು ಅಳುತ್ತಿದ್ದೇನೆ. ಹಾಗೆಯೇ 
ರಾವಣನನ್ನೂ ಬಂಧಿಸುವುದು ಯುಕ್ತವೆಂದು ನನಗೆ ತೋರುತ್ತದೆ'' ಎಂದು 
ತಿಳಿಸಿದನು. ರಾಘವ, ಇಂದ್ರನು ಹೀಗೆ ತಿಳಿಸಿ ರಾವಣನಿದ್ದ ಸ್ಥಳವನ್ನು ಬಿಟ್ಟು 


230 ಉತ್ತರಕಾಂಡ 
ತತೋಕನ್ಯಂ ದೇಶಮಾಸ್ಟಾಯ ಶಕ್ರಃ ಸಂತ್ಯಜ್ಯ ರಾವಣಮ್‌ | 


ಅಯುಧ್ಯತ ಮಹಾರಾಜ "ರಾಕ್ಷಸಾಂಸ್ಪಾಸಯನ್‌ ರಣೇ ॥ 17 
ಉತ್ತರೇಣ ದಶಗ್ರೀವಃ ಪ್ರವಿವೇಶಾನಿವರ್ತಕಃ । 

ದಕ್ಷಿಣೇನ ತು ಪಾರ್ಶೇನ ಪ್ರವಿವೇಶ ಶತಕ್ರತುಃ ॥ 18 
ತತಃ ಸ ಯೋಜನಶತಂ ಪ್ರವಿಷ್ಟೋ ರಾಕ್ಷಸಾಧಿಪಃ । 

ದೇವಾತಾನಾಂ ಬಲಂ ಸರ್ವಂ ಶರವಷೆಗ್ಯರವಾಕಿರತ್‌ ॥ 19 
ತತಃ ಶಕ್ರೋ ನಿರೀಕ್ಷ್ಯಾಥ ಪ್ರನಷ್ಟಂ ತು ಸ್ವಕಂ ಬಲಮ್‌ । 
ನ್ಯವರ್ತಯದಸಂಭ್ರಾ ತಃ 'ಸಮಾವೃತ್ಯ ದಶಾನನಮ್‌ || 20 
ಏತಸ್ಸಿನ್ನಂತರೇ ನಾದೋ ಮುಕ್ತೋ ದಾನವರಾಕ್ಷಸ್ಸೆಃ | 

ಹಾ ಹತಾಃ ಸ್ಸ ಇತಿ ಗ್ರಸ್ತಂ ದೃಷ್ಟ್ವಾ ಶಕ್ರೇಣ ರಾವಣಮ್‌ ॥ 21 
ತತೋ ರಥಂ ಸಮಾಸ್ಥಾಯ ರಾವಣಿಃ ಕ್ರೋಧಮೂರ್ಥಿತಃ । 

ತತ್ತೈ ನ್ಯಮತಿಸಂಕ್ರುದ್ಧಃ "ಪ್ರವಿವೇಶ ಸುದಾರುಣಮ್‌ ॥ 22 


ಬೇರೊಂದೆಡೆಗೆ ಹೋಗಿ ರಾಕ್ಷಸರೊಡನೆ ಯುದ್ಧಮಾಡತೊಡಗಿದನು. 
ರಾಕ್ಷಸರು ಹೆದರಿದರು (16-17). ರಾವಣನು ಉತ್ತರದಿಕ್ಕಿನಿಂದ ಹಿಮ್ಮೆಟ್ಟಿದೆ 
ದೇವಸೇನೆಯನ್ನು ಪ್ರವೇಶಿಸಿದ್ದವು. ಇಂದ್ರನು ದಕ್ಷಿಣದಿಕ್ತಿನಿಂದ 
ರಾಕ್ಷಸಸೇನೆಯನ್ನೆದುರಿಸುತ್ತ ನುಗ್ಗಿದನು. ರಾಕ್ಷಸಾಧಿಪನು ಒಂದುನೂರು 
ಯೋಜನಗಳಷ್ಟುದೂರ ದೇವಸೇನೆಯನ್ನು ಬೇದಿಸಿಕೊಂಡು ಹೋದನು. 
ದೇವತೆಗಳನ್ನು ಶರವರ್ಷಗಳಿಂದ ಆಚ್ಚಾದಿಸಿದನು (18-19). ರಾವಣನ 
ಧಾಳಿಯಿಂದ ದೇವಸ್ಥೆನ್ಯವು ವಿಧ್ವಸ್ತವಾಗುವುದನ್ನು ಕಂಡು ಇಂದ್ರನು 
ಹಿಂದಿರುಗಿ ಅವನನ್ನು ತನ್ನ ಸೇನಾಬಲದೊಡನೆ ಸುತ್ತುಗಟ್ಟಿದನು. ರಾವಣನು 
ಇಂದ್ರನಿಂದ ಸುತ್ತುವರಿಯಲ್ಪಟ್ಟನೆಂಬುದನ್ನು ತಿಳಿದು ರಾಕ್ಷಸರು ಹಾಹಾಕಾರ 
ಮಾಡಿದರು. "ಅಯ್ಯೋ, ಕೆಟ್ಟೆವು!'' ಎಂದು ಆರ್ತಸ್ವರದಿಂದ ಕೂಗಿದರು 
(20-21). ಆಗ ಮೇಫಘಫನಾದನು ರೋಷಾವಿಷನಾಗಿ ರಥವನ್ನೇರಿ 
ದಾರುಣವಾದ ದೇವಸೇನೆಯಲ್ಲಿ ನುಗ್ಗಿದನು. ಹಿಂದೆ ಈಶ್ವರನಿಂದ ಲಬವಾದ 
ಮಾಯಾವಿದೈನ್ಹಾಶ್ರಯಿಸಿ, ಆತನು ದೇವತೆಗಳನ್ನು ಲೆಕ್ಕಿಸದೆ ಮುನ್ನುಗ್ಗಿ 


ವಾಸವಗ್ರಹಣಮ್‌ 231 
ತಾಂ ಪ್ರವಿಶ್ಯ ಮಹಾಮಾಯಾಂ ಪ್ರಾಪ್ತಾಂ ಗೋಪತಿನಾ ಪುರಾ । 


ಪ್ರವಿವೇಶ ಸುಸಂರಬ್ಧಸ್ತತ್ತೆ ಕೈನ್ಯಂ ಸಮಭಿದ್ರವತ್‌ ॥ 23 
ಸ ಸರ್ವಾ ದೇವತಾಸಕ್ಷ್ವ್ಯಾ ಶಕ್ರಮೇವಾಭ್ಯಧಾವತ । 

ಮಹೇಂದ್ರಶ್ಚ ಮಹಾತೇಜಾ ನಾಪಶ್ಯಚ್ಚ ಸುತಂ ರಿಪೋಃ ॥ 24 
ವಿಮುಕ್ತ ಕವಚಸ್ತತ್ರ ವಧ್ಯಮಾನೋಇಪಿ ರಾವಣಿಃ । 

ತ್ರಿದಶೈಃ ಸುಮಹಾವೀರೈರ್ನ ಚಕಾರ ಚ ಕಿಂಚನ ॥ 25 
ಸ ಮಾತಲಿಂ ಸಮಾಯಾಂತಂ ತಾಡಯಿತ್ವಾ ಶರೋತ್ತಮೈಃ । 
ಮಹೇಂದ್ರಂ ಬಾಣವರ್ಷೇಣ ಭೂಯ ಏವಾಭ್ಯವಾಕಿರತ್‌ ॥ 26 
ತತಸಿಕ್ಷಾ ರಥಂ ಶಕ್ರೋ ವಿಸಸರ್ಜ ಚ ಸಾರಥಿಮ್‌ | 

ಐರಾವತಂ ಸಮಾರುಹ್ಯ ಮೃಗಯಾಮಾಸ ರಾವಣಿಮ್‌ ॥ 27 
ಸ ತತ್ರ ಮಾಯಾಬಲವಾನದೃಶ್ಯೋತ ಥಾಂತರಿಕ್ಷಗಃ | 

ಇಂದ್ರಂ ಮಾಯಾಪರಿಕ್ಷಿಪ್ರಃ ಕೃತ್ವಾ ಸಂಪ್ರಾದ್ರವಚ್ಛರೈಃ ॥ 28 


ವೈರಿಸುತನಾದ ಮೇಘನಾದನು (ಮಾಯಾವೃತನಾದ್ದರಿಂದ) ಗೋಚರಿಸಲಿಲ್ಲ 
(22-24). ವೀರಾಗ್ರಗಣ್ಯರಾದ ದೇವತೆಗಳಿಂದ ತಾಡಿತನಾದ ರಾವಣಿಯ 
ಕವಚವು ಕಿತ್ತುಹೋಯಿತು. ಆದರೂ ಅವನು ಸ್ವಲ್ಪವೂ ತಲ್ಲಣಿಸಲಿಲ್ಲ ಆ 
ರಾವಣಿಯು ಎದುರಾಗಿ ಬಂದ ಮಾತಲಿಯನ್ನು ತೀವ್ರಶರಗಳಿಂದ ನೋಯಿಸಿ, 
ಇಂದ್ರನಮೇಲೆ ಶರವೃಷ್ಟಿಯನ್ನು ಸುರಿಸಿದನು (25-26). ಇಂದ್ರನು 
ರಥದಿಂದಿಳಿದು ಸಾರಥಿಯನ್ನು ಕಳಿಸಿ ಐರಾವತವನ್ನಡರಿ ರಾವಣಿಯನ್ನು 
ಅರಸತೊಡಗಿದನು. ಮಾಯಾಬಲದಿಂದ ಅದೃಶ್ಯನಾಗಿದ್ದ ರಾವಣಿಯು 
ಅರಸತೊಡಗಿದನು. ಮಾಯಾಬಲದಿಂದ ಅದೃಶ್ಯನಾಗಿದ್ದ ರಾವಣಿಯು 
ಅಂತರಿಕ್ಷದಲ್ಲಿನಿಂತು, ಇಂದ್ರನನ್ನು ಮಾಯೆಯಲ್ಲಿ ಸಿಕ್ಕಿಸಿಕೊಂಡು ಶರಗಳಿಂದ 
ಬಾರಿಸತೊಡಗಿದನು (27-28). ಇಂದ್ರನು ಬಳಲಿದನು. ಮೇಘನಾದನು 
ತನ್ನ ಮಾಯಾಶಕ್ತಿಯಿಂದ ದೇವೇಂದ್ರನನ್ನು ಬಂಧಿಸಿ ತನ್ನ ಸೈನ್ಯದ ಕಡೆಗೆ 
ಎಳೆದುಕೊಂಡುಹೋದನು. ಸಂಗ್ರಾಮ ಭೂಮಿಯಿಂದ ಬಲಾತ್ಕಾರವಾಗಿ 


232 ಉತ್ತರಕಾಂಡ 


ಸ ತಂ ಯಥಾ ಪರಿಶ್ರಾಂತಮಿಂದ್ರಂ ಜಜ್ಞೇsಥ ರಾವಣಿಃ | 
ತದೈನಂ ಮಾಯಯಾ ಬದ್ದಾ ಸ ಸ್ವಸೈನ್ಯಮಭಿತೋ$ನಯತ್‌ ॥ 29 


ತಂ ತು ದೃಷ್ಟ್ವಾ ಬಲಾತ್ರೇನ ನೀಯಮಾನಂ ಮಹಾರಣಾತ್‌ । 
ಮಹೇಂದ್ರಮಮರಾಃ ಸರ್ವೇ ಕಿಂ ನು ಸ್ಯಾದಿತ್ಯಚಿಂತಯನ್‌ ॥ 30 


ದೃಶ್ಯತೇ ನ ಸ ಮಾಯಾವೀ ಶಕ್ರಜಿತ್‌ ಸಮಿತಿಂಜಯಃ | 
ವಿದ್ಯಾ ವಾನಪಿ ಯೇನೇಂದ್ರೋ ಮಾಯಯಾ ನೀಯತೇ ಬಲಾತ್‌ ॥31 


ಏತಸ್ಮಿನ್ನಂತರೇ ಕ್ರುದ್ಧಾಃ ಸರ್ವೇ ಸುರಗಣಾಸ್ತದಾ । 


ರಾವಣಂ ವಿಮುಖೀಕ್ಸತ್ಕ ಶರವರ್ಷೆೈ ರವಾಕಿರನ್‌ ॥ 32 
ರಾವಣಸ್ತು ಸಮಾಸಾದ್ಯ ಆದಿತ್ಯಾ ೦ಶ್ಚ ವಸೂಂಸ್ತಥಾ | 

ನ ಶಶಾಕ ಸ ಸಂಗ್ರಾ ಮೇ ಯೋದ್ಗುಂ ಶತ್ರುಭರರ್ದಿತಃ | 33 
ಸ ತಂ ದೃಷ್ಟ್ವಾ ಪರಿಮ್ಲಾನಂ ಪ್ರಹಾರೈರ್ಜರ್ಜರೀಕೃತಮ್‌ | 

ರಾವಣಿಃ ಪಿತರಂ ಯುದ್ಧೇ5ದರ್ಶನಸ್ಟೋಃ ಬ್ರವೀದಿದಮ್‌ ॥ 34 


ಎಳೆದೊಯ್ಯಲಡುತ್ತಿದ್ದೆ ದೇವರಾಜನನ್ನು ನೋಡಿ ದೇವತೆಗಳು `ಅಯ್ಯೋ 
ಇದೇನಿರಬಹುದು? ಮಾಯಾವಿಯಾದ ಮೇಘನಾದನು ಕಣ್ಣಿಗೆ 
ಕಾಣಿಸುವುದಿಲ್ಲ ಅಸುರ ಮಾಯಾನಿವಾರಕವಾದ ವಿದ್ಯೆಯನ್ನು ಬಲ್ಲ 
ಇಂದ್ರನನ್ನೂಸಹ ಈತನು ಮಾಯಾಬಲದಿಂದ ಎಳೆದೊಯ್ಯುತ್ತಿರುವನಲ್ಲ!'' 
ಎಂದು ಕಳವಳಿಸಿದರು (29-31). ಒಡನೆಯೇ ಸುರರೆಲ್ಲರೂ ಕ್ರುದ್ದರಾಗಿ 
ರಾವಣನನ್ನು ಹಿಮ್ಮೆಟ್ಟಿಸಿ ಶರವರ್ಷಗಳಿಂದ ಅವನನ್ನು ಆಚ್ಚಾದಿಸಿದರು. 
ಆದಿತ್ಯ, ವಸು ಮೊದಲಾದವರೊಡನೆ ಕಾದಾಡಿದ ರಾವಣನು ಅವರಿಂದ 
ಪೆಟ್ಟುತಿಂದು ಹಣ್ಣಾದನು. ಹೋರಾಡಲು ಅವನಿಗೆ ಶಕ್ಕವಾಗಲಿಲ್ಲ(32-33 ). 
ಹೊಡೆತಗಳಿಂದ ಜರ್ಜರೀಕೃತಗಾತ್ರನಾಗಿ ಆಯಾಸಗೊಂಡಿದ್ದತಂದೆಯನ್ನು 
ನೋಡಿ ರಾವಣಿಯು ಅದೃಶ್ಯನಾಗಿಯೇ ""ತಂದೆಯೇ, ಲಂಕೆಗೆ ಹೋಗೋಣ, 

ಸಮರಕರ್ಮವು ಇನ್ನು ಸಾಕು. ನಮಗೆ ಜಯವಾಯಿತೆಂದು ತಿಳಿ. 
RG ನೆಮ್ಮದಿಯಿಂದಿರು (34- 35). ಇಲ್ಲಿನೋಡು. ಸುರಸೇನೆಗೂ 
ತ್ರಿಲೋಕಗಳಿಗೂ ಪ್ರಭುವೆನಿಸಿದ ಇಂದ್ರನನ್ನು ಸೆರೆಹಿಡಿದು 


ವಾಸವಗ್ರಹಣಮ್‌ 233 
ಆಗಚ್ಛ ತಾತ ಗಚ್ಛಾವೋ ರಣಕರ್ಮ ನಿವರ್ತತಾಮ್‌ | 


ಜಿತಂ ನೋ ವಿದಿತಂ ತೇತಸ್ತು ಸ್ವಸ್ಥೋ ಭವ ಗತಜ್ವರಃ ॥ 35 
ಅಯಂ ಹಿ ಸುರಸೈನ್ಯಸ್ಯ ತೈಲೋಕ್ಯಸ್ಯ ಚ ಯಃ ಪ್ರಭುಃ । 

ಸ ಗೃಹೀತೋ ದೃವಬಲಾದೃಗ್ಗದರ್ಪಾಃ ಸುರಾಃ ಕೃತಾಃ ॥ 36 
ಯಥೇಷ್ಟಂ ಭುಂಕ್ಷ್ವ ಲೋಕಾಂಸಿ ೀನ್ನಿಗೃಹ್ಯಾರಾತಿಮೋಜಸಾ । 

ವೃಥಾ ಕಿಂ ತೇ ಶ್ರಮೇಣೀಹ ಯುದ್ಧಮದ್ಯ ತು ನಿಷ್ಠಲಮ್‌ ॥ 37 
ತತಸ್ತೇ ದೈವತಗಣಾ ನಿವೃತ್ತಾ ರಣಕರ್ಮಣಃ | 

ತಚ್ಛುತ್ಥಾ ್ಯಿ ರಾವಣೇರ್ವಾಕ್ಯಂ ಸ್ವಸ್ಥಚೇತಾ ಬಭೂವ ಹ ॥ 38 


ಅಥ ರಣವಿಗತಜ್ವರಃ ಪ್ರಭು 
ರ್ವಿಜಯಮವಾಪ್ಯ ನಿಶಾಚರಾಧಿಪಃ। 


ಸ್ವಭವನಮಭಿತೋ ಜಗಾಮ ಹೃಷ್ಟಃ 
ಸ್ವಸುತಮವಾಪ್ಯ ಚ ವಾಕ್ಯಮಬ್ರವೀತ್‌ ॥ 39 


ದೇವಸೇನಾಮಧ್ಯದಿಂದ ಎಳೆದುತದಿದ್ದೇನೆ ಸುರರ ದರ್ಪವನ್ನು 
ಭಗ್ನಗೊಳಿಸಿದ್ದೇನೆ. ವೈರಿಗಳನ್ನು ದಂಡಿಸಿ ಮೂರು ಲೋಕಗಳನ್ನೂ 
ಯಥೇಷ್ಟವಾಗಿ ವೈಭವದಿಂದ ಭೋಗಿಸು. ವ್ಯರ್ಥ ಶ್ರಮಿಸುವುದೇಕೆ? 
ಯುದ್ಧದಿಂದ ಇನ್ನು ಯಾವ ಪ್ರಯೋಜನವೂ ಇಲ್ಲ'' ಎಂದು ಹೇಳಿದನು 
(36-37). ದೇವತೆಗಳು ಯುದ್ಧವನ್ನು ತ್ಯಜಿಸಿ ಹೊರಟರು. ಮಗನ 
ನುಡಿಯನ್ನು ಕೇಳಿ ರಾವಣನ ಮನಸಿಗೆ ನೆಮ್ಮದಿಯಾಯಿತು (38). ಆ 
ರಾಕ್ಷಸೇಂದ್ರನು ಈ ರೀತಿಯಲ್ಲಿವಿಜಯವನ್ನುಗಳಿಸಿ ಹರ್ಷದಿಂದ ಲಂಕಾಭಿ 
ಮುಖವಾಗಿ ಹೊರಟನು. ತನ್ನ ತನಯನಾದ ಮೇಘನಾದನನ್ನು ನೋಡಿ 
“ವತ್ತ ನಿನ್ನ ಅಸಾಧಾರಣ ಪರಾಕ್ರಮಗಳಿಂದ ನನ್ನ ಕುಲದ ಹಿರಿಮೆಯನ್ನು 
ಎತ್ತಿ ಹಿಡಿದಿದ್ದೀಯೆ. ಬಲಾಢ್ಯನಾದ ಇಂದ್ರನನ್ನುಸೆರೆಹಿಡಿದು ದೇವತೆಗಳನ್ನು 
ಗೆದ್ದಿರುವೆ (39-40). ಇಂದ್ರನನ್ನು ರಥದಲ್ಲಿ ಹೇರಿಕೊಂಡು 
ಸೇನಾಪರಿವೃತನಾಗಿ ಲಂಕೆಗೆ ಪ್ರಯಾಣಮಾಡು. ನಾನೂ ಸಹ ಸಚಿವರೊಡನೆ 
ಹಿಂಬಾಲಿಸಿ ಬರುವೆನು'' ಎಂದು ತಿಳಿಸಿದನು. ಶೂರಾಗ್ರಗಣ್ಯನಾದ 


234 ಉತ್ತರಕಾಂಡ 
ಅತಿಬಲಸದೃಶೈಃ ಪರಾಕ್ರಮೈಸ್ಸೆ 
ರ್ಮಮ ಕುಲಮಾನವಿವರ್ಧನಂ ಕೃತಮ್‌ । 


ಯದಮತುಲ್ಯಬಲಸ್ತ ಎಯಾದ್ಯ ವೈ 
ತ್ರಿದಶಪತಿಸ್ಟಿದಶಾಶ್ಚ ನಿರ್ಜಿತಾಃ ॥ 40 


ನಯ ರಥಮಧಿರೋಪ್ಯವಾಸವಂ 
ನಗರಮಿತೋ ವ್ರಜ ಸೇನಯಾ ವೃತಸ್ತ್ವಮ್‌ । 
ಅಹಮಪಿ ತವ ಗಚ್ಚತೋ ದ್ರುತಂ 
ಸಹ ಸಚಿವೈರನುಯಾಮಿ ಪೃಷ್ಠತಃ || 41 


ಅಥ ಸ ಬಲವೃತಃ ಸವಾಹನ 
ಸಿದಶಪತಿಂ ಪರಿಗೃಹ್ಯ ರಾವಣಿಃ । 
ಸ !ಭವನಮಭಿಗಮ್ಯ ವೀರ್ಯವಾನ್‌ 
ಕೃತಸಮರಾನ್‌ ವಿಸಸರ್ಜ ರಾಕ್ಷಸಾನ್‌ ॥ 42 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋನತ್ರಿಂಶಃ ಸರ್ಗಃ 


ರಾವಣಿಯು ಸೆರೆಯಾಳಾದ ಇಂದ್ರನೊಡನೆ ತನ್ನನಗರಕ್ಕೆ ಹಿಂದಿರುಗಿದನು. 
ಯುದ್ಧದಲ್ಲಿ ಹೋರಾಡಿದ ರಾಕ್ಷಸಯೋಧರನ್ನು ಬೀಳ್ಕೊಟ್ಟನು (41-42). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ 
ಸರ್ಗ 


ತ್ರಿಂತಃ ಸರ್ಗಃ 


ಇಂದ್ರಪರಾಜಯಕಾರಣಕಥನಮ್‌ 
ಜಿತೇ ಮಹೇಂದ್ರೇಠತಿಬಲೇ ರಾವಣಸ್ಯ ಸುತೇನ ವೈ । 
ಪ್ರಜಾಪತಿಂ ಪುರಸ್ಕೃತ್ಯ ಯಯುರ್ಲಂಕಾಂ ಸುರಾಸ್ತ್ರದಾ ॥ 1 
ತತ್ರ ರಾವಣಮಾಸಾದ್ಯ ಪುತ್ರಭ್ರಾತೃಭಿರಾವೃತಮ್‌ । 
ಅಬ್ರವೀದ್ಗಗನೇ ತಿಷ್ಠನ್‌ ಸಾಮಪೂರ್ವಂ ಪ್ರಜಾಪತಿಃ ॥ 2 


ವತ್ಸ ರಾವಣ ತುಷ್ಟೋ ಸ್ಥಿ ಪುತ್ರಸ್ಯ ತವ ಸಂಯುಗೇ | 
ಅಹೋತಸ್ಯ ವಿಕ್ರಮೌದಾರ್ಯಂ ತವ ತುಲ್ಯೋ5ಧಿಕೋ೩ಪಿ ವಾ॥ 3 


ಜಿತಂ ಹಿ ಭವತಾ ಸರ್ವಂತೆ ಕೈಲೋಕ್ಕಂ ಸ್ವೇನ ತೇಜಸಾ | 
ಕೃತಾ ಪ್ರತಿಜ್ಞಾ ಸಫಲಾ ಪ್ರೀತೋಸ್ತಿ ಸ್ಪಸುತೇನ ವೈ ॥ 4 


ಸರ್ಗ 30 


ಬ್ರಹ್ಮನಿಂದ ಇಂದ್ರಜಿತುವಿಗೆ ವರದಾನ. ಇಂದ್ರನ ಬಿಡುಗಡೆ. ಇಂದ್ರನ 
ಸೋಲಿಗೆ ನಿಮಿತ್ರವಾದ ಗೌತಮಮುನಿಯ ಶಾಪದ ವಿವರಣೆ. 
ಶ್ರೀರಾಮ, ಬಲಾಢ್ಯನಾದ. ಮಹೇಂದ್ರನು ಈ ಪ್ರಕಾರವಾಗಿ 
ಮೇಘನಾದನಿಂದ ಪರಾಜಿತನಾಗಲು, ದೇವತೆಗಳು ಬ್ರಹ್ಮದೇವನನ್ನು 
ಕರೆದುಕೊಂಡು ಲಂಕೆಗೆ ಹೋದರು. ಅಲ್ಲಿ ತನ್ನ ಪುತ್ರರಿಂದಲೂ 
ಸೋದರರಿಂದಲೂ ಪರಿವೃತನಾಗಿ ಕುಳಿತಿದ್ದ ರಾವಣನನ್ನು ನೋಡಿ, 
ಬ್ರಹ್ಮದೇವನು ಗಗನದಲ್ಲಿಯೇ ನಿಂತು ಸಾಂತ್ವವಚನಗಳಿಂದ ಹೀಗೆಂದನು 
(1-2). “ವತ್ತ-ರಾವಣ, ರಣಭೂಮಿಯಲ್ಲಿ ನಿನ್ನ ಮಗನು ಪ್ರಕಟಿಸಿದ 
ಸಾಹಸವನ್ನು ಕಂಡು ಮೆಚ್ಚಿದನು. ಅಬ್ಬಾ ಅವನ ಪರಾಕ್ರಮವೆಷ್ಟು! 
ಶೌರ್ಯದಲ್ಲಿ ಆತನು ನಿನಗೆ ಸಮಾನನಾಗಿದ್ದಾನೆ. ಅಥವಾ ನಿನಗಿಂತಲೂ 
ಶೂರನೆಂದರೂ ಸಲ್ಲುವುದು! (3). ವತ್ತ ತೇಜೋಬಲದಿಂದ ಮೂರು 
ಲೋಕಗಳನ್ನೂ ಗೆದ್ದಿರುವೆ. ನಿನ್ನ ಪ್ರತಿಜ್ಞೆಯನ್ನು ಸಾಧಿಸಿರುವೆ. ನಿನ್ನಮಗನ 


236 ಉತ್ತರಕಾಂಡ 
ಅಯಂ ಚ ಪುತ್ರೋತತಿಬಲಸ್ತವ ರಾವಣ ವೀರ್ಯವಾನ್‌ । 


ಜಗತೀಂದ್ರಜಿದಿತ್ಯೇವ ಪರಿಖ್ಯಾತೋ ಭವಿಷ್ಯತಿ ॥ 5 
ಬಲವಾನ್‌ ದುರ್ಜಯಶ್ಚೆವ ಭವಿಷ್ಯತ್ಯೇವ ರಾಕ್ಷಸಃ । 

ಯಂ ಸಮಾಶ್ರಿತ್ಯ ತೇ ರಾಜನ್‌ ಸ್ಮಾಪಿತಾಸ್ತಿದಶಾ ವಶೇ ॥ 6 
ತನ್ಮುಚ್ಕತಾಂ ಮಹಾಬಾಹೋ ಮಹೇಂದ್ರಃ ಪಾಕಶಾಸನಃ | 

ಕಿಂ ಚಾಸ್ಯ ಮೋಕ್ಷಣಾರ್ಥಾಯ ಪ್ರಯಚ್ಛಂತು ದಿವೌಕಸಃ ॥ 7 
ಅಥಾಬ್ರವೀನ್ಮಹಾತೇಜಾ ಇಂದ್ರಜಿತ್‌ ಸಮಿತಿಂಜಯಃ । 
ಅಮರತ್ವಮಹಂ ದೇವ ವೃಣೇ ಯದ್ಯೇಷಮುಚ್ಕತೇ ॥ 8 
ಚತುಷ್ಪದಾಂ ಖೇಚರಾಣಾಮನ್ಯೇಷಾಂ ಚ ಮಹಾಜಸಾಮ್‌ । 
ವೃಕ್ಷಗುಲ್ಪಕುಪಲತಾತೃಣೋಪಲಮಹೀಭೃತಾಮ್‌ ॥ 9 


ಸರ್ವೇತಪಿ ಜಂತವೋತನ್ಯೋನ್ಯಂ ಭೇತವ್ಯೇ ಸತಿ ಬಿಭ್ಯತಿ । 
ಅತೋತತ್ರ ಲೋಕೇ ಸರ್ವೇಷಾಂ ಸರ್ವಸ್ಮಾಚ್ಚ ಭವೇದ್ಧಯಮ್‌ ॥ 10 


ನಾಮಾ ಸಾನ ಸಾದನ ಪಾನ 
ಮೇಘನಾದನು, ರಾವಣ, ಅತ್ಯಂತ ಬಲಶಾಲಿ. ಇವನು ಇನ್ನುಮೇಲೆ 
ಇಂದ್ರಜಿತುವೆಂಬ ಹೆಸರಿನಿಂದ ವಿಖ್ಯಾತನಾಗುವನು (4-5). ಬಲಾಢ್ಯನೂ 
ದುರ್ಜಯನೂ ಆಗಿ ವಿರಾಜಿಸುವನು. ಲಂಕೇಶ್ವರ, ಈತನ ಬಲದಿಂದಲೇ 
ನೀನು ದೇವತೆಗಳನ್ನು ಜಯಿಸಿ ನಿನ್ನ ವಶದಲ್ಲಿರಿಸಿಕೊಂಡಿದ್ದೀಯೆ. ಅವರೆಲ್ಲರೂ 
ವಶವರ್ತಿಗಳಾಗಿರುವಾಗ ಇಂದ್ರನೊಬ್ಬನನ್ನು ಸೆರೆಯಲ್ಲಿಡುವುದೇಕೆ? 
ವೀರಾಗ್ರೇಸರ, ಆತನನ್ನು ಸೆರೆಯಿಂದ ಬಿಡು. ಬಿಡುಗಡೆಗೆ ಪ್ರತಿಫಲವಾಗಿ 
ದೇವತೆಗಳಿಂದ ನಿನಗೇನು ಬೇಕು? ಹೇಳು'' ಎಂದನು (6-7). ಆಗ 
ತೇಜಸ್ವಿಯೂ, ಶೂರಾಗ್ರೇಸರನೂ ಆದ ಮೇಘನಾದನು ""ಹೇ ಬ್ರಹ್ಮದೇವ. 
ಇಂದ್ರನನ್ನು ಬಿಡಬೇಕಾದರೆ ನಾನು ಮರಣರಹಿತನಾಗಬೇಕೆಂಬ ವರವನ್ನು 
ಕೇಳಿಕೊಳ್ಳುತ್ತೇನೆ! ಈ ಜಗತ್ತಿನಲ್ಲಿಪಶುಪಕ್ಷಿಗಳಿಗೂ ತೇಜೋನಿಧಿಗಳಾದ ಸಕಲ 
ಭೂತಗಳಿಗೂ, ಮರ, ಗಿಡ, ಪೊದೆ, ಬಳ್ಳಿ, ಕಲ್ಲು ಬೆಟ್ಟಗಳಿಗೂ, ನಿಖಿಲ 
ಜಂತುಗಳಿಗೂ ಮರಣಭಯವಿರುವುದರಿಂದಲೇ ಒಬ್ಬರಿಗೊಬ್ಬರು 


ಇಂದ್ರಪರಾಜಯಕಾರಣಕಥನಮ್‌ 737 


ತತೋ ಬ್ರವೀನ್ಮಹಾತೇಜಾ ಮೇಘನಾದಂ ಪ್ರಜಾಪತಿಃ । 
ನಾಸ್ತಿ ಸರ್ವಾಮರತ್ವಂ ಹಿ ಕಸ್ಯಚಿತ್‌ ಪ್ರಾಣಿನೋ ಭುವಿ ॥ 11 


ಚತುಷ್ನದಃ ಪಕ್ಷಿಣಶ್ಚ ಭೂತಾನಾಂ ವಾ ಮಹೌಜಸಾಮ್‌ । 
ಶ್ರುತ್ವಾ ಪಿತಾಮಹೇನೋಕ್ತಮಿಂದ್ರಜಿತ್‌ ಪ್ರಭುಣಾವ್ಯಯಮ್‌ ॥ 12 


ಅಥಾಬ್ರವೀತ್‌ ಸ ತತ್ರಸ್ನಂ ಮೇಘನಾದೋ ಮಹಾಬಲಃ | 


ಶ್ರೂಯತಾಂ ವಾ ಭವೇತ್‌ ಸಿದ್ಧಿಃ ಶತಕ್ರತುವಿಮೋಕ್ಷಣೇ ॥ 13 
ಮಮೇಷ್ಟಂ ನಿತ್ಯಶೋ ಹವ್ಯೈರ್ಮಂತೈೈಃ ಸಂಪೂಜ್ಯ ಪಾವಕಮ್‌ | 
ಸಂಗ್ರಾಮಮವತರ್ತುಂ ಚ ಶತ್ರುನಿರ್ಜಯಕಾಂಕ್ಷಿಣಃ ॥ 14 


ಅಶ್ಚಯುಕ್ತೋ ರಥೋ ಮಹ್ಯಮುತ್ತಿಷ್ಟೇತ್ತು ವಿಭಾವಸೋಃ । 
ತತ್ತ್ವ ಸ್ಕ್ಯಾಮರತಾ ಸ್ಯಾನ್ನೇ ಏಷ ಮೇ ನಿಶ್ಚಯೋ ವರಃ ॥ 15 


ತಸ್ಮಿನ್‌ ಯದ್ಯಸಮಾಪ್ತೇ ಚ ಜಪ್ಯಹೋಮೇ ವಿಭಾವಸೌ । 
ಯುಧ್ಯೇಯಂ ದೇವ ಸಂಗ್ರಾಮೇ ತದಾ ಮೇ ಸ್ಯಾದ್ವಿನಾಶನಮ್‌ ॥ 16 


ಹೆದರುತ್ತಾರೆ. ಆದ್ದರಿಂದಲೇ ಸರ್ವರಿಗೂ ಸರ್ವರಿಂದಲೂ ಭಯವುಂಟು” 
ಎಂದು ಹೇಳಿದನು (8-10). 

ಆಗ ಪ್ರಜೇಶ್ವರನಾದ ಬ್ರಹ್ಮನು "ಈ ಲೋಕದಲ್ಲಿ ಯಾವ ಪ್ರಾಣಿಗೂ 
ಮರಣವಿಲ್ಲದೆ ಇರಲು ಸಾಧ್ಯವಿಲ್ಲ ಪಶುಪಕ್ಷಿಗಳಾಗಲಿ ತೇಜೋನಿಧಿಗಳಾದ 
ಸಕಲಭೂತಗಳಾಗಲಿ ಮರಣವನ್ನು ತಪ್ಪಿಸಿಕೊಳ್ಳಲಾಗದು'' ಎಂದನು 
(11-12). ಪಿತಾಮಹನ ನುಡಿಯನ್ನು ಕೇಳಿ ಇಂದ್ರಜಿತುವು ಶಾಶ್ಚತನಾದ 
ಆ ದೇವನನ್ನು ನೋಡಿ ""ಹಾಗಾದರೆ ಇಂದ್ರನನ್ನು ಸೆರೆಯಿಂದ ಬಿಡಲು 
ನಾನು ಹಾಕುವ ನಿಯಮವಿದು (13). ನಾನು ಜಯಾಪೇಕ್ಷೆಯಿಂದ 
ಸಂಗ್ರಾಮಭೂಮಿಗೆ ಇಳಿಯುವ ಮುನ್ನ ಮಂತ್ರಪೂರ್ವಕವಾಗಿ ಅಗ್ನಿಗೆ 
ಹವಿಸ್ತುಗಳನರ್ಪಿಸುತ್ತೇನೆ. ಆಗ ಅಶ್ವಯುಕ್ತವಾದ ದಿವ್ಯರಥವು ನನಗೋಸ್ತರ 
ಅಗ್ಗಿಕುಂಡದಿಂದ ಎದ್ದು ಬರಬೇಕು! ಆ ರಥದಲ್ಲಿ ಕುಳಿತಿರುವಾಗ ಸರ್ವರಿಗೂ 
ನಾನು ಅವಧ್ಯನಾಗಬೇಕೆಂಬುದೇ ನಾನು ಕೇಳುವ ವರ. ಇದೇ ನನ್ನನಿಶ್ಚೆಯ 
(14-15). ಜಪಪೂರ್ವಕವಾದ ಆ ಹೋಮವು ಸಮಾಪ್ತವಾಗುವುದಕ್ಕೆ 


238 ಉತ್ತರಕಾಂಡ 
ಸರ್ವೋ ಹಿ ತಪಸಾ ದೇವ ವೃಣೋತ್ಯಮರತಾಂ ಪುಮಾನ್‌ । 


ವಿಕ್ರಮೇಣ ಮಯಾ ತ್ವೇತದಮರತ್ವಂ ಪ್ರವರ್ತಿತಮ್‌ ॥ 17 
ಏವಮಸ್ಸಿತಿ ತಂ ಚಾಹ ವಾಕ್ಯಂ ದೇವಃ ಪಿತಾಮಹಃ । 
ಮುಕ್ತಶ್ಚೇಂದ್ರಜಿತಾ ಶಕ್ರೋ ಗತಾಶ್ವ ತ್ರಿದಿವಂ ಸುರಾಃ ॥ 18 
ಏತಸ್ಸಿನ್ನಂತರೇ ರಾಮ ದೀನೋ ಭ್ರಷ್ಟಾಮರದ್ಯುತಿಃ | 
ಇಂದ್ರಶ್ಲಿಂತಾಪರೀತಾತ್ಮಾ ಧ್ಯಾನತತ್ನಪರತಾಂ ಗತಃ ॥ 19 
ತಂ ತು ದೃಷ್ಟ್ವಾ ತಥಾಭೂತಂ ಪ್ರಾಹ ದೇವಃ ಪ್ರಜಾಪತಿಃ | 

ಶತಕ್ರತೋ ಕಿಮು ಪುರಾ ಕರೋತಿ ಸ್ಥ ಸುದುಷ್ಕರಮ್‌ ॥ 20 


ಅಮರೇಂದ್ರ ಮಯಾ ಬಹ್ವ್ಯಃ ಪ್ರಜಾಃ ಸೃಷ್ಟಾಸ್ತದಾ ಪ್ರಭೋ | 
ಏಕವರ್ಣಾಃ ಸಮಾಭಾಷಾ ಏಕರೂಪಾಶ್ಚ ಸರ್ವಶಃ ॥ 21 


ತಾನಾಂ ನಾಸ್ತಿ ವಿಶೇಷೋ ಹಿ ದರ್ಶನೇ ಲಕ್ಷಣೇಪಿ ವಾ | 
ತತೋಶ5ಮೇಕಾಗ್ರಮನಾಸ್ತಾಃ ಪ್ರಜಾಃ ಪರ್ಯಚಿಂತೆಯಮ್‌ ॥ 22 


ಮರಣವಾಗಬಹುದು. ಪಿತಾಮಹ, ಸಕಲರೂ ತಪೋಬಲದಿಂದ 
ಅಮರತ್ವವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ನಾನಾದರೋ ನನ್ನ 
ಭುಜಬಲದಿಂದಲೇ ಅಮರತ್ವವನ್ನು ಪಡೆಯುತ್ತಿದ್ದೇನೆ!'' ಎಂದು ತಿಳಿಸಿದನು 
(16-17). ಬ್ರಹ್ಮನು ""ತಥಾಸ್ತು!'' ಎಂದನು. ಅನಂತರ ಇಂದ್ರಜಿತು 
ದೇವೇಂದ್ರನನ್ನು ಸೆರೆಯಿಂದ ಬಿಡಲಾಗಿ, ದೇವತೆಗಳು ಸ್ವರ್ಗಕ್ಕೆ 
ಹಿಂತಿರುಗಿದರು. ಶ್ರೀರಾಮ, ಆ ಸಂದರ್ಭದಲ್ಲಿಇಂದ್ರನು ದೀನನಾಗಿದ್ದನು. 
ಅವನ ಮುಖದಲ್ಲಿ ದಿವ್ಯವರ್ಚಸ್ಸು ಇರಲಿಲ್ಲ ಶೂನ್ಯಮನಸ್ಮನಾಗಿ 
ಚಿಂತಾಗ್ರಸ್ತನಾಗಿದ್ದನು (18-19). ಅವನನ್ನು ನೋಡಿ ಬ್ರಹ್ಮನು ಹೀಗೆಂದನು: 
"ಹೇ ಶತಕ್ರತು, ಇಷ್ಟುಶೋಕಾಕುಲನಾಗಿರುವೆಯಲ್ಲ ಇದಕ್ಕೆ ಕಾರಣವೇನು 
ಗೊತ್ತೆ? ಹಿಂದೆ ಎಂತಹ ಪಾಪಕಾರ್ಯವನ್ನು ಮಾಡಿದ್ದೀಯೆಯೆಂಬುದು 
ನೆನಪಿನಲ್ಲಿದೆಯೆ? (20). ದೇವೇಂದ್ರ, ಆರಂಭದಲ್ಲಿ ನಾನು ಕೆಲವು 
ಪ್ರಜಾವರ್ಗವನ್ನು ಸೃಜಿಸಿದೆನು. ಆ ಪ್ರಜೆಗಳೆಲ್ಲರೂ ಒಂದೇ ಬಣ್ಣದವರೂ 


ಇಂದ್ರಪರಾಜಯಕಾರಣಕಥನಮ್‌ 239 


ಸೋಹಂ ತಾಸಾಂ ವಿಶೇಷಾರ್ಥಂ ಸಿ ಹ ೀಯಮೇಕಾಂ ವಿನಿರ್ಮಮೇ । 


ಯದ್ಯತ್‌ ಪ್ರಜಾನಾಂ ಪ್ರತ್ಯಂಗಂ ವಿಶಿಷ್ಟಂ ತತ್ರದುದ್ಧತಮ್‌ || 23 
ತತೋ ಮಯಾ ರೂಪಗುಣೈರಹಲ್ಯಾಸಿ ಸ ವಿನಿರ್ಮಿತಾ । 

ಹಲಂ ನಾಮೇಹ ವೆಎರೂಪ್ಯಂ ಹಲ್ಯಂ ತತ್ನಭವಂ ಭವೇತ್‌ ॥ 24 
ಯಸ್ಮಾನ್ನ ವಿದ್ಯತೇ ಹಲ್ಯಂ ತೇನಾಹಲ್ಯೇತಿ ವಿಶ್ರುತಾ । 

ಅಹಲ್ಯೇತಿ ಮಯಾ ಶಕ್ರ ತಸ್ಯಾ ನಾಮ ಪ್ರವರ್ಶಿತಮ್‌ ॥ 25 
ನಿರ್ಮಿತಾಯಾಂ ಚ ದೇವೇಂದ್ರ ತಸ್ಯಾಂ ನಾರ್ಯಾಂ ಸುರರ್ಷಭ । 
ಭವಿಷ್ಯತೀತಿ ಕಸ್ಕೈಷಾ ಮಮ ಚಿಂತಾ ತತೋ ಭವಶ್‌ ॥ 26 
ತ್ವಂ ತು ಶಕ್ರ ತದಾ ನಾರೀಂ ಜಾನೀಷೇ ಮನಸಾ ಪ್ರಭೋ । 
ಸ್ಮಾನಾಧಿಕತಯಾ ಪತ್ನೀ ಮಮೈಷೇತಿ ಪುರಂದರ ॥ 27 
ಸಾ ಮಯಾ ನ್ಯಾಸಭೂತಾ ತು ಗೌತಮಸ್ಯ ಮಹಾತ್ಮನಃ । 

ನ್ಯಸ್ತಾ ಬಹೂನಿ ವರ್ಷಾಣಿ ತೇನ ನಿರ್ಯಾತಿತಾ ಚ ಹ ॥ 28 


ವಾನ್‌ ವರಾ ಬರ್‌ ವಗಯ ರಾಪವಳವರಾ ಆಗಿದದ 
ಅವರ ಆಕೃತಿಯಲ್ಲಾಗಲಿ ಲಕ್ಷಣದಲ್ಲಾಗಲಿ ಯಾವ ವ್ಯತ್ಯಾಸವೂ ಇರಲಿಲ್ಲ 
(21). ಅನಂತರ ನಾನು ಆ ಜನರ ವಿಷಯವಾಗಿ ಸಾವಧಾನತೆಯಿಂದ 
ಆಲೋಚಿಸಿ, ಅವರಲ್ಲೊಂದು ವಿಶೇಷವಿರುವುದು ಯುಕ್ತವೆಂದು ಪರಿಗಣಿಸಿ, 
ಮೊದಲು ಒಬ್ಬ ಸ್ಥಿ ಸಯನ್ನು ನಿರ್ಮಿಸಿದೆನು! ಜನರ ಒಂದೊಂದು 
ಅಂಗದಲ್ಲಿಯೂ ಯಾವುದು ಸೌಂದರ್ಯಸಾರವೋ ಅದನ್ನು ತೆಗೆದು, ಆ 
ಸಾರಗಳಿಂದ ಸೌಂದರ್ಯನಿಧಿಯಾದ ಅಹಲ್ಕ್ಯೆಯೆಂಬ ಸ್ತ್ರೀಯನ್ನು 
ಸೃಷ್ಟಿಸಿದೆನು! ಹಲ ಎಂದರೆ ವಿಕಾರವೆಂದರ್ಥ. ಹಲ್ಯವೆಂದರೆ ವಿಕಾರಜನ್ಯವಾದ 
ದೋಷ (22-24). ಯಾರಲ್ಲಿಹಲ್ಯವೆಂಬುದೇ ಇಲ್ಲವೋ ಅವಳು ಅಹಲ್ಕೆ! 
ಆದ್ದರಿಂದ, ಇಂದ್ರ, ಅವಳಿಗೆ ಅಹಲ್ಕೆಯೆಂದು ನಾನು ಹೆಸರಿಟ್ಟನು. 
ಅಂಗನೆಯನ್ನು ಸೃಜಿಸಿದ್ದೇನೋ ಆಯಿತು, ಆಮೇಲೆ ಅವಳು ಯಾರ 
ಪತ್ನಿಯಾಗಬೇಕೆಂದು ನನಗೆ ಚಿಂತೆಯುದ್ದವಿಸಿತು! (25-26). ಆಗ, ಎಲ್ಫೆ 
ಪುರಂದರ ಸ್ಥಾನಬಲದಿಂದ ನೀನು ಸ ಸರ್ವಶ್ರೇಷ್ಠನೆಂದೂ ಚುಕಿ 


240 ಉತ್ತರಕಾಂಡ 
ತತಸ್ತಸ್ಯ ಪರಿಜ್ಞಾಯ ಮಹಾಸ್ಕೈರ್ಯಂ ಮಹಾಮುನೇಃ । 


ಜ್ಞಾತ್ವಾ ತಪಸಿ ಸಿದ್ಧಿಂ ಚ ಪತ್ಯರ್ಥಂ ಸ್ಪರ್ಶಿತಾ ತದಾ ॥ 29 
ಸ ತಯಾ ಸಹ ಧರ್ಮಾತ್ಮಾ ರಮತೇ ಸ್ಥ ಮಹಾಮುನಿಃ । 

ಆಸನ್ನಿರಾಶಾ ದೇವಾಸ್ತು ಗೌತಮೇ ದತ್ತಯಾ ತಯಾ ॥ 30 
ಸಂಕ್ರುದ್ಧಸ್ತ್ವಂ ಹಿ ಧರ್ಮಾತ್ಮನ್‌ ಗತ್ವಾ ತಸ್ಯಾಶ್ರಮಂ ಮುನೇಃ | 
ದೃಷ್ಟವಾಂಶ್ಚ ತದಾ ತಾಂ ಸ್ತ್ರೀಂ ದೀಪ್ತಾಮಗ್ನಿಶಿಖಾಮಿವ || 31 


ಸಾ ತ್ವಯಾ ಧರ್ಷಿತಾ ಶಕ್ರ ಕಾಮಾರ್ತೇನ ಸಮನ್ಯುನಾ | 
ದೃಷ್ಟಸ್ತ್ವಂ ಚ ತದಾ ತೇನ ಹ್ಯಾಶ್ರಮೇ ಪರಮರ್ಷಿಣಾ ॥ 32 


ತತಃ ಕ್ರುದ್ಧೇನ ತೇನಾಸಿ ಶಪ್ತಃ ಪರಮತೇಜಸಾ | 
ಗತೋತಸಿ ಯೇನ ದೇವೇಂದ್ರ ದಶಾಭಾಗವಿಪರ್ಯಯಮ್‌ ॥ 33 


ಯಸ್ಮಾನ್ಮೇ ಧರ್ಷಿತಾ ಪತ್ನೀ ತ್ವಯಾ ವಾಸವ ನಿರ್ಭಯಮ್‌ | 
ಸ ತ್ತ್ವಂ ಸಮರೇ ರಾಜನ್‌ ಶತ್ರುಹಸ್ತಂ ಗಮಿಷ್ಯಸಿ ॥ 34 


ಅವಳು ನಿನಗೇ ಪತ್ನಿಯಾಗಿ ದೊರೆಯಬೇಕೆಂದೂ ನೀನು ಮನಸ್ಸಿನಲ್ಲಿ 
ಗುಣಿಸುತ್ತಿದ್ದೆ! ನಾನು ಅಹಲ್ಯೆಯನ್ನು ಮಹಾತ್ಮನಾದ ಗೌತಮ ಮುನಿಯ 
ಬಳಿಯಲ್ಲಿನ್ಯಾಸರೂಪವಾಗಿ ಬಹುವರ್ಷಗಳವರೆಗೆ ಇಟ್ಟನು. ಅನಂತರ ಆ 
ಮುನಿಯು ಅವಳನ್ನು ನನಗೆ ಒಪ್ಪಿಸಿದನು (27-28). ಇಂದ್ರ, ಆ 
ಮಹರ್ಷಿಯ ಅದ್ಭುತವಾದ ಜಿತೇಂದ್ರಿಯತ್ವವನ್ನೂತಪಃ ಸಿದ್ದಿಯನ್ನೂಕಂಡು 
ಮೆಚ್ಚಿ ನಾನು ಅಹಲ್ಯೆಯನ್ನು ಗೌತಮನಿಗೆ ಕೊಟ್ಟು ಪಾಣಿಗ್ರಹಣ 
ಮಾಡಿಸಿದೆನು. ಆ ಧರ್ಮಾತ್ಮನಾದ ಮಹರ್ಷಿಯು ಅವಳೊಡನೆ 
ಸುಖದಲ್ಲಿದ್ದನು. ಗೌತಮನಿಗೆ ಅಹಲೈಯನ್ನು ಕೊಟ್ಟುದರಿಂದ ದೇವತೆಗಳು 
ಹತಾಶರಾದರು (29-30). ದೇವೇಂದ್ರ, ನೀನೂ ಕ್ರುದ್ದನಾದೆ. ನೀನು 
ಗೌತಮಮುನಿಯ ಆಶ್ರಮಕ್ಕೆ ಹೋಗಿ ಅಗ್ನಿಶಿಖೆಯಂತೆ ಎರಾಜಿಸುತ್ತಿದ್ದ 
ಅಹಲ್ಯೆಯನ್ನು ನೋಡಿ ಕಾಮಾರ್ತನಾದೆ. ಮೊದಲೇ ಕೋಪದಿಂದ 
ಕುದಿಯುತ್ತಿದ್ದನೀನು ಅವಳ ಶೀಲವನ್ನು ಕೆಡಿಸಿದೆ. ತೇಜೋನಿಧಿಯಾದ ಆ 
ಮಹರ್ಷಿಯು ನಿನ್ನನ್ನು ನೋಡಿ ರೋಗದಿಂದ ಶಪಿಸಿದನು (31-32). 


ಇಂದ್ರಪರಾಜಯಕಾರಣಕಥನಮ್‌ 744 
ಅಯಂ ತು ಭಾವೋ ದುರ್ಬುದ್ದೇ ಯಸ್ತ್ವಯೇಹ ಪ್ರವರ್ತಿತಃ । 


ಮಾನುಷೇಷ್ವಪಿ ಲೋಕೇಷು ಭವಿಷ್ಯತಿ ಸ ಸಂಶಯಃ | 35 
ತತ್ರಾರ್ಥಂ ತಸ್ಯ ಯಃ ಕರ್ತಾ ತ್ವಯ್ಯರ್ಥಂ ನಿಪತಿಷ್ಯತಿ | 

ನಚತೇ ಸ್ಥಾವರಂ ಸ್ನಾನಂ ಭವಿಷ್ಯತಿ ನ ಸಂಶಯಃ ॥ 36 
ಯಶ್ಚ ಯಶ್ಚ ಸುರೇಂದ್ರ ಸ್ಯಾದ್‌ ಧ್ರುವಃ ಸ ಸನ ಭವಿಷ್ಯತಿ । 

ಏಷ ಶಾಪೋ ಮಯಾ ಮುಕ್ತ ಇತ್ಯಸೌ ತ್ವಾಂ ತದಾಬ್ರವೀತ್‌ ॥ 37 
ತಾಂ ತು ಭಾರ್ಯಾಂ ಸುನಿರ್ಭತ್ತ್ಯ ಸೋ ಬ್ರವೀತ್‌ ಸುಮಹಾತಪಾಃ | 
ದುರ್ವಿನೀತೇ ವಿನಿಧ್ವಂಸ ಮಮಾಶ್ರಮಸಮೀಪತಃ ॥ 38 
ರೂಪಯೌವನಸಂಪನ್ನಾ ಯಸ್ಮಾತ್ರ್ವ ಮನವಸ್ಥಿತಾ | 

ತಸ್ಮಾದ್ರೂಪವತೀ ಲೋಕೇ ನ ತ್ವ ಮೇಕಾ ಭವಿಷ್ಯಸಿ | 39 
ರೂಪಂ ಚ ತೇ ಪ್ರಜಾಃ ಸರ್ವಾ ಗಮಿಷ್ಯಂತಿ ನ ಸಂಶಯಃ । 

ಯತ್ತದೇಕಂ ಸಮಾಶ್ರಿತ್ಯ ವಿಭ್ರಮೋ5 ಯಮುಪಸ್ಥಿ5ತಃ ॥ 40 


ವಾಸವ, ಧರ್ಮಕ್ಕಂಜದೆ ಬಂದು ನನ್ನ ಪತ್ನಿಯನ್ನು ಅತಿಕ್ರಮಿಸಿದೆಯಾದ್ದರಿಂದ 
ನೀನು ಶತ್ರುಗಳಿಗೆ ಸೆರೆಯಾಗುತ್ತೀಯೆ. ತ್ರಿಲೋಕಾಧಿಪತಿಯಾದ ನೀನು 
ಜಾರತನವನ್ನುನಡೆಸಿದೆಯಾದ್ದರಿಂದ ಪ್ರಜೆಗಳಾದ ಮನುಷ್ಯರಲ್ಲಿಯೂ ಇನ್ನು 
ಜಾರತನವು ಕಂಡುಬರುವುದು! ಸಂದೇಹವಿಲ್ಲ (33-35). ಇನ್ನು ಮೇಲೆ 
ಲೋಕದಲ್ಲಿ ಯಾರು ಯಾರು ವ್ಯಭಿಚಾರವನ್ನು ನಡೆಸುವರೋ, ಅವರಿಗೆ 
ಆ ಪಾಪದಲ್ಲಿ ಅರ್ಧವೂ ಉಳಿದ ಪಾಪವು ನಿನ್ನ ತಲೆಗೂ ಕಟ್ಟುವುದು! 
ನಿನ್ನ ಇಂದ್ರ ಪದವಿಯು ಎಂದಿಗೂ ಸ್ಥಿರವಾಗಿ ಉಳಿಯುವುದಿಲ್ಲ ಎಲ್ಫೆ 
ದೇವೇಂದ್ರ, ನೀನೊಬ್ಬನೇ ಅಲ್ಲ ಯಾವ ಯಾವನು 
ವ್ಯಭಿಚಾರಿಯಾಗುವನೋ, ಅವನ ಸ್ಥಾನವೂ ಭದ್ರವಾಗಿ ಉಳಿಯುವುದಿಲ್ಲ! 
ಇದು ನಿಶ್ಚಯ! ಇದು ನನ್ನಶಾಪ!'' ಎಂದು ಶಪಿಸಿದನು (36-37). ಅನಂತರ 
ಗೌತಮನು ತನ್ನ ಮಡದಿಯನ್ನೂ ಗದರಿಸಿ ""ಎಲೌ ದುಷ್ಟೆ ತೊಲಗು ನನ್ನ 
ಆಶ್ರಮದಿಂದ! ರೂಪಯೌವನಗಳಲ್ಲಿನನಗೆ ಎಣೆಯಿಲ್ಲವೆಂದು ಗರ್ವದಿಂದ 


242 ಉತ್ತರಕಾಂಡ 
ತದಾಪ್ರಭೃತಿ ಭೂಯಿಷ್ಠಂ ಪ್ರಜಾ ರೂಪಸಮನ್ವಿತಾಃ | 


ಸಾ ತಂ ಪ್ರಸಾದಯಾಮಾಸ ಮಹರ್ಷಿಂ ಗೌತಮಂ ತದಾ ॥ 41 
ಅಜ್ಞಾನಾದ್ಭರ್ಷಿತಾ ನಾಥ ತದ್ರೂಪೇಣ ದಿವೌಕಸಾ । 

ನ 'ಕಾಮಕಾರಾದ್ದಿ ಪ್ರರ್ಷೇ ಪ್ರಸಾದ ಕರ್ತುಮರ್ಹಸಿ ॥ 42 
ಅಹಲ್ಯಯಾ ತ್ವೇವಮುಕ್ತಃ ಪ್ರತ್ಯುವಾಚ ಸ ಗೌತಮಃ | 

ಉತ್ಪತ್ಸೃತಿ ಮಹಾತೇಜಾ ಇಕ್ಷ್ವಾಕೂಣಾಂ ಮಹಾರಥಃ ॥ 43 
ರಾಮೋ ನಾಮ ಶ್ರುತೋ ಲೋಕೇ ವನಂ ಚಾಪ್ಯಪಯಾಸ್ಯತಿ | 
ಬ್ರಾಹ್ಮಣಾರ್ಥೇ ಮಹಾಬಾಹುರ್ವಿಷ್ಣುರ್ಮಾನುಷವಿಗ್ರಹಃ ॥ 44 


ತಂ ದ್ರಕ್ಷ್ಯಸಿ ಯದಾ ಭದ್ರೇ ತತಃ ಪೂತಾ ಭವಿಷ್ಯಸಿ | 
ಸ ಹಿ ಪಾವಯಿತುಂ ಶಕ್ತಸ್ತ್ಯಯಾ ಯದ್‌ ದುಷ್ಕೃತಂ ಕೃತಮ್‌ ॥ 45 
ತಸ್ಯಾತಿಥ್ಯಂ ಚ ಕೃತ್ವಾ ವೈ ಮತ್ತಮೀಪಂ ಗಮಿಷ್ಯಸಿ | 
ವತ್ಯ್ಯಸಿ ತ್ವಂ ಮಯಾ ಸಾರ್ಧಂ ತದಾ ಹಿ ವರವರ್ಣಿನಿ ॥ 46 


ಜೀಗಿ ಜಾಪ್ಯಾ ದಂದ ನಡೆದೆಯ್ದೇನೌ ಇನ್ನು ಪೇಠ ನೀನ್‌ 
ರೂಪವತಿಯಾಗಿರುವುದಿಲ್ಲ (38-39). ನಿನ್ನ ಸೌಂದರ್ಯವನ್ನು ಇತರ 
ಸ್ತ್ರೀಯರೂ ಪಡೆಯುವರು. ಈ ಸೌಂದರ್ಯದ ಮದಿಂದ ತಾನೆ ನಿನ್ನ 
ತಲೆತಿರುಗಿತು!'' ಎಂದನು (40). 


ಇಂದ್ರ, ಅಲ್ಲಿಂದ ಮೊದಲು ಲೋಕದಲ್ಲಿ ಇತರ ಅಂಗನೆಯರೂ 
ರೂಪವತಿಯರಾದರು. ಅಹಲ್ಯೆಯು ಗೌತಮಮಹರ್ಷಿಗೆ ವಂದಿಸಿ 
ವಿನಯದಿಂದ "ನಾಥ, ನನ್ನ ಅಜ್ಞಾನದಿಂದ ಹೀಗೆ ನಡೆಯಿತು. ನಿನ್ನ 
ರೂಪವನ್ನೇ ಧರಿಸಿಬಂದ ಇಂದ್ರನು ನನ್ನನ್ನು ಅತಿಕ್ರಮಿಸಿದನು. ಮಹರ್ಷಿಯೆ, 
ಇದು ನನ್ನ ಸ್ವೇಚ್ಛೆಯಿಂದ ಆದುದಲ್ಲ ಪ್ರಸನ್ನನಾಗು'' ಎಂದು ಪ್ರಾರ್ಥಿಸಿದಳು 
(41-42). ಅಹಲ್ಕ್ಯೆಯು ಹೀಗೆನ್ನಲು ಗೌತಮನು "ಇರಲಿ; ಇಕ್ಷ್ವಾಕು 
ವಂಶದಲ್ಲಿ ಮಹಾರಥನೂ ಮಹಾತೇಜಸ್ವಿಯೂ ಆದ ಶ್ರೀರಾಮನೆಂಬ 
ಕೀರ್ತಿಶಾಲಿಯು ಅವತರಿಸಿ, ವಿಪ್ರರ ಕಾರ್ಯನಿರ್ವಹಣೆಗಾಗಿ ಈ ವನಕ್ಕೆ 
ಬರುವನು. ಮಹಾಬಾಹುವಾದ ಶ್ರೀಮನ್ನಾರಾ ಯಣನೇ ಮನುಷ್ಯರೂಪವನ್ನು 


ಇಂದ್ರಪರಾಜಯಕಾರಣಕಥನಮ್‌ 243 


ಏವಮುಕ್ತ್ವಾ ಸ ವಿಪ್ರರ್ಷಿರಾಜಗಾಮ ಸ್ವಮಾಶ್ರಮಮ್‌ | 
ತಪಶ್ಚಚಾರ ಸುಮಹತ್‌ ಸಾ ಪತ್ನೀ ಬ್ರಹ್ಮವಾದಿನಃ ॥ 47 


ಶಾಪೋತ್ಸರ್ಗಾದ್ಧಿ ತಸ್ಕೇದಂ ಮುನೇಃ ಸರ್ವಮುಪಸ್ಥಿತಮ್‌ 
ತತ್ತರ ತ್ವಂ ಮಹಾಬಾಹೋ ದುಷ್ಕೃತಂ ಯತ್ತ್ವಯಾ ಕೃತಮ್‌ ॥ 48 


ತೇನ ತ್ವಂ ಗ್ರಹಣಂ ಶತ್ರೋರ್ಯಾತೋ ನಾನ್ಯೇನ ವಾಸವ । 


ಶೀಘ್ರಂ ವೈ ಯಜ ಯಜ್ಞಂ ತ್ವಂ ವೈಷ್ಣವಂ ಸುಸಮಾಹಿತಃ ॥ 49 
ಪಾವಿತಸ್ತೇನ ಯಜ್ಞೇನ ಯಾಸ್ಯಸೇ ತ್ರಿದಿವಂ ತತಃ । 

ಪುತ್ರಶ್ವ ತವ ದೇವೇಂದ್ರ ನ ವಿನಷ್ಟೋ ಮಹಾರಣೇ ॥ 50 
ನೀತಃ ಸನ್ನಿಹಿತಶೈೆ ವ ಆರ್ಯಕೇಣ ಮಹೋದಧೌ । 

ಏತಚ್ಛುತ್ವಾ ಮಹೇಂದ್ರಸ್ತು ಯಜ್ಞಮಿಷ್ಟ್ವಾ ಚ ವೈಷ್ಣವಮ್‌ ॥ 51 
ಪುನಸ್ತಿದಿವಮಾಕ್ರಾಮದನ್ವಶಾಸಚ್ಚಿ ದೇವರಾಟ್‌ | 

ಏತದಿಂದ್ರಜಿತೋ ನಾಮ ಬಲಂ ಯತ್‌ ಕೀರ್ತಿತಂ ಮಯಾ ॥ 52 


ಧನಾ ಗಾ). ಅವನನ್ನು ನಾನಾ ಸಾರ್ದಾಾವಾಗ ಭಡೆ, 
ನೀನು ಪೂತಳಾಗುವೆ. ನೀನು ಮಾಡಿದ ದುಷ್ಕೃತ್ಯವನ್ನು ಶುದ್ದಿಗೊಳಿಸಲು ಆತನು 
ಸಮರ್ಥ. ಶ್ರೀರಾಮನಿಗೆ ನೀನು ಆತಿಥ್ಯವನ್ನು ನೀಡಿ ಸತ್ಕರಿಸಿದಮೇಲೆ, 
ಪವಿತ್ರಳಾಗಿ ನನ್ನನ್ನು ಸೇರುವೆ. ಆಮೇಲೆ, ಸುಂದರಿ, ನನ್ನೊಡನೆ ನೀನು 
ಇರಬಹುದು'' ಎಂದು ಹೇಳಿ ತನ್ನ ಆಶ್ರಮಕ್ಕೆ ಹೋದನು. ಬ್ರಹ್ಮಜ್ಞಾನಿಯಾದ 
ಆತನ ಪತ್ನಿಯು ಉಗ್ರವಾದ ತಪಸಿನಲ್ಲಿನಿರತಳಾದಳು (45-47). ಇಂದ್ರ, 
ಗೌತಮಮುನಿಯ ಶಾಪದ ದೆಸೆಯಿಂದ ನಿನಗೆ ಈ ಅನರ್ಥವು ಸಂಭವಿಸಿತು. 
ನೀನು ಮಾಡಿದ ಆ ದುಷೃತ್ಯವನ್ನೀಗಸ್ಥರಿಸಿಕೊ! ಆದ್ದರಿಂದಲೇ ನೀನು ಶತ್ರುವಿಗೆ 
ಸೆರೆಯಾದೆ. ಇನ್ನು ಯಾವ ಕಾರಣವೂ ಇಲ್ಲ ನೀನೀಗ ಶಾಂತಮನಸ್ಮನಾಗಿ 
ವೈಷ್ಣವಯಾಗವನ್ನು ಮಾಡು (48-49). ಅದರಿಂದ ಪರಿಶುದ್ಧನಾಗಿ ಮತ್ತೆ 
ದೇವಲೋಕದಲ್ಲಿ ಸ್ವಸ್ಥಾನವನ್ನು ಸೇರುವೆ. ನಿನ್ನ ಮಗನಾದ ಜಯಂತನು 
ಯುದ್ಧದಲ್ಲಿ ಮೃತನಾಗಿಲ್ಲ ಚಿಂತಿಸಬೇಡ. ಅವನ ಮಾತಾಮಹನು 
ಸಮುದ್ರತಳಕ್ಕೆ ಕರೆದೊಯ್ದಿದ್ದಾನೆ. ಜಯಂತನು ಅಲ್ಲಿಕುಶಲದಿಂದಿದ್ದಾನೆ'' 
ಎಂದನು. ಆಮೇಲೆಇಂದ್ರನು ವೈಷ್ಣವ ಯಾಗವನ್ನು ಮಾಡಿ ದೇವಲೋಕದಲ್ಲಿ 


244 ಉತ್ತರಕಾಂಡ 
ನಿರ್ಜತಸ್ತೇನ ದೇವೇಂದ್ರಃ ಪ್ರಾಣಿನೋಸಸ್ಯೇ ತು ಕಿಂ ಪುನಃ । 


ಆಶ್ಚರ್ಯಮಿತಿ ರಾಮಶ್ಚ ಲಕ್ಷ್ಮಣಶ್ಚಾಬ್ರವೀತ್ರದಾ ॥ 53 
ಅಗಸ್ತವಚನಂ ಶ್ರುತ್ವಾ ವಾನರಾ ರಾಕ್ಷಸಾಸ್ತದಾ । 

ವಿಭೀಷಣಸ್ತು ರಾಮಸ್ಯ ಪಾರ್ಶ್ವಸ್ಕೋ ವಾಕ್ಯಮಬ್ರವೀತ್‌ ॥ 54 
ಆಶ್ಚರ್ಯಂ ಸ್ಮಾರಿತೋತಸ್ಟೃದ್ಯ ಯತ್ತದ್‌ದೃಷ್ಟಂ ಪುರಾತನಮ್‌ | 

ಅಗಸ ತ್ವಬ್ರವೀದ್ರಾಮಃ ಸತ್ಯಮೇತಚ್ಛುತಂ ಚಮೇ॥ ss 
ಏವಂ ರಾಮ ಸಮುದ್ಧೂತೋ ರಾವಣೋ ಲೋಕಕಂಟಕ । 

ಸಪುತ್ರೋ ಯೇನ ಸಂಗ್ರಾಮೇ ಜಿತಃ ಶಕ್ರಃ ಸುರೇಶ್ವರಃ ॥ 56 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರಿಂಶಃ ಸರ್ಗಃ 


ಮೊದಲಿನಂತೆ ಇಂದ್ರವೆದವಿಯಲ್ಲಿಪುತಿಷ್ಠಿತೆನಾದನು (50-51). ರಾಘವ, 
ಇಂದ್ರಜಿತುವಿನ ಪರಾಕ್ರಮವು ಇಂತಹದು. ದೇವೇಂದ್ರನೇ ಅವನಿಗೆ 
ಸೋತುಹೋದನು. ಇನ್ನು ಇತರರ ವಿಷಯದಲ್ಲಿ ಹೇಳತಕೃದ್ದೇನು?'' 
ಎಂಬುದಾಗಿ ಅಗಸ್ತರು ಹೇಳಿದರು. ಅದನ್ನು ಕೇಳಿ ಶ್ರೀರಾಮಲಕ್ಷ್ಮಣರು 
"ಅಹೋ! ಅದ್ಭುತ!'' ಎಂದು ಉದ್ಧರಿಸಿದರು (2 ಅಲ್ಲಿದ್ದ 
ವಾನರರೂ ರಾಕ್ಷಸರೂ ಆಶ್ಚರ್ಯಚಕಿತರಾದರು. ಶ್ರೀರಾಮನ ಬಳಿಯಲ್ಲಿದ್ದ 
ವಿಭೀಷಣನು ""ಆಹಾ! ಏನಚ್ಚರಿ! ಹಿಂದೆ ನಾನು ನೋಡಿದ್ದುನೆನಪಾಗಿ ಕಣ್ಣಿಗೆ 
ಕಟ್ಟಿದಂತಾಯಿತು!'' ಎಂದನು. ಶ್ರೀರಾಮನು ""ಅಗಸ ಮಹರ್ಷಿಗಳ, ನೀವು 
ಹೇಳಿದುದು ಸತ್ಯ. ಈ ವಿಷಯವನ್ನುನಾನು ಕೇಳಿದ್ದೆನು'' ಎಂದು ನುಡಿದನು. 
ಅಗಸರು "ರಘುನಾಥ, ರಣಭೂಮಿಯಲ್ಲಿ ಯಾವಾತನು ಪುತ್ರಸಹಿತನಾದ 
ಸುರೇಶ್ವರನನ್ನೇ ಪರಾಜಯಗೊಳಿಸಿದನೋ, ಅಂತಹ ರಾವಣನು ಈ 
ಪ್ರಕಾರದಲ್ಲಿಲೋಕಕಂಟಕನಾಗಿ ಮೆರೆದನು' ಎಂದು ನುಡಿದರು (54-56). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಮೂವತ್ತನೆಯ ಸರ್ಗ. 


245 


ಏಕತ್ರಿಂಶಃ ಸರ್ಗಃ 


ರಾವಣನರ್ಮದಾವಗಾಹಃ 


ತತೋ ರಾಮೋ ಮಹಾತೇಜಾ ವಿಸ್ಮಯಾತ್‌ ಪುನರೇವ ಹಿ । 
ಉವಾಚ ಪ್ರಣತೋ ವಾಕ್ಯಮಗಸ್ನಮೃಷಿತ್ತಮಮ್‌ ॥ 1 


ಭಗವನ್‌ ರಾಕ್ಷಸಃ ಕ್ರೂರೋ ಯದಾಪ್ರಭೃತಿ ಮೇದಿನೀಮ್‌ | 
ಪರ್ಯಟತ್‌ ಕಿಂ ತದಾ ಲೋಕಾಃ ಶೂನ್ಯಾ ಆಸನ್‌ ದ್ವಿಜೋತ್ತಮ ॥ 


NJ 


ರಾಜಾ ವಾ ರಾಜಮಾತ್ರೋ ವಾ ಕಿಂ ತದಾ ನಾತ್ರ ಕಶ್ಚನ । 


ಧರ್ಷಣಂ ಯೇನ ನ ಪ್ರಾಪ್ತೋ ರಾವಣೋ ರಾಕ್ಷಸೇಶ್ವರಃ ॥ 3 

ಉತಾಹೋ ಹತವೀರ್ಯಾಸ್ತೇ ಬಭೂವುಃ ಪೃಥಿವೀಕ್ಷಿತಃ | 

ಬಹಿಷ್ಯತಾ ವರಾಸೆ ಶ್ವ ಬಹವೋ ನಿರ್ಜಿತಾ ನೃಪಾಃ ॥ 4 

ರಾಘವಸ್ಯ ವಚಃ ಶ್ರುತ್ವಾ ಹ್ಯಗಸೊ ೀ ಭಗವಾನೃಷಿಃ । 

ಉವಾಚ ರಾಮಂ ಪ್ರಹಸನ್‌ ಪಿತಾಮಹ ಇವೇಶ್ವರಮ್‌ ॥ 5 
ಸರ್ಗ 31 


ಪುನಃ ಶ್ರೀರಾಮನ ಪ್ರಶ್ನೆ ನರ್ಮದಾನದಿಯಲ್ಲಿ ರಾವಣನು 

ಸ್ನಾನಮಾಡುವುದು, ಲಿಂಗಾರ್ಚನೆ- ಮುಂತಾದುದನ್ನು ಅಗಸ್ನರು ತಿಳಿಸುವುದು. 

ಅನಂತರ ವಿಸ್ಥಿತನಾದ ಶ್ರೀರಾಮನು ಅಗಸಮಹರ್ಷಿಗಳಿಗೆ ವಂದಿಸಿ 
ಮತ್ತೆ ಪ್ರಶ್ನೆಮಾಡಿದನು: "ಭಗವನ್‌, ಕ್ರೂರನಾದ ಆ ರಾಕ್ಷಸನು ಆ ಪ್ರಕಾರವಾಗಿ 
ಜನರನ್ನು ಪೀಡಿಸುತ್ತ ಅಲೆಯುವಾಗ ಜಗತ್ತು ಶೂನ್ಯವಾಗಿತ್ತೆ? ಯಾವ 
ನಾದರೊಬ್ಬ ಕ್ಷತ್ರಿಯ ರಾಜನೋ, ಇನ್ನೊಬ ಸಮರ್ಥನಾದ ಭೂಪಾಲನೋ 
ಇರಲಿಲ್ಲವೇ? ಅವರು ಯಾರೂ ರಾವಣನ್ನು ಅಡ್ಡಗಟ್ಟಲಿಲ್ಲವೆ? (1-3). 
ಅಥವಾ ರಾಜರೆಲ್ಲರೂ ಹತವೀರ್ಯರಾಗಿದ್ದರೆ? ದಿವ್ಯಾಸಗಳಿಲ್ಲದೆ ಅವರು 
ಸೋತುಹೋದರೆ?'' ಎಂದು ಕೇಳಿದನು. ರಾಘವನ ನುಡಿಯನ್ನು ಕೇಳಿ 
ಅಗಸ ಮುನಿಗಳು, ಪಿತಾಮಹನು ಪರಮೇಶ್ವರನಿಗೆ ಹೇಳುವಂತೆ, 
ಕಿರುನಗೆಯನ್ನು ಬೀರುತ್ತ ಹೀಗೆಂದರು (4-5). 


"ಮಹಾರಾಜ, ರಾವಣನು ಲೋಕಕಂಟಕನಾಗಿ ಜನರನ್ನು ಪೀಡಿಸುತ್ತ 


746 ಉತ್ತರಕಾಂಡ 
ಇತ್ಯೇವಂ ಬಾಧಮಾನಸ್ತು ಪಾರ್ಥಿವಾನ್‌ ಪಾರ್ಥಿವರ್ಷಭ । 


ಚಚಾರ ರಾವಣೋ ರಾಮ ಪೃಥಿವೀಂ ಪೃಥಿವೀಪತೇ ॥ 6 
ತತೋ ಮಾಹಿಷ್ಠತೀಂ ನಾಮ ಪುರೀಂ ಸ್ವರ್ಗಪುರೀಪ್ರಭಾಮ್‌ । 
ಸಂಪ್ರಾಪ್ತೋ ಯತ್ರ ಸಾನ್ನಿಧ್ಯಂ ಸದಾಸೀದ್ವಸುರೇತಸಃ ॥ 7 
ತುಲ್ಯ ಆಸೀನ್ಚೃಪಸ್ತಸ್ಯ ಪ್ರಭಾವಾದ್ವಸುರೇತಸಃ । 

ಅರ್ಜುನೋ ನಾಮ ಯತ್ರಾಗ್ನಿೀ ಶರಕುಂಡೇಶಯಃ ಸದಾ ॥ 8 
ಯಮೇವ ದಿವಸಂ ಸೋತಥ ಹೈಹಯಾಧಿಪತಿರ್ಬಲೀ । 

ಅರ್ಜುನೋ ನರ್ಮದಾಂ ರಂತುಂ ಗತಃ ಸ್ತೀಭಿಃ ಸಹೇಶ್ವರಃ ॥ 9 
ತಮೇವ ದಿವಸಂ ಸೋ ಥ ರಾವಣಸ್ತತ್ರ ಅಗತಃ । 

ರಾವಣೋ ರಾಕ್ಷಸೇಂದ್ರಸ್ತು ತಸ್ಯಾಮಾತ್ಯಾನಪೃಚ್ಛತ ॥ 10 


ಕ್ವಾರ್ಜುನೋ ನೃಪತಿಃ ಶೀಘ್ರಂ ಸಮ್ಯಗಾಖ್ಯಾತುಮರ್ಹಥ । 
ರಾವಣೋತಹಮನುಪ್ರಾಪ್ತೋ ಯುದ್ದೇಪ್ಪನಗೃವರೇಣ ಹ ॥ 11 


ತರರಗರ ಡವರಾಸಾರ ವಾವ್ರಾಕ್‌ 
ಹೋದನು. ಆ ನಗರವನ್ನು (ಪ್ರಾಕಾರರೂಪದಿಂದ) ರಕ್ಷಿಸುತ್ತ ಅಗ್ನಿಯು 
ಸದಾ ಸನ್ನಿಹಿತನಾಗಿರುತ್ತಿದ್ದನು. ಅಗ್ನಿಯ ಅನುಗ್ರಹದಿಂದ ಅಲ್ಲಿಯ ರಾಜನಾದ 
ಕಾರ್ತವೀರ್ಯಾರ್ಜುನನು ಅಗ್ನಿಯಂತೆ ಅಪ್ರತಿಮ ತೇಜಸ್ವಿಯಾಗಿದ್ದನು. 
ಅಲ್ಲದೆ ದರ್ಭಾಸ್ಪೃತವಾದ ಆತನ ಯಜ್ಞವೇದಿಕೆಯಲ್ಲಿಅಗ್ನಿದೇವನು ಅರದೆ 
ಸದಾ ನೆಲೆಸಿದ್ದನು! (6-8). ಹೃಹಯಾಧಿಪತಿಯಾದ ಆ ಕಾರ್ತವೀರ್ಯನು 
ತನ್ನಪತ್ನಿಯರೊಂದಿಗೆ ಜಲಕೇಳಿಯನ್ನಾಡಲು ನರ್ಮದಾನದಿಗೆ ಹೋಗಿದ್ದನು. 
ಆ ದಿವಸವೇ ರಾವಣನು ಮಾಹಿಷ್ಠತಿಗೆ ಬಂದಿಳಿದನು. ಒಡನೆಯೇ 
ರಾಕ್ಷಸೇಂದ್ರನು ಅರ್ಜುನನ ಅಮಾತ್ಯರನ್ನು ಕಂಡು ""ನಿಮ್ಮ ರಾಜನಾದ 
ಅರ್ಜುನನೆಲ್ಲಿರುವನು? ದಿಟವನ್ನು ಹೇಳಿರಿ. ನಾನು ರಾವಣ! ಆತನೊಡನೆ 
ಯುದ್ಧಾರ್ಥಿಯಾಗಿ ಬಂದಿದ್ದೇನೆ (9-11). 

ನಾನು ಬಂದಿರುವೆನೆಂದು ನಿಮ್ಮ ಪ್ರಭುವಿಗೆ ತಿಳಿಸಿರಿ'' ಎಂದನು. 
ರಾವಣನ ಮಾತನ್ನು ಕೇಳಿ ಚಾಣಾಕ್ಷರಾದ ಅಮಾತ್ವರು "ನಮ್ಮೊಡೆಯನು 


ರಾವಣನರ್ಮದಾವಗಾಹಃ 247 
ಮಮಾಗಮನಮವಪ್ಯಗ್ರೇ ಯುಷ್ಮಾಭಿಃ ಸಂನಿವೇದ್ಯತಾಮ್‌ । 


ಇತ್ಯೇವಂ ರಾವಣೋಕ್ತಾಸ್ತೇ ಅಮಾತ್ಯಾಃ ಸುವಿಪಶ್ಚಿತಃ ॥ 12 
ಅಬ್ರುವನ್‌ ರಾಕ್ಷಸಪತಿಮಸಾಂನಿಧ್ಯಂ ಮಹೀಪತೇಃ । 

ಶ್ರುತ್ವಾ ವಿಶ್ರವಸಃ ಪುತ್ರಃ ಪೌರಾಣಾಮರ್ಜುನಂ ಗತಮ್‌ ॥ 13 
ಅಪಸೃತ್ಯಾಗತೋ ವಿಂಧ್ಯಂ ಹಿಮವತ್ತನ್ನಿಭಂ ಗಿರಿಮ್‌ । 

ಸ ತಮಭ್ರಮಿವಾವಿಷ್ಟಮುದ್ಭಾಂತಮಿವ ಮೇದಿನೀಮ್‌ ॥ 14 
ಅಪಶ್ಯದ್ರಾವಣೋ ವಿಂಧ್ಯಮಾಲಿಖಂತಮಿವಾಂಬರಮ್‌ । 
ಸಹಸ್ರಶಿಖರೋಪೇತಂ ಸಿಂಹಾಧ್ಯುಷಿತಕಂದರಮ್‌ ॥ 15 
ಪ್ರಪಾತಪತಿತೈಃ ಶೀತೈಃ ಸಾಟ್ಟಹಾ:ಕಮಿವಾಂಬುಭಿಃ | 
ದೇವದಾನವಗಂಧರ್ವೈಃ ಸಾಪರೋಗಣಕಿಂನರೈಃ ॥ 16 
ಸಸ್ಲೀಭಿಃ ಕ್ರೀಡಮಾನೈಶ್ಚ ಸ್ವರ್ಗಭೂತಂ ಮಹೋಚ್ಛಯಮ್‌ | 

ನದೀಭಿಃ ಸ್ಯಂದಮಾನಾಭಿಃ ಸ್ಥಾಟಿಕಪ್ರತಿಮಂ ಜಲಮ್‌ ॥ 17 


ರಾಜಧಾನಿಯಲ್ಲಿಲ್ಲ'' ಎಂದರು. ಕಾರ್ತವೀರ್ಯನು ನಗರದಿಂದ ಹೊರಟು 
ಹೋಗಿರುವನೆಂಬ ನುಡಿಯನ್ನು ಕೇಳಿ ರಾವಣನು ಹಿಂದಿರುಗಿ, ಹಿಮಾಚಲ 
ಸದೃಶವಾದ ವಿಂಧ್ಯಶೈಲಕ್ಕೆ ಹೋದನು. ಆ ಶೈಲವಾದರೋ ಆಗಸದಲ್ಲಿ 
ಬಿತ್ತರಿಸಿದ ಮಹಾಮೇಘದಂತೆಯೂ ಭೂಮಿಯನ್ನು ಬೇದಿಸಿ 
ಮೇಲೆದ್ದಂತೆಯೂ ಕಾಣಿಸುತ್ತಿತ್ತು (12-14). ಅನಂತಶಿಖರಭೂಷಿತ 
ವಾಗಿಯೂ, ಸಿಂಹಗಳಿರುವ ಗುಹೆಗಳಿಂದ ಯುಕ್ತವಾಗಿಯೂ ಇದ್ದವಿಂಧ್ಯವು 
ನಭೋಮಂಡಲವನ್ನು ಕೊರೆಯುವುದೋ ಎಂಬಂತೆ ಉನ್ನತವಾಗಿತ್ತು. 
ಉನ್ನತವಾದ ಕೊರಕಲುಗಳಿಂದ ಶೀತಲಜಲಪ್ರವಾಹಗಳು ರಭಸದಿಂದ 
ಧುಮುಕುತ್ತಿರಲು, ವಿಂಧ್ಯವು ಘರ್ಫರದಧ್ದನಿಯಿಂದ ಕೇಕೆಹಾಕಿ ನಗುವುದೋ 
ಎಂಬಂತೆ ಭಾಸವಾಗುತ್ತಿತ್ತು. ದೇವದಾನವ ಗಂಧರ್ವ ಕಿನ್ನರರು 
ಅಪ್ಪರೆಯರೊಡನೆ ವಿಹರಿಸುತ್ತಿರುವಾಗ, ವೈಭವ ಶಾಲಿಯಾದ ಸ್ವರ್ಗವೋ 
ಎಂಬಂತೆ ರಂಜಿಸುತ್ತಿತ್ತು (15-16). ಸ್ಫಟಿಕದಂತೆ ಸ್ವಚ್ಛವಾದ ಜಲವನ್ನು 
ಹೊತ್ತು ನದಿಗಳು ಸಾಗುತ್ತಿರಲು, ನಾಲಿಗೆಗಳನ್ನಲ್ಲಾಡಿಸುತ್ತಿರುವ 
ಸಹಸ್ರಫಣಾಮಂಡಿತನಾದ ಆದಿಸೇಷನಂತೆ ವಿಂಧ್ಯರಾಜನು ಶೋಭಿಸುತ್ತಿದ್ದನು! 


248 ಉತ್ತರಕಾಂಡ 
ಫಣಾಭಿಶ್ಚ ಲಜಿಹಾ ಔ_ಭಿರನಂತಮಿವ ವಿಷ್ಠಿತಮ್‌ | 


ಉತ್ಯಾಮಂತಂ ದರೀಮಂತಂ ಹಿಮವತ್ತಂನಿಭಂ ಗಿರಿಮ್‌ ॥ 18 
ಪಶ್ಯಮಾನಸ್ತತೋ ವಿಂಧ್ಯಂ ರಾವಣೋ ನರ್ಮದಾಂ ಯಯೌ । 
ಚಲೋಪಜಲಾಂ ಪುಣ್ಯಾಂ ಪಶ್ಚಿಮೋದಧಿಗಾಮಿನೀಮ್‌ [ 19 
ಮಹಿಷ್ಫೆಃ ಸಮರೈಃ ಸಿಂಹೈಃ ಶಾರ್ದೂಲಕ್ಷ್ಷಗಜೋತ್ತಮೈಃ । 
ಉಷ್ಣಾಭಿತಪೈಸ್ಸೃಷಿತೈಃ ಸಂಕ್ಷೋಭಿತಜಲಾಶಯಾಮ್‌ ॥ 20 
ಚಕ್ರವಾಕೈಃ ಸಕಾರಂಡೈಃ ಸಹಂಸಜಲಕುಕ್ಕುಟ್ಟೆಃ । 

ಸಾರಸೈಶ್ವ ಸದಾ ಮತ್ತೆಃ ಸುಕೂಜದ್ಧಿಃ ಸಮಾವೃತಮ್‌ ॥ 21 
ಫುಲ್ಲದ್ರುಮಕೃತೋತ್ತಂಸಾಂ ಚಕ್ರವಾಕಯುಗಸ್ತನೀಮ್‌ । 
ವಿಸ್ತೀರ್ಣಪುಲಿನಶ್ರೋಣಿಂ ಹಂಸಾವಲಿಸುಮೇಖಲಾಮ್‌ ॥ 22 


ಪುಷ್ಪರೇಣ್ವನುಲಿಪ್ತಾಂಗೀಂ ಜಲಫೇನಾಮಲಾಂಶುಕಾಮ್‌ | 
ಜಲಾವಗಾಹಸಂಸರ್ಶಾಂ ಫುಲ್ಲೋತ್ತಲಶುಭೇಕ್ಷಣಾಮ್‌ ॥ 23 


ಹಿಮಾಲಯ ೦ತೆ ಉನ್ನತವಾಗಿ ಹಾಮಂಡಿತವಾದ ಆ ಪರ್ವತವನ್ನು 
ನೋಡುತ್ತ ರಾವಣನು ನರ್ಮದಾನದಿಗೆ ಬಂದನು ಆ ಪುಣ್ಯನದಿಯು 
ಬಂಡೆಗಳ ಮೇಲೆ ಧುಮುಕುತ್ತ ಪಡವಲ ಕಡಲಿಗೆ ಸಾಗುತ್ತಿತ್ತು (17-18): 
ಬಿಸಿಲಿಂದ ಬಳಲಿ ಬಾಯಾರಿದ ಕಾಡುಕೋಣ, ಜಿಂಕೆ, ಸಿಂಹ, ಶಾರ್ದೂಲ, 
ಕರಡಿ, ಆನೆ ಮುಂತಾದ ಪ್ರಾಣಿಗಳು ನದಿಯ ನೀರಲ್ಲಿನುಗ್ಗಿ ನೀರನ್ನು ಕುಡಿದು 
ಈಡಾಡುತ್ತಿದ್ದವು. ಚಕ್ರವಾಕ, ಕಾರಂಡ, ಹಂಸ, ನೀರ್ಗೋಳಿ, ಸಾರಸ 
ಮುಂತಾದ ಪಕ್ಷಿಗಳು ಮದಿಸಿ ಕೂಗುತ್ತಿದ್ದವು (20-21). ನರ್ಮದಾನದಿಯೇ 
ಓರ್ವ ಮನೋಹರೆಯಾದ ಅಂಗನೆ! ಅರಳಿದ ಜಲಪುಷಗಳನ್ನು 
ಮುಡಿದುಕೊಂಡಿರುವಳು. ಚಕ್ರವಾಕೆಯುಗಳವೇ ಅವಳ ಸ್ವನದ್ದಯ 
ಪುಲಿನವೇ ವಿಶಾಲವಾದ ಶ್ರೋಣಿತಟ. ಹಂಸಮಾಲೆಯೇ ಮೇಖಲೆ. ಆ 
ಸುಂದರಿಯು ಪುಷರೇಣುಗಳನ್ನು ಮೈಗೆ ತೊಡೆದುಕೊಂಡಿರುವಳು. ನೀರಿನ 
ನೊರೆಯೆಂಬ ಬಿಳಿಯ ಸೀರೆಯನ್ನುಟ್ಟಿರುವಳು. ನೀರಲ್ಲಿಳಿದವರಿಗೆ ಆಕೆಯ 
ಸುಖಸರ್ಶ ದೊರೆಯುವುದು! ಅರಳಿದ ಕುವಲಯಗಳೇ ಅವಳ 
ಮುಗ್ಗನೇತ್ರಗಳು (22523). ಒಡನೆಯೇ ದಶಾನನನು 


ರಾವಣನರ್ಮದಾವಗಾಹಃ 249 
ಪುಷ್ಪಕಾದವರುಹ್ಯಾಶು ನರ್ಮದಾಂ ಸರಿತಾಂ ವರಾಮ್‌। 


ಇಷ್ಟಾಮಿವ ವರಾಂ ನಾರೀಮವಗಾಹ್ಯ ದಶಾನನಃ ॥ 24 
ಸ ತಸ್ಯಾಃ ಪುಲಿನೇ ರಮ್ಯೇ ನಾನಾಮುನಿನಿಷೇವಿತೇ | 

ಉಪೋಪವಿಷ್ಟೈಃ ಸಚಿವೈಃ ಸಾರ್ಧಂ ರಾಕ್ಷಸಪುಂಗವಃ ॥ 25 
ಪ್ರಖ್ಯಾಯ ನರ್ಮದಾಂ ಚಾಥ ಗಂಗೇಯಮಿತಿ ರಾವಣಃ । 
ನರ್ಮದಾದರ್ಶಜಂ ಹರ್ಷಮಾಪ್ರವಾನ್‌ ರಾಕ್ಷಸಾಧಿಕಃ ॥ 26 
ತತಃ ಸಲೀಲಂ ಪ್ರಹಸನ್‌ ರಾವಣೋ ರಾಕ್ಷಸೇಶ್ವರಃ | 

ಉವಾಚ ಸಚಿವಾಂಸ್ತತ್ರ ಪ್ರಹಸ್ತಶುಕಸಾರಣಾನ್‌ ॥ 27 
ಏಷ ರಶ್ಮಿಸಹಸ್ರೇಣ ಜಗತೃತ್ವೇವ ಕಾಂಚನಮ್‌ । 

ತೀಕ್ಷತಾಪಕರಃ ಸೂರ್ಯೋ ನಭಸೋ5ರ್ಧಂ ಸಮಾಶ್ರಿತಃ ॥ 28 


ಮಾಮಾಸೀನಂ ವಿದಿತ್ವೇಹ ಚಂದ್ರಾಯತಿ ದಿವಾಕರಃ । 
ನರ್ಮದಾಜಲಶೀತಶ್ಚ ಸುಗಂಧಿಃ ಶ್ರಮನಾಶನಃ ॥ 29 


ಪುಷ್ಪಕವಿಮಾನದಿಂದಿಳಿದು, ಉತ್ತೆಮನಾಯಿಕೆಯಾದ ಕಾಂತೆಯಂತಿದ್ದೆ 
ನರ್ಮದಾನದಿಯಲ್ಲಿ ಮುಳುಗಿ ವಿಹರಿಸಿ ಸ್ನಾನಮಾಡಿದನು! ಅನಂತರ 
ಆ ರಾಕ್ಷಸಪುಂಗವನು ದಡವನ್ನು ಹತ್ತಿದನು. ನದೀತೀರವು ಮಹರ್ಷಿಗಳಿಂದ 
ಸೇವಿತವಾಗಿತ್ತು. ರಾವಣನು ತನ್ನ ಸಚಿವರೊಡನೆ ಸೇರಿ ""ಆಹಾ! ಈ 
ನರ್ಮದೆಯು ಎಷ್ಟುಆನಂದಕರವಾಗಿದೆ! ಇದು ಸಾಕ್ಷತ್‌ ಗಂಗಾನದಿಯೇ!' 
ಎಂದು ಹೊಗಳುತ್ತ ಹರ್ಷಿಸಿದನು (24-26). ಆಮೇಲೆ ರಾಕ್ಷಸೇಶ್ವರನು 
ವಿನೋದದಿಂದ ನಗುತ್ತ ಪ್ರಹಸ್ತಾದಿ ಸಚಿವರನ್ನು ಕುರಿತು ಹೀಗೆಂದನು: 
""ಮಂತ್ರಿಗಳೆ, ಅಲ್ಲಿ ನೋಡಿರಿ. ಖರಕಿರಣನಾದ ಸೂರ್ಯನು ಗಗನದ 
ಅರ್ಧಭಾಗವನ್ನಡರಿದ್ದಾನೆ. ತನ್ನ ಸಹಸ್ರಕಿರಣಗಳಿಂದ ಜಗತ್ತನ್ನೇ ಬಂಗಾರವಾಗಿ 
ಪರಿವರ್ತಿಸುತ್ತಿರುವಂತೆ ಕಾಣುತ್ತಾನೆ! (27-28). ಆದರೆ ನಾನು 
ಇಲ್ಲಿರುವೆನೆಂದರಿತು ಸೂರ್ಯನು ಚಂದ್ರನಂತೆ ಶೀತಲನಾಗಿದ್ದಾನೆ! 
ವಾಯುವೂ ಸಹ ನನಗೆ ಅಂಜಿ ನರ್ಮದಾಜಲ ಸಂಸರ್ಗದಿಂದ ತಂಪಾಗಿ 
ನನ್ನ ಶ್ರಮವನ್ನು ಪರಿಹರಿಸುವುದಕ್ಕಾಗಿ ಮೆಲ್ಲನೆ ಎಚ್ಚರಿಕೆಯಿಂದ 
ಬೀಸುತ್ತಿದ್ದಾನೆ! ಶ್ರೇಷ್ಠನದಿಯಾದ ಈ ನರ್ಮದೆಯೂ ಸಹ ನನಗೆ 


250 ಉತ್ತರಕಾಂಡ 


ಮಧದ್ಸಯಾದನಿಲೋಪಅಪ್ಯತ್ರ ವಾತ್ಯೇಷ ಸುಸಮಾಹಿತಃ । 
ಇಯಂ ಚಾಪಿ ಸರಿಚ್ಛೇಷ್ಠಾ ನರ್ಮದಾ ನರ್ಮವರ್ಧಿನೀ ॥ 30 


ನಕ್ರಮೀನವಿಹಂಗೋರ್ಮಿಃ ಸಭಯೇವಾಂಗನಾ ಸ್ಥಿತಾ । 
ತದ್ದವಂತಃ ಕ್ಷತಾಃ ಶಸ್ತ್ರೈರ್ನ್ಯಪೈರಿಂದ್ರಸಮೈರ್ಯುಧಿ ॥ 31 


ಚಂದನಸ್ಯ ರಸೇನೆವ ರುಧಿರೇಣ ಸಮುಕ್ಷಿತಾಃ । 
ತೇ ಯೂಯಮವಗಾಹಧ್ವಂ ನರ್ಮದಾಂ ಶರ್ಮದಾಂ ಶುಭಾಮ್‌ ॥ 


ಮಹಾಪದ್ಧಮುಖಾ ಮತ್ತಾ ಗಂಗಾಮಿವ ಮಹಾಗಜಾಃ | 


ಅಸ್ಯಾಂ ಸ್ನಾತ್ವಾ ಮಹಾನದ್ಯಾಂ ಪಾಪ್ಮಾನಂ ವಿಪ್ರಮೋಕ್ಷ್ಯಥ ॥ 33 
ಅಹಮಪ್ಯದ್ಯ ಪುಲಿನೇ ಶರದಿಂದುಸಮಪ್ರಭೇ । 
ಪುಷ್ಟೋಪಹಾರಂ ಶನಕ್ಕೆಃ ಕರಿಷ್ಯಾಮಿ ಕಪರ್ದಿನಃ ॥ 34 
ರಾವಣೇನೈವಮುಕ್ತಾಸ್ತು ಪ್ರಹಸ್ತಶುಕಸಾರಣಾಃ | 
ಸಮಹೋದರಧೂಮ್ರಾಕ್ಷಾ ನರ್ಮದಾಂ ವಿಜಗಾಹಿರೇ ॥ 35 


ನಾಾಾಸಷಾರ್ಷಾರಾಾ-ರ್ಗಾರ್ಸಾರ್ಪಾಣಕಾಣಕ 
ನಕ್ರಮೀನಗಳಿಂದಲೂ, ಹಕ್ಕಿಗಳಿಂದಲೂ ಜನಿಸಿದ ಅಲೆಗಳೊಡನೆ, 
ಭಯದಿಂದ ನಡುಗುವ ಅಂಗನೆಯಂತೆ ಕಾಣಿಸುವಳು! ಈಗ ನೀವಾದರೋ 
ಇಂದ್ರಸಮಾನ ಪರಾಕ್ರಮಿಗಳಾದ ರಾಜರೊಡನೆ ಹೋರಾಡಿ ಶಸಗಳಿಂದ 
ಗಾಯಗೊಂಡಿದ್ದೀರಿ (31). ಚಂದನರಸದಂತಿರುವ ನೆತ್ತರಲ್ಲಿನೆನೆದಿದ್ದೀರಿ. 
`ಶರ್ಮದೆಯಾದ ನರ್ಮದೆಯಲ್ಲಿನೀವೂ ಸ್ನಾನಮಾಡಿರಿ. ಪುಂಡರೀಕವೇ 
ಮೊದಲಾದ ಮದಿಸಿದ ದಿಗ್ಗಜಗಳು ಗಂಗೆಯಲ್ಲಿಳಿಯುವಂತೆ, ಈ 
ನದಿಯಲ್ಲಿಳಿಯಿರಿ. ಈ ಮಹಾನದಿಯಲ್ಲಿ ಮುಳುಗಿ ನಿಮ್ಮ ಪಾಪವನ್ನು 
ತೊಡೆದುಹಾಕಿರಿ! (32-33). ಶರಚ್ಚಂದ್ರಬಂಧುರವಾದ ಈ ಪುಲಿನದಲ್ಲಿ 
ನಾನು ಪುಷ್ಪಗಳನ್ನರ್ಪಿಸಿ ವರಮೇಶ್ವ ರನನ್ನುವಿರಾಮವಾಗಿ ಪೂಜಿಸುವನು'' 
ಎಂದನು. 

ರಾವಣನು ಹೀಗೆನ್ನಲು ಪ್ರಹಸ್ತ, ಶುಕ, ಸಾರಣ, ಮಹೋದರ, 
1. ನರ್ಮ:ಹರ್ಷ, ಪ್ರೇಮ, ವಿಲಾಸ 

2. ಶರ್ಮ-ಂಸುಖ 


ರಾವಣನರ್ಮದಾವಗಾಹಃ 251 
ರಾಕ್ಷಸೇಂದ್ರಗಜೈಸೈಸ್ತು ಕ್ಷೋಭಿತಾ ನರ್ಮದಾ ನದೀ | 


ವಾಮನಾಂಜನಪದ್ಮಾದ್ಯೈರ್ಗಂಗಾ ಇವ ಮಹಾಗಜೈಃ ॥ 36 
ತತಸ್ತೇ ರಾಕ್ಷಸಾಃ ಸ್ನಾತ್ವಾ ನರ್ಮದಾಯಾಂ ಮಹಾಬಲಾಃ । 
ಉತ್ತೀರ್ಯ ಪುಷ್ಟಾಣ್ಯಾಜಹ್ರುರ್ಬಲ್ಯರ್ಥಂ ರಾವಣಸ್ಯ ತು ॥ 37 
ನರ್ಮದಾಪುಲಿನೇ ಹೃದ್ಯೇ ಶುಭ್ರಾಭ್ರಸದೃಶಪ್ರಭೇ । 

ರಾಕ್ಷಸೈಸ್ತು ಮುಹೂರ್ತೆೇನ ಕೃತಃ ಪುಷ್ಪಮಯೋ ಗಿರಿಃ ॥ 38 
ಪುಷ್ಟೇಷೂಪಹೃತೇಷ್ವೇವಂ ರಾವಣೋ ರಾಕ್ಷಸೇಶ್ವರಃ | 

ಅವತೀರ್ಣೋ ನದೀಂ ಸ್ನಾತುಂ ಗಂಗಾಮಿವ ಮಹಾಗಜಃ ॥ 39 
ತತ್ರ ಸ್ನಾತ್ವಾ ಚ ವಿಧಿವಜ್ಜಪ್ಪ್ವಾ ಜಪ್ಯಮನುತ್ತಮಮ್‌ | 
ನರ್ಮದಾಸಲಿಲಾತ್ತಸ್ಮಾದುತ್ತತಾರ ಸ ರಾವಣಃ ॥ 40 
ತತ್ರ ಕ್ಲಿನ್ನಾಂಬರಂ ತ್ಯಕ್ತ್ವಾ ಶುಕ್ಷವಸ್ಪಸಮಾವೃತಮ್‌ । 

ರಾವಣಂ ಪ್ರಾಂಜಲಿಂ ಯಾಂತಮನ್ವಯುಃ ಸರ್ವರಾಕ್ಷಸಾಃ ॥ 41 


ಧಾರಾ ಪಾಣಾರ ಷಹ 
ಮತ್ತಮಾತಂಗಗಳಂತಿದ್ದ ಆ ರಾಕ್ಷಸೇಂದ್ರರು ವಾಮನ, ಅಂಜನ, 
ಪುಂಡರೀಕ- ಮುಂತಾದ ದಿಗ್ಗಜಗಳು ಗಂಗಾನದಿಯಲ್ಲಿ ನುಗ್ಗಿ 
ಈಡಾಡುವಂತೆ ನರ್ಮದಾನದಿಯನ್ನು ಈಡಾಡಿದರು (34-35). ಹೀಗೆ 
ಆ ರಾಕ್ಷನರು ನದಿಯಲ್ಲಿಮಿಂದು ಶಿವಾರ್ಚನೆಗಾಗಿ ರಾವಣನಿಗೆ ಹೂಗಳನ್ನು 
ಕಿತ್ತುತಂದರು. ಬಿಳಿಯ ಮೋಡದಂತೆ ಬೆಳ್ಳಗಿದ್ದ ನರ್ಮದಾ ತೀರದ 
ಮರಳುದಿಣ್ಣೆಯ ಮೇಲೆ ಆ ರಾಕ್ಷಸರು ಬೆಟ್ಟದಂತೆ ಪು ಷ್ಟರಾಶಿಯನ್ನು 
ತಂದೊಟ್ಟಿದರು. ಹೂಗಳನ್ನು ತಂದು ಪೇರಿಸಿದಮೇಲೆ ರಾಕ್ಷಸೇಶ ರನು ಮತೆ 
ಸ್ಥಾನಕ್ಕಾಗಿ ನದಿಯಲ್ಲಿಳಿದನು (31539) ಜಾಗ 
ಗಂಗೆಯಲ್ಲಿಳಿಯುವಂತೆ ಇಳಿದು ಸ್ನಾನಮಾಡಿ, ವಿಧಿಪೂರ್ವಕವಾಗಿ 
ಮಂತ್ರ ಗಳನ್ನು ಜಪಿಸಿ, ನರ್ಮದಾಜಲದಿಂದ ರಾವಣನು ದಡಕ್ಕೆ ಬಂದನು. 
ಆತ ರಾಕ್ಷಸೇಂದ್ರನು ಒದ್ದೆಯ ಬಟ್ಟೆಯನ್ನು ಬಿಚ್ಚಿ ಶುಭ್ರವಸ ವನ್ನು 
ಧರಿಸಿದನು. ಆಮೇಲೆ ಶಿವಪೂಜಾರ್ಥವಾಗಿ ರಾವಣನು ಭಕಿಯಿಂದ 
ಕೈಮುಗಿದುಕೊಂಡು ಹೋಗುತ್ತಿರಲು, ಮೂರ್ತಿಮಂತರಾದ ಪರ್ಪತಗಳಂತೆ 


25) ಉತ್ತರಕಾಂಡ 
ತದ್ದತೀವಶಮಾಪನ್ನಾ ಮೂರ್ತಿಮಂತ ಇವಾಚಲಾಃ | 


ಯತ್ರ ಯತ್ರ ಚ ಯಾತಿ ಸ್ಟ ರಾವಣೋ ರಾಕ್ಷಸೇಶ್ವರ ॥ 42 
ಜಾಂಬೂನದಮಯಂ ಲಿಂಗಂ ತತ್ರ ತತ್ರ ಸ್ತನೀಯತೇ 
ವಾಲುಕಾವೇದಿಮಧ್ಯೇ ತು ತಲ್ಲಿಂಗಂ ಸ್ಥಾಪ್ಯ ರಾವಣಃ ॥ 43 


ಅರ್ಚಯಾಮಾಸ ಗಂಧೈಶ್ಚ ಪುಷೆ ೈಶ್ಸಾ ) ಮೃತಗಂಧಿಭಿಃ || 


ತತಃ ಸತಾಮಾರ್ತಿಹರಂ ಪರಂ ವರಂ 

ವರಪ್ರದಂ ಚಂದ್ರಮಯೂಖಭೂಷಣಮ್‌ । 
ಸಮರ್ಚಯಿತಾ ಸ ನಿಶಾಚರೋ ಜಗೌ 

ಪ್ರಸಾರ್ಯ ಹಸ್ತಾನ್‌ ಪ್ರನನರ್ತ ಜಾಗ್ರತಃ ॥ 44 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕತ್ರಿಂಶಃ ಸರ್ಗಃ 


ಪ್ರಹಸ್ತಾದಿಗಳು ಅವನನ್ನು ಹಿಂಬಾಲಿಸಿಹೋ 40-41). ರಾವಣ 
ಎಲ್ಲಿಗೆ ಹೋದರೂ ಸುವರ್ಣಮಯವಾದ ಶಿವಲಿಂಗವನ್ನು ತನ್ನ ಜೊತೆಯಲ್ಲಿ 
ತೆಗೆದುಕೊಂಡು ಹೋಗುತ್ತಿದ್ದನು. ಮರಳಿನ ವೇದಿಕೆಯನ್ನು 'ರಚಿಸಿ ಅದರ 
ಮಧ್ಯದಲ್ಲಿಆ ಲಿಂಗವನ್ನು ಸ್ಥಾಪಿಸಿ ಮಕರಂದಭರಿತ ಪುಷಗಂಧಾದಿಗಳಿಂದ 
ಇಟ ಈಶ್ವರನ್ನು ಪೂಜಸಿದನು (42-43). ಸಜ್ಜನರ ಸಂಕಷ ಗಳನ್ನು 
ಪರಿಹರಿಸಿ ಇಷ್ಟಾರ್ಥವನ್ನು ನೀಡುವವನೂ, ಚಂದ್ರ ಕಲಾವಿಭೂಪಿತನೂ 
ಆದ ಪರಮೇಶ ರನ್ನು ಅರ್ಚಿಸಿ, ರಾವಣನು. ಸಾಮಗಾನದಿಂದ 
ಸ್ತುತಿಸಿದನು. ಅಲ್ಲದೆ ಭಕ್ತಿಯಿಂದ ಕೈಗಳನ್ನು ಚಾಚಿ ಈಶ್ವರಲಿಂಗದೆದುರಿಗೆ 
ನರ್ತಿಸಿದನು (44). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಮೂವತ್ತೊಂದನೆಯ ಸರ್ಗ 


© el © 
ದ್ವಾತ್ರಿಂಶಃ ಸರ್ಗಃ 
ರಾವಣಗ್ರಹಣಮ್‌ 


ನರ್ಮದಾಪುಲಿನೇ ಯತ್ರ ರಾಕ್ಷಸೇಂದ್ರಃ ಸುದಾರುಣಃ । 
ಪುಷ್ಟೋಪಹಾರಂ ಕುರುತೇ ತಸ್ಥಾದ್ದೇಶಾದದೂರತಃ ॥ 1 


ಅರ್ಜುನೋ ಜಯತಾಂ ಶ್ರೇಷ್ಠೋ ಮಾಹಿಷ್ಯತ್ಯಾಃ ಪತಿಃ ಪ್ರಭುಃ | 
ಕ್ರೀಡತೇ ಸಹ ನಾರೀಭಿರ್ನರ್ಮದಾತೋಯಮಾಶ್ರಿತಃ ॥ 2 


ತಾಸಾಂ ಮಧ್ಯಗತೋ ರಾಜಾ ರರಾಜ ಚ ತದಾರ್ಜುನಃ । 
ಕರೇಣೂನಾಂ ಸಹಸ್ರಸ್ಯ ಮಧ್ಯಸ್ಥ ಇವ ಕುಂಜರಃ ॥ 3 


ಜಿಜ್ಞಾಸುಃ ಸ ತು ಬಾಹೂನಾಂ ಸಹಸ್ರಸ್ಯೋತ್ತಮಂ ಬಲಮ್‌ । 
ರುರೋಧ ನರ್ಮದಾವೇಗಂ ಬಾಹುಭಿರ್ಬಹುಭಿರ್ವ್ಯತಃ ॥ 4 


ಕಾರ್ತವೀರ್ಯಭುಜಾಸಕ್ತಂ ತಜ್ಜಲಂ ಪ್ರಾಪ್ಯ ನಿರ್ಮಲಮ್‌ । 
ಕೂಲೋಪಹಾರಂ ಕುರ್ವಾಣಂ ಪ್ರತಿಸ್ತೋತಃ ಪ್ರಧಾವತಿ ॥ 6 


ಸರ್ಗ 32 
ಕಾರ್ತವೀರ್ಯನು ಯುದ್ಧದಲ್ಲಿ ರಾವಣನನ್ನು 
ಸೆರೆಹಿಡಿದು ತನ್ನ ನಗರಕ್ಕೆ ಎಳೆದೊಯ್ಯುವುದು. 
ಶ್ರೀರಾಮ, ದಾರುಣಸ್ವಭಾವದ ರಾಕ್ಷಸೇಂದ್ರನು ನರ್ಮದಾಪುಲಿನದಲ್ಲಿ 
ಹೂಗಳಿಂದ ಶಿವಾರ್ಚನೈಗೈಯುತ್ತಿದ್ದನಷ್ಟೆ ಅಲ್ಲಿಗೆ ಸ್ವಲ್ಪದೂರದಲ್ಲಿಯೇ 
ಮಾಹಿಷ್ಠತೀಶ್ಚರನೂ ವೀರಾಗ್ರಣಿಯೂ ಆದ ಕಾರ್ತವೀರ್ಯಾರ್ಜುನನು 
ನರ್ಮದಾಜಲದಲ್ಲಿ ಅಂಗನೆಯರೊಡನೆ ಜಲಕೇಳಿಯನ್ನಾಡುತ್ತಿದ್ದನು 
(1-2). ಆ ರಮಣಿಯರ ಮಧ್ಯದಲ್ಲಿದ್ದ ಅರ್ಜುನನು, ಸಾವಿರಾರು 
ಹೆಣ್ಣಾನೆಗಳ ನಡುವೆ ಇರುವ ಗಜರಾಜನಂತೆ ಶೋಭಿಸುತ್ತಿ ದ್ದನು. ಆಗ ತನ್ನ 
ಸಾವಿರ ತೋಳುಗಳ ಬಲವನ್ನು ಪರೀಕ್ಷಿಸಬೇಕೆಂದು, ಆತನು ಬಾಹುಗಳನ್ನು 
ನೀಡಿ ನರ್ಮದಾ ಪ್ರವಾಹವನ್ನುಅಡ್ಡಗಟ್ಟಿದನು! (3-4). ಕಾರ್ತವೀರ್ಯನ 
ಭುಜಗಳಿಂದ ನಿರುದ್ಧವಾದ ನರ್ಮದೆಯ ತಿಳಿನೀರು ಹಿಮ್ಮೊಗವಾಗಿ ಹರಿದು, 


254 ಉತ್ತರಕಾಂಡ 


ಸಮೀನನಕ್ರಮಕರಃ ಸಪುಷ್ಪ ಕುಶಸಂಸ್ತರಃ |. 
ಸ ನರ್ಮದಾಂಭಸೋ ವೇಗಃ ಪ್ರಾವೃಟ್‌ಕಾಲ ಇವಾಬಭೌ ॥ 6 


ಸ ವೇಗಃ ಕಾರ್ತವೀರ್ಯೆೇಣ ಸಂಪ್ರೇಷಿತ ಇವಾಂಭಸಃ | 
ಪುಷೋಪಹಾರಂ ಸಕಲಂ ರಾವಣಸ್ಯ ಜಹಾರ ಹ ॥ 7 


ರಾವಣೋತರ್ಥ್ಧಸಮಾಪ್ಪಂ ತಮುತ್ಸಜ್ಯ ನಿಯಮಂ ತದಾ | 
ನರ್ಮದಾಂ ಪಶ್ಯತೇ ಕಾಂತಾಂ ಪ್ರತಿಕೂಲಾಂ ಯಥಾ ಪ್ರಿಯಾಮ್‌ ॥ 8 


ಪಶ್ಚಿಮೇನ ತು ತಂ ದೃಷ್ಟ್ವಾ ಸಾಗರೋದ್ಧಾರಸಂನಿಭಮ್‌ | 


ವರ್ಧಂತಮಂಭಸೋ ವೇಗಂ ಪೂರ್ವಾಮಾಶಾಂ ಪ್ರವಿಶ್ಯ ತು ॥ 9 
ತತೋ ನುದ್ದಾಂತಶಕುನಾಂ ಸ್ವಭಾವೋಪರಮೇ ಸ್ಥಿತಾಮ್‌ 
ನಿರ್ವಿಕಾರಾಂಗೆನಾಭಾಸಾಮಪಶ್ಯದ್ರಾವಣೋ ನದೀಮ್‌ ॥ 10 
ಸವ್ಯೇತರಕರಾಂಗುಲ್ಯಾ ಸಶಬ್ದಂ ಚ ದಶಾನನಃ | 
ವೇಗಪ್ರಭವಮನ್ವೇಷ್ಟುಂ ಸೋ5ದಿಶಚ್ಛುಕಸಾರಣೌ ॥ 11 


ಶಾಶ್ಲಾಶಾರ್ಸಾಕಾರ್ಪಾರಾರ್ಪಾರ್ಣರ್ಸಾಣತ 
ಮಕರ, ನಕ್ಷತ್ರಗಳಿಂದಲೂ ಹೂ, ದರ್ಭೆಹುಲ್ಲುಗಳಿಂದಲೂ ವ್ಯಾಪ್ತವಾದ 
ನೀರು, ಮಳೆಗಾಲದಲ್ಲಿ ರಭಸದಿಂದ ನುಗ್ಗುವ ನದೀಪ್ರವಾಹದಂತೆ 
ಕಂಗೊಳಿಸಿತು (5-6). ಕಾರ್ತವೀರ್ಯನೇ ಉದ್ದೇಶಪೂರ್ವಕವಾಗಿ 
ಕಳಿಸಿದನೋ ಎಂಬಂತೆ ನುಗ್ಗಿಬಂದ ಪ್ರವಾಹವು ರಾವಣನ ಪೂಜಾಪುಷ್ಪಗಳನ್ನು 
ತೇಲಿಸಿಕೊಂಡು ಹೋಯಿತು! ರಾವಣನ ಲಿಂಗಾರ್ಚನೆಯು ಇನ್ನೂ 
ಮುಗಿದಿರಲಿಲ್ಲ ಅಷ್ಟರಲ್ಲಿಯೇ ಹೀಗಾದುದರಿಂದ ಆತನು ಅರ್ಚನೆಯನ್ನು 
ನಿಲ್ಲಿಸಿ, ನರ್ಮದಾ ನದಿಯನ್ನು ನೋಡುತ್ತ ನಿಂತನು. ಆಗ ನರ್ಮದೆಯು, 
ಇದ್ದಕ್ಕಿದ್ದಂತೆ ಪ್ರತಿಕೂಲಳಾಗಿ ಜಗಳಕ್ಕೆ ನಿಂತ ಮಡದಿಯಂತೆ ಅವನಿಗೆ 
ಕಾಣಿಸಿದಳು! (JE) ಪಶ್ಚಿಮದಿಕ್ಕಿನಿಂದ ಸಾಗರಪೂರದಂತೆ ಪೂರ್ವದಿಕ್ಕಿಗೆ 
ಏರಿಬರುತ್ತಿರುವ ನೀರಿನ ವೇಗವನ್ನುರಾವಣನು ನೋಡುತ್ತ ನಿಂತನು. ಅನಂತರ 
ನದಿಯು ಪೂರ್ಣವಾಗಿ ತುಂಬಲು, ಸಹಜವಾದ ಹರಿಯುವ ವೇಗವು 
ನಿಂತಿತು. ನೀರುಹಕ್ಕಿಗಳು ಹಾರಾಡದೆ ಸುಮ್ಮನಾದವು. ಉದ್ದೇಗಎಳಿದ 


ರಾವಣಗ್ರಹಣಮ್‌ 255 


ತೌ ತು ರಾವಣಸಂದಿಷ್ಟೌ ಭ್ರಾತರೌ ಶುಕಸಾರಣೌ । 
ವ್ಯೋಮಾಂತರಗತೌ ವೀರೌ ಪ್ರಸ್ನಿತೌ ಪಶ್ಚಿಮೋನ್ಮುಖೌ ॥ 12 


ಅರ್ಧಯೋಜನಮಾತ್ರಂ ತು ಗತ್ವಾ ತೌ ರಜನೀಚರ್‌ | 
ಪಶ್ಯೇತಾಂ ಪುರುಷಂ ತೋಯೇ ಕ್ರೀಡಂತಂ ಸಹಯೋಷಿತಮ್‌ ॥ 13 


ಬೃಹತ್ಸಾಲಪ್ರತೀಕಾಶಂ ತೋಯವ್ಯಾಕುಲಮೂರ್ಧಜಮ್‌ | 


ಮದರಕ್ತಾಂತನಯನಂ ಮದವ್ಯಾಕುಲತೇಜಸಮ್‌ ॥ 14 
ನದೀಂ ಬಾಹುಸಹಸ್ರೇಣ ರುಂಧಂತಮರಿಮರ್ದನಮ್‌ । 

ಗಿರಿಂ ಪಾದಸಹಸ್ರೇಣ ರುಂಧಂತಮಿವ ಮೇದಿನೀಮ್‌ ॥ 15 
ಬಾಲಾನಾಂ ವರನಾರೀಣಾಂ ಸಹಸ್ರೇಣ ಸಮಾವೃತಮ್‌ । 

ಸಮದಾನಾಂ ಕರೇಣೂನಾಂ ಸಹಸ್ರೇಣೇವ ಕುಂಜರಮ್‌ ॥ 16 
ತಮದ್ಭುತತಮಂ ದೃಷ್ಟ್ವಾ ರಾಕ್ಷಸೌ ಶುಕಸಾರಣ್‌ೌ | 

ಸಂನಿವ [ಕ್ರಾವುಪಾಗಮ್ಯ “ರಾವಣಂ ತಮಥೋಚತುಃ ॥ 17 


ಅಂಗನೆಯಂತೆ ನರ್ಮದೆಯು ಪ್ರಶಾಂತಳಾಗಿ ತೋರಿದಳು! (9-10). 


ಆಗ ದಶಗ್ರೀವನು ಹೂಂಕರಿಸಿ ಬಲಗೈ ಬೆರಳಿನಿಂದ ಶುಕಸಾರಣರನ್ನು 
ಕರೆದು ""ನದಿಯು ಏಕೆ ಹೀಗೆ ನುಗ್ಗಿತೆಂಬುದನ್ನು ತಿಳಿದು ಬನ್ನಿರಿ'' ಎಂದು 
ಅಪ್ಪಣೆಮಾಡಿದನು. ಅವನ ಆಜ್ಞೆಯಂತೆ ಸಹೋದರರಾದ ಶುಕಸಾರಣರು 
ನಭೋಮಾರ್ಗವನ್ನಡರಿ ಪಶ್ಚಿಮದಿಕ್ಕಿಗೆ ತೆರಳಿದರು (11-12). ಆ 
ನಿಶಾಚರರು ಅರ್ಧಯೋಜನದವರೆಗೆ ಹೋದಾಗ, ನದೀಜಲದಲ್ಲಿಕ್ರೀಡಿಸುತ್ತ 
ಮಹಾ ಸಾಲವೃಕ್ಷದಂತೆ ಉನ್ನತಾಕಾರನಾದ ಒಬ್ಬ ಪುರುಷನನ್ನು ಕಂಡರು. 
ಅವನ ಕೇಶರಾಶಿಯು ನೀರಿಂದ ನೆನೆದು ಹರಡಿತ್ತು. ಆತನು 
ಕ್ರೀಡಾವೇಶದಿಂದಾದ ಮದದಿಂದ ತೇಜಸ್ವಿಯಾಗಿಯೂ ಕೆಂಪಡರಿದ 
ನೇತ್ರಾಂತವುಳ್ಳವನಾಗಿಯೂ ಇದ್ದನು (13-14). ಆ ವೀರನು ತನ್ನ 
ಸಹಸ್ರಬಾಹುಗಳಿಂದ ನದಿಯನ್ನಡ್ಗಗಟ್ಟಿ ಪರಿಸರದ ಬೆಟ್ಟಗಳಿಂದ 
ಭೂಮಿಯನ್ನೇ ವ್ಯಾಪಿಸಿ ನಿಂತ ಪರ್ವತರಾಜನಂತೆ ಕಂಗೊಳಿಸುತ್ತಿದ್ದನು. 
ಸಾವಿರಾರು ರಮಣಿಯರಿಂದ ಪರಿವೃತನಾದ ಆ ಪುರುಷನು, ಮದಿಸಿದ 


256 ಉತ್ತರಕಾಂಡ 
ಬೃಹತ್ತಾಲಪ್ರತೀಕಾಶಃ ಕೋ5ಪ್ಯಸೌ ರಾಕ್ಷಸೇಶ್ವರ | 


ನರ್ಮದಾಂ ರೋಧವದ್ರುದ್ಹ್ವಾ ಕ್ರೀಡಾಪಯತಿ ಯೋಷಿತಃ ॥ 18 
ತೇನ ಬಾಹುಸಹಸ್ರೇಣ ಸಂನಿರುದ್ಧಜಲಾ ನದೀ । 
ಸಾಗರೋದ್ಧಾರಸಂಕಾಶಾನುದ್ಧಾರಾನ್‌ ಸೃಜತೇ ಮುಹುಃ ॥ 19 


ಇತ್ಯೇವಂ ಭಾಷಮಾಣೌ ತೌ ನಿಶಮ್ಯ ಶುಕಸಾರಣೌ । 
ರಾವಣೋತರ್ಜುನ ಇತ್ಯುಕ್ತ್ವಾ ಪ್ರಯಯೌ ಯುದ್ಧಲಾಲಸಃ ॥ 20 


ಅರ್ಜುನಾಭಿಮುಖೇ ತಸ್ಮಿನ್‌ ರಾವಣೇ ರಾಕ್ಷಸಾಧಿಪೇ । 


ಚಂಡಃ ಪ್ರವಾತಿ ಪವನಃ ಸನಾದಃ ಸರಜಾಸ್ತದಾ ॥ 21 
ಸಕ್ಸದೇವ ಕೃತೋ ರಾವಃ ಸರಕ್ತಃ ಪ್ರೇಷಿತೋ ಫನೈಃ | 
ಮಹೋದರಮಹಾಪಾರ್ಶ್ವ ಧೂಮ್ರಾಕ್ಷಶುಕಸಾರಣ್ಯೆಃ ॥ 22 


ಸಂವೃತೋ ರಾಕ್ಷಸೇಂದ್ರಸ್ತು ತತ್ರಾಗಾದ್ಯತ್ರ ಚಾರ್ಜುನಃ | 
ಅದೀರ್ಫೇಣೈವ ಕಾಲೇನ ಸ ತದಾ ರಾಕ್ಷಸೋ ಬಲೀ ॥ 23 


ಹೆಣ್ಣಾನೆಗಳೊಡನೆ ವಿಹರಿಸುವ ಸಲಗೆದಂತೆ ಗೋಚರಿಸಿದನು (15-16). 
ಶುಕಸಾರಣರು ಅದ್ಭುತವಾದ ಆ ದೃಶ್ಯವನ್ನು ನೋಡಿ, ಹಿಂದಿರುಗಿ ಬಂದು 
ರಾವಣನನ್ನು ನೋಡಿ ಇಂತೆಂದರು: ""ರಾಕ್ಷಸೇಶ್ಚರ, ಮಹಾಸಾಲವೃಕ್ಷದಂತೆ 
ಗೋಚರಿಸುವ ಒಬ್ಬಾನೊಬ ಪುರುಷನು ಅಡ್ಡಗಟ್ಟಿಯಂತೆ ನರ್ಮದೆಯನ್ನು 
ತಡೆದು, ಸಿ ್ರೀಯರೊಡನೆ ಜಲಕೇಳಿಯನ್ನಾಡುತ್ತಿದ್ದಾನೆ (17-18). ಅವನು 
ತನ್ನ ಸಹಸ್ರ ಬಾಹುಗಳಿಂದ ನದಿಯನ್ನು ಅಡ್ಡಗಟ್ಟಿದ್ದಾನೆ. ಆದ್ದರಿಂದಲೇ 
ನದಿಯು ಹಿಮ್ಮುಖವಾಗಿ ಸಮುದ್ರದಂತೆ ನುಗ್ಗಿಬಂದಿದೆ!'' ಎಂದರು. 
ಶುಕಸಾರಣರು ಹೀಗೆಂದೊಡನೆ ರಾವಣನು ""ಓಹೊ! ಅವನೇ ಅರ್ಜುನ!'' 
ಎಂದು ಉದ್ಗರಿಸಿ ಯುದ್ಧಲಾಲಸೆಯಿಂದ ಅಲ್ಲಿಗೆ ಹೊರಟೇಬಿಟ್ಟನು 
(19-20). ರಾಕ್ಷಸೇಂದ್ರನು ಕಾರ್ತವೀರ್ಯನಿಗೆ ಅಭಿಮುಖನಾಗಿ 
ಹೊರಡಲು, ಚಂಡಮಾರುತವು ಧೂಳನ್ನು ಕೆದರಿ ಭರ್ರೆಂದು ಬೀಸಿತು. 
ಮೋಡವು ಕನ್ನೀರು ಸುರಿಸುತ್ತ ಒಂದೇ ಸಲ* ಗುಡುಗಿತು. ರಾವಣನು 
`` ಇದು. ಅಪಶಕುನವೆಂದು ಆಭನ್ರಾಯ. 


ರಾವಣಗ್ರಹಣಮ್‌ 8 


ತೆಂ ನರ್ಮದಾಹ್ರದಂ ಭೀಮಮಾಜಗಾಮಾಂಜನಪ್ರಭಃ | 
ಸ ತತ್ರ ಸ್ತೀಪರಿವೃತಂ ವಾಸಿತಾಭಿರಿವ ದ್ವಿಪಮ್‌ ॥ 24 


ನರೇಂದ್ರಂ ಪಶ್ಯತೇ ರಾಜಾ ರಾಕ್ಷಸಾನಾಂ ತದಾರ್ಜುನಮ್‌ । 
ಸ ರೋಷಾದ್ರಕ್ಷನಯನೋ ರಾಕ್ಷಸೇಂದ್ರೋ ಬಲೋದ್ಧತಃ ॥ 25 


ಇತ್ಯೇವಮರ್ಜುನಾಮಾತ್ಯಾನಾಹ ಗಂಭೀರಯಾ ಗಿರಾ | 

ಅಮಾತ್ಯಾಃ ಕ್ಷಿಪ್ರಮಾಖ್ಯಾತ ಹೈಖಯಸ್ಯ ನೃಪಸ್ಯ ವೈ ॥ 26 
ಯುದ್ಧಾರ್ಥೀ ಸಮನುಪ್ರಾಪ್ತೋ ರಾವಣೋ ನಾಮ ರಾಕ್ಷಸಃ | 
ರಾವಣಸ್ಸ ವಚಃ ಶ್ರುತ್ವಾ 'ಮಂತ್ರಿಣೋ ಥಾರ್ಜುನಸ್ಯ ತೇ ॥ 27 


ಉತ್ತಸ್ಸುಃ ಸಾಯುಧಾಸ್ವಾಶ್ಟ ರಾವಣಂ ವಾಕ್ಕಮಬ್ರುವನ್‌ | 
ಯುದ್ಧಸ್ಯ ಕಾಲೋ ವಿಜ್ಞಾತಃ ಸಾಧು ಭೋಃ ಸಾಧು ರಾವಣ ॥ 28 


ಯಃ ಕ್ಷೀಬಂ ಸ್ತೀವೃತಂ ಚೈವ ಯೋದ್ಭುಮುತ್ಸಹಸೇ ನೃಪಮ್‌ । 
ಸ್ತೀಸಮಕ್ಷಂ ಕಥಂ “ಯತ್ತದ್ಯೊ "ದ್ಲುಮುತ್ತಹಸೇ$ರ್ಜುನಮ್‌ | 29 


ಅಂಜನಗಿರಿಯಂತೆ ಕರಿಯನೂ ಬಲಾಢ್ಯನೂ ಆದ ಆ ರಾಕ್ಷಸನು, 
ಕಾರ್ತವೀರ್ಯನು ಜಲಕೇಳಿಯನ್ನಾಡುತ್ತಿದ್ದನರ್ಮದಾಹ್ರದಕ್ಕೆ ಶೀಘ್ರದಲ್ಲಿ 
ಬಂದು ಸೇರಿದನು (21-23) ಹೆಣ್ಣಾನೆಗಳೊಡನೆ ಮೆರೆಯುವ ಸಲಗದಂತೆ 

ಸ್ಟ್ರೀಯರೊಡನೆ ವಿಹರಿಸುತ್ತಿದ್ದ ಅರ್ಜು "ನನನ್ನು ನೋಡಿ, ರಾವಣನ ನೇತ್ರಗಳು 
ರೋಷರಕವಾದವು. ಆ ಬಲೋದತನು ಆಕ ಸಚಿವರನ್ನು ಕರೆದು 
ಗಂಭೀರ ಧ್ವನಿಯಿಂದ ""ಎಲ್ಫೆ ನಚಿವರೆ ನಿಮ್ಮ ಹೃಹಯೇಶ್ವ ರನಿಗೆ ಈ 
ಮಾತನ್ನು ತಿಳಿಸಿರಿ. ಇತ ಟು ರಾಕ್ಷಸನು ಯುದ್ಧಾಪೇಕ್ಷೆಯಿಂದ 
vida ಹೇಳಿರಿ” ಎಂದನು (24-26). ಆಗ ಹೈಹಯರಾಜನ 
ಮಂತ್ರಿಗಳು ಆಯುಧಧಾರಿಗಳಾಗಿ ಎದ್ದುನಿಂತು "ಭಲೆ! ಬಲೆ! 
ಯುದ್ಧ ಸಮಯವು ಯಾವುದೆಂಬುದನ್ನು ಬಹಳ ಚೆನ್ನಾಗಿ ಬಲ್ಲೆ ನೀನು! 
ಮಧುಪಾನಮತ್ತನಾಗಿ ಸ್ವೀಪರಿವೃತನಾದವನೊಡನೆ ಯುದ್ಧಮಾಡಲು 
ಬಯಸುವೆಯಲ್ಲವೆ? ಹೆಂಗಸರೆದುರಿಗೆ ಅರ್ಜುನನೊಡನೆ ಹೇಗೆ 


258 ಉತ್ತರಕಾಂಡ 
ವಾಸಿತಾಮಧ್ಯಗಂ ಮತ್ತಂ ಶಾರ್ದೂಲ ಇವ ಕುಂಜರಮ್‌ | 


ಕ್ಷಮಸ್ವಾದ್ಯ ದಶಗ್ರೀವ ಚೋಷ್ಯತಾಂ ಶರ್ವರೀ ತ್ವಯಾ ॥ 30 
ಯುದ್ದೇ ಶ್ರದ್ಧಾ ಚ ಯದ್ಯಸ್ತಿ ಶ್ವಸ್ತಾತ ಸಮರೇ95ರ್ಜುನಮ್‌ । 
ಯದ್ಭದ್ಧಾಸ್ತಿ ಮೆತಿರ್ಯೋದ್ದುಂ ಯುದ್ಧತೃಷ್ಠಾಸಮಾವೃತಾ || 31 


ನಿಹತ್ತಾಸ ಸ್ಮಾಂಸ್ತತೋ ಯುದ್ಧಮರ್ಜುನೇನೋಪಯಾಸ್ಕಸಿ 
ತತಸ್ತೇ ರಾವಣಾಮಾತ್ಯೆ ರಮಾತ್ಯಾಃ ಪಾರ್ಥಿವಸ್ಯ ತು "1 32 


ಸೂದಿತಾಶ್ವಾನಿ ತೇ ಯುದ್ಧೇ ಭಕ್ತಿತಾಶ್ಚ ಬುಭುಕ್ಷಿತೈಃ । 
ತತೋ ಹಲಹಲಾಶಬ್ಹೋ ನರ್ಮದಾತೀರ ಆಬಭೌ ॥ 33 


ಅರ್ಜುನಸ್ಯಾನುಯಾತೃಣಾಂ ರಾವಣಸ್ಯ ಚ ಮಂತ್ರಿಣಾಮ್‌ । 
ಇಷುಭಿಸ್ತೋಮರೈಃ ಶೂಲೈಸ್ತಿ ಶೂಲೈರ್ವಜ್ರಕರ್ಷಣ್ಯೆಃ ॥ 34 


ಸರಾವಣಾನರ್ದಯಂತಃ ಸಮಂತಾತ್‌ ಸಮಭಿದ್ರುತಾಃ | 
ಹೈಹಯಾಧಿಪಯೋಧಾನಾಂ ವೇಗ ಆಸೀತ್‌ ಸುದಾರುಣಃ ॥ 35 


ತರ್ಪ್ಯಾರ್ಪಾರ್ಗಾರಾರ್ಕ್ಸಾರ್ಸಾಣಾತ 
ಮತ್ತಮಾತಂಗನಂತಿರುವ ಅರ್ಜುನನಮೇಲೆ ಹುಲಿಯಂತೆ ಎರಗುವೆಯಾ? 
ರಾವಣ, ಸ ಸ್ವಲ್ಲ ತಾಳು ಇದೊಂದು ರಾತ್ರಿ ವಿಶ್ರಮಿಸು. ಯುದ್ಧ ದಲ್ಲಿ ಅಷ್ಟು 
ಕುತೂಹಲವಿದ್ದರೆ, ನಾಳೆ ನಮ್ಮ ಅರ್ಜುನನೊಡನೆ ಹೋರಾಡೆಬಹುದಪ! 
ಒಂದುವೇಳೆ ಈಗಲೇ ಹೋರಾಡಬೇಕೆಂಬ ಹಠವಿದರೆ, ಮೊದಲು ನಮ್ಮೊಡನೆ 
ಯುದ್ಧಮಾಡು. ನಮ್ಮನ್ನುಸಂಹರಿಸಿದಮೇಲೆ ಅರ್ಜುನನನೆದುರಿಸಬಹುದು'' 
ಎಂದರು (30- 31). ರಾಘವ, ಒಡನೆಯೇ ರಾವಣನ ಅಮಾತ್ವರಿಗೂ 
ಅರ್ಜುನನ ಅಮಾತ್ವರಿಗೂ ಕ್ಕೆ ಕೈ ಮಿಲಾಯಿಸಿತು. ಆ ರಾಕ್ಷಸರು ಯುದದ 

ಅರ್ಜುನನ ಕೆಲವು ಮಂದಿ ಅಮಾತ್ಯರನ್ನು ಕೊಂದು ತಿಂದುಬಿಟರು! ಹೀಗೆ 
ನರ್ಮದಾತೀರದಲ್ಲಿ ಕಾಳಗದ ಹಲಹಲಾಶಬವು ಮೇಲೆದಿತು. 
ಹೈಹಯರಾಜನ ಮಂತ್ರಿಗಳು ಇಷು, ತೋಮರ, ಶೂಲ, ತ್ರಿಶೂಲ, ವಜ, 
ಕರ್ಷಣ ಮುಂತಾದ ಆಯುಧಗಳಿಂದ ರಾವಣನನ್ನೂ ಅವನ ಮಂತಿಗಳನ್ನೂ 
ಸದೆಬಡಿಯುತ್ತ ಹೋರಾಡುತ್ತ ಸುತ್ತಲೂ ಚದರಿದರು (32-34). 


ರಾವಣಗ್ರಹಣಮ್‌ 259 


ಸನಕ್ರಮೀನಮಕರಸಮುದ್ರಸ್ಯೇವ ನಿಸ್ವನಃ । 
ರಾವಣಸ್ಯ ತು ತೇಠಮಾತ್ಯಾಃ ಪ್ರಹಸ್ತಶುಕಸಾರಣಾಃ ॥ 36 


ಕಾರ್ತವೀರ್ಯಬಲಂ ಕ್ರುದ್ಧಾ ನಿರ್ದಹಂತಿ ಸ್ಮ ತೇಜಸಾ | 
ಅರ್ಜುನಾಯ ತು ತತ್‌ ಕರ್ಮ ರಾವಣಸ್ಯ ಸಮಂತ್ರಿಣಃ ॥ 37 


ಕ್ರೀಡಮಾನಾಯ ಕಥಿತಂ ಪುರುಷೈದಾಣ್ವರರಕ್ಷಿಭಿಃ | 
ಶ್ರುತ್ವಾ ನ ಭೇತವ್ಯಮಿತಿ ಸ್ತ್ರೀಜನಂ ತಂ ತತೋತರ್ಜುನಃ ॥ 38 


ಉತ್ತತಾರ ಜಲಾತ್ತಸ್ಮಾದ್ದಂಗಾತೋಯಾದಿವಾಂಜನಃ 
ಕ್ರೋಧದೂಷಿತನೇತ್ರಸ್ತು ಸ ತತೋತ$ರ್ಜುನಪಾವಕಃ ॥ 39 


ಪ್ರಜಜ್ವಾಲ ಮಹಾಘೋರೋ ಯುಗಾಂತ ಇವ ಪಾವಕಃ | 
ಸ ತೂರ್ಣತರಮಾದಾಯ ವರಹೇಮಾಂಗದೋ ಗದಾಮ್‌ ॥ 40 


ಅಭಿದುದ್ರಾವ ರಕ್ಷಾಂಸಿ ತಮಾಂಸೀವ ದಿವಾಕರಃ | 
ಬಾಹುವಿಕ್ಷೇಪಕರಣಾಂ ಸಮುದ್ಯಮ್ಯ ಮಹಾಗದಾಮ್‌ ॥ 41 


ನಕ್ರತಿಮಿಂಗಿಲಾದಿಗಳಿಂದ ಸಂಕ್ಷುಬ್ದವಾದ ಸಮುದ್ರದ ಮೊರೆತದಂತೆ, 
ಹೈಹಯಾಧಿಪನ ಯೋಧರ ರಣಗರ್ಜನೆಯು ಕೇಳಿಬರುತ್ತಿತ್ತು. 
ಪ್ರಹಸ್ತಾದಿಗಳು ಸಂಕ್ರುದ್ದರಾಗಿ ಅವರನ್ನು ಸದೆಬಡಿಯುತ್ತಿದ್ದರು (35). 
ಆಗ ಜಲಕ್ರೀಡಾಸ್ಥಾನವನ್ನು ತೀರದಲ್ಲಿದ್ದು ಕಾಯುತ್ತಿದ್ದ ದ್ವಾರಪಾಲಕರು 
ಹೋಗಿ, ರಾವಣ ಮತ್ತು ಅವನ ಮಂತ್ರಿಗಳಿಂದಾದ ಉಪದ್ರವವನ್ನು 
ಜಲಕೇಳಿಯಾಡುತ್ತಿದ್ದ ಕಾರ್ತವೀರ್ಯನಿಗೆ ತಿಳಿಸಿದರು. ಅವರ 
ಹೇಳಿಕೆಯನ್ನಾಲಿಸಿ ಕಾರ್ತವೀರ್ಯನು ತನ್ನ ಸ್ಟ್ರೀಯರಿಗೆ ""ಹೆದರಬೇಡಿರಿ'' 
ಎಂದು ನುಡಿದು, ಜಲಕ್ರೀಡೆಯನ್ನು ಬಿಟ್ಟೆದನು (36-37). ಗಂಗಾಜಲದಿಂದ 
ಅಂಜನ ದಿಗ್ಗಜವು ಮೇಲೆದ್ದುಬರುವಂತೆ, ನರ್ಮದಾಜಲವನ್ನು ತೊರೆದು 
ದಡವನ್ನು ಹತ್ತಿದನು. ರೋಷದಿಂದ ಅವನ ಕಣ್ಣುಗಳು ಕೆಂಪೇರಿದವು. 
ಅರ್ಜುನನೆಂಬ ಮಹಾಘೋರಾಗ್ನಿಯು ಪ್ರಳಯ ಕಾಲಾಗ್ನಿಯಂತೆ 
ಬುಗಿಲೆಂದಿತು! (38-39). ಸುವರ್ಣಾಂಗದ ಭೂಷಿತನಾದ 
ಕಾರ್ತವೀರ್ಯನು ಮಹಾಗದೆಯನ್ನು ಬಾಹುಗಳಿಂದ ತಿರುಗಿಸುತ್ತ, 


260 ಉತ್ತರಕಾಂಡ 


ಗಾರುಡಂ ವೇಗಮಾಸ್ಟಾಯ ಚಾಪಪಾತೈವ ಸೋತರ್ಜುನಃ | 
ತಸ್ಯ ಮಾರ್ಗಂ ಸಮಾರುದ್ಧ್ಯ ವಿಂಧ್ಯೋರ್ಕಸ್ಯೇವ ಪರ್ವತಃ ॥ 42 


ಸಿತೋ ವಿಂಧ್ಯ ಇವಾಕಂಪ್ಯಃ ಪ್ರಹಸ್ತೋ ಮುಸಲಾಯುಧಃ | 
ತೆತೋಸ್ಯ ಮುಸಲಂ ಘೋರಂ ಲೋಹಬದ್ಧಂ ಮಹೋದ್ಧತಃ Il 43 


ಪ್ರಹಸ್ತಃ ಪ್ರೇಷಯನ್‌ ಕ್ರುದ್ಧೋ ರರಾಸ ಚ ಯಥಾಂಬುದಃ | 


ತಸ್ಯಾಗ್ರೇ ಮುಸಲಸ್ಯಾಗ್ನಿರಶೋಕಾಪೀಡಸಂನಿಭಃ ॥ 44 
ಪ್ರಹಸ್ತಕರಮುಕ್ತಸ್ಯ ಬಭೂವ ಪ್ರದಹನ್ನಿವ । 

ಅಥಾಯಾಂತಂ ತು ಮುಸಲಂ ಕಾರ್ತವೀರ್ಯಸ್ತದಾರ್ಜುನಃ ॥ 45 
ನಿಪುಣಂ ವಂಚಯಾಮಾಸ ಗದಯಾ ಗತವಿಕ್ಸವಃ | 

ತತಸ್ತಮಭಿದುದ್ರಾವ ಪ್ರಹಸ್ತಂ ಹೈಹಯಾಧಿಪಃ ॥ 46 


ಭ್ರಾಮಯಾಣೋ ಗದಾಂ ಗುರ್ವೀಂ ಪಂಚಬಾಹುಶತೋಚ್ಚಯಾಂ । 
ತಥಾಹತೋತತಿವೇಗೇನ ಪ್ರಹಸ್ತೋ ಗದಾಯಾ ತದಾ ॥ 47 


ಗರುಡವೇಗದಿಂದ ರಾಕ್ಷಸರ ಮಧ್ಯದಲ್ಲಿನುಗ್ಗಿಬಿಟ್ಟನು. ಅಷ್ಟರಲ್ಲಿ ಪ್ರಹಸ್ತನು 
ಮುಸಲಾಯುಧವನ್ನು ಧರಿಸಿ, ಸೂರ್ಯನನ್ನು ಎಂದ್ಯಪರ್ವತವು 
ಆಡ್ಡಗಟ್ಟಿದಂತೆ ಅರ್ಜುನನನ್ನು ಎದುರಿಸಿ ಅಲ್ಲಾಡದೆ ನಿಂತನು (40-42). 
ಅರ್ಜುನನು ಹತ್ತಿರ ಬಂದೊಡನೆ ಉದ್ದತನಾದ ಪ್ರಹಸ್ತನು ತನ್ನ 
ಲೋಹಮಯವಾದ ಫಘೋರ ಮುಸಲವನ್ನು ಅವನಮೇಲೆ ಬೀಳಿಸಿ 
ಮೇಘದಂತೆ ಬೊಬ್ಬಿರಿದನು. ಪ್ರಹಸ್ತನ ಕೈಯಿಂದ ಚಿಮ್ದಿಬಂದ ಮುಸಲದ 
ಅಗ್ರಭಾಗದಲ್ಲಿ ಅಶೋಕ ಪುಷದಂತೆ ಹೊಂಬಣ್ಣ ಬೆಂಕಿ ಸಿಡಿಯಿತು 


ಹ ಪಂಚಬಾಹುಶತೋಚ್ಛಯಾಮ್‌ - ಎಂದು ಮೂಲದಲ್ಲಿದೆ. ಮೇಲೆ 
ಬರೆದಿರುವುದು ವ್ಯಾಖ್ಯಾನಕಾರರು ಮಾಡಿರುವ ಅರ್ಥ. ಆದರೆ, ಬಾಹುಬಾಹು 
ಪ್ರಮಾಣ-ಎಂದರೆ ಸುಮಾರು ಅರ್ಧಗಜ. ಉಚ್ಛ ಯಔನತ್ರ, ಎತ್ತರ- ಎಂದು 
ಅರ್ಥಮಾಡುವುದು ಸ್ವರಸವಾಗಿದೆ. ಆದ್ದರಿಂದ 250 ಗಜದಷ್ಟು ಉನ್ನತವಾದ 
ಗದೆಯನ್ನು ಎಂದು ಅರ್ಥ ಹೇಳಬಹುದು. 


ರಾವಣಗ್ರಹಣಮ್‌ 261 
ನಿಪಪಾತ ಹತಃ ಶೈಲೋ ವಜ್ರಿವಜ್ರಹತೋ ಯಥಾ | 


ಪ್ರಹಸ್ತಂ ಪತಿತಂ ದೃಷ್ಟ್ವಾ ಮಾರೀಚಶುಕಸಾರಣಾಃ ॥ 48 
ಸಮಹೋದರಧೂಮ್ರಾಕ್ಷಾ ಹ್ಯಪಸೃಷ್ಟಾ ರಣಾಜಿರಾತ್‌ । 
ಅಪಕ್ರಾಂತೇಷ್ಟಮಾತ್ಯೇಷು ಪ್ರಹಸ್ತೇ ವಿನಿಪಾತಿತೇ ॥ 49 
ರಾವಣೋ5 ಭ್ಯದ್ರವತ್ತೂರ್ಣಮರ್ಜುನಂ ನೃಪಸತ್ತಮಮ್‌ । 
ಸಹಸ್ರಬಾಹೋಸ್ತದ್ಯುದ್ಧಂ ವಿಂಶದ್ದಾಹೋಶ್ಚ ದಾರುಣಮ್‌ ॥ 50 
ನೃಪರಾಕ್ಷಸಯೋಸ್ತತ್ರ ಚಾರಬ್ದ್ಬಂ ರೋಮಹರ್ಷಣಮ್‌ । 

ಸಾಗರಾವಿನ ಸಂರಬ್ದೌ ಚಲನ್ನೊಲಾವಿವಾಚಲೌ || 51 


ತೇಜೋಯುಕ್ತಾವಿವಾದಿತ್ಕೌ ಪ್ರದಹಂತಾವಿವಾನಲೌ । 
ಬಲೋನ್ನತೌ ಯಥಾ ನಾಗೌ ವಾಸಿತಾರ್ಥೇ ಯಥಾ ವೃಷೌ ॥ 52 


ಮೇಘಾವಿನ ವಿನರ್ದಂತೌ ಸಿಂಹಾವಿವ ಬಲೋತ್ಕಟೌ | 
ರುದ್ರಕಾಲಾವಿವ ಕ್ರುದ್ಧೌ ತದಾ ತೌ ರಾಕ್ಷಸಾರ್ಜುನೌ ॥ 53 


ಗದೆಯಿಂದ ಮುಸಲಾಯುಧವನ್ನು ಬಡಿದುರುಳಿಸಿದನು. ಒಡನೆಯೇ ತನ್ನ 
ಮಹಾಗದೆಯನ್ನು ಐನೂರು ತೋಳುಗಳಿಂದ* ಮೇಲೆತ್ತಿ ಬೀಸಿ ರಭಸದಿಂದ 
ಪ್ರಹಸ್ತನನ್ನು ಅಪ್ಪಳಿಸಲು, ಇಂದ್ರನ ವಜ್ರಾಯುಧದಿಂದ ಆಹತವಾದ 
ಪರ್ವತದಂತೆ ಅವನು ಉರುಳಿಬಿದ್ದನು (45-48). ಪ್ರಹಸ್ತನು ಬಿದ್ದುದನ್ನು 
ಕಂಡು ಮಾರೀಚ, ಶುಕ, ಸಾರಣ, ಮಹೋದರ, ಧೂಮ್ರಾಕ್ಷರು 
ರಣಾಂಗಣದಿಂದ ದೂರ ಸರಿದರು! ಹೀಗೆ ಪ್ರಹಸ್ತನು ಬಿದ್ದುದನ್ನೂ ಉಳಿದ 
ಅಮಾತ್ಕರು ಹಿಂಜರಿದುದನ್ನೂ ಕಂಡು ರಾವಣನು ಅರ್ಜುನನ್ನೆದುರಿಸಿ 
ನುಗ್ಗಿಹೋದನು. ರಾಘವ, ಸಹಸ್ರಬಾಹುವಿಗೂ ವಿಂಶತಿಬಾಹುವಿಗೂ 
ಘೋರವಾದ ಕಾಳಗವು ತೊಡಗಿತು (49-50). ರಾವಣಾರ್ಜುರರಿಗೆ 
ಮೈನವಿರೇಳಿಸುವ ಕದನವು ನಡೆಯಿತು. ಅವರೀರ್ವರೂ 
ಅಲ್ಲೋಲಕಲ್ಲೋಲವಾಗಿ ಮೇಲೆ ನುಗ್ಗುವ ಮಹಾಸಾಗರಗಳೋ, ಬುಡವಲುಗಿ 
ಸಿಡಿದೆರಗುವ ಪರ್ವತಗಳೋ, ಛಲದಿಂದೆರುಗುವ ತೇಜೋಮಯರಾದ 


262 ಉತ್ತರಕಾಂಡ 
ಪರಸ್ಪರಂ ಗದಾಭ್ಯಂ ತೌ ತಾಡಯಾಮಾಸತುಭಣ್ಯಶಮ್‌ | 


ವಜ್ರಪ್ರಹಾರಾನಚಲಾ ಯಥಾ ಘೋರಾನ್‌ ವಿಷೇಹಿರೇ ॥ 54 
ಗದಾಪ್ರಹಾರಾಂಸ್ಟೌ ತತ್ರ ಸೇಹಾತೇ ನರರಾಕ್ಷಸೌ । 
ಯಥಾಶನಿರವೇಭ್ಯಸ್ತು ಜಾಯತೆ*ಥ ಪ್ರತಿಶ್ರುತಿಃ ॥1 55 
ತಥಾ ತಯೋರ್ಗದಾಪೋಥೈರ್ದಿಶಃ ಸರ್ವಾಃ ಪ್ರತಿಶ್ರುತಾಃ | 
ಅರ್ಜುನಸ್ಯ ಗದಾ ಸಾತು ಪಾತ್ಯಮಾನಾಹಿತೋರಸಿ ॥ 56 
ಕಾಂಚನಾಭಂ ನಭಶ್ಚಕ್ರೇ ಎದ್ಯುತೌದಾಮಿನೀ ಯಥಾ । 

ತಥೈವ ರಾವಣೇನಾಪಿ ಪಾತ್ಯಮಾನಾ ಮುಹುರ್ಮುಹುಃ ॥ 57 
ಅರ್ಜುನೋರಸಿ ನಿರ್ಭಾತಿ ಗದೋಲ್ಕೇವ ಮಹಾಗಿರ್‌ೌ । 

ನಾರ್ಜುನಃ ಖೇದಮಾಯಾತಿ ನ ರಾಕ್ಷಸಗಣೇಶ್ವರಃ ॥ 58 
ಇದಮಾಸೀತ್ರಯೋರ್ಯುದ್ಧಂ ಯಥಾ ಪೂರ್ವಂ ಬಲೀಂದ್ರಯೋಃ । 
ಶೃಂಗ್ಗೆ ಸರ್ಮಹರ್ಷಭೌ ಯದ್ಭೆ ದ್ದಂತಾಗೈ ರಿವ ಕುಂಜರ್‌ೌ ॥ 59 


ತಾಾಾರ್ಪಾಸರಾಸಾಸರ್ತಾಾರ್ಟಾರಾರಾಾ 
ಬಡಿದಾಡುವ ಬಲೋದ್ರಿಕ್ತ ಮಾತಂಗಗಳೋ, ಹಸುವಿಗಾಗಿ ಹೋರಾಡುವ 
ಹೋರಿಗಳೋ, ಗುಡುಗುವ ಮೋಡಗಳೋ, ಗರ್ಜಿಸುವ ಸಿಂಹಗಳೋ, 
ಕ್ರೋಧಾವಿಷ್ಠರಾದ ಕಾಲರುದ್ರರೋ-ಎಂಬಂತೆ ಗದೆಗಳಿಂದ ಒಬ್ಬರನೊಬ್ಬರು 
ಬಡಿದಾಡಿದರು (51-53). ಸಿಡಿಲುಗಳ ಹೊಡೆತಗಳನ್ನು ಬೆಟ್ಟಗಳು 
ಸಹಿಸಿಕೊಳ್ಳುವಂತೆ ಗದೆಗಳ ಘೋರವಾದ ಬಡಿತಗಳನ್ನು ಆ ವೀರರಿಬರೂ 
ಸಹಿಸಿಕೊಂಡು ಕಾದಾಡಿದರು. ಸಿಡಿಲುಗಳು ಸಿಡಿದಾಗ ದಿಕ್ಕುಗಳು 
ಪ್ರತಿಧ್ವನಿಸುವಂತೆ, ಅವರೀರ್ವರ ಗದಾಪ್ರಹಾರಗಳಿಂದ "ಧಡ ಧಡಿಲ್‌ ಛೆ ಛ 

ಛಟಲ್‌!' ಎಂಬ ಶಬ್ದಗಳು ದಶದಿಕ್ಕುಗಳಲ್ಲಿಯೂ Wh 
(54-55). ಕಾರ್ತವೀರ್ಯನು ತೇಜೋಮಯವಾದ ಗದೆಯಿಂದ 
ಶತ್ರುವಾದ ರಾವಣನ ಎದೆಗೆ ಅಪಳಿಸಿದಾಗ ಮಿಂಚು ಮಿಂಚಿದಂತಾಗಿ, 
ನಭೋಮಂಡಲವು ಚಿನ್ನದಂತೆ ಹೊಳೆಯುತ್ತಿತ್ತು! ಹಾಗೆಯೇ ರಾವಣನು 
ಗದೆಯಿಂದ ಮತ್ತೆ ಮತ್ತೆ ಕಾರ್ತವೀರ್ಯನ ಎದೆಯನ್ನಪ್ಪಳಿಸಲು, 


ರಾವಣಗ್ರಹಣಮ್‌ 263 
ಪರಸ್ಪರಂ ತೌ ನಿಘ್ನಂತೌ ನರರಾಕ್ಷಸಸತ್ತಮೌ 


ತತೋತರ್ಜುನೇನ ಕ್ರುದ್ಧೇನ ಸರ್ವಪ್ರಾಣೇನ ಸಾ ಗದಾ ॥ 60 
ಸ್ತನಯೋರಂತರೇ ಮುಕ್ತಾ ರಾವಣಸ್ಯ ಮಹೋರಸಿ । 
ವರದಾನಕೃತತ್ರಾಣೇ ಸಾ ಗದಾ ರಾವಣೋರಸಿ ॥ 61 
ದುರ್ಬಲೇವ ಯಥಾವೇಗಂ ದ್ವಿಧಾ ಭೂತ್ವಾಪತತ್‌ ಕ್ಷಿತೌ । 

ಸ ತ್ವರ್ಜುನಪ್ರಮುಕ್ತೇನ ಗದಾಪಾತೇನ ರಾವಣಃ ॥ 62 
ಅಪಾಸರ್ಪದ್ದನುರ್ಮಾತ್ರಂ ನಿಷಸಾದ ಚ ನಿಷ್ಠನನ್‌ । 

ಸ ವಿಹ್ವಲಂ ತದಾಲಕ್ಷ ತ 'ದಶಗೀವಂ ತತೋತರ್ಜುನಃ ॥ 63 
ಸಹಸೋತ್ತತ್ಯ ಜಗ್ರಾಹ ಗರುತ್ಮಾನಿವ ಪನ್ನ ಗಮ್‌ | 

ಸತಂ ಬಾಹುಸಹಸೆ ೇಣ ಬಲಾದ್ಭೃಹ್ಯ ದಶಾನನಮ” || 64 


ಬಬಂಧ ಬಲವಾನ್‌ ರಾಜಾ ಬಲಿಂ ನಾರಾಯಣೋ ಯಥಾ । 
ಬಧ್ಯಮಾನೇ ದಶಗ್ರೀವೇ ಸಿದ್ದಚಾರಣದೇವತಾಃ || 65 


ಮಹಾಶೈಲದಮೇಲೆಎರಗುವ ಉಲ್ಫೆಯಂತೆ ಗದೆಯು ಕಾಣಿಸುತ್ತಿತ್ತು! ಎಷ್ಟು 
ಹೊತ್ತು ಕಾದಾಡಿದರೂ EE ದಣಿಯಲಿಲ್ಲ; ರಾಕ್ಷಸೇಂದ್ರನೂ 
ದಣಿಯಲಿಲ್ಲ (56- 58). ಶ್ರೀರಾಮ, ಅವರಿಬ್ಬರಿಗೂ. ನಡೆದ ಯುದ್ಧವು 
ಹಿಂದೆ ಬಲಿಚಕ್ರವರ್ತಿಗೂ ದೇವೇಂದ್ರನಿಗೂ ನಡೆದ ಯುದ್ಧೆದಂತಿತ್ತು. 
ಬೃಹದಾಕಾರದ ಗೂಳಿಗಳು ಕೊಂಬುಗಳಿಂದಲೂ ಸಲಗಗಳು 
ಕೋರೆದಾಡೆಗಳಿಂದಲೂ ಕಾದಾಡುವಂತೆ ಆ ೨ ಶೂರರಿಬ್ಬರೂ ಕಾದಾಡಿದರು 
(59-60). ಕಡೆಗೆ ಅರ್ಜುನನು ರುಷನಾಗಿ ತನ್ನ ಸರ್ವಬಲವನ್ನೂ 
ವಿನಿಯೋಗಿಸಿ, ರಾವಣನ ವಿಶಾಲವಕ್ಷದಮೇ ಲೆ ಗದೆಯನ್ನಪಳಿಸಿದನು. ಆಗ 
ಬ್ರಹ್ಮನ ವರಬಲವು ಮಾತ್ರವೇ ರಾವಣನ ಎದೆಯನ್ನು ರಕ್ಷಿಸಿತು. ರಭಸದಿಂದ 
ತಾಗಿದ ಅರ್ಜುನ ಗದೆಯು ದುರ್ಬಲವೋ ವ್ರತ ಎರಡು ಸೀಳಾಗಿ 
ನೆಲದಲ್ಲಿ ಬಿದ್ದಿತು! (61-62). ಆದರೆ ಆ ಗದಾ ಪ್ರಹಾರದಿಂದ ರಾವಣನು 
ನೊಂದು ಒಂದು ಬಿಲ್ಲಿನಷ್ಟು ದೂರ ಹಿಂದಕ್ಕೆ ಸರಿದು "ಉಸ್‌' ಎನ್ನುತ್ತ 
ಕುಳಿತುಬಿಟ್ಟನು. ದಶಗ್ರೀವನು ಬಸವಳಿದು ಎಹ್ವಲನಾದುದನ್ನುಕಂಡೊಡನೆ 


264 ಉತ್ತರಕಾಂಡ 
ಸಾಧ್ವೀತಿ ವಾದಿನಃ ಪುಷ್ಪೈಃ ಕಿರಂತ್ಯರ್ಜುನಮೂರ್ಧನಿ | 


ವ್ಯಾಘ್ರೋ ಮೃಗಮಿವಾದಾಯ ಮೃಗರಾಡಿವ ದಂತಿನಮ್‌ ॥ 66 
ನನಾದ ಹೈಹಯೋ ರಾಜಾ ಹರ್ಷಾದಂಬುದವನ್ನುಹುಃ । 

ಪ್ರಹಸ್ತಸ್ತು ಸಮಾಶ್ಚಸ್ತೋ ದೃಷ್ಟ್ವಾ ಬದ್ಧಂ ದಶಾನನಮ್‌ ॥ 67 
ಸಹ ತೈ ರಾಕ್ಷಸ್ಸೆಃ ಕ್ರುದ್ಧಶ್ನಾಭಿದುದ್ರಾವ ಪಾರ್ಥಿವಮ್‌ ॥ 

ನಕಂಚರಾಣಾಂ ವೇಗಸ್ತು "ತೇಷಾಮಾಪತತಾಂ ಬಭೌ ॥ 68 
ಉದ್ಧೂತಿ ಆತಪಾಪಾಯೇ ಪಯೋದಾನಾಮಿವಾಂಬುಧೌ । 

ಮುಂಬ ಮುಂಚೇತಿ ಭಾಷಂತಸ್ತಿಷ್ಠ ತಿಷ್ಕೇತಿ ಚಾಸಕೃತ್‌ ॥ 69 
ಮುಸಲಾನಿ ಸಶೂಲಾನಿ ಹ್ಯುತಸರ್ಜುಸ್ತದಾರ್ಜುನೇ | 

ಅಪ್ರಾಪ್ತಾನ್ಯೇವ ತಾನ್ಯಾಶು ಅಸಂಭ್ರಾಂತಸ್ತದಾರ್ಜುನಃ ॥ 70 
ಆಯುಧಾನ್ಯಮರಾರೀಣಾಂ ಜಗ್ರಾಹಾರಿನಿಷೂದನಃ । 

ತತಸೈರೇವ ರಕ್ಷಾಂಸಿ ದುರ್ಧರೈಃ ಪ್ರವರಾಯುಧ್ಯೆಃ ॥ 71 
ಅರ್ಬಿ MO ನೆ ಕ್ಟ ಹಾರಿ, ನಿರಿ 


ಹಿಡಿಯುವಂತೆ ರಾವಣನನ್ನು ಹಿಡಿದನು (63-64). ಬಲಾಢ್ಸನಾದ 
ಕಾರ್ತವೀರ್ಯನು ತನ್ನ ಸಹಸ್ರಬಾಹುಗಳಿಂದ ರಾವಣನನ್ನು ಬಲವಾಗಿ 
ಅಮುಕಿ ಹಿಡಿದು ಹೆಡಮುರಿಗೆ ಕಟ್ಟಿದನು. ಶ್ರೀಮನ್ನಾರಾಯಣನು 
ಬಲಿಚಕ್ರವರ್ತಿಯನ್ನು ಬಂಧಿಸಿದಂತೆ ದಶಗ್ಳಿ ೇವನ್ನು ಬಂದಿಸಲಾಗಿ, 
ಸಿದ್ದಚಾರಣ ದೇವಕೆಗಳು "ಭಲೆ ಬಲೆ!' ಎನ್ನುತ್ತ ಅರ್ಜುನನ ಮಸ್ತಕದ ಮೇಲೆ 
ಹೂ ಮಳೆಗರೆದರು (65-6). ಹುಲಿಯು. ಹುಲ್ಲೆಯನ್ನೂ ಕಂಠೀರವನು 
ಕರಿರಾಜನನ್ನೂ ಹಿಡಿದಂತೆ, ಅರ್ಜುನನು ದಶಗ್ರೀವನ್ನು ಹಿಡಿದು 
ವಶಪಡಿಸಿಕೊಂಡು ಹರ್ಷೋನ್ಡ್ಹತ್ತನಾಗಿ, ಗುಡುಗಿದಂತೆ ಮತ್ತೆ ಮತ್ತೆ 
ಬೊಬ್ಬಿರಿದನು. ಅಷ್ಟರಲ್ಲಿಸ ಸಂತೆ ತೈಸಿಕೊಂಡೆದ. ಪ್ರಹಸ್ತನು ರಾವಣ ಬಂಧನವನ್ನು 
ಕಂಡು ಕೋಪದಿಂದ ಮೇ ಲೆದ್ದು ಇತರ ರಾಕ್ಷಸರೂಡನೆ ಹೆ ಹೈಹಯೇಶ್ವ ರನ್ನು 
ಅಟ್ಟಿಸಿಕೊಂಡುಹೋದನು (67- 68). ಹಿಂದಿನಿಂದ ಓಡೋ ಡಿ ಬರುತ್ತಿದ 
ಆ ನಿಶಾಚರರು, ಮಳೆಗಾಲದಲ್ಲಿ ಕಡಲನ್ನು ಮುತ್ತುವ ಕರಿಯ ಮೋಡಗಳತೆ 
ಕಾಣಿಸಿದರು! "ಬಿಡು ಬಿಡು! ನಿಲ್ಲು ನಿಲ್ಲು! ಎಂದು ಕೂಗುತ್ತ ಕಬರಿಯುತ್ತ 


ರಾವಣಗ್ರಹಣಮ್‌ 265 


ಭಿತ್ತ್ವಾ ವಿದ್ರಾವಯಾಮಾಸ ವಾಯುರಂಬುಧರಾನಿವ । 
ರಾಕ್ಷಸಾಂಸ್ಟಾಸಯಿತ್ವಾ ತು ಕಾರ್ತವೀರ್ಯೋತರ್ಜುನಸ್ತದಾ ॥ 72 


ರಾವಣಂ ಗೃಹ್ಯ ನಗರಂ ಪ್ರವಿವೇಶ ಸುಹೃದ್ಹೃತಃ ॥ 


ಸ ಕೀರ್ಯಮಾಣಃ ಕುಸುಮಾಕ್ಷತೋತ್ಕರೈ 
ರ್ದಿಜೈಃ ಸಪೌರೈಃ ಪುರುಹೂತಸನ್ನಿಭಃ 
ತದಾರ್ಜುನಃ ಸಂಪ್ರವಿವೇಶ ತಾಂ ಪುರೀಂ 
ಬಲಿಂ ನಿಗೃಹ್ಯೇವ ಸಹಸ್ರಲೋಚನಃ ॥ 73 


ಇತಿ ಶ್ರೀಮಬ್ರಾಮಾಯಣೇ ಉತ್ತರಕಾಂಡೇ ದ್ವಾತ್ರಿಂಶಃ ಸರ್ಗಃ 


ಶೂಲಮುಸಲಾದ್ಯಾಯುಧಗಳನ್ನು ಅರ್ಜುನನಮೇಲೆ ಎಡೆಬಿಡದೆ ಎಸೆದರು 
(69-70). ಶೂರಾಗ್ರಣಿಯಾದ ಅರ್ಜುನನು ನಿರ್ಭೀತಿಯಿಂದ ನಿಂತು, 
ರಾಕ್ಷಸರ ಆಯುಧಗಳನ್ನು ಬಳಿಗೆ ಬರುವುದರೊಳಗೆ ಇತರ ಕೈಗಳಿಂದ 
ಹಿಡಿದು, ಅವುಗಳಿಂದಲೇ ರಾಕ್ಷಸರನ್ನು ಹೊಡೆದೋಡಿಸಿದನು. 
ಬಿರುಗಾಳಿಯು ಮೋಡಗಳನ್ನು ಚೆದರಿಸುವಂತೆ ಪ್ರಹಸ್ತಾದಿಗಳನ್ನು ಬೆದರಿಸಿ 
ಚೆದರಿಸಿ ಕಾರ್ತವೀರ್ಯನು ರಾವಣನನ್ನು ಅಮುಕಿಹಿಡಿದು 
ಮಿತ್ರಪರಿವೃತನಾಗಿ ಮಾಹಿಷ್ಠತೀನಗರವನ್ನು ಪ್ರವೇಶಿಸಿದನು! (71-72). 
ಶ್ರೀರಾಮ, ಈ ರೀತಿಯಲ್ಲಿ ಕಾರ್ತವೀರ್ಯನು ಬಲಿಯನ್ನು ನಿಗ್ರಹಿಸಿದ 
ದೇವೇಂದ್ರನಂತೆ ವೈಭವದಿಂದ ರಾಜಧಾನಿಯನ್ನು ಪವೇಶಿಸಿದಾಗ, ಪೌರರೂ 
ದ್ವಿಜರೂ ಸಂತೋಷದಿಂದ ಬಂದು ಹೂಗಳನ್ನೂ ಅಕ್ಷತೆಗಳನ್ನೂ ಅವನಮೇಲೆ 
ಎರಚುತ್ತಿದ್ದರು (73). 
ಇಲ್ಲಿಗೆ ಶ್ರೀರಾಮದ್ರಾಮಾಣಯದ ಉತ್ತರಕಾಂಡದಲ್ಲಿ 


ಮೂವತ್ತರಡನೆಯ ಸರ್ಗ 


ತ್ರಯಸಿಂಶಃ ಸರ್ಗಃ 
ಆ 
ರಾವಣವಿಮೋಕ್ಷಃ 
ರಾವಣಗ್ರಹಣಂ ತತ್ತು ವಾಯುಗ್ರಹಣಸಂನಿಭಮ್‌ | 
ತತಃ ಪುಲಸ ಟೆ ಶುಶ್ರಾವ ಕಥಿತಂ ದಿವಿ ದೈವತ್ಯೆಃ ॥ ] 
ತತಃ ಪುತ್ರಕೃತಸ್ನೇಹಾತ್‌ ಕಂಪ್ಯಮಾನೋ ಮಹಾಧ್ಭತಿಃ | 
ಮಾಹಿಷ್ಠತೀಪತಿಂ ದ್ರಷ್ಟುಮಾಜಗಾಮ ಮಹಾಮುನಿಃ ॥ 2 


ಸ ವಾಯುಮಾರ್ಗಮಾಸಾಯ ವಾಯುತುಲ್ಯಗತಿರ್ದಿ ಜಃ | 
ಪುರೀಂ ಮಾಹಿಷ್ಠತೀಂ ಪ್ರಾಪ್ತೋ ಮನಃ ಸಂಪಾತವಿಕ್ರಮಃ ॥ 3 


ಸೋಈ ಮರಾವತಿಸಂಕಾಶಾಂ ಹೃಷ್ಟಪುಷ್ಪಜನಾಕುಲಾಮ್‌ 
ಪ್ರವಿವೇಶ ಪುರೀಂ ಬ್ರಹ್ಮಾ ಇಂದ್ರಸ್ಕೇವಾಮರಾವತೀಮ್‌ ॥ 4 


ಸರ್ಗ 33 
ರಾವಣಬಂಧನವನ್ನು ಕೇಳಿ ಪುಲಸ್ಪದು ಮಾಹಿಷ್ಠತೀನಗರಕ್ಕೆ ಬರುವುದು. 
ಅವರ ವಚನವನ್ನುಮನ್ನಿಸಿ ಕಾರ್ತವೀರ್ಯನು ರಾವಣನನ್ನು ಸೆರೆಯಿಂದ 
ಬಿಡುವುದು. ಅವರಿಬ್ಬರ ಮೈತ್ರಿ. 

ಶ್ರೀರಾಮ, ದೇವತೆಗಳು ಸ್ವರ್ಗಲೋಕದಲ್ಲಿ ರಾವಣಬಂಧನವನ್ನು 
ಕುರಿತು ಮಾತಾಡಿಕೊಳ್ಳುತ್ತಿದ್ದುದು ಪುಲಸ್ಮಮುನಿಗಳಿಗೆ ತಿಳಿಯಿತು. 
ಬಿರುಗಾಳಿಯನ್ನು ಸೆರೆಹಿಡಿದಂತೆ ವಿಸ್ಮಯಕರವಾದ ರಾವಣನ ಸೆರೆಯ 
ವಾರ್ತೆಯನ್ನು ಕೇಳಿ, ಧೀರಪ್ರಕೃತಿಯ ಆ ಮುನಿಗಳಿಗೂ ಸಹ ಪುತ್ರಸೇಹದಿಂದ 
ಅನುಕಂಪೆಯುಂಟಾಗಿ ಹೃದಯವು ಕಲಕಿತು ಮಾಹಿಷ್ಠತೀಶ್ವರನಾದ 
ಅರ್ಜುನನನ್ನು ನೋಡಲು ಅವರು ಬಂದರು (1-2). ವಾಯುವೇಗ 
ಮನೋವೇಗಗಳಿಂದ ಸಂಚರಿಸಬಲ್ಲ ಪುಲಸ್ಕಮಹರ್ಷಿಗಳು ಶೀಘ್ರವಾಗಿ 
ಅಲ್ಲಿಗೆ ಬಂದು, ಬ್ರಹ್ಮನು ಅಮರಾವತಿಯನ್ನು ಪ್ರವೇಶಿಸುವಂತೆ, ನಲಿಯುವ 
ಪ್ರಜೆಗಳಿಂದ ತುಂಬಿದ ಮಾಹಿಷ್ಠತಿಯನ್ನು ಪ್ರವೇಶಿಸಿದರು (3-4). 


ರಾವಣವಿಮೋಕ್ಷಃ 267 
ಪಾದಚಾರಮಿವಾದಿತ್ಯಂ ನಿಷ್ಠತಂತಂ ಸುದುರ್ದಶಮ್‌ 


ತತಸ್ತೇ ಪ್ರತ್ಯಭಿಜ್ಞಾಯ ಚಾರ್ಜುನಾಯ ನ್ಯವೇದಯನ್‌ ॥ 5 
ಪುಲಸ್ಕೃಇತಿ ವಿಜ್ಞಾಯ ವಚನಾದ್ವೈಹಯಾಧಿಪಃ | 
ಶಿರಸ್ಕಂಜಲಿಮಾಧಾಯ ಪ್ರತ್ಯುದ್ಧಚ್ಛತ್ರಪಸ್ವಿನಮ್‌ || 6 
ಪುರೋಹಿತೋಸ್ಯ ಗೃಹ್ಯಾರ್ಥಂ ಮಧುಪರ್ಕಂ ತಥೈವ ಚ । 

ಪುರಸ್ತಾತ್‌ ಪ್ರಯಯೌ ರಾಜ್ಞಃ ಶಕ್ರಸ್ಯೇವ ಬೃಹಸ್ಪತಿಃ ॥1 7 


ತತಸ್ತಮೃಷಿಮಾಯಾಂತಮುದ್ಯಂತಮಿವ ಭಾಸ್ಕರಮ್‌ । 
ಅರ್ಜುನೋ ದೃಶ್ಯ ಸಂಭ್ರಾಂತೋ ವವಂದೇಂದ್ರ ಇವೇಶ್ವರಮ್‌ ॥ 8 


ಸ ತಸ್ಯ ಮಧುಪರ್ಕಂ ಗಾಂ ಪಾದ್ಯಮರ್ಫ್ಯಂ ನಿವೇದ್ಯ ಚ| 
ಪುಲಸ್ತಮಾಹ ರಾಜೇಂದ್ರೋ ಹರ್ಷಗದ್ಗದಯಾ ಗಿರಾ ॥ 9 


ಅದ್ಯೇಯಮಮರಾವತ್ಯಾ ತುಲ್ಯಾ ಮಾಹಿಷ್ಠತೀ ಕೃತಾ 
ಅದ್ಯಾಹಂ ತು ದ್ವಿಜೇಂದ್ರ ತ್ವಾಂ ಯಸ್ಮಾತ್‌ ಪಶ್ಯಾಮಿ ದುದಣ್ಯಶಂ ॥ 10 


ಣ್ಣು ಕುಕ್ಕುವಷ್ಟು ತೇಜೋವಂತರಾದ ಆ ಮಹರ್ಷಿಗಳು ನಡದು 
ಬರುವ ಸೂರ್ಯನೋ ಎಂಬಂತೆ ಕೆಳಗಿಳಿದು ಬರುತ್ತಿರಲು, ಜನರು ಅವರನ್ನು 
ಗುರುತಿಸಿ ಒಡನೆಯೇ ಕಾರ್ತವೀರ್ಯನಿಗೆ ತಿಳಿಸಿದರು (5). "ಆಹಾ! 
ಪುಲಸ್ತಮುನಿಗಳು!'' ಎಂದರಿತು ಒಡನೆಯೇ ಕಾರ್ತವೀರ್ಯನು ಮಸ್ತಕದಲ್ಲಿ 
ಬದ್ದಾಂಜಲಿಯಾಗಿ ಆ ತಪಸ್ವಿಗಳನ್ನು ಸ್ವಾಗತಿಸಲು ಹೊರಟನು. “ಅವನ 
ಪುರೋಹಿತರು ಅರ್ಪ, ಮಧುಪರ್ಕಗಳನ್ನು ತೆಗೆದುಕೊಂಡು, ಇಂದ್ರನ 
ಮುಂದೆ ಹೋಗುವ ಬೃಹಸತಿಯಂತೆ ರಾಜನ ಎದುರುಗಡೆಯಲ್ಲಿ ಹೊರಟರು 
(6-7). ಉದಯಿಸಿ “ಬರುವ ಭಾಸ್ವರನಂತೆ ಭಾಸುರಕಾಂತಿ "ಯುಕ್ತರಾಗಿ 
ಬರುತ್ತಿದ್ದ ರ ಪುಲಸ್ನಃ ರನ್ನುನೋಡಿ, ಕಾರ್ತವೀರ್ಯನು ಕೊಂಚ ಭಯದಿಂದಲೇ 
ಇಂದನು ಈಶ್ವ ರನ್ನು ವಂದಿಸುವಂತೆ ಭಕ್ತಿಯಿಂದ ವಂದಿಸಿದನು. ಆ 
ರಾಜೇಂದನು ಮುನಿಗಳಿಗೆ ಅರ್ಯ, ಪಾದ್ಯ, ಮಧುಪರ್ಕ, 
ಗೋವುಗಳನ್ನರ್ಪಿಸಿ ಉಪಚರಿಸಿ, ಹರ್ಷಾತಿರೇಕದಿಂದ ಗದ್ದದಿಸುತ್ತ 
ಹೀಗೆಂದನು (8-9): ""ಮಹಾತ್ಮರೆ, ಇಂದು ಮಾಹಿಷ್ಠತಿಯು ಅಮರಾವತಿಗೆ 
ಸಮಾನವಾಯಿತು. ದುರ್ಲಭರಾದ ತಮ್ಮನ್ನು ಹೇ ದ್ವಿಜೇಂದ್ರ, ನನ್ನ 


268 ಉತ್ತರಕಾಂಡ 


ಅದ್ಯ ಮೇ ಕುಶಲಂ ದೇವ ಅದ್ಯ ಮೇ ಕುಶಲಂ ವ್ರತಮ್‌ । 
ಅದ್ಕ ಮೇ ಸಫಲಂ ಜನ್ಮ ಅದ್ಯ ಮೇ ಸಫಲಂ ತಪಃ || 11 


ಯಸ್ಮಾದ್ದೇವಗಣ್ಕೆ ರ್ವಂದ್ಯೌ ವಂದೇsಹಂ ಚರಣೌ ತವ । 
ಇದಂ ರಾಜ್ಯಮಿಮೇ ಪುತ್ರಾ ಇಮೇ ದಾರಾ ಇಮೇ ವಯಮ್‌ ॥ಟ 12 


ಬ್ರಹ್ಮನ್‌ ಕಿಂ ಕುರ್ಮಿ ಕಿಂ ಕಾರ್ಯಮಾಜ್ಞಾಪಯತು ನೋ ಭವಾನ್‌ | 
ತಂ ಧರ್ಮೇಗ್ಲ್ನಿಷು ಪುತ್ರೇಷು ಶಿವಂ ಪೃಷ್ಟ್ವಾ ಚ ಪಾರ್ಥಿವಮ್‌ ॥ 13 


ಪುಲಸ್ತೋವಾಚ ರಾಜಾನಂ ಹೈಹಯಾನಾಂ ತಥಾರ್ಜುನಮ್‌ । 
ನರೇಂದ್ರಾಂಬುಜಪತ್ರಾಕ್ಷ ಪೂರ್ಣಚಂದ್ರ ನಿಭಾನನ ॥ 14 


ಅತುಲಂ ತೇ ಬಲಂ ಯೇನ ದಶಗ್ರೀವಸ್ತ್ವಯಾ ಜಿತಃ । 
ಭಯಾದ್ಯಸ್ಯೋಪತಿಷ್ಕೇತಾಂ ನಿಷ್ಠಂದೌ ಸಾಗರಾನಿಲೌ ॥ 15 


ಸೋsಯಂ ಮೃಧೇ ತ್ವಯಾ ಬದ್ಧಃ ಪೌತ್ರೋಮೇ ರಣದುರ್ಜಯಃ । 
ಪುತ್ರಕಸ್ಯ ಯಶಃ ಪೀತಂ ನಾಮ ವಿಶ್ರಾವಿತಂ ತ್ವಯಾ ॥ 16 





ಣ್ಹುಗಳಿಂದ ಇಂದು ಸಾಕ್ಷಾತ್‌ ನೋ ನಾನು ಎಷ್ಟುಭಾ ಶಾಲಿ! 
(1 0), ಇಂದು ನನಗೆ ಮಂಗಳವಾಯಿತು. ಇಂದು ನನ್ನ ವ್ರತವು ಫಲಿಸಿತು. 
ಇಂದು ನನ  ಜನ್ಮಸಫ ಫಲವಾಯಿತು. ಇಂದು ನನ್ನ ತಪಸ್ಸು ಫಲವನ್ನು ಕೊಟ್ಟಿತು! 
ದೇವಗಣಗಳೇ ಬಂದು ಅಡ್ಡಬೀಳುವ ತಮ್ಮ ದಿವ್ಯ ಪಾದಗಳಿಗೆ ವಂದಿಸುವ 
ಭಾಗ್ಯ ಈಗ ನನಗೆ ದೊರಕಿತು. ಬ್ರಹರ್ಷಿಗಳೆ, ನನ್ನಿಂದೇನಾಗಬೇಕು, 
ಅಪಣೆಯಾಗಲಿ. ಈ ರಾಜ್ಯ, ಈ ಮಕ್ಕಳು, ಈ ಪತ್ನಿ ಈ ನಾನು- ಎಲ್ಲರೂ 
ತಮ್ಮವರು'' ಎಂದು ನಿವೇದಿಸಿದನು (11-13). ಆಗ ಪುಲಸ ಸರು ಹೆ ಹ್ಪೆ 
ಹಯರಾಜನ್ನು ಕುರಿತು "ಮಹಾರಾಜ, ನಿನ ಸ ಧರ್ಮಕಾರ್ಯವು ಸಾಂಗವಾಗಿ 
ನೆರವೇರುತ್ತಿದೆಯಷೆ ನಿತ್ಯದ ಅಗಿಕಾರ್ಯಗಳು ನಿರ್ವಿಘವಾಗಿ 
ನಡೆಯುತವೆಯಲ್ಲವೆ? ಪ ಪುತ್ರಾ ತ್ರಾದಿಕುಟುಂಬವರ್ಗಕ್ಕೆ ಕುಶಲವಪೊ'' ಎಂದು 
ಆತನ ಕ್ಷೇಮವನ್ನು ವಿಚಾರಿಸಿ ಮತ್ತೆ ಹೀಗೆಂದರು: “ನರೇಂದ, 
ಅಂಬುಜದಳಾಯತಾಕ್ಷನೂ ಪೂರ್ಣಚಂದ್ರಾನನನೂ ಆದ ನಿನ್ನಸೌಂದರ್ಯ 
ಮೆಚ್ಚುವಂತಹದು ( 14). ನಿನ್ನ ಪರಾಕ್ರಮಕ್ಕೆ ಎಣೆಯಿಲ್ಲ ದಶಗ್ರೀವನನೇ 
ಪರಾಜಯಗೊಳಿಸಿದ್ದೀಯೆ. ಆತನಿಗೆ ಅಂಜಿ ಸಮುದ್ರವು ಅಲ್ಲಾಡದೆ 


ರಾವಣವಿಮೋಕ್ಷಃ 269 


ಮದ್ವಾಕ್ಯಾದ್ಯಾಚ್ಯಮಾನೋತ5ದ್ಯ ಮುಂಚ ವತ್ತಂ ದಶಾನನಮ್‌ | 
ಪುಲಸ್ತಾಜ್ಞಾಂ ಪ್ರಗೃಹ್ಯೋಚೇ ನ ಕಿಂಚನ ವಚೋತರ್ಜುನಃ ॥ 17 


ಮುಮೋಚ ವೈ ಪಾರ್ಥಿವೇಂದ್ರೋ ರಾಕ್ಷಸೇಂದ್ರಂ ಪ್ರಹೃಷ್ಟವತ್‌ | 


ಸತು ಪ್ರಮುಚ್ಯ ತ್ರಿದಶಾರಿಮರ್ಜುನಃ 


ಪ್ರಪೂಜ್ಯ ದಿವಾ ್ಯಭರಣಸ್ರಗಂಬರೈಃ 
ಅಹಿಂಸಕಂ ಸಖ್ಯ ಮುಪೇತ್ಕ ಸಾಗ್ನಿಕಂ 
ಪ್ರಣಮ್ಯ ತಂ ಬಹ್ಮಸುತಂ ಗೃ ಗಹಂಯಯ್‌ೌ ॥ 18 


ಪುಲಸ್ಲೇನಾಪಿ ಸಂತ್ಯಕ್ತೋ ರಾಕ್ಷಿಸೇಂದ್ರಃ ಪ್ರತಾಪವಾನ್‌ | 
ಪರಿಷ್ಟಕ್ತಃ ಕೃತಾತಿಥ್ಯೋ ಲಜ್ಜಮಾನೋ ವಿನಿರ್ಜಿತಃ ॥ 19 


ಪಿತಾಮಹಸುತಶ್ಚಾಹಿ ಪುಲಸ್ತೊ ೀ ಮುನಿಪುಂಗವಃ । 
ಮೋಚಯಿತ್ವಾ ದಶಗ್ರೀವಂ ಬ್ರಹ್ಮಲೋಕಂ ಜಗಾಮ ಹ ॥ 20 


ನನ್ತಾಪ್ಪ್‌ ಸಾ ಇನ ನಾನಾಗ ಷಾ ಇವನಾ 
ರಣಮಲ್ಲನೂ ಆದ ನನ್ನ ಮೊಮ್ಮಗನನ್ನು ನೀನು ಸೆರೆಹಿಡಿದು ಬಂಧಿ 
ಸಿಬಿಟ್ಟೆಯಲ್ಲ] ನನ್ನ ಮೊಮ್ಮಗನ ಕೀರ್ತಿಯನ್ನು ಹೀರಿ, ನಿನ್ನ ಹೆಸರು 
ದಿಗಂತವಿಶ್ರಾಂತವಾಗುವಂತೆ ಮಾಡಿದ್ದೀಯೆ! (15-16). ಹೈಹಯೇಶ್ವರ, 
ಈಗ ನನ್ನ ಪ್ರಾರ್ಥನೆಗೆ ಮನ್ನಣೆಯನ್ನಿತ್ತು ವತ್ತನಾದ ರಾವಣನನ್ನು ಸೆರೆಯಿಂದ 
ಬಿಡು!'' ಎಂದರು. ಆಗ, ಶ್ರೀರಾಮ, ಕಾರ್ತವೀರ್ಯನು ಪ್ರತಿಯಾಗಿ ಒಂದು 
ಮಾತನ್ನೂ ಆಡದೆ ಪುಲಸ ಸ ಆಜ್ಞೆಯನ್ನು ಶಿರಸಾವಹಿಸಿ ಸಂತೋಷದಿಂದಲೇ 
ರಾವಣನನ್ನು ಬಿಡುಗಡೆಮಾಡಿದನು (17). ಅರ್ಜುನನು ದೇವಶತ್ರುವಾದ 
ರಾವಣನನ್ನು ವಿಮೋಚನಗೊಳಿಸಿ ದಿವ್ಯವಾದ ಪುಷ್ಪಾಭರಣವಸ್ತಗಳಿಂದ 
ಸತ್ತರಿಸಿ, ಇನ್ನು ಮುಂದೆ ಒಬ್ಬರನ್ನೊಬ್ಬರು ಓಂಸಿಸಬಾರದೆಂದು 
ಅಗಿಸಾಕ್ಷಿಕವಾಗಿ ಸಖ್ಯ ವನ್ನು ಮಾಡಿಕೊಂಡನು. ಅನಂತರ ಬ್ರಹ್ಮಪುತ್ರರಾದ 
ಪುಲಸ್ನ[ ರಿಗೆ ಅಭಿವಂದಿಸಿ ರಾಜಭವನದೊಳಗೆ ಹೋದನು (18). ಹೀಗೆ 
ಪ್ರ ಪತಾಪಶಾಲಿಯಾದ ರಾಕ್ಷಸೇಂದ್ರನು ಪರಾಜಿತನಾಗಿ ಪ್ಲ ಪುಲಸ್ನೇಃ ಸರ ದೆಸೆಯಿಂದ 
ಬಿಡುಗಡೆಹೊಂದಿದನು. ಲಜ್ಜಿಸುತ್ತಲೇ ಅರ್ಜುನಿಂದ ಆಲಂ ಗಿಸಲ್ಪಟ್ಟು 


270 ಉತ್ತರಕಾಂಡ 


ಏವಂ ಸ ರಾವಣಃ ಪ್ರಾಪ್ತಃ ಕಾರ್ತವೀರ್ಯಾತ್‌ ಪ್ರಧರ್ಷಣಮ್‌ | 
ಪುಲಸ್ತವಚನಾಚ್ಚಾಪಿ ಪುನರ್ಮುಕ್ತೋ ಮಹಾಬಲಃ ॥। 21 


ಏವಂ ಬಲಿಭ್ಯೋ ಬಲಿನಃ ಸಂತಿ ರಾಘವನಂದನ | 
ನಾವಜ್ಞಾ ಹಿ ಪರೇ ಕಾರ್ಯಾ ಯ ಇಚ್ಛೇತ್‌ ಪ್ರಿಯಮಾತ್ಮನಃ ॥ 22 


ತತಃ ಸ ರಾಜಾ ಪಿಶಿತಾಶನಾನಾಂ 
ಸಹಸ್ರಬಾಹೋರುಪಲಭ್ಯ ಮೈತ್ರೀಮ್‌ । 
ಪುನರ್ನಪಾಣಾಂ ಕದನಂ ಚಕಾರ 
ಚಚಾರ ಸರ್ವಾಂ ಪೃಥಿವೀಂ ಚ ದರ್ಪಾತ್‌ ॥ 23 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರಯಸ್ತಿಂಶಃ ಸರ್ಗಃ 


ಸತನಾಗ ಪಾವಾನಾ ಪಾರಾ 
ಪುಲಸ್ಕಮಹರ್ಷಿಗಳು ರಾವಣನನ್ನು ಸೆರೆಯಿಂದ ಬಿಡಿಸಿ ಬ್ರಹ್ನಲೋಕ್ಕೆ 
ತೆರಳಿದರು (19-20). ಈ ಪ್ರಕಾರದಲ್ಲಿ ಬಲಾಢ್ಕನಾದ ರಾವಣನೂ ಸಹ 
ಕಾರ್ತವೀರ್ಯನಿಂದ ಸೋಲನ್ನನುಭವಿಸಿ ಪುಲಸ ಸ್ಪಧಿಂದ ಬಿಡುಗಡೆ 
ಹೊಂದಬೇಕಾಯಿತು. ರಘುನಂದನ, ಹೀಗೆ ಎಂತಹ ಬಲಶಾಲಿಗಳಾದರೂ 
ಅವರಿಗಿಂತ ಬಲಿಷ್ಠರು ಲೋಕದಲ್ಲಿ ಇದ್ದೇ ಇರುತ್ತಾರೆ. ಶ್ರೇಯಸನ್ನು 
ಬಯಸತಕ್ಕವನು ಎಂದಿಗೂ ಇತರರನ್ನು. ಅವಮಾನಗೊಳಿಸ ಕೂಡದು 
(21- 22). ಆದರೇನು? ರಾಕ್ಷಸರಾಜನಾದ : ರಾವಣನು ಸಹಸ್ರಬಾಹುವಾದ 
ಕಾರ್ತವೀರ್ಯನೊಡನೆ ಮೈತ್ರಿಯನ್ನು ಬೆಳೆಸಿ, ಮತ್ತೆ ಸೊಕ್ಕಿನಿಂದ 
ಭೂಮಂಡಲದಲ್ಲಲೆಯುತ್ತ, ರಾಜರೊಡನೆ ಹೊಡೆದಾಡುತ್ತ 
ಹಿಂಸಾಕರ್ಯಾದಲ್ಲಿ ನಿರತನಾಗಿದ್ದನು (23). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 


ಮೂವತ್ತುಮೂರನೆಯ ಸರ್ಗ 


ಚತುಸ್ವೀ ೦ಶಃ ಸರ್ಗಃ 
ವಾಲಿರಾವಣಸಖ್ಯಮ್‌ 


ಅರ್ಜುನೇನ ವಿಮುಕ್ತಸ್ತು ರಾವಣೋ ರಾಕ್ಷಸಾಧಿಪಃ । 
ಚಚಾರ ಪೃಥಿವೀಂ ಸರ್ವಾಮನಿರ್ವಿಣ್ಣಸ್ತಥಾ ಕೃತಃ ॥ 


ರಾಕ್ಷಸಂ ವಾ ಮನುಷ್ಯಂ ವಾ ಶೃಣುತೇ ಯಂ ಬಲಾಧಿಕಮ್‌ । 
ರಾವಣಸ್ತಂ ಸಮಾಸಾದ್ಯ ಯುದ್ಧೇ ಹ್ವಯತಿ ದರ್ಪಿತಃ ॥ 2 


ತತಃ ಕದಾಚಿತ್‌ ಕಿಷ್ಕಿಂಧಾಂ ನಗರೀಂ ವಾಲಿಪಾಲಿತಾಮ್‌ | 
ಗತಾ } ಹ್ವಯತಿ ಯುದ್ಧಾಯ ವಾಲಿನಂ ಹೇಮಮಾಲಿನಮ್‌ ॥ 3 


ತತಸ್ತು ವಾನರಾಮಾತೃಸ್ತಾರಸ್ತಾರಾಷಿತಾ ಪ್ರಭುಃ | 
ಉವಾಚ ವಾನರೋ ವಾಕ್ಯಂ ಯುದ್ಧಪ್ರೇಪ್ಣುಮಪಾಗತಮ್‌ || 4 


ಸರ್ಗ 34 
ರಾವಣನು ವಾಲಿಯೊದನೆ ಯುದ್ಧಕ್ಕಾಗಿ ಹೋಗುವುದು. ವಾಲಿಯು 
ಅವನನ್ನು ಬಗಲಲ್ಲಿ ಅಮುಕಿಹಿಡಿದು ನಾಲ್ಕು ಸಮುದ್ರಗಳಿಗೂ ಹೋಗಿ 
ಕಿಷ್ಟಿಂಧೆಗೆ ತಂದು ಬಿಡುವುದು. ವಾಲಿ ರಾವಣರ ಸಖ್ಯ. 


ಶ್ರೀರಾಮ, ಕಾರ್ತವೀರ್ಯಾರ್ಜುನಿಂದ ವಿಮುಕ್ತನಾದ ರಾವಣನು 
ತನಗೊದಗಿದ ದುರವಸ್ಥೆಯಿಂದ ನಿರ್ವಿಣ್ಣನಾಗಲಿಲ್ಲ ಪುನಃ ಕದನ 
ಕುತೂಹಲದಿಂದ ಅಲೆಯುತ್ತಲೇ ಇದ್ದನು. ಯಾವನಾದರೊಬ್ಬರಾಕ್ಷಸನೋ 
ಮನುಷ್ಯನೋ ಬಲಶಾಲಿಯೆಂದು ಅವನ ಕಿವಿಗೆ ಬಿದ್ದರೆ ಸಾಕು, ಒಡನೆಯೇ 
ಅವನ ಬಳಿಗೆ ಹೋಗಿ ದರ್ಪದಿಂದ ಸಮರಕ್ಕೆ ಅಹ್ವಾನಿಸುತ್ತಿದ್ದನು (1-2). 
ಹೀಗಿರಲು ಒಮ್ಮೆ ವಾಲಿಪಾಲಿತವಾದ ಕಿಷ್ಟಿಂಧಾನಗರಕ್ಕೆ ಹೋಗಿ 
ಹೇಮಮಾಲಿಯಾದ ವಾಲಿಯು ಕದನಕ್ಕೆ ಬರಲೆಂದು ಕರೆಯಿತ್ತನು. ಆಗ 
ವಾಲಿಯ ಅಮಾತ್ಯನೂ ತಾರೆಯ ತಂದೆಯೂ ಆದ ತಾರನು ರಾವಣನನ್ನು 
ಕುರಿತು ""ರಾಕ್ಷಸೇಂದ್ರ, ನಿನ್ನನೆದುರಿಸಬಲ್ಲವಾಲಿಯು ಹೊರಗೆ ಹೋಗಿದ್ದಾನೆ. 
ನಿನ್ನೆದುರಿಗೆ ನಿಲ್ಲಲು ಯಾವ ವಾನರನಿಗೆ ಸಾಮರ್ಥ್ಯ ಉಂಟು? (3-5). 


272 ಉತ್ತರಕಾಂಡ 


ರಾಕ್ಷಸೇಂದ್ರ ಗತೋ ವಾಲೀ ಯಸ್ತೇ ಪ್ರತಿಬಲೋ ಭವೇತ್‌ | 
ಕೋಠನ್ಯಃ ಪ್ರಮುಖತಃ ಸ್ಥಾತುಂ ತವ ಶಕ್ತಃ ಪ್ಲವಂಗಮಃ ॥| 5 


ಚತುಭೋ್ಯತಪಿ ಸಮುದ್ರೇಭ್ಯಃ ಸಂಧ್ಯಾಮನ್ವಾಸ್ಯ ರಾವಣ | 
ಇಮಂ ಮುಹೂರ್ತಿಮಾಯಾತಿ ವಾಲೀ ತಿಷ್ಠ ಮುಹೂರ್ತಕಮ್‌ ॥ 6 


ಏತಾನಸ್ಮಿಚಯಾನ್‌ ಪಶ್ಯ ಯ ಏತೇ ಶಂಖಪಾಂಡರಾಃ | 


ಯುದ್ಧಾರ್ಥಿನಾಮಿಮೇ ರಾಜನ್‌ ವಾನರಾಧಿಪತೇಜಸಾ ॥ 7 
ಯದ್ವಾಮೃತರಸಃ ಪೀತಸ್ತ್ವಯಾ ರಾವಣ ರಾಕ್ಷಸ | 

ತದಾ ವಾಲಿನಮಾಸಾದ್ಯ ತದಂತಂ ತವ ಜೀವಿತಮ್‌ ॥ 8 
ಪಶ್ಯೇದಾನೀಂ ಜಗಚ್ಚಿತ್ರಮಿದಂ ವಿಶ್ರವಸಃ ಸುತ | 

ಇಮಂ ಮುಹೂರ್ತಂ ತಿಷ್ಠಸ್ವ ದುರ್ಲಭಂ ತೇ ಭವಿಷ್ಯತಿ ॥ 9 
ಅಥವಾ ತ್ವರಸೇ ಮರ್ತುಂ ಗಚ್ಛ ದಕ್ಷಿಣಸಾಗರಮ್‌ | 

ವಾಲಿನಂ ದಕ್ಷ ಸೇ ತತ್ರ ಭೂಮಿಷ್ಠಮಿವ ಪಾವಕಮ್‌ ॥ 10 





ಕ ಹೋಗಿ ಸಂಧ್ಯಾಃ ನೆಯನ್ನಾಃ ದಿಸಿ, 
ಇನ್ನೇನು ಈಗಲೇ RNS EN ಒಂದು ಮುಹೂರ್ತಕಾಲ ಕಾಯುತ್ತಿರು 
ರಾವಣ, ಶಂಖದಂತೆ ಬೆಳ್ಳಗಿರುವ ಈ ಮೂಳೆಯ ರಾಶಿಗಳನ್ನು ನೋಡು! 
ಕದನಕುತೂಹಲದಿಂದ ಬಂದ ವೀರರ ಮೂಳೆಗಳಿವು! ವಾನರೇ ಶ್ರ ರನಾದ 
ವಾಲಿಯ ತೇಜೋಮಹಿಮೆಯಿಂದ ಇವು ಈ ರೀತಿಯಲ್ಲಿ ಪೇರಿಸಿಬಿದಿವೆ! 
(6-7) ರಾಕ್ಷಸರಾಜ, ನೀನೇನಾದರೂ ಅಮೃ ೃತವನ್ನು ಕುಡಿದು 
ಬಂದಿರುವೆಯಾ? ಕುಡಿದಿದ್ದರೂ ವಾಲಿಯನ್ನೆದುರಿಸುವದರೆಗೆ ಮಾತ್ರ ನೀನು 
ಜೀವಿಸಬಲ್ಲೆ[ ಎಲೈ ವಿಶ್ರವಸುತ, ಅದ್ಭುತವಾದ ಶೂ ಜಗಚ್ಚಿತ್ರವನ್ನು ಸ್ವಲ್ಪಕಾಲ 
ನೋಡುತ್ತಿರು. ಒಂದು ಮುಹೂರ್ತ ತಡೆದುಕೊ. ಆಮೇಲೆ ನೋಡಲು ಈ 
ಚಿತ್ರವು ನಿನಗೆ ದೊರಕದು! (8-9). ಅಥವಾ ಬೇಗನೆ ಸಾಯಬೇಕೆಂದು 
ನೀನು ತ್ವರೆಪಡುವುದಾದರೆ, ದಕ್ಷಿಣ ಸಮುದಕ್ಕೆ ಹೋಗು! ಭೂಮಿಗೆ 
ಇಳಿದುಬಂದ ಅಗ್ನಿಯೋ ಎಂಬಂತೆ ಜ್ವಲಿಸುವ ವಾಲಿಯನ್ನು ಅಲ್ಲಿ ನೀನು 
ಕಾಣುವೆ'' ಎಂದು ಹೇಳಿದನು (10). ಆ ನುಡಿಯನ್ನು ಕೇಳಿ 
ಲೋಕರಾವಣನೆನಿಸಿದ ರಾವಣನು ತಾರನನ್ನು ಗದರಿಸಿ ಪುಷ್ಪಕವನೇರಿ 


ವಾಲಿರಾವಣಸಖ್ಯಮ್‌ 273 
ಸತುತಾರಂ ವಿನಿರ್ಭತ ೯ ರಾವಣೋ ಲೋಕರಾವಣಃ । 


ಪುಷಕಂ ತತ್‌ ಸಮಾರುಹ್ಯ ಪ್ರಯಯೌ ದಕ್ಷಿಣಾರ್ಣವಮ್‌ ॥ 11 
ತತ್ರ ಹೇಮಗಿರಿಪ್ರಖ್ಯಂ ತರುಣಾರ್ಕನಿಭಾನನಮ್‌ | 

ರಾವಣೋ ವಾಲಿನಂ ದೃಷ್ಟ್ವಾ ಸಂಧ್ಯೋಪಾಸನತತ್ಪರಮ್‌ ॥ 12 
ಪುಷಕಾದವರುಹ್ಯಾಥ ರಾವಣೋ5 ೦ಜನಸನ್ನಿಭಃ । 

ಗ್ರಹೀತುಂ ವಾಲಿನಂ ತೂರ್ಣಂ ನಿಃಶಬ್ದಪದಮಾವುಜತ್‌ ॥ 13 
ಯದೃಚ್ಛಯಾ ತದಾ ದೃಷ್ಟೋ ವಾಲಿನಾಪಿ ಸ ರಾವಣಃ | 
ಪಾಪಾಭಿಪ್ರಾಯಕಂ ದೃಷ್ಟ್ವಾ ಚಕಾರ ನ ತು ಸಂಭ್ರಮಮ್‌ ॥ 14 
ಶಶಮಾಲಕ್ಷ್ಯ ಸಿಂಹೋ ವಾ ಪನ್ನಗಂ ಗರುಡೋ ಯಥಾ | 

ನ ಚಿಂತಯತಿ ತಂ ವಾಲೀ ರಾವಣಂ ಪಾಪನಿಶ್ಚಯಮ್‌ ॥ 15 


ಜಿಫೃಕ್ಷಮಾಣಮಾಯಾಂತಂ ರಾವಣಂ ಪಾಪಚೇತಸಮ್‌ । 
ಕಕ್ಷಾವಲಂಬಿನಂ ಕೃತ್ವಾ ಗಮಿಷ್ಯೇ ತ್ರೀನ್‌ ಮಹಾರ್ಣವಾನ್‌ ॥ 16 


ನೇರವಾಗಿ ದಕ್ಷಿಣಸಾಗರಕ್ಕೆ ಸಾರಿದನು. ಆ ಸಾಗರ ತೀರದಲ್ಲಿ 
ಬಾಲಸೂಯರ್ಯನಂ ಬೆಳಗುತ್ತ ಸಂಧ್ಯೋಪಾಸನೆಯಲ್ಲಿ ನಿರತನಾಗಿದ್ದನು 
(11-12). ಅವನನ್ನು ನೋಡಿ ಅಂಜನಗಿರಿಯಂತಿದ್ದ ರಾವಣನು 
ಪುಷಕದಿಂದಿಳಿದು, ವಾಲಿಯನ್ನು ಬಾಹುಗಳಿಂದ ಹಿಡಿದು ಬಂಧಿಸಬೇಕೆಂದು 
ಶಬ್ದವಾಗದಂತೆ ಹೆಜ್ಜೆಯಿಡುತ್ತ ಅವನ ಹಿಂದುಗಡೆಯಲ್ಲಿಬಂದನು (13). 
ರಾವಣನು ದುರುದ್ದೇಶದಿಂದ ಬರುತ್ತಿರುವುದು ವಾಲಿಗೆ ಕಂಡಿತು. ಆದರೆ 
ಅವನು ಕಿಂಚಿತ್ತೂ ಸಂಭ್ರಾಂತನಾಗಲಿಲ್ಲ. ಮೊಲವನ್ನು ನೋಡಿ ಸಿಂಹಕ್ಕಾಗಲಿ, 
ಹಾವನ್ನು ನೋಡಿ ಗರುಡನಿಗಾಗಲಿ ದಿಗಿಲಾಗುವುದೆ? ಹಾಗೆಯೇ 
ದುರುದ್ದೇಶದಿಂದ ತನ್ನನ್ನು ಬಂಧಿಸಬೇಕೆಂದು ಬರುತ್ತಿದ್ದ ರಾವಣನ್ನು 
ವಾಲಿಯು ಲಕ್ಷಿಸಲಿಲ್ಲ (14-15). ""ಹತ್ತಿರ ಬರಲಿ! ಪಾಪಿಯಾದ ಈ 
ರಾವಣನನ್ನು ಬಗಲಿಲ್ಲ ಅಮುಕಿಹಿಡಿದು ಉಳಿದ ಮೂರು ಕಡಲುಗಳಿಗೂ 
ಹಾರಿಹೋಗುವೆನು! ಈತನ ತೊಡೆಗಳೂ, ಕೈಗಳೂ ಜೋತಾಡುತ್ತಿರಲು, 
ಉಟ್ಟಬಟ್ಟೆಯು ಸಡಿಲವಾಗಿರಲು, ಈ ವೈರಿಯು ನನ್ನ ಬಗಲಲ್ಲಿ 
ನೇತಾಡುವುದನ್ನು ಜನರು ನೋಡಲಿ! ಗರುಡನು ಸರ್ಪವನ್ನು ಹಿಡಿದು 


274 ಉತ್ತರಕಾಂಡ 
ದ್ರಕ್ಷ್ಯಂತ್ಯ ರಿಂ ಮಮಾಂಕಸ್ಥಂ ಸ್ತಂಸದೂರುಕರಾಂಬರಮ್‌ । 


ಲಂಬಮಾನಂ ದಶಗ್ರೀವಂ “ಗರುಡಸ್ಕೆ ವ ಪನ್ನಗಮ್‌ ॥ 17 
ಇತ್ಯೇವಂ ಮತಿಮಾಸ್ಮಾಯ ವಾಲೀ ಮೌನಮುಪಾಶ್ರಿತಃ | 

ಜಪನ್‌ ವೈ ನೈಗಮಾನ್‌ ಮಂತ್ರಾಂಸ್ತಸ್ಟ್‌ೌ ಪರ್ವತರಾಡಿವ ॥ 18 
ತಾವನ್ಯೋನ್ಯಂ ಜಿಫೃಕ್ಷಂತೌ ಹರಿರಾಕ್ಷಸಪಾರ್ಥಿವೌ । 

ಪ್ರಯತ್ನವಂತೌ ತತ್‌ ಕರ್ಮ ಈಹತುರ್ಬಲದರ್ಪಿತೌ ॥ 19 
ಹಸ್ತಗ್ರಾಹಂ ತು ತಂ ಮತ್ವಾ ಪಾದಶಬ್ಬೇನ ರಾವಣಮ್‌ । 
ಪರಾಜ್ನುಖೋಪಿ ಜಗ್ರಾಹ ವಾಲೀ ಸರ್ಪಮಿವಾಂಡಜಃ || 20 
ಗ್ರಹೀತುಕಾಮಂ ತಂ ಗೃಹ್ಯ ರಕ್ಷಸಾಮೀಶ್ವರಂ ಹರಿಃ | 

ಖಮುತ್ನಪಾತ ವೇಗೇನ ಕೃತ್ವಾ ಕಕ್ಷಾವಲಂಬಿನಮ್‌ ॥ 21 
ತಂ ಚಾಪೀಡಯಮಾನಂ ತು ವಿತುದಂತಂ ನಖ್ಯೆರ್ಮುಹುಃ | 

ಜಹಾರ ರಾವಣಂ ವಾಲೀ ಪವನಸ್ತೋಯದಂ ಯಥಾ ॥ 22 


ಂತೆ ಈ ಗ್ಳೀ ) ಹಿಡಿದು ಭೋಃ ದಲ್ಲಿ 
ನೆಗೆಯುವೆನು!'' ಎಂದು ವಾಲಿಯು ಆಲೋಚಿಸಿ ಸುಮ್ಮನಿದ್ದನು. 
ವೇದೋಕ್ತಮಂತ್ರ ಗಳನ್ನು ಜಪಿಸುತ್ತ ಪರ್ವತರಾಜನಂತೆ ನಿಶ್ಚಲನಾಗಿ ಕುಳಿತನು! 
(16- 18). ರಾಕ್ಷಸೇಶ್ವ ರನೂ ಕಪೀಶ್ಚ ರನೂ ಬಲದರ್ಪದಿಂದ ಒಬ್ಬರನ್ನೊಬ್ಬರು 
ಹಿಡಿಯಬೇಕೆಂಬ ಹಂಚಿಕೆಯಲ್ಲಿದರು. ರಾವಣನು ಕೈಗೆ ನಿಲುಕುವಷ್ಟು ಹತ್ತಿರಕ್ಕೆ 
ಬಂದನೆಂದು ಹೆಜ್ಜೆಯ ಸಪ ಪಳದಿಂದ ವಾಲಿಗೆ ತಿಳಿಯಿತು. ಒಡನೆಯೇ ಅವನು 
ಹಿಂದಿರುಗಿನೋಡದೆ ಗಪನೆ ಕೈಯನ್ನು ನೀಡಿ, ಗರುಡನು ಸ ರ್ಪವನ್ನು 
ಹಿಡಿಯುವಂತೆ ರಾವಣನ್ನು ಹಿಡಿದು ಬಗಲಲ್ಲಿ ಅವಚಿಕೊಂಡು ಥಟ್ಟನೆ 
ಆಕಾಶಕ್ಕೆ ನೆಗೆದನು! (19-21). ರಾವಣನು ವಾಲಿಯನ್ನುಉಗುರುಗಳಿಂದ 
ಪರಚಿಪೀಡಿಸುತ್ತಿದ್ದರೂ ಲಕ್ಷಿಸದೆ ವಾಲಿಯು, ಗಾಳಿಯು ಮೇಘವನ್ನು 
ಹೊತ್ತುಕೊಂಡೊಯ್ಯುವಂತೆ ಅವನನ್ನು ಒಯ್ದನು (22). 

ರಾವಣನ ಅಮಾತ್ಯರು ಆತನ ಪರಿಸ್ಥಿತಿಯನ್ನು ಕಂಡು 


ಬಿಡಿಸಿಕೊಳು )ವುದಕ್ಕಾಗಿ ಕೂಗಾಡುತ್ತ ವಾಲಿಯನ್ನಟ್ಟ 'ಸಿಕೊಂಡು ಧಾವಿಸಿದರು. 
ಆ ರಾಕ್ಷಸರು ಬೆಂಬಿಡಿದು ಬರುತ್ತಿರಲಾಗಿ ವಾಲಿಯು, ಮೇಘಗಳಿಂದ 


ವಾಲಿರಾವಣಸಖ್ಯಮ್‌ 275 


ಅಥ ತೇ ರಾಕ್ಷಸಾಮಾತ್ಕಾ ಹ್ರಿಯಮಾಣಂ ದಶಾನನಮ್‌ | 
ಮುಮೋಕ್ಷಯಿಷವೋ ವಾಲಿಂ ರವಮಾಣಾ ಅಭಿದ್ರುತಾಃ ॥ 23 


ಅನ್ವೀಯಮಾನಸೈರ್ವಾಲೀ ಭ್ರಾಜತೇ50ಬರಮಧ್ಯಗಃ 
ಅನ್ವೀಯಮಾನೋ ಮೇಘೌಘೈರಂಬರಸ್ಥ ಇವಾಂಶುಮಾನ್‌ 24 


ತೇ5ಶಕ್ನುವಂತಃ ಸಂಪ್ರಾಪ್ಟಂ ವಾಲಿನಂ ರಾಕ್ಷಸೋತ್ತಮಾಃ | 


ತಸ್ಯ ಬಾಹೂರುವೇಗೇನ ಪರಿಶ್ರಾಂತಾ ವ್ಯವಸ್ಥಿತಾಃ ॥ 25 
ವಾಲಿಮಾರ್ಗಾದಪಾಕ್ರಾಮಾನ್‌ ಪರ್ವತೇಂದ್ರಾ ಹಿ ಗಚ್ನಶಃ । 

ಕಿಂ ಪುನರ್ಜೀವಿತಪ್ರೇಪ್ಪರ್ಬಿಭ್ರದ್ದೈ ಮಾಂಸತೋಣಿತಮ್‌ ॥ 26 
ಅಪಕ್ಷಿಗಣಸಂಪಾತಾನ್‌ ವಾನರೇಂದ್ರೋ ಮಹಾಜವಃ । 

ಕ್ರಮಶಃ ಸಾಗರಾನಾ ಸರ್ವಾನ್‌ ಸಂಧ್ಯಾಕಾಲಮವಂದತ ॥ 27 
ಸಭಾಜ್ಯಮಾನೋ ಭಾೂತೈಸ್ತು ಖೇಚರೈಃ ಖೇಚರೋತ್ತಮಃ | 

ಪಶ್ಚಿಮಂ ಸಾಗರಂ ವಾಲೀ ಹ್ಯಾಜಗಾಮ ಸರಾವಣಃ ॥ 28 


ನವನ ಸಾಹಾ ವಾದ್‌ ಸಾಸ್ತಾವನಾ 
(23-24). ವಾಲಿಯ ಬಾಹು ಮತ್ತು ಊರುಗಳ ವೇಗವು 
ಅತಿಶಯವಾದ್ದರಿಂದ ಅವನನ್ನು ಹಿಡಿಯಲು ಸಾಧ್ಯವಾಗದೆ ರಾಕ್ಷಸರು ಬಳಲಿ 
ದೂರ ಸರಿದರು. ಅಲ್ಲದೆ ವಾಲಿಗೆ ದಾರಿಯನಿತ್ತು ಪರ್ವತಗಳೇ ಸರಿದು 
ನಿಂತಾಗ, ಬದುಕಲಿಚ್ಛಿಸುವ ಮಾಂಸರಕ್ತಧಾರಿಗಳಾದ ರಾಕ್ಷಸರು ಇನ್ನೇನು 
ಮಾಡಬಲ್ಲರು! (25-26). ಅದ್ದುತವೇಗಶಾಲಿಯಾದ ವಾನರೇಂದ್ರನು 
ಹಕ್ಕಿಗಳಿಗೂ ನಿಲುಕದ... ಸಕಲ ಸಮುದ್ರಗಳಿಗೂ ಹೋಗಿ 
ಸಂಧ್ಯಾವಂದನೆಯನ್ನಾಚರಿಸಿದನು (27). ವಾಲಿಯು ರಾವಣನನ್ನು 
ಹಿಡಿದುಕೊಂಡೇ ಗಗನಚಾರಿಯಾಗಿ, ಗಗನಚಾರಿಗಳಾದ 
ಗಂಧರ್ವಾದಿಗಳಿಂದ ಸ್ತುತಿಸಲಡುತ್ತ (ದಕ್ಷಿಣದಿಂದ) ಪಶ್ಚಿಮಸಾಗರಕ್ಕೆ 
ಬಂದನು (28). 


ಅಲ್ಲಿ ಸ್ನಾನಸಂಧ್ಯಾಜಪಗಳನ್ನು ಮುಗಿಸಿ, ದಶಕಂಠನನ್ನು ಹೊತ್ತುಕೊಂಡೇ 
ಉತ್ತರ ಸಾಗರಕ್ಕೆ ಹೋದನು. ಆ ಮಹಾವಾನರನು ಶತ್ರುವಾದ 


276 ಉತ್ತರಕಾಂಡ 
ತಸ್ಮಿನ್‌ ಸಂಧ್ಯಾಮುಪಾಸಿತ್ವಾ ಸ್ನಾತ್ವಾ ಜಪ್ತ್ವಾ ಚ ವಾನರಃ | 


ಉತ್ತರಂ ಸಾಗರಂ ಪ್ರಾಯಾದ್ವ ಹಮಾನೋ ದಶಾನನಮ್‌ ॥ 29 
ಬಹುಯೋಜನಸಾಹಸ್ರಂ ವಹಮಾನೋ ಮಹಾಹರಿಃ । 
ವಾಯುವಚ್ಚ ಮನೋವಚ್ಚ ಜಗಾಮ ಸಹ ಶತ್ರುಣಾ ॥ 30 


ಉತ್ತರೇ ಸಾಗರೇ ಸಂಧ್ಯಾಮುಪಾಸಿತ್ವಾ ದಶಾನನಮ್‌ । 
ವಹಮಾನೋ5ಗಮದ್ವಾಲೀ ಪೂರ್ವಂ ವೈ ಸ ಮಹೋದಧಿಮ್‌ ॥ 31 


ತತ್ರಾಪಿ ಸಂಧ್ಯಾಮನ್ವಾಸ್ಯ ವಾಸವಿಃ ಸ ಹರೀಶ್ವರಃ । 


ಕಿಷ್ಕಿಂಧಾಮಭಿತೋ ಗೃಹ್ಯ ರಾವಣಂ ಪುನರಾಗಮತ್‌ ॥ 32 
ಚತುರ್ಷ ಪಿ ಸಮುದ್ರೇಷು ಸಂಧ್ಯಾಮನ್ಹಾಸ್ಕ ವಾನರಃ । 
ರಾವಣೋದ್ವಹನಶ್ರಾಂತಃ ಕಿಷ್ಟಿಂಧೋಪವನೇತಪತತ್‌ ॥ 33 
ರಾವಣಂ ತು ಮುಮೋಚಾಥ ಸ್ವಕಕ್ಷಾತ್‌ ಕಪಿಸತ್ತಮಃ | 
ಕುತಸ್ತಮಿತಿ ಚೋವಾಚ ಪ್ರಹಸನ್‌ ರಾವಣಂ ಮುಹುಃ ॥ 34 


ರಾವಣನೊಡನೆಯೇ ವಾಯುವೇಗ ಮನೋವೇಗಗಳಿಂದ ಸಾವಿರಾರು 
ಯೋಜನಗಳನ್ನು ಅತಿಕ್ರಮಿಸಿದನು (29-30). ಉತ್ತರಸಾಗರದಲ್ಲಿ 
ಸಂಧ್ಯಾವಂದನೆಯನ್ನಾಚರಿಸಿ ಪೂರ್ವಸಾಗರಕ್ಕೆ ಹೋದನು. 
ಇಂದ್ರತನಯನಾದ ಆ ಕಪೀಶ್ವರನು ಅಲ್ಲಿಸಂಧ್ಯಾದೇವಿಯ ಉಪಾಸನೆಯನ್ನು 
ಮುಗಿಸಿ ರಾವಣ ಸಮೇತನಾಗಿ ಕಿಷ್ಟಿಂಧೆಗೆ ಬಂದನು!* (31-32). ಹೀಗೆ 
ನಾಲ್ಕೂ ಸಮುದ್ರಗಳಲ್ಲಿಯೂ ಸಂಧೈಯನ್ನು ಉಪಾಸಿಸಿ ರಾವಣನನ್ನು ಹೊತ್ತು 
ತಂದಿದ್ದ ವಾಲಿಯು ಬಳಲಿ ಕಿಷ್ಟಿಂಧೆಯ ಉಪವನದಲ್ಲಿ ಕಳಗಿಳಿದನು. 
ಅನಂತರ ಬಗಲಿನಿಂದ ರಾವಣನ್ನು ಹೊರಗೆಬಿಟ್ಟು ""ಎಲಾ। ಯಾರು 
ನೀನು?”' ಎಂದು ನಗುತ್ತ ರಾವಣನ್ನು ಕೇಳಿದನು! (33-34). ರಾಕ್ಷನೇಂದ್ರನ 
ತೇ ಒಂದು ಸಂಧ್ಯಾವಂದನೆಯನ್ನೇ ನಾಲ್ಕು ಸಲ ಮಾಡಲು ಅವಕಾಶವಿಲ್ಲ ಆದರಿಂದ 
ಶೌಚ, ಸ್ನಾ ಮಾರ್ಜನ, ಅರ್ಫ್ಯಪ್ರದಾನಾದಿಕಾರ್ಯ- ಈ ನಾಲ್ಕನ್ನು ಕ್ರಮವಾಗಿ ನಾಲ್ಕು 
ಸಮುದ್ರಗಳಲ್ಲಿಮಾಡಿದನೆಂದು ತಿಳಿಯಬೇಕು. ಅಥವಾ ಗಾಯತ್ರಿಯೆ ಅರ್ಥವಾದ ವರಬ್ರಹ್ಮದ 
ಧ್ಯಾನವೇ ಸಂಧ್ಯಾವಂದನೆಯ ಮುಖ್ವಾರ್ಥ. ಶೌಚಾದಿಗಳನ್ನು ಒಂದೇಕಡಯಲ್ಲಿ ಮುಗಿಸಿ 
ಗಾಯತ್ರೀಜಪವನ್ನು ನಾಲ್ಕು ಸಮುದ್ರ ತೀರಗಳಲ್ಲಿಯೂ ಮಾಡಿದನೆಂದು ತಿಳಿಯಬೇಕು. 


ವಾಲಿರಾವಣಸಖ್ಯಮ್‌ 277 


ವಿಸ್ಥಯಂ ತು ಮಹದ್ಧತ್ವಾ ಶ್ರಮಲೋಲನಿರೀಕ್ಷಣಃ । 
ರಾಕ್ಷಸೇಂದ್ರೋ ಹರೀಂದ್ರಂ ತಮಿದಂ ವಚನಮಬ್ರವೀತ್‌ ॥ 35 


ವಾನರೇಂದ್ರ ಮಹೇಂದ್ರಾಭ ರಾಕ್ಷಸೇಂದ್ರೋಪಸ್ತಿ ರಾವಣಃ | 
ಯುದ್ದೇಪ್ಪುರಿಹ ಸಂಪ್ರಾಪ್ತಃ ಸ ಚಾದ್ಯಾಸಾದಿತಸ್ವ್ವಯಾ ॥ 36 


ಅಹೋಬಲಮಹೋವೀರ್ಯಮಹೋಗಾಂಭೀರ್ಯಮೇವ ಚ । 
ಯೇನಾಹಂ ಪಶುವದ್ಧೃಹ್ಯ ಭ್ರಮಿಶ್ಚತುಯರೋಕ5ರ್ಣವಾನ್‌ ॥ 37 


ಏವಮಶ್ರಾಂತವದ್ವೀರ ಶೀಘ್ರಮೇವ ಮಹಾರ್ಣವಾನ್‌ । 
ಮಾಂ ಚೈವೋದ್ವಹಮಾನಸ್ತು ಕೋಠನ್ಯೋ ವೀರಃ ಕ್ರಮಿಷ್ಯತಿ॥ 38 


ತ್ರಯಾಣಾಮೇವ ಭೂತಾನಾಂ ಗತಿರೇಷಾ ಪವಂಗಮ । 


ಮನೋತನಿಲಸುಪರ್ಣಾನಾಂ ತವ ಚಾತ್ರ ನ ಸಂಶಯಃ ॥ 39 
ಸೋ*ಹಂ ದೃಷ್ಟಬಲಸ್ತುಭ್ಯಮಿಚ್ಛಾಮಿ ಹರಿಪುಂಗವ | 
ತ್ವಯಾ ಸಹ ಚಿರಂ ಸಖ್ಯಂ ಸುಸ್ನಿಗ್ಬಂ ಪಾವಕಾಗ್ರತಃ ॥ 40 


ಕನಾ ಪ್ರಾವಾಸ 
ವಿಸ್ನಿತನಾದ ರಾವಣನು ""ವಾನರೇಂದ್ರ-ಮಹೇಂದ್ರನಸದ್ಭಶ ವಿಕ್ರಮ, ನಾನು 
ರಾಕ್ಷನೇಶ್ವರನಾದ ರಾವಣ! ನಿನ್ನೊಡನೆ ಯುದ್ಧಮಾಡುವುದಕ್ಕಾಗಿ ಬಂದು 
ನಿನ್ನ ಹಿಡಿತದಲ್ಲಿ ಸಿಕ್ಕಿಕೊಂಡೆನು! (35-36). ಅಬ್ಬಾ ನಿನ್ನ ಪರಾಕ್ರಮವೆ! 
ನಿನ್ನಶೌರ್ಯವೇನು! ಗಾಂಭೀರ್ಯವೇನು! ಒಂದು ಮೃಗವೋ ಎಂಬಂತೆ 
ನನ್ನನ್ನು ಹಿಡಿದು ನಾಲ್ಕೂ ಸಮುದ್ರಗಳಿಗೂ ಎಳೆದೊಯ್ದು ಅಲೆಸಿಬಿಟ್ಟೆಯಲ್ಲ! 
(37). ವೀರಾಗ್ರಣಿ, ಕೊಂಚವೂ ಬಳಲದೆ ಚತುಃಸಾಗರಗಳಿಗೂ 
ಹೋಗಿಬರೋಣವೆಂದರೇನು! ಅದರಲ್ಲಿಯೂ ನನನ್ನು ಹೊತ್ತುಕೊಂಡು! ಈ 
ಸಾಹಸ ಇನ್ನು ಯಾರಿಗೆ ಸಾಧ್ಯವಾದೀತು? (38). ವಾನರೇಶ್ವರ, ಮನಸ್ಸು 
ವಾಯು ನೈನತೇಯ- ಈ ಮೂವರಿಗೂ ನಿನಗೂ ಮಾತ್ರವೇ ಸಾಧ್ಯವಾದ 
ಕಾರ್ಯವಿದು. ಸಂದೇಹವಿಲ್ಲ ನಿನ್ನಬಲವನ್ನುನಾನು ಪ್ರತ್ಯಕ್ಷವಾಗಿ ನೋಡಿದೆ. 
ಕಪೀಂದ್ರ, ನಿನ್ನೊಡನೆ ಚಿರಕಾಲದವರೆಗೆ ಸ್ಲೇಹವನ್ನು ಬೆಳೆಸಬೇಕೆಂದು ನನಗೆ 
ಇಚ್ಛೆಯಾಗಿದೆ. ಸ್ನೇಹವು ಗಾಢವಾಗಿದ್ದು ಅಗಿಸಾಕ್ಷಿಕವಾಗಲೆಂದು ನನ್ನ ಬಯಕೆ 
(39-40). ಮಡದಿ ಮಕ್ಕಳು, ರಾಜ್ಯರಾಜಧಾನಿ, ಭೋಗ ಉಡಿಗೆ ಊಟ- 


278 ಉತ್ತರಕಾಂಡ 
ದಾರಾಃ ಪುತ್ರಾಃ ಪುರಂ ರಾಷ್ಟ್ರಂ ಭೋಗಾಚ್ಮಾದನಭೋಜನಮ್‌ 


ಸರ್ವಮೇವಾವಿಭಕ್ತಂ ನೌ ಭವಿಷ್ಯತಿ ಹರೀಶ್ವರ ॥ 41 
ತತಃ ಪ್ರಜ್ವಾಲಯಿತ್ವಾಗ್ನಿಂ ತಾವುಭೌ ಹರಿರಾಕ್ಷಸೌ | 
ಭ್ರಾತೃತ್ವಮುಪಸಂಪನ್ನ್‌ ಪರಿಷ್ಟಜ್ಯ ಪರಸ್ಪರಮ್‌ ॥ 42 
ಅನ್ಯೋನ್ಯಂ ಲಂಭಿತಕರೌ ತತಸ್ತೌ ಹರಿರಾಕ್ಷಸೌ | 

ಕಿಷ್ಟಿಂಧಾಂ ವಿಶತುರ್ಹೃಷ್ಟ್‌ ಸಿಂಹೌ ಗಿರಿಗುಹಾಮಿವ ॥ 43 
ಸ ತತ್ರ ಮಾಸಮುಷಿತಃ ಸುಗ್ರೀವ ಇವ ರಾವಣಃ । 

ಅಮಾತ್ಯೆ ಪರಾಗತೆರ್ನೀತಸೆ ಗ ಲೋಕ್ಯೋತ್ಲಾದನಾರ್ಥಿಭಿಃ | 44 
ಏವಮೇತತ್‌ ಪುರಾ ವೃತ್ತಂ ವಾಲಿನಾ ರಾವಣಃ ಪ್ರಭೋ | 

ಧರ್ಷಿತಶ್ಚ ಕೃತಶ್ವಾಪಿ ಭ್ರಾತಾ ಪಾವಕಸಂನಿಧೌ ॥ 45 
ಬಲಮಪ್ರತಿಮಂ ರಾಮ ವಾಲಿನೋ$5 ಭವದುತ್ತಮಮ್‌ । 

ಸೋಪಿ ತ್ವಯಾ ಎನಿರ್ದಗ್ಟೋ ವಹ್ನಿನಾ ಶಲಭೋ ಯಥಾ ॥ 46 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತುಸ್ಲಿಂಶಃ ಸರ್ಗಃ 


ಎಲ್ಲ] ಸ ವಾಗಿರಲಿ'' ಎಂದು ಹೇಳಿ A) SRI 
ಕಪೀಶ್ವರ ರಾಕ್ಷಸೇಶ್ವರರು ಅಗ್ನಿಯನ್ನು ಹೊತ್ತಿಸಿ ಅಗಿಸಾಕ್ಷಿಕವಾಗಿ ಸ್ನೇಹವನ್ನು 
ಬೆಳೆಸಿದರು. ಒಬ್ಬರನ್ನೊಬ್ಬರು ಆಲಿಂಗಿಸಿ ಕೈಹಿಡಿದುಕೊಂಡು 
ಸಂತೋಷದಿಂದ, ಸಿಂಹಗಳು ಗಿರಿಗುಹೆಯನ್ನು ಪ್ರವೇಶಿಸುವಂತೆ 
ಕಿಷ್ಟಿಂಧೆಯೊಳಗೆ ಹೋದರು (42- 43). ರಾವಣನು ಸುಗ್ರೀವನಿದ್ದಂತೆ 
ವಾಲಿಯೊಡನೆ ಒಂದು ತಿಂಗಳು ಕಿಷ್ಟಿಂಧೆಯಲ್ಲಿ ಸುಖವಾಗಿದನು. ಆಮೇಲೆ 
ರಾವಣನ ಸಚಿವರು ಬಂದು ಮೂರು ಲೋಕಗಳಿಗೂ ಊಪದ್ರವವನ್ನು 
ಕೊಡುವುದಕ್ಕಾಗಿ ರಾವಣನನ್ನು ಕರೆದುಕೊಂಡು ಹೋದರು! (44). 
ಶ್ರೀರಾಮ, ಈ "ರೀತಿಯಲ್ಲಿ ಹಿಂದ ನಡೆಯಿತು. ರಾವಣನು ವಾಲಿಯೊಡನೆ 
ಸ್ಪರ್ಧಿಸಿ ಸೋತು, ಕಡೆಗೆ ಅಗಿಸಾಕ್ಷಿಕವಾಗಿ ಗೆಳೆಯನಾದನು. ರಾಘವ, ವಾಲಿಗೆ 
ಅಸದೃಶವಾದ ಪರಾಕ್ರಮವಿತ್ತು. ಅವನನ್ನೂ ಸಹ, ಬೆಂಕಿಯು ದೀಪದ 
ಹುಳುವನ್ನು ಸುಡುವಂತೆ ನೀನು ಸುಟ್ಟುಹಾಕಿದೆ'' ಎಂದು ಹೇಳಿದರು 
(45-46). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿಮೂವತ್ತುನಾಲ್ಕನೆಯ ಸರ್ಗಃ 


ಪಂಚತ್ರಿಂಶಃ ಸರ್ಗಃ 
ಹನೂಮದುತ್ತತಿಃ 


ಅಪೃಚ್ಛತ ತದಾ ರಾಮೋ ದಕ್ಷಿಣಾಶಾಶ್ರಯಂ ಮುನಿಮ್‌। 
ಪ್ರಾಂಜಲಿರ್ವಿನಯೋಪೇತ ಇದಂ ವಚನಮರ್ಥವತ್‌ ॥ 1 


ಅತುಲಂ ಬಲಮೇತದ್ದೆ 4 ವಾಲಿನೋ ರಾವಣಸ್ಯ ಚ। 
ನ ತ್ವೇತಾಭ್ಯಾಂ ಹನುಮತಾ ಸಮಂ ತ್ವಿತಿ ಮತಿರ್ಮಮ ॥ 2 


ಶೌರ್ಯಂ ದಾಕ್ಷ್ಯಂ ಬಲಂ ಧೈರ್ಯಂ ಪ್ರಾಜ್ಞತಾ ನಯಸಾಧನಮ್‌ । 
ವಿಕ್ರಮಶ್ಚ ಪ್ರಭಾವಶ್ಚ ಹನೂಮತಿ ಕೃತಾಲಯಾಃ ॥ 3 


ದೃಷ್ಟೈವ ಸಾಗರಂ ವೀಕ್ಷ್ಯ ಸೀದಂತೀಂ ಕಪಿವಾಹಿನೀಮ್‌ | 


ಲ ಒನಲ 


ಸಮಾಶ್ವಾಸ್ಯ ಮಹಾಬಾಹುರ್ಯೊೋಜನಾನಾಂ ಶತಂ ಪ್ಲುತಃ ॥ 4 
ಧರ್ಷಯಿತ್ವಾ ಪುರೀಂ ಲಂಕಾಂ ರಾವಣಾಂತಃಪುರಂ ತದಾ । 
ದೃಷ್ಟ್ಯಾ ಸಂಭಾಷಿತಾ ಚಾಪಿ ಸೀತಾ ಹ್ಯಾಶ್ವಾಸಿತಾ ತಥಾ ॥ 5 
ಸರ್ಗ 35 
ಹನುಮಂತನ ಜನ್ಮ 


ಆಗ ಶ್ರೀರಾಮನು ದಕ್ಷಿಣದಿಕ್ಕಿನಲ್ಲಿ ನೆಲೆಸಿದ ಅಗಸ್ತಮುನಿಗಳಿಗೆ 
ಕೃಮುಗಿದು ವಿನಯದಿಂದ ""ಮಹರ್ಷಿಗಳೆ, ವಾಲಿರಾವಣರಿಗೆ ಎಣೆಯಿಲ್ಲದ 
ಪರಾಕ್ರಮವಿತ್ತೆಂಬುದೇನೋ ಹೌದು. ಅದರೆ ಅವರದು ಹನುಮಂತನ 
ಪರಾಕ್ರಮಕ್ಕೆ ಸಮವಲ್ಲವೆಂದು ನನ್ನ ಅಭಿಪ್ರಾಯವಿದೆ! (1-2). ಶೌರ್ಯ, 
ದಕ್ಷತೆ, ಬಲ, ಧೈರ್ಯ, ಬುದ್ಧಿ ಕಾರ್ಯನೀತಿ, ವಿಕ್ರಮ, ಪ್ರಭಾವಗಳು 
ಹನುಮಂತನಲ್ಲಿನೆಲೆಸಿಬಿಟ್ಟಿವೆ. ಸಮುದ್ರವನ್ನು ನೋಡಿದೊಡನೆ ಕಪಿಸೇನೆಯು 
ಮುಂಗಾಣದೆ ತತ್ತರಿಸಿತು. ಆಗ ಕಪಿಗಳಿಗೆ ಸಮಾಧಾನವನ್ನು ಹೇಳಿ ಈ ವೀರನು 
ನೂರು ಯೋಜನಗಳನ್ನು ಲಂಘಿಸಿಬಿಟ್ಟನು (3-4). ಲಂಕಾನಗರವನ್ನು 
ಲೆಕ್ಕಿಸದೆ ನುಗ್ಗಿ ರಾವಣನ ಅಂತಃಪುರವನ್ನು ಹೊಕ್ಕನು. ಸೀತೆಯನ್ನು ಕಂಡು 
ಸಂಭಾಷಣೆ ಮಾಡಿ ಸಂತೈೆಸಿದನು. ರಾವಣನ ಸೇನಾಪತಿಗಳನ್ನೂ 
ಮಂತ್ರಿಪುತ್ರರನ್ನೂ ಕಿಂಕರರನ್ನೂ ಏಕಾಕಿಯಾಗಿ ಎದುರಿಸಿ ಸದೆಬಡಿದು 


280 ಉತ್ತರಕಾಂಡ 


ಸೇನಾಗ್ರಗಾ ಮಂತ್ರಿಸುತಾಃ ಕಿಂಕರಾ ರಾವಣಾತ್ಮಜಃ | 


ಏತೇ ಹನುಮತಾ ತತ್ರ ಹ್ಯೇಕೇನ ವಿನಿಪಾತಿತಾ ಃ ॥ 6 
ಭೂಯೋ ಬಂಧಾದ್ವಿಮುಕ್ತೇನ ಭೀಷಯಿತ್ವಾ ದಶಾನನಮ್‌ । 

ಲಂಕಾ ಭಸ್ಮೀಕೃತಾ ಯೇನ ಪಾವಕೇನೇವ ಮೇದಿನೀ ॥ 1 
ನ ಕಾಲಸ್ಯ ನ ಶಕ್ರಸ್ಯ ನ ವಿಷ್ಣೋರ್ವಿತ್ತಪಸ್ಯ ಚ । 

ಕರ್ಮಾಣಿ ತಾನಿ ಶ್ರೂಯಂತೇ ಯಾನಿ ಯುದ್ಧೇ ಹನೂಮತಃ ॥ 


ಏತಸ್ಯ ಬಾಹುವೀರ್ಯೇಣ ಲಂಕಾ ಸೀತಾ ಚ ಲಕ್ಷ್ಮಣಃ 


ಪ್ರಾಪ್ತಾ ಮಯಾ ಜಯಶ್ಚೆವ ರಾಜ್ಯಂ ಮಿತ್ರಾಣಿ ಬಾಂಧವಾ ॥ 9 


ಹನೂಮಾನ್‌ ಯದಿ ನೋ ನ ಸ್ಯಾದ್ವಾನರಾಧಿಪತೇಃ ಸಖಾ | 
ಪ್ರವೃತ್ತಿಮಪಿ ಕೋ ವೇತ್ತುಂ ಜಾನಕ್ಕಾಃ ಶಕ್ತಿಮಾನ್‌ ಭವೇತ್‌ ॥ 10 


ಕಿಮರ್ಥಂ ವಾಲ್ಯನೇನೈವ ಸುಗ್ರೀವಪ್ರಿಯಕಾಮ್ಯಯಾ । 
ತದಾ ವೈರೇ ಸಮುತ್ತನ್ನೇ ನ ದಗ್ಗೋ ವೀರುಧೋ ಯಥಾ ॥ 11 
ತಪಿಸಿಕೊಂಡು ರಾವಣನ್ನು ಹೆದರಿಸಿ, ಕಾಲಾಗ್ನಿಯು ಭೂಮಂಡಲವನ್ನು 
ಸುಡುವಂತೆ ಲಂಕೆಯನ್ನು ಸುಟ್ಟು ಬೂದಿಮಾಡಿದನು (7). ರಣರಂಗದಲ್ಲಿ 
ಹನುಮಂತನೆಸಗಿದ ವೀರಕೃತ್ಯಗಳು ಎಂತಹವು! ಅಂಥ ಸಾಹಸವನ್ನು 
ಯಮನಾಗಲಿ, ಇಂದ್ರನಾಗಲಿ, ಎಷ್ಟುವಾಗಲಿ, ವಿತ್ತೇಶನಾಗಲಿ 
ಎಸಗಿದನೆಂಬುದನ್ನು ನಾವು ಕೇಳಿಲ್ಲ! (8) ಈತನ ತೋಳ್ಗಲದಿಂದಲೇ ಲಂಕೆ 
ವಶವಾಯಿತು; ಸೀತೆ ದೊರಕಿದಳು; ಲಕ್ಷ್ಮಣನು ಬದುಕಿದನು; ನನಗೆ ಜಯ 
ಸಿಕ್ಕಿತು. ರಾಜ್ಯವೂ ಮಿತ್ರರೂ ಬಂಧುಗಳೂ ನನಗೆ ಲಭಿಸಿದ್ದುಹನುಮಂತನಿಂದ 
(9). ವಾನರೇಂದ್ರನಾಗಿರುವ ಸುಗ್ರೀವನಿಗೆ ಮಿತ್ರನಾದ ಹನುಮಂತನು ನಮಗೆ 
ಇಲ್ಲವಾಗಿದ್ದರೆ, ಜಾನಕಿಯ ಸುದ್ದಿಯನ್ನು ತಿಳಿಸುವ ಧೀರನಾದರೂ 
ಯಾವನಿದ್ದನು? (10). ವಾಲಿಸುಗ್ರೀವರಿಗೆ ವೈರವು ಬೆಳೆದಾಗ ಸುಗ್ರೀವನ 
ಹ "ವೀರುಧ ಇತ್ಯಕಾರಾಂತೋ ವೃಕ್ಷವಾಚೀ' ಎಂದು ವ್ಯಾಖ್ಯಾನಕಾರರು 
ಹೇಳಿದ್ದಾರೆ. 


ಹನೂಮದುತ್ತಿಃ 281 
ನ ಹಿ ವೇದಿತವಾನ್‌ ಮನ್ಯೇ ಹನೂಮಾನಾತ್ಮನೋ ಬಲಮ್‌ । 


ಯದೃಷವಾನ್‌ ಜೀವಿತೇಷ್ಟಂ ಕ್ಲಿಶ್ಕಂತಂ ವಾನರಾಧಿಪಮ್‌ ॥ 12 
ಏತನೇ ಭಗವನ್‌ ಸರ್ವಂ ಹನೂಮತಿ ಮಹಾಮತೌ | 

ವಿಸ್ತರೇಣ ಯಥಾತತ್ತ ಎ೦ ಕಥಯಾಮರಪೂಜಿತ ॥ 13 
ರಾಘವಸ್ಯ ವಚಃ ಶ್ರುತ್ವಾ ಹೇತುಯುಕ್ತಮೃಸಿಸ್ತದಾ | 

ಹನೂಮತಃ ಸಮಕ್ಷಂ ತೆಮಿದಂ ವಚನಮಬ್ರವೀತ್‌ ॥ 14 


ಸತ್ಯಮೇತದ್ರಘುಶ್ರೇಷ್ಠ ಯದ್ದವೀಷಿ ಹನೂಮತಃ | 
ನ ಬಲೇ ವಿದ್ಯತೇ ತುಲ್ಯೋ ನೆ'ಗತೌ ನ ಮತೌ ಪರಃ ॥ 15 


ಅಮೋಘಫಶಾಪೈಃ ಶಾಪಸ್ತು ದತ್ತೋ5ಸ್ಕ ಹಷಿಭಿಃ ಪುರಾ | 
ನ ವೇತ್ತಾ ಹಿ ಬಲಂ ಯೇನ ಬಲೀ ಸನ್ನರಿಮರ್ದನಃ ॥ 16 


ಬಾಲ್ಯೇ5 ಪೈತೇನ ಯತ್‌ ಕರ್ಮ ಕೃತಂ ರಾಮ ಮಹಾಬಲ | 
ತನ್ನ ವರ್ಣಯಿತುಂ ಶಕ್ಕಮಿತಿ ಬಾಲತಯಾಸ್ಯ ತೇ ॥ 17 


ಭಸ್ಮಮಾಡಬಹುದಿತ್ತು. ಹಾಗೆ ಮಾಡಲಿಲ್ಲವೇಕೆ? (11). ಪ್ರಾಣಮಿತ್ರನಾದ 
ಸುಗ್ರೀವನು ಕಷಫಡುತ್ತಿ ರುವುದನ್ನು ನೋಡುತ್ತ ಈತನು ಸುಮ್ಮನಿದ್ದನಲ್ಲವೆ? 
ಪ್ರಾಯಶಃ ಹನುಮಂತನಿಗೆ ತನ್ನ ಬಲವೇ ತಿಳಿದಿರಲಿಲ್ಲವೆಂದು ನನಗನ್ವಿಸುತ್ತದೆ 
(12). ಮೇಧಾವಿಯಾದ ಹನುಮಂತನಲ್ಲಿ ಇದೆಲ್ಲವೂ ಹೇಗೆ 
ಘಟಿಸಿತು- ಎಂಬುದನ್ನು ವಿಸ್ತಾರವಾಗಿ ನನಗೆ ತಿಳಿಸೋಣವಾಗಲಿ'' ಎಂದು 
ಪ್ರಾರ್ಥಿಸಿದನು (13). ರಾಘವನ ಸಕಾರಣವಾದ ಈ ನುಡಿಯನ್ನು ಕೇಳಿ 
ಅಗಸ್ತಮುನಿಗಳು ಹನುಮಂತನೆದುರಿಗೆ ಈ ಪ್ರಕಾರವಾಗಿ ಹೇಳಿದರು: 
(14). "ರಘೂತ್ತಮ, ನೀನು ಹೇಳುವುದು ದಿಟ. ಬಲದಲ್ಲಾಗಲಿ 
ಗತಿಯಲ್ಲಾಗಲಿ ಮತಿಯಲ್ಲಾಗಲಿ ಹನುಮಂತನಿಗೆ ಎಣೆಯಾದವನು 
ಇನ್ನೊಬ್ಬನಿಲ್ಲ ಯಾರ ಶಾಪವು ಸುಳ್ಳಾಗದೋ ಅಂಥ ಖಷಿಗಳಿಂದ ಈತನಿಗೆ 
ಒಂದು ಶಾಪವು ತಗುಲಿತ್ತು. ಅದರಿಂದ ಅರಿಮರ್ದನನಾದ ಈ ಬಲಾಢ್ಯನಿಗೆ 
ತನ್ನ ಬಲವೇ ತಿಳಿಯದಾಗಿತ್ತು (15-16) ಶ್ರೀರಾಮ, ಈತನು ಬಾಲ್ಯದಲ್ಲಿ 


282 ಉತ್ತರಕಾಂಡ 
ಯದಿ ವಾಸ್ತಿ ಹ್ಯಭಿಪ್ರಾಯಸ್ತಚ್ಕೊ ತುಂ ತವ ರಾಘವ | 


ಸಮಾಧಾಯ ಮತಿಂ ರಾಮ ನಿಶಾಮಯ ವದಾಮ್ಯಹಮ್‌ ॥ 18 
ಸೂರ್ಯದತ್ತವರಃ ಸ್ವರ್ಣಃ ಸುಮೇರುರ್ನಾಮ ಪರ್ವತಃ । 

ಯತ್ರ ರಾಜ್ಯಂ ಪ್ರಶಾಸಸ್ಯ ಕೇಸರೀ ನಾಮ ವೈ ಪಿತಾ ॥ 19 
ತಸ್ಯ ಭಾರ್ಯಾ ಭಭೂವೇಷ್ಟಾ ಹ್ಯಂಜನೇತಿ ಪರಿಶ್ರುತಾ । 

ಜನಯಾಮಾಸ ತಸ್ಯಾಂ ವೈ ವಾಯುರಾತ್ಮಜಮುತ್ತಮಮ್‌ ॥ 20 
ಶಾಲಿಶೂಕನಿಭಾಭಾಸಂ ಪ್ರಾಸೂತಾಮುಂ ತದಾಂಜನಾ । 
ಫಲಾನ್ಯಾಹರ್ತುಕಾಮಾ ವೈ ನಿಷ್ಕ್ರಾಂತಾ ಗಹನೇಚರಾ ॥ 21 
ಏಷ ಮಾತುರ್ವಿಯೋಗಾಚ್ಚಕ್ಷುಧಯಾ ಚ ಭೃಶಾರ್ದಿತಃ । 

ರುರೋದ ಶಿಶುರತ್ಯರ್ಥಂ ಶಿಶುಃ ಶರವಣೇ ಯಥಾ ॥ 22 
ತದೋದ್ಯಂತಂ ವಿವಸ್ವಂತಂ ಜಪಾಪುಷ್ಟೋತ್ಕರೋಪಮಮ್‌ 

ದದರ್ಶ ಫಲಲೋಭಾಚ್ಚ ಹ್ಯುತ್ತಪಾತ ರವಿಂ ಪ್ರತಿ ॥ 23 


ಹುಡುಗಾಟಿಕೆ ಯಿಂದ ಯಾವ ಕೆಲಸವನ್ನು ಮಾಡಿದನೋ ಅದನ್ನೂ ಸಹ 
ನಿನಗೆ ವಿವರಿಸಿ ತಿಳಿಸಲು ಶಕ್ಕವಲ್ಲ (17). ಒಂದುವೇಳೆ ಅದನ್ನು ಕೇಳಲು 
ನಿನಗೆ ಇಚ್ಛೆಯಿದ್ದಲ್ಲಿ ಹೇಳುವೆನು. ಸಾವಧಾನವಾಗಿ ಕೇಳು: ಸೂರ್ಯನಿಂದ 
ವರವನ್ನು ಪಡೆದು ಸ್ವರ್ಣಮಯವಾಗಿರುವ ಮೇರುಪರ್ವತವಿದೆಯಪ್ಟೆ ಅಲ್ಲಿ 
ಇವನ ತಂದೆಯಾದ ಕೇಸರಿಯು ರಾಜ್ಯಭಾರವನ್ನು ನಡೆಸುತ್ತಿದ್ದನು 
(18-19). ಅವನಿಗೆ ಅಂಜನೆಯೆಂಬ ಪ್ರಿಯಳಾದ ಮಡದಿ ಇದ್ದಳು. 
ಅವಳಲ್ಲಿ ವಾಯುದೇವನು ಶ್ರೇಷ್ಠನಾದ ಈ ಪುತ್ರನನ್ನು ಪಡೆದನು. ಬತ್ತದ 
ಅಗ್ರಭಾಗದಂತೆ ಪಿಂಗಲಕಾಯನಾದ ಈ ಮಗನನ್ನು ಅಂಜನೆಯು ಹಡೆದಳು. 
ಒಂದು ದಿನ ಹಣ್ಣುಗಳನ್ನು ತರುವುದಕ್ಕಾಗಿ ಅಂಜನೆಯು ವನಕ್ಕೆ ಹೋಗಿದ್ದಳು 
(20-21). ಆಗ ಈ ಮಗು ತಾಯಿಯಿಲ್ಲದ್ದರಿಂದಲೂ ಬಹಳ 
ಹಸಿವಾದ್ದರಿಂದಲೂ, ಶರವಣದಲ್ಲಿದ್ದ ಕುಮಾರಸಾ ೫_ಮಿಯಂತೆ, ಗಟ್ಟಿಯಾಗಿ 
ಅಳತೊಡಗಿತು. ಆ ಸಮಯದಲ್ಲಿದಾಸವಾಳದ ಹೂವಿನಂತೆ ರಕ್ತವರ್ಣನಾದ 
ಸೂರ್ಯನು ಉದಯಿಸಿ ಮೇಲೇರುತ್ತಿದ್ದನು. ಈ ಬಾಲಕನು ಹಣ್ಣಂದು 


ಹನೂಮದುತ್ತತ್ತಿಃ 283 


ಬಾಲಾರ್ಕಾಭಿಮುಖೋ ಬಾಲೋ ಬಾಲಾರ್ಕ ಇವ ಮೂರ್ತಿ ಮಾನ್‌ | 


ಗ್ರಹೀತುಕಾಮೋ ಬಾಲಾರ್ಕಂ ಪ್ರವತೇs 0ಬರಮಧ್ಯಗಃ ॥ 24 
ಏತಸ್ಮಿನ್‌ ಪ್ಲವಮಾನೇ ತು ಶಿಶುಭಾವೇ ಹನೂಮತಿ । 
ದೇವದಾನವಯಕ್ಷಾಣಾಂ ವಿಸ್ಮಯಃ ಸುಮಹಾನಭೂತ್‌ ॥ 25 


ನಾಪ್ಯೇವಂ ವೇಗವಾನ್‌ ವಾಯುರ್ಗರುಡೋ ವಾ ಮನಸ್ತಥಾ | 
ಯಥಾಯಂ ವಾಯುಪುತ್ರಸ್ತು ಕ್ರಮತೇ$5ಂಬರಮುತ್ತಮಮ್‌ ॥ 26 


ಯದಿ ತಾವಚ್ಛಿಕೋರಸ್ಯ ತ್ವೀದೃಶೋ ಗತಿವಿಕ್ರಮಃ । 


ಯೌವನಂ ಬಲಮಾಸಾದ್ಯ ಕಥಂ ವೇಗೋ ಭವಿಷ್ಯತಿ ॥ 27 
ತಮನುಪ್ಸವತೇ ವಾಯುಃ ಪ್ಲವಂತಂ ಪುತ್ರಮಾತ್ಮನಃ | 
ಸೂರ್ಯದಾಹಭಯಾದ್ರಕ್ಷಂಸ್ತುಷಾರಚಯಶೀತಲಃ ॥ 28 
ಬಹುಯೋಜನಸಾಹಸ್ರಂ ಕ್ರಾಮನ್ನೇಷ ಗತೋ$50ಬರಮ್‌ |। 
ಹಿತುರ್ಬಲಾಚ್ಚ ಬಾಲ್ಯಾಚ್ಚ ಭಾಸ್ಕರಾಭ್ಯಾಶಮಾಗತಃ || 29 


ಭ್ರಮಿಸಿ ಸೂರ್ಯನ ಕಡೆಗೆ ನೆಗೆದನು! (22-23). ಬಾಲಾರ್ಕನಿಗೆ 
ಅಭಿಮುಖನಾಗಿ ಬಾಲಾರ್ಕನಂತಿದ್ದ ಬಾಲಕನು ಬಾಲಾರ್ಕನನ್ನು 
ಹಿಡಿಯುವುದಕ್ಕಾಗಿ ಗಗನಮಧ್ಯದಲ್ಲಿ ಹಾರಿಹೋದನು! ಶಿಶುವಾದ 
ಹನುಮಂತನು ಈ ಪ್ರಕಾರದಲ್ಲಿ ಹೋಗುತ್ತಿರಲು ದೇವದಾನವಯಕ್ಷರಿಗೆ 
ಬಹಳ ಅಚ್ಚರಿಯಾಯಿತು (24-25) “ಎಲಾ! ವಾಯುವಿಗೂ 
ವೈನತೇಯನಿಗೂ ಕೂಡ ಇಷ್ಟು ವೇಗವಿಲ್ಲ ಮನಸ್ಸಿಗೂ ಇಲ್ಲ ಈ 
ವಾಯುಪುತ್ರನು ಅಷ್ಟು ವೇಗದಿಂದ ಗಗನತಳದಲ್ಲಿ ಸಾಗುತ್ತಿರುವನಲ್ಲ | 
(26). ಈ ಮಗುವಿಗೆ ಶಿಶುತನದಲ್ಲಿಯೇ ಇಷ್ಟುಗತಿವಿಕ್ರಮವಿರುವುದಾದರೆ, 
ತಾರುಣ್ಯದ ಬಲವು ಬಂದಾಗ ಎಂತಹ ವೇಗಶಾಲಿಯಾದಾನು!'' 
ಎಂದುಕೊಂಡರು (27). ಸೂರ್ಯನ ಉಷ್ಣತೆಯಿಂದ ಮಗನು ಸುಟ್ಟು 
ಹೋದಾನೆಂದು ಅಂಜಿ ವಾಯುದೇವನು ಮಂಜಿನಂತೆ ತಣ್ಣಗಾಗಿ ಬೀಸುತ್ತ 
ಮಗನನ್ನು ರಕ್ಷಿಸುತ್ತ ಅವನ ಹಿಂದೆಯೇ ಹೋದನು (28). ಎಷ್ಟೋ 
ಸಾವಿರಾರು ಯೋಜನಗಳನ್ನು ಅತಿಕ್ರಮಿಸಿ ಬಾಲಕನು ತಂದೆಯ 


284 ಉತ್ತರಕಾಂಡ 
ಶಿಶುರೇಷ ತ್ವದೋಷಜ್ಞ ಇತಿ ಮತ್ವಾ ದಿನೇಶ್ವರಃ 


ಕಾರ್ಯಂ ಚಾತ್ರ ಸಮಾಯತ್ತಮಿತ್ಯೇವಂ ನ ದದಾಹ ಸಃ ॥ 30 
ಯಮೇವ ದಿವಸಂ ಹ್ಯೇಷ ಗ್ರಹೀತುಂ ಭಾಸ್ಕರಂ ಪ್ಲುತಃ । 

ತಮೇವ ದಿವಸಂ ರಾಹುರ್ಜಿಫೃಕ್ಷತಿ ದಿವಾಕರಮ್‌ ॥ 31 
ಅನೇನ ಸ ಪರಾಮೃಷ್ಟೋ ರಾಮ ಸೂರ್ಯರಥೋಪರಿ । 
ಅಪಕ್ರಾಂತಸ್ತತಸ್ಪಸ್ತೋ ರಾಹುಶ್ಚಂದ್ರಾರ್ಕಮರ್ದನಃ ॥ 32 
ಸ ಇಂದ್ರಭವನಂ ಗತ್ವಾ ಸರೋಷಃ ಸಿಂಹಿಕಾಸುತಃ । 
ಅಬ್ರವೀದ್‌ಭ್ರುಕುಟಿಂ ಕೃತ್ವಾ ದೇವಂ ದೇವಗಣೈೆವಣ್ಯತಮ್‌ ॥ 33 
ಬುಭುಕ್ಷಾಪನಯಂ ದತ್ತ್ವಾ ಚಂದ್ರಾರ್ಕ್‌ಾ ಮಮ ವಾಸವ । 

ಕಿಮಿದಂ ತತ್ತ್ವಯಾ ದತ್ತಮನ್ಯಸ್ಯ ಬಲವೃತ್ರಹನ್‌ ॥ 34 


ಅದ್ಯಾಹಂ ಪರ್ವಕಾಲೇ ತು ಜಿಫೃಕ್ಷುಃ ಸೂರ್ಯಮಾಗತಃ । 
ಅಥಾನ್ಯೋ ರಾಹುರಾಸಾದ್ಯ ಜಗ್ರಾಹ ಸಹಸಾ ರವಿಮ್‌ ॥ 35 


ಬಲದಿಂದಲೂ ಬಾಲ್ಯ ಚಾಪಲದಿಂದಲೂ ಸೂರ್ಯನ ಬಳಗೆ ಹೋದನು: 
“ಇವನು ಮಗು, ತಿಳಿವಳಿಕೆ ಇಲ್ಲ ಇವನಿಂದ ಮುಂದೆ ಆಗಬೇಕಾದ 
ಕಾರ್ಯವೂ ಇದೆ'' ಎಂದು ಆಲೋಚಿಸಿ ಸೂರ್ಯದೇವನು ಈತನನ್ನು 
ಸುಡಲಿಲ್ಲ (29-30). ಯಾವ ದಿನ ಹನುಮಂತನು ಭಾಸ್ಕರನನ್ನು 
ಹಿಡಿಯುವುದಕ್ಕಾಗಿ ನೆಗೆದನೋ ಆ ದಿನವೇ ರಾಹುವು ಭಾಸ್ವರನನ್ನು 
ಹಿಡಿಯಲು ಉದ್ದೇಶಿಸಿದ್ದನು. ಶ್ರೀರಾಮ, ಹನುಮಂತನು ತುಡಕಲಾಗಿ 
ಸೂರ್ಯನ ರಥದಮೇಲೆ ಬಂದಿದ್ದ ರಾಹುವು ಹೆದರಿ ಓಡಿಹೋದನು! 
(31-32). ಸಿಂಹಿಕಾಸುತನಾದ ರಾಹುವು ರೋಷದಿಂದ ಇಂದ್ರಲೋಕಕ್ಕೆ 
ಹೋಗಿ ದೇವಗಣಪರಿವೃತನಾದ ಇಂದ್ರನನ್ನುನೋಡಿ ಹುಬ್ಬುಗಂಟಿಕ್ಕಿ "ಎಲೈ 
ದೇವೇಂದ, ನನ್ನ ಹಸಿವನ್ನು ನೀಗಿಕೊಳ್ಳುವುದಕ್ಕಾಗಿ ಸೂರ್ಯಚಂದ್ರರನ್ನು 
ನನಗೆ ಒಪ್ಪಿಸಿದ್ದೀಯೆ. ಈಗ ಅವರನ್ನು ಬೇರೊಬ್ಬನಿಗೆ ಕೊಟ್ಟಿರುವುದೇಕೆ? 
(33-34). ಈ ದಿನ ಪರ್ವಕಾಲದಲ್ಲಿ ಸೂರ್ಯನನ್ನು ಹಿಡಿಯಬೇಕೆಂದು 
ನಾನು ಬಂದೆನು. ಆಗ ಇನ್ನೊಬ್ಬ ರಾಹುವು ಬಂದು ಭಾಸ್ಕರನನ್ನು 


ಹನೂಮದುತ್ತತ್ತಿಃ 285 
ಸ ರಾಹೋರ್ವಚನಂ ಶ್ರುತ್ವಾ ವಾಸವಃ ಸಂಭ್ರಮಾನ್ವಿತಃ 


ಉತ್ಪಪಾತಾಸನಂ ಹಿತ್ವಾ ಚೋದ್ವಹನ್‌ ಕಾಂಚನೀಂ ಸ್ರಜಮ್‌ ॥ 36 
ತತಃ ಕೈಲಾಸಕೂಟಾಭಂ ಚತುರ್ದಂತಂ ಮದಸ್ರವಮ್‌ । 
ಶೃಂಗಾರಧಾರಿಣಂ ಪ್ರಾಂಶುಂ ಸ್ವರ್ಣಘಂಟಾಟ್ಬಹಾಸಿನಮ್‌ ॥ 37 
ಇಂದ್ರಃ ಕರೀಂದ್ರಮಾರುಹ್ಯ ರಾಹುಂ ಕೃತ್ವಾ ಪುರಃಸರಮ್‌ । 
ಪ್ರಾಯಾದ್ಯತ್ರಾಭವತ್‌ ಸೂರ್ಯಃ ಸಹಾನೇನ ಹನೂಮತಾ 1 38 
ಅಥಾತಿರಭಸೇನಾಗಾದ್ರಾಹುರುತ್ಪುಜ್ಯ ವಾಸನಮ್‌ । 

ಅನೇನ ಚ ಸ ವೈ ದೃಷ್ಟಃ ಪ್ರಧಾವನ್‌ ಶೈಲಕೂಟವತ್‌ ॥ 39 
ತತಃ ಸೂರ್ಯಂ ಸಮುತ್ಸೃಜ್ಯ ರಾಹುಂ ಫಲಮವೇಕ್ಷ್ಯ ಚ | 

ಉತ್ಸಪಾತ ಪುನರ್ವ್ಕೋಮ ಗ್ರಹೀತುಂ ಸಿಂಹಿಕಾಸುತಮ್‌ ॥ 40 
ಉತ್ಸೃಜ್ಕಾರ್ಕಮಿಮಂ ರಾಮ ಪ್ರಧಾವಂತಂ ಪವಂಗಮಮ್‌ । 
ಅವೇಕ್ಷ್ಯೈವಂ ಪರಾವೃತ್ಯ ಮುಖಶೇಷಃ ಪರಾಜ್ಮುಖಃ ॥ 41 


ಹಿಡಿದುಬಿಟ್ಟನು!'' ಎಂದನು (35). 


ರಾಹುವಿನ ಮಾತನ್ನು ಕೇಳಿದೊಡನೆ ಸುವರ್ಣಹಾರವನ್ನು ಧರಿಸಿದ್ದ 
ಇಂದ್ರನು ಸಂಭ್ರಾಂತನಾಗಿ ಧಿಗ್ಗನೆ ಪೀಠದಿಂದೆದ್ದು ಐರಾವತವನ್ನೇರಿ 
ರಾಹುವನ್ನು ಮುಂದೆಮಾಡಿಕೊಂಡು, ಈ ಹನುಮಂತನ ಸಮೀಪದಲ್ಲಿದ್ದ 
ಸೂರ್ಯನ ಬಳಿಗೆ ಧಾವಿಸಿದನು (36-38). ರಾಹುವು ಇಂದ್ರನನ್ನು ಹಿಂದೆ 
ಬಿಟ್ಟುತ್ವರೆಯಿಂದ ಬಂದನು. ಓಡಿಬರುವ ಪರ್ವತಶಿಖರವೋ ಎಂಬಂತಿದ್ದ 
ರಾಹುವನ್ನುನೋಡಿ ಅವನೇ ಹಣ್ಣೆಂದು ಭ್ರಮಿಸಿ ಹನುಮಂತನು ಸೂರ್ಯನ್ನು 
ತ್ಯಜಿಸಿ ರಾಹುವಿನ ಕಡೆಗೆ ಹಾರಿದನು! (39-40). ತನ್ನೆಡೆಗೆ ಧಾವಿಸಿ ಬರುತ್ತಿದ್ದ 
ಹನುಮಂತನ್ನುಕಂಡು, ಮುಖಮಾತ್ರವೇ ಶರೀರನಾಗಿದ್ದಸೈಂಹಿಕೇಯನು 
ಹಿಂದಕ್ಕೆ ನೋಡುತ್ತ ಇಂದ್ರನಿಗೆ ಶರಣಾಗಿ "“ಇಂದ್ರ! ಇಂದ್ರ!'' ಎಂದು 
ಕೂಗಿಕೊಂಡನು! (41-42). ರಾಹುವನ್ನುನೋಡುವುದಕ್ಕೆ ಮೊದಲೇ ಅವನ 
ಗೋಳಿನ ಧ್ವನಿ ಇಂದ್ರನಿಗೆ ಕೇಳಿಸಿತು! ಅವನು ""ಹೆದರಬೇಡ! ಅವನನ್ನು 
ಧ್ವಂಸಮಾಡುವೆನು'' ಎಂದನು. ಅಷ್ಟರಲ್ಲಿ ಈ ಮಾರುತಪುತ್ರನು ಇಂದ್ರನ 


286 ಉತ್ತರಕಾಂಡ 
ಇಂದ್ರಮಾಶಂಸಮಾನಸ್ತು ತ್ರಾತಾರಂ ಸಿಂಹಿಕಾಸುತಃ । 


ಇಂದ್ರ ಇಂದ್ರೇತಿ ಸಂತ್ರಾಸಾನ್ನುಹುರ್ಮುಹುರಭಾಷತ ॥ 42 
ರಾಹೋರ್ವಿಕ್ರೋಶಮಾನಸ್ಕ ಪ್ರಾಗೇವಾಲಕ್ಷಿತಂ ಸ್ವರಮ್‌ | 
ಶ್ರುತ್ವೇಂದ್ರೋವಾಚ ಮಾ ಭೈಷೀರಹಮೇನಂ ನಿಷೂದಯೇ ॥ 43 
ಐರಾವತಂ ತತೋ ದೃಷ್ಟ್ವಾ ಮಹತ್ತದಿದಮಿತ್ಯಪಿ | 

ಫಲಂ ಮತ್ವಾ ಹಸ್ತಿರಾಜಮಭಿದುದ್ರಾವ ಮಾರುತಿಃ ॥ 44 
ತಥಾಸ್ಯ ಧಾವತೋ ರೂಪಮೈರಾವತಜಿಫೃಕ್ಷಯಾ । 
ಮುಹೂರ್ತಮಭವದೊ ೀರಮಿಂದ್ರಾಗ್ಗೇರಿವ ಭಾಸ್ವರಮ್‌ ॥ 45 
ಏವಮಾಧಾವಮಾನಂ ತು ನಾತಿಕ್ರುದ್ಧಃ ಶಚೀಪತಿಃ । 
ಹಸ್ತಾಂತಾದತಿಮುಕ್ತೇನ ಕುಲಿಶೇನಾಭ್ಯತಾಡಯತ್‌ ॥ 46 


ತತೋ ಗಿರೌ ಪಪಾತೈಷ ಇಂದ್ರವಜ್ರಾಭಿತಾಡಿತಃ | 
ಪತಮಾನಸ್ಯ ಚೈತಸ್ಯ ವಾಮೋ ಹನುರಭಜ್ಯತ ॥ 47 


ಐರಾವತವನ್ನು ಕಂಡು ಅದೊಂದು ದೊಡ್ಡ ಹೆಣ್ಣೆಂದು ಬಗೆದು ಅದರತ್ತ 
ನೆಗೆದನು! (43-44). ಹಾಗೆ ಐರಾವತನ್ನು ಹಿಡಿಯಲು ಹಾರಿ ಬಂದ 
ಹನುಮಂತನ ರೂಪವು ಇಂದ್ರಾಗ್ನಿಗಳ ರೂಪದಂತೆ ಪ್ರಜ್ವಲಿಸುತ್ತ, ಒಂದು 
ಕ್ಷಣಕಾಲ ಘೋರವಾಗಿ ಕಂಗೊಳಿಸಿತು (45). ದೇವೇಂದ್ರನು ಅಷ್ಟೇನೂ 
ಕ್ರುದ್ಧನಾಗದೆ ತನ್ನ ಕೈಯಲ್ಲಿದ್ದ ವಜ್ರಾಯುಧದಿಂದ ಹನುಮಂತನನ್ನು 
ಬಡಿದನು. ಕುಲಿಶಾಯುಧದಿಂದ ಅಭಿಹತನಾದ ಮಾರುತಿಯು ಒಂದು 
ಬೆಟ್ಟದಮೇಲೆ ಬಿದ್ದನು. ಅವನ ಎಡ ದವಡೆಯು ಭಗ್ಗವಾಯಿತು (46-47). 
ವಜ್ರಾಯುಧದ ಹೊಡೆತದಿಂದ ಕಂಗೆಟ್ಟ ಬಾಲಕನು ಕೆಳಗೆ ಬೀಳಲಾಗಿ 
ವಾಯುದೇವನಿಗೆ ಇಂದ್ರನಮೇಲೆ ಕೋಪ ಉಂಟಾಯಿತು. ಆ ಸ್ವಾಮಿಯು 
ತನ್ನ ಸಂಚಾರವನ್ನು ನಿಲ್ಲಿಸಿ ತನ್ನ ಪುತ್ರನಾದ ಶಿಶುವನೆತ್ತಿಕೊಂಡು ಒಂದು 
ಗುಹೆಯನ್ನು ಪ್ರವೇಶಿಸಿಬಿಟ್ಟನು! ಇದರಿಂದ ಜಗತ್ತಿನ ಪ್ರಜೆಗಳಿಗೆ ಬಹಳ 
ಹಿಂಸೆಯಾಯಿತು (48-49). ಸಕಲ ಪ್ರಾಣಿಗಳ ಮಲ ಮೂತ್ರಗಳು 
ಕಟ್ಟಿಕೊಂಡವು. ಇಂದ್ರನು ಮಳೆಯನ್ನು ನಿಲ್ಲಿಸಿದರೆ ಜನರಿಗೆ ಹೇಗೆ 


ಹನೂಮದುತ್ತತ್ತಿಃ 287 
ತಸ್ಸಿಂಸ್ತು ಪತಿತೇ ಬಾಲೇ ವಜ್ರತಾಡನವಿಹ್ವಲೇ | 


ಚುಕ್ರೋಧೇಂದ್ರಾಯ ಪವನಃ ಪ್ರಜಾನಾಮಹಿತಾಯ ಸಃ ॥ 48 
ಪ್ರಚಾರಂ ಸ ತು ಸಂಗೃಹ್ಯ ಪ್ರಜಾಸ್ವಂತರ್ಗತಃ ಪ್ರಭುಃ | 

ಗುಹಾಂ ಪ್ರವಿಷ್ಠ ಸ್ವಸುತಂ ಶಿಶುಮಾದಾಯ ಮಾರುತಃ ॥ 49 
ಎಣ್ಮೂತ್ರಾಶಯಮಾವೃತ್ಯ ಪ್ರಜಾನಾಂ ಪರಮಾರ್ತಿಕ್ಸತ್‌ । 

ರುರೋಧ ಸರ್ವಭೂತಾನಿ ಯಥಾ ವರ್ಷಾಣಿ ವಾಸವಃ ॥ 50 
ವಾಯುಪ್ರಕೋಪಾದ್‌ಭೂತಾನಿ ನಿರುಚ್ಛಾ ಸಾನ ಸರ್ವತಃ । 
ಸಂಧಿಭಿರ್ಭಿದ್ಯಮಾನೈಶ್ಚ ಕಾಷ್ಠಭೂತಾನಿ ಜಜ್ಞಿರೇ ॥ 51 
ನಿಃಸ್ವಾಧ್ಯಾಯವಷಟ್‌ಕಾರಂ ನಿಷ್ಕಿಯಂ ಧರ್ಮವರ್ಜಿತಮ್‌ । 
ವಾಯುಪ್ರಕೋಪಾತ್‌ ತ್ರೈಲೋಕ್ಯಂ ನಿರಯಸ್ಮಮಿವಾಭವತ್‌ || 52 
ತತಃ ಪ್ರಜಾಃ ಸಗಂಧರ್ವಾಃ ಸದೇವಾಸುರಮಾನುಷಾಃ | 

ಪ್ರಜಾಪತಿಂ ಸಮಾಧಾವನ್‌ ದುಃಖಿತಾಶ್ಚ ಸುಖೇಚ್ಛೆಯಾ || 53 


ತೊಂದರೆಯಾಗುವುದೋ ಹಾಗೆ ವಾಯುದೇವನು ಸಂಚಾರವನ್ನು 
ನಿಲ್ಲಿಸಿದ್ದರಂದ ಜನರಿಗೆ ಬಹಳ ಪೀಡೆಯಾಯಿತು (50). ವಾಯುವಿನ 
ಕೋಪದಿಂದ ಉಸಿರಾಟ ನಿಂತಿತು. ಸಂದುಗಳು ಬಿಗಿದುಕೊಂಡವು. ಜನರು 
ಕಟ್ಟಿಗೆಗಳಂತಾದರು. ವೇದಾಧ್ಯಯನ ವಷಟ್ವಾರಗಳು ಸ್ತಬ್ಧವಾದವು. ಜಗತ್ತು 
ನಿಸ್ಕಿಯವಾಗಿ ಧರ್ಮಕಾರ್ಯವು ನಡೆಯಲಿಲ್ಲ ವಾಯುದೇವನ 
ಕೋಪದಿಂದ ಮೂರುಲೋಕವೂ ನರಕದಲ್ಲಿ ಮುಳುಗಿದಂತೆ ತೋರಿತು! 
(51-52). ಆಗ ದೇವಾಸುರಗಂಧರ್ವಮಾನುಷರು ದುಃಖಾಕ್ರಾಂತರಾಗಿ 
ಪರಿಹಾರದ ಬಯಕೆಯಿಂದ ಬ್ರಹ್ಮದೇವನ ಬಳಿಗೆ ಧಾವಿಸಿದರು. ಅವರ 
ಹೊಟ್ಟೆ ಊದಿಕೊಂಡದ್ದರಿಂದ ಮಹೋದರರೋಗಿಗಳಂತೆ ಕಾಣುತ್ತಿದ್ದರು! 
ಅವರು ಬ್ರಹ್ಮನಿಗೆ ಕೈಮುಗಿದು ""ಹೇ ಭಗವನ್‌-ಪ್ರಜಾನಾಥ, (ಅಂಡಜ, 
ಸ್ವೇದಜ, ಜರಾಯುಜ, ಉದ್ದಿಜ್ಜಗಳಂಬ) ನಾಲ್ಕೂ ಬಗೆಯ ಜೀವಿಗಳನ್ನು 
ನೀನು ಸೃಜಿಸಿದ್ದೀಯೆ (53-54). ನಮ್ಮ ಆಯುಸಿಗೆ ವಾಯುವೇ 
ಒಡೆಯನೆಂದು ಗೊತ್ತುಪಡಿಸಿದ್ದೀಯೆ. ನಮಗೆ ಪ್ರಾಣೇಶ್ವರನಾದ 


288 ಉತ್ತರಕಾಂಡ 


ಊಚುಃ ಪ್ರಾಂಜಲಯೋ ದೇವಾ ಮಹೋದರನಿಭೋದರಾಃ । 
ತ್ವಯಾ ನು ಭಗವನ್‌ ಸೃಷ್ಟಾ; ಪ್ರಜಾನಾಥ ಚತುರ್ವಿಧಾಃ ॥ 54 


ತ್ವಯಾ ದತ್ತೋ5 ಯಮಸ್ಮಾಕಮಾಯುಷಃ ಪವನಃ ಪತಿಃ | 
ಸೋಃ*ಸ್ಮಾನ್‌ ಪ್ರಾಣೇಶ್ವರೋ ಭೂತ್ವಾ ಕಸ್ಮಾದೇಷೋ:ದ್ಯ ಸತ್ತಮ ॥ 55 


ರುರೋಧ ದುಃಖಂ ಜನಯನ್ನಂತಃಪುರ ಇವ ಸ್ತಿಯಃ | 
ತಸ್ಮಾತ್ತ್ವಾಂ ಶರಣಂ ಪ್ರಾಪ್ತಾ ವಾಯುನೋಪಹತಾ ವಯಮ್‌ ॥। 56 


ವಾಯುಸಂರೋಧಜಂ ದುಃಖಮಿದಂ ನೋ ನುದ ದುಃಖಹನ್‌ । 


ಏತತಮ್‌ ಪ್ರಜಾನಾಂ ಶ್ರುತ್ವಾ ತು ಪ್ರಜಾನಾಥಃ ಪ್ರಜಾಪತಿಃ 1 57 
ಕಾರಣಾದಿತಿ ಚೋಕ್ತ್ವ್ವಾಸೌ ಪ್ರಜಾಃ ಪುನರಭಾಷತ । 

ಯಸ್ಮಿಂಶ್ಚಕಾರಣೇ ವಾಯುಶ್ಚಕ್ರೋಧ ಚ ರುರೋಥ ಚ ॥ 58 
ಪ್ರಜಾಃ ಶೃಣುಧ್ವಂ ತತ್‌ ಸರ್ವಂ ಶ್ರೋತವ್ಯಂ ಚಾತ್ಮನಃ ಕ್ಷಮಮ್‌ । 
ಪುತ್ರಸ್ತಸ್ಯಾಮರೇಶಾನ ಇಂದ್ರೇಣಾದ್ಯ ನಿಪಾತಿತಃ ॥ 59 


ವಾಯುದೇವನು, ಅಂತಃಪುರದಲ್ಲಿ ಸ್ತ್ರೀಯರನ್ನು ನಿರೋಧಿಸುವಂತೆ, 
ನಮ್ಮೆಲ್ಲರನ್ನೂ ಬಂಧಿಸಿ ತಡೆಹಿಡಿದಿರುವನು. ಇದೇಕೆ? ನಾವು ವಾಯುವಿನಿಂದ 
ಪೀಡಿತರಾಗಿ ನಿನಗೆ ಶರಣಾಗಿದ್ದೇವೆ (55-56). ಆತನ ಉಪದ್ರವಕ್ಕೆ ಸಿಕ್ಕಿದ 
ನಮ್ಮಕಷ್ಟವನ್ನುಪರಿಹರಿಸು' ಎಂದು ಪ್ರಾರ್ಥಿಸಿದರು. ಅವರ ನುಡಿಯನ್ನು 
ಕೇಳಿ ಪ್ರಜಾನಾಥನಾದ ಬ್ರಹ್ಮನು ""ಕಾರಣವಿದೆ. ಆ ಕಾರಣದಿಂದ ವಾಯುವು 
ಕುಪಿತನಾಗಿ ನಿಮ್ಮನ್ನು ನಿರೋಧಿಸಿದ್ದಾನೆ (57-58). ಎಲೈ ಪ್ರಜೆಗಳ, ಕೇಳಿರಿ. 
ಕ್ಷಮಿಸಬೇಕಾದ ಆ ಕಾರಣವನ್ನುನೀವು ಕೇಳಬೇಕು. ದೇವೇಂದ್ರನು ರಾಹುವಿನ 
ಮಾತನ್ನು ಕೇಳಿ ವಾಯುವಿನ ಪುತ್ರನನ್ನು ಹೊಡೆದುರುಳಿಸಿದ್ದಾನೆ. ಆದ್ದರಿಂದ 
ವಾಯುವಿಗೆ ಕೋಪ ಬಂದಿದೆ. ಸ್ವಯಂ ದೇಹರಹಿತನಾದ ವಾಯುವು 
ಜನರನ್ನು ಪಾಲಿಸುತ್ತ ಅವರ ಶರೀರಗಳಲ್ಲಿ ಸಂಚರಿಸುತ್ತಾನೆ (59-60). 
ವಾಯುಸಂಚಾರವಿಲ್ಲದಿದ್ದರೆ ಶರೀರವು ಕಟ್ಟಿಗೆಗೆ ಸಮವಾಗುತ್ತದೆ! ವಾಯುವೇ 
ಪ್ರಾಣ, ವಾಯುವಿನಿಂದಲೇ ಸುಖ, ಈ ಜಗತ್ತೆಲ್ಲವೂ ವಾಯುವೇ (61). 
ಆತನು ಪರಿತ್ಯಜಿಸಿದರೆ ಜಗತ್ತಿಗೆ ಸುಖವೆಂಬುದೇ ಇಲ್ಲ ಜಗತ್ತಿಗೆ 


ಹನೂಮದುತ್ತತ್ತಿಃ 289 


ರಾಹೋರ್ವಚನಮಾಸ್ಮಾಯ ತತಃ ಸ ಕುಪಿತೋನಿಲಃ | 
ಅಶರೀರಃ ಶರೀರೇಷು ವಾಯುಶ್ಚರತಿ ಪಾಲಯನ್‌ ॥ 60 


ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿಃ | 
ವಾಯುಃ ಪ್ರಾಣಃ ಸುಖಂ ವಾಯುರ್ವಾಯುಃ ಸರ್ವಮಿದಂ ಜಗತ್‌॥ 


ವಾಯುನಾ ಸಂಪರಿತ್ಯಕ್ತಂ ನ ಸುಖಂ ವಿಂದತೇ ಜಗತ್‌ | 


ಅದ್ಯೈವ ಚ ಪರಿತ್ಯಕ್ತಂ ವಾಯುನಾ ಜಗದಾಯುಷಾ ॥ 62 
ಅದ್ಯೆ ಅವ ತೇ ನಿರುಚಾ ಸಃ ಕಾಷ್ಠಕುಡ್ಯೋಪಮಾಃ ಸ್ಥಿತಾಃ | 
ತದ್ಯಾಮಸ್ತತ್ರ ಯತ್ರಾಸ್ತೇ ಮಾರುತೋ ರುಕ್‌ಪ್ರದೋ ಹಿ ನಃ॥॥ 63 


ಮಾ ವಿನಾಶಂ ಗಮಿಷ್ಯಾಮ ಅಪ್ರಸಾದ್ಯಾದಿತೇಃ ಸುತಾಃ | 


ತತಃ ಪ್ರಜಾಭಿಃ ಸಹಿತಃ ಪ್ರಜಾಪತಿಃ 

ಸದೇವಗಂಧರ್ವಭುಜಂಗಗುಹ್ಯಕ್ಕೆಃ 
ಜಗಾಮ ತತ್ರಾಸ್ಯತಿ ಯತ್ರ ಮಾರುತಃ 

ಸುತಂ ಸುರೇಂದ್ರಾಭಿಹತಂ ಪ್ರಗೃಹ್ಯ ಸಃ ॥ 64 
ಪರಿತ್ಯಜಿಸಿದನು. ಈ ದಿನವೇ ಎಲ್ಲರೂ ಕಟ್ಟಿಗೆಗೂ, ಗೋಡೆಗೂ ಸಮವಾದರು! 
ಆದ್ದರಿಂದ ನಮಗೆ ಉಪದ್ರವವನ್ನೊಡ್ಡಿದ ವಾಯುವಿದ್ದಲ್ಲಿಗೆ ಹೋಗೋಣ. 
ಎಲ್ಫೆ ಅದಿತಿಪುತ್ರರೆ, ಆತನನ್ನು ಸಂತೈಸೋಣ. ಹಾಗೆ ಮಾಡದೆ 
ನಾಶವಾಗುವುದು ಬೇಡ'' ಎಂದನು (62-63). ಅನಂತರ ಬ್ರಹ್ಮದೇವನು 
ದೇವ, ಗಂಧರ್ವ, ಭುಜಂಗ, ಗುಹ್ಯಕಾದಿ ಪ್ರಜೆಗಳೊಡನೆ ಹೊರಟು, 
ಮಾರುತನು ದೇವೇಂದ್ರಾಭಿಹತನಾದ ಪುತ್ರನನ್ನೆತ್ತಿಕೊಂಡು ಕುಳಿತಿದ್ದ ಸ್ಥಳಕ್ಕೆ 
ಬಂದನು (64). ಅಲ್ಲಿ ವಾಯುವಿನ ತೊಡೆಯಮೇಲೆ 
ಸೂರ್ಯಾಗ್ದಿಗಳಂತೆಯೂ ಅಪರಂಜಿಯಂತೆಯೂ ತೊಳಗುತ್ತಿದ್ದ ಮಗುವನ್ನು 
ಕಂಡು ಚತುರ್ಮುಖನಿಗೂ ದೇವಾದಿಗಳಿಗೂ ಮರುಕ ಉಂಟಾಯಿತು (65). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಮೂವತ್ತೈದನೆಯ ಸರ್ಗ 


ತತೋತರ್ಕವೈಶ್ವಾನರಕಾಂಚನಪ್ರಭಂ 
ಸುತಂ ತದೋತ್ತಂಗಗತಂ ಸದಾಗತೇಃ | 

ಚತುರ್ಮುಖೋ ವೀಕ್ಷ್ಯ ಕೃಪಾಮಥಾಕರೋತ್‌ 
ಸದೇವಗಂಧರ್ವಸಯಕ್ಷರಾಕ್ಷಸ್ಫಃ ॥ 65 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚತ್ರಿಂಶಃ ಸರ್ಗಃ 
ಷಟ್‌ತ್ರಿಂಶಃ ಸರ್ಗಃ 
ಹನೂಮದ್ವರಪ್ರಾಪ್ಪಾದಿ 


ತತಃ ಪಿತಾಮಹಂ ದೃಷ್ಟ್ವಾ ವಾಯುಃ ಪುತ್ರವಧಾರ್ದಿತಃ | 
ಶಿಶುಕಂ ತಂ ಸಮಾದಾಯ ಉತ್ತಸ್ಥ್‌ ಧಾತುರಗ್ರತಃ ॥ 1 


ಚಲತ್ಕುಂಡಲಮೌಲಿಸ್ರಕ್ತಪನೀಯವಿಭೂಷಣಃ । 
ಪಾದಯೋರ್ನ್ಯಪತದ್ದಾ ಸಿ ಯುಸ್ಸಿರುಪಸ್ಮಾಯ ವೇಧಸೇ ॥ 2 


ಸರ್ಗ 36 


ಇಂದ್ರಾದಿಗಳು ಹನುಮಂತನಿಗೆ ವರವನ್ನು ಕೊಡುವುದು ಶ್ರೀರಾಮನನ್ನು 
ಬೀಳ್ಗೊಂಡು ಅಗಸಾ ದಿಮುನಿಗಳ ಪ್ರಯಾಣ. 


ಅಗಸ್ತಮುನಿಗಳು ಹೇಳಿದರು: ಶ್ರೀರಾಮ, ಪುತ್ರವಧೆಯಿಂದ ಖನ್ನನಾದ 
ಮಾರುತನು ಬ್ರಹ್ಮನ್ನು ಕಂಡೊಡನೆ ಮಗುವನ್ನೆಶ್ತಿಕೊಂಡು ಎದ್ದು ನಿಂತನು. 
ಕರ್ಣಕುಂಡಲಗಳೂ ಶಿರೆಣೀಮಾಲೆಯೂ ಸುವರ್ಣಾಬರಣಗಳೂ 
ಚಲಿಸುತ್ತಿರಲು, ವಾಯುದೇವನು ಬ್ರಹ್ಮನನ್ನು ಸ್ತುತಿಸಿ ಅವನ ಪಾದಗಳಿಗೆ 
ಮೂರುಸಲ ಸಾಷ್ಟಾಂಗಪ್ರಣಾಮ ಮಾಡಿದನು (1-2). ವೇದಜ್ಞನಾದ 
ಬ್ರಹ್ಮನು ಲಂಬಾಭರಣಶೋಭಿಯಾದ ಹಸ್ತವನ್ನು ನೀಡಿ ವಾಯುವನ್ನೆಬ್ಬಿಸಿ 
ಮಗುವನ್ನು ಕೈಯಿಂದ ಸವರಿದನು. ಕಮಲಜನು ಲೀಲೆಯಿಂದ 
ಮುಟ್ಟಿದೊಡನೆ, ನೀರಿನಿಂದ ಸಿಕ್ತವಾದ ಸಸ್ಯದಂತೆ ಆಮಗುಮತ್ತೆ ಜೀವವನ್ನು 
ಪಡೆಯಿತು (3-4) ಮಗನಿಗೆ ಪ್ರಾಣ ಬಂದುದನ್ನು ನೋಡಿ ಜಗತ್ತಾಣನಾದ 
ವಾಯುವು ಮೊದಲಿನಂತೆ ಎಲ್ಲರ ದೇಹಗಳಲ್ಲಿಯೂ ಸಂಚರಿಸತೊಡಗಿದನು. 


ಹನೂಮದ್ವರಪ್ರಾಪ್ನಾದಿ 291 
ತಂ ತು ವೇದವಿದಾತೇನ ಲಂಬಾಭರಣಶೋಬಭಿನಾ । 


ವಾಯುಮುತ್ಕಾಪ್ಯ ಹಸ್ತೇನ ಶಿಶುಂ ತಂ ಪರಿಮೃಷ್ಠವಾನ್‌ ॥ 3 
ಸ್ಪೃಷ್ಟಮಾತ್ರಸ್ತತಃ ಸೋ5*ಥ ಸಲೀಲಂ ಪದ್ದಯೋನಿನಾ । 

ಜಲಸಿಕ್ತ್ಷಂ ಯಥಾ ಸಸ್ಯಂ ಪುನರ್ಜೀವಿತಮಾಪ್ರವಾನ್‌ ॥ 4 
ಪ್ರಾಣವಂತಮಿಮಂ ದೃಷ್ಟ್ವಾ ಪ್ರಾಣೋ ಗಂಧವಹೋ ಮುದಾ | 
ಚಚಾರ ಸರ್ವಭೂತೇಷು ಸನ್ನಿರುದ್ಧಂ ಯಥಾ ಪುರಾ ॥ 5 
ಮರುದ್ರೋಧಾದ್ವಿನಿಮುಕ್ತಾಸ್ತಾಃ ಪ್ರಜಾ ಮುದಿತಾಭವನ್‌ | 
ಶೀತವಾತವಿನಿರ್ಮುಕ್ತಾಃ ಪದ್ಮಿನ್ಯ ಇವ ಸಾಂಬುಜಾಃ ॥ 6 
ತತಸ್ತಿಯುಗ್ಗಸ್ತಿ ಕಕುತ್‌ ತ್ರಿಧಾಮಾ ತ್ರಿದಶಾರ್ಚತಃ । 

ಉವಾಚ ದೇವತಾ ಬ್ರಹ್ಮಾ ಮಾರುತಪ್ರಿಯಕಾಮ್ಯಾಯಾ ॥ 7 
ಭೋ ಮಹೇಂದ್ರೇಶವರುಣಪ್ರಜೇಶ್ವರಧನೇಶ್ವರಾ | 

ಜಾನತಾಮಪಿ ವಃ ಸರ್ವಂ ವಕ್ಷ್ಯಾಮಿ ಶ್ರೂಯತಾಂ ಹಿತಮ್‌ ॥ 8 


ವಾಯುರೋಧದಿಂದ ಬಿಡುಗಡೆ ಹೊಂದಿದ ಪ್ರಜೆಗಳು ಸೆಂತುಷರಾದರು. 
ಶೀತವಾತದ ಬಾಧೆಯಿಂದ ಬಿಡುಗಡೆ ಹೊಂದಿ ಅರಳಿದ ತಾವರೆ ಹೂಗಳುಳ್ಳ 
ತಾವರೆ ಬಳ್ಳಿಗಳಂತಾದರು (5-6). ಅನಂತರ ತ್ರಿಯುಗ್ಧನೂ* 
ತ್ರಿಮೂರ್ತಿಗಳಲ್ಲಿಮುಖ್ಯನೂ ತ್ರಿಲೋಕವಾಸಿಯೂ, ತ್ರಿದಶಪೂಜಿತನೂ, ಆದ 
ಬ್ರಹ್ಮನು ಮಾರುತನಿಗೆ ಸಂತೋಷವನ್ನುಂಟುಮಾಡಬೇಕೆಂದು ದೇವತೆಗಳನ್ನು 
ಕುರಿತು "ಎಲ್ಫೆ ಮಹೇಂದ್ರ ಈಶಾನ, ಯಮ, ವರುಣರೆ, ನಿಮಗೆ ಸಕಲವೂ 
ತಿಳಿದಿದ್ದರೂ ಲೋಕಹಿತಕರವಾದ ಒಂದು ಮಾತನ್ನು ಹೇಳುವೆನು, ಕೇಳಿರಿ. 
ನಿಮ್ಮಮಹತ್ವರವಾದ ಒಂದು ಕಾರ್ಯವು ಈ ಮಗುವಿನಿಂದ ಆಗಬೇಕಾಗಿದೆ. 


 ತ್ರಿಯುಗ್ಗ- ಮೂರು ಜೊತೆಗಳನ್ನು ಎಂದರೆ ಆರು ಗುಣಗಳನ್ನು 
ಪಡೆದವನು ಷಡ್ಫುಣೈಶ್ಚರ್ಯಸಂಪನ್ನ ಭಗವಂತ ಎಂದರ್ಥ. 
ಐಶ್ವ್ಚರ್ಯಸ್ಯ ಸಮಗಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ । 
ಜ್ಞಾನವೆರಾಗ್ನಯೋಶೆೈೆವ ಷಣಾಂ ಭಗ ಇತೀರಣಾ ॥ 
ಇ ಲ ಶೆ ಜು ಣ 


729) ಉತ್ತರಕಾಂಡ 


ಅನೇನ ಶಿಶುನಾ ಕಾರ್ಯಂ ಕರ್ತವ್ಯಂ ವೋ ಭವಿಷ್ಯತಿ | 
ತದ್ದದಧ್ವಂ ವರಾನ್‌ ಸರ್ವೇ ಮಾರುತಸ್ಕಾಸ್ಯ ತುಷ್ಟಯೇ || 9 


ತತಃ ಸಹಸ್ಪನಯನಃ ಪ್ರೀತಿಯುಕ್ತಃ ಶುಭಾನನಃ | 
ಕುಶೇಶಯಮಯೀಂ ಮಾಲಾಮುತ್ತಿಪ್ಯೇದಂ ವಚೋ ಇಬ್ರವೀತ್‌ ॥10 


ಮತ್ಕರೋತ್ಪೃಷ್ಟವಜ್ರೇಣ ಹನುರಸ್ಯ ಯಥಾ ಹತಃ । 


ನಾಮ್ನಾ ವೈ ಕಪಿಶಾರ್ದೂಲೋ ಭವಿತಾ ಹನುಮಾನಿತಿ ॥ 11 
ಅಹಮಸ್ಕ ಪ್ರದಾಸ್ಯಾಮಿ ಪರಮಂ ವರಮದ್ದುತಮ್‌ । 

ಇತಃ ಪ್ರಭೃತಿ ವಜ್ರಸ್ಕ ಮಮಾವಧ್ಯೋ ಭವಿಷ್ಯತಿ ॥ 12 
ಮಾರ್ತಂಡಸ್ವ್ವಬ್ರವೀತ್ರತ್ರ ಭಗವಾಂಸ್ತಿಮಿರಾಪಹಃ | 

ತೇಜಸೋತಸ್ಯ ಮದೀಯಸ್ಕ ದದಾಮಿ ಶತಿಕಾಂ ಕಲಾಮ್‌ ॥ 13 


ಯದಾ ತು ಶಾಸ್ತ್ರಾಣ್ಯಧ್ಯೇತುಂ ಶಕ್ತಿರಸ್ಯ ಭವಿಷ್ಯತಿ | 
ತದಾಸ್ಯ ಶಾಸ್ತ್ರಂ ದಾಸ್ಯಾಮಿ ಯೇನ ವಾಗ್ಮೀ ಭವಿಷ್ಯತಿ ॥ 14 


ಸಂತೋಷವಾಗಲಿ'' ಎಂದು ನುಡಿದನು (7-9). ಆಗ ದೇವೇಂದ್ರನು 
(ಸುವರ್ಣಮಯವಾದ) ಪದ್ಧಮಾಲೆಯನ್ನೆತ್ತಿಕೊಟ್ಟು ""ನಾನು ಕೈಯಿಂದ 
ಬೀಸಿದ ವಜ್ರಾಯುಧದಿಂದ ಶಿಶುವಿನ ಹನು (ದವಡೆ) ಭಗವಾಯಿತು. 
ಆದ್ದರಿಂದ ಈತನು ಹನುಮಂತನೆಂಬ ಹೆಸರಿನಿಂದ ವಿಖ್ಯಾತನಾದ 
ಕಪಿಶಾರ್ದೂಲನಾಗಲಿ! (10-11). ಇವನಿಗೆ ಅದ್ಭುತವಾದ ಒಂದು ವರವನ್ನು 
ಕೊಡುವೆನು. ಏನೆಂದರೆ, ಇನ್ನು ಮುಂದೆ ನನ್ನ ವಜ್ರಾಯುಧದಿಂದ ಇವನು 
ಅವಧ್ಯನಾಗುವನು'' ಎಂದನು (12). ಧ್ವಾಂತವಿಧ್ವಂಸಕನಾದ ಭಗವಾನ್‌ 
ಸೂರ್ಯದೇವನು “ನನ್ನ ತೇಜಸಿನಲ್ಲಿ ನೂರನೆಯ ಒಂದಂಶವನ್ನು ಈ 
ಶಿಶುವಿಗೆ ಧಾರೆಯೆರೆಯುವೆನು. ಇವನಿಗೆ ಶಾಸ್ತ್ರಾಧ್ಯಯನ ಮಾಡುವ 
ಸಾಮರ್ಥ್ಯ ಬಂದಾಗ ವ್ಯಾಕರಣಶಾಸ್ತ್ರವನ್ನು ಉಪದೇಶಿಸುವೆನು. ಅದರಿಂದ 


ಈ 


ಇವನು ವಾಗ್ದಿಯಾಗುವನು (13-14). ಶಾಸ್ಪಾರ್ಥಜ್ಞಾನದಲ್ಲಿ 


ಹನೂಮದ್ವರಪ್ರಾಪ್ನಾದಧಿ 293 
ನ ಚಾಸ್ಯ ಭವಿತಾ ಕಶ್ಚಿತ್‌ ಸದೃಶಃ ಶಾಸ್ತದರ್ಶನೇ | 


ವರುಣಶ್ಚ ವರಂ ಪ್ರಾದಾನ್ನಾಸ್ಯ ಮೃತ್ಯುರ್ಭವಿಷ್ಯತಿ ॥ 15 
ವರ್ಷಾಯುತಿಶತೇನಾಪಿ ಮತ್ಪಾಶಾದುದಕಾದಪಿ | 

ಯವೋ ದಂಡಾದವಧ್ಯತ್ವಮರೋಗಿತ್ವಂ ಚ ನಿತ್ಯಶಃ || 16 
ವರಂ ದದಾಮಿ ಸಂತುಷ್ಟ ಅವಿಷಾದಂ ಚ ಸಂಯುಗೇ | 

ಗದೇಯಂ ಮಾಮಿಕಾ ಚೈನಂ ಸಂಯುಗೇ ನ ವಧಿಷ್ಯತಿ ॥ 17 


ಇತ್ಯೇವಂ ಧನದಃ ಪ್ರಾಹ ತದಾ ಹ್ಯೇಕಾಕ್ಷಿಪಿಂಗಲಃ | 
ಮತ್ತೋ ಮದಾಯುಧಾನಾಂ ಚ ನ ವಧ್ಯೋ5ಯಂ ಭವಿಷ್ಯತಿ ॥ 18 


ಇತ್ಯೇವಂ ಶಂಕರೇಣಾಪಿ ದತ್ತೋಸ್ಯ ಪರಮೋ ವರಃ । 
ಸರ್ವೇಷಾಂ ಬ್ರಹ್ಮದಂಡಾನಾಮವಧ್ಯೋs ಯಂ ಭವಿಷ್ಯತಿ ॥ 19 


ಧೀರ್ಫಾಯುಶ್ಚ ಮಹಾತ್ಮಾ ಚ ಇತಿ ಬ್ರಹ್ಮಾಬ್ರವೀದ್ವಚಃ । 
ಎಶ್ವಕರ್ಮಾ ಚ ದೃಷ್ಟೈ ನಂ ಬಾಲಸೂರ್ಯೋಪಮಂ ಶಿಶುಮ್‌ ॥ 20 


ನಾರಾರ್ಪಾರ್ಪ್ಸಾನಷಾಾರರ್ಟ್ಸಾನಾತಾಾ್‌ 
ವರುಣನು "“ಎಷ್ಟು ಸಾವಿರ ವರ್ಷಗಳು ಕಳೆದರೂ ನನ್ನ ಪಾಶದಿಂದಾಗಲಿ 
ಜಲದಿಂದಾಗಲಿ ಈತನಿಗೆ ಮರಣವು ಸಂಭವಿಸದಿರಲಿ'' ಎಂದು 
ವರವನ್ನಿತ್ತನು. ಯಮನು ತನ್ನದಂಡಾಯುಧದಿಂದ ಹನುಮಂತನಿಗೆ ಸಾವು 
ಸಂಭವಿಸದಿರಲೆಂದೂ ಅವನು ಸದಾ ಆರೋಗ್ಯಶಾಲಿಯಾಗಿರಲೆಂದೂ 
ವರವನ್ನು ಕೊಟ್ಟನು (15-16). ಕುಬೇರನು ""ಈತನಿಗೆ ಯುದ್ಧದಲ್ಲಿ 
ಪರಾಜಯವಾಗದಿರಲಿ. ನನ್ನ ಗದೆ ಇವನನ್ನು ವಧಿಸದಿರಲಿ'' ಎಂದನು. 
""ನನ್ನಿಂದಾಗಲಿ ನನ್ನ ಆಯುಧಗಳಿಂದಾಗಲಿ ಹನುಮಂತನಿಗೆ ಮೃತ್ಯು 
ಸಂಭವಿಸದಿರಲಿ'' ಎಂದು ಶಂಕರನು ಹೇಳಿದನು (17588) "ಬ್ರಹ್ಮಾಸ್ತ್ರ ವೇ 
ಮೊದಲಾದ ಆಯುಧಗಳಿಗೆ ಹನುಮಂತನು ಅವಧ್ಯನಾಗುವನು. ಅಲ್ಲದೆ 
ದೀರ್ಫಾಯುವೂ ಮಹಾತ್ಮನೂ (ಜ್ಞಾನಿಯೂ) ಆಗುವನು'' ಎಂದು ಬ್ರಹ್ಮನು 
ಹೇಳಿದನು (19). ಬಾಲಸೂರ್ಯನಂತಿದ್ದ ಆ ಶಿಶುವನ್ನು ನೋಡಿ 


204 ಉತ್ತರಕಾಂಡ 
ಶಿಲ್ಪಿನಾಂ ಪ್ರವರಃ ಪ್ರಾದಾದ್ವರಮಸ್ಕ ಮಹಾಮತಿಃ | 


ಮತ್ಯತಾನಿ ಚ ಶಸ್ತ್ರಾಣಿ ಯಾನಿ ದಿವ್ಯಾನಿ ಸಂಯುಗೇ ॥ 21 
ತೈರವಧ್ಯತ್ವಮಾಪನ್ಶಿ ಒರಜೀವೀ ಭವಿಷ್ಯತಿ | 

ತತಃ ಸುರಾಣಾಂ ತು ವರೈದನೃಷ್ಠಾ ಸ ಹ್ಯೇನಮಲಂಕೃತಮ್‌ || 22 
ಚತುರ್ಮುಖಸ್ತುಷ್ಠಮನಾ ವಾಯುಮಾಹ ಜಗದ್ಗುರುಃ | 
ಅಮಿತ್ರಾಣಾಂ ಭಯಕರೋ ಮಿತ್ರಾಣಾಮಭಯಂಕರಃ ॥ 23 
ಅಜೇಯೋ ಭವಿತಾ ಪುತ್ರಸ್ತವ ಮಾರುತ ಮಾರುತಿಃ । 

ಕಾಮರೂಪಃ ಕಾಮಚಾರೀ ಕಾಮಗಃ ಪ್ಲವತಾಂ ವರಃ ॥ 24 
ಭವತ್ಯವ್ಯಾಹತಗತಿಃ ಕೀರ್ತಿಮಾಂಶ್ಚ ಭವಿಷ್ಯತಿ | 
ರಾವಣೋತಾದನಾರ್ಥಾನಿ ರಾಮಪ್ರಿಯಕರಾಣಿ ಚ ॥ 25 
ರೋಮಹರ್ಷಕರಾಣ್ಯೇಷ ಕರ್ತಾ ಕರ್ಮಾಣಿ ಸಂಯುಗೇ । 
ಏವಮುಕ್ತಾ ಸ ತಮಾಮಂತ್ರ ೆ ಮಾರುತಂ ತ್ವಮರೈಃ ಸಹ ॥ 26 


ಸ್ರಾರ್ಕಾರ್ಪ್ಸಾರ್ಪಾರ್ನಾರ್ಣಾರರರಾಷತ 
ದಿವ್ಯಶಸ್ಪಗಳಿರುವುವೋ ಆ ಎಲ್ಲ ಶಸ್ತ್ರಗಳಿಗೂ ಈ ಶಿಶು ಅವಧ್ಯನಾಗಿ 
ಚಿರಂಜೀವಿಯಾಗಿ ಬಾಳಲಿ'' ಎಂದು ವರವನ್ನಿತ್ತನು (20-22) ಹೀಗೆ 
ದೇವತೆಗಳು ವರಗಳನ್ನೀಯಲು ಜಗದ್ಗುರುವಾದ ಬ್ರಹ್ಮನು ಸಂತುಷ್ಟನಾಗಿ 
ವಾಯುದೇವನನ್ನುಕುರಿತು ""ಎಲೈ ಮಾರುತನೆ, ನಿನ್ನ ಪುತ್ರನು ವೈರಿಗಳಿಗೆ 
ಭಯಂಕರನೂ ಮಿತ್ರರಿಗೆ ಅಭಯಪ್ರದಾತನೂ ಆಗುವನು (23). ಇವನು 
ಕಾಮರೂಪನೂ ಕಾಮಚಾರಿಯೂ ಕಪಿಶ್ರೇಷ್ಠನೂ ಆಗುವನು. ಈತನ 
ಸಂಚಾರಕ್ಕೆ ತಡೆಯೇ ಇರುವುದಿಲ್ಲ ನಿನ್ನ ಪುತ್ರನ ಕೀರ್ತಿ ಎಲ್ಲೆಲ್ಲಿಯೂ 
ಹರಡುವುದು. ಮುಂದೆ ರಾವಣನ ಸಂಹಾರಕ್ಕೆ ಉಪಯುಕ್ತವೂ ಶ್ರೀರಾಮನಿಗೆ 
ಪ್ರಿಯವೂ ಆದ ವಿವಿಧ ಕಾರ್ಯಗಳನ್ನೆಸಗುವನು (24-25). ರಣರಂಗದಲ್ಲಿ 
ರೋಮಾಂಚಕರವಾದ ಸಾಹಸಕೃತ್ಯಗಳನ್ನು ಮಾಡುವನು'' ಎಂದು ತಿಳಿಸಿ 
ದೇವತೆಗಳೊಡನೆ ಹೊರಟುಹೋದನು. ಇತ್ತಲಾಗಿ ವಾಯುವು ತನ್ನ 


ಹನೂಮದ್ವರಪ್ರಾಪ್ನಾದಿ 295 
ಯಥಾಗತಂ ಯಯುಃ ಸರ್ವೇ ಪಿತಾಮಹಪುರೋಗಮಾಃ | 


ಸೋಪಿ ಗಂಧವಹಃ ಪುತ್ರಂ ಪ್ರಗೃಹ್ಯ ಗೃಹಮಾನಯತ್‌ ॥ 27 
ಅಂಜನಾಯಾಸ್ತಮಾಚಖ್ಯೌ ವರದತ್ತಂ ವಿನಿರ್ಗತಃ | 

ಪ್ರಾಪ್ಯ ರಾಮ ವರಾನೇಷ ವರದಾನಬಲಾನ್ವಿತಃ ॥ 28 
ಬಲೇನಾತ್ಮನಿ ಸಂಸ್ಥೇನ ಸೋ5 ಪೂರ್ಯತ ಯಥಾರ್ಣವಃ । 

ತರಸಾ ಪೂರ್ಯಮಾಣೋ ಪಿ ತದಾ ವಾನರಪುಂಗವಃ ॥ 29 
ಅಶ್ರಮೇಷು ಮಹರ್ಷೀಣಾಮಪರಾಧ್ಯತಿ ನಿರ್ಭಯಃ | 
ಸ್ರುಗ್ಭಾಂಡಾನ್ಯಗ್ನಿಹೋತ್ರಂ ಚ ವಲ್ಕಲಾಜಿನಸಂಚಯಾನ್‌ ॥ 30 
ಭಗ್ನವಿಚ್ಛಿನ್ನವಿಧ್ವಸ್ತಾನ್‌ ಸಶಾಂತುನಾಂ ಕರೋತ್ಯಯಮ್‌ | 

ಏವಂವಿಧಾನಿ ಕರ್ಮಾಣಿ ಪ್ರಾವರ್ತತ ಮಹಾಬಲಃ ॥ 31 
ಸರ್ವೇಷಾಂ ಬ್ರಹ್ಮದಂಡಾನಾಮವಧ್ಯಃ ಶಂಭುನಾ ಕೃತಃ । 

ಜಾನಂತ ಯಷಯಸ್ತಂ ವೈ ಕ್ಷಮಂತೇ ತಸ್ಯ ಶಕ್ತಿತಃ ॥ 32 


ವರಗಳನ್ನು ಆಕೆಗೆ ತಿಳಿಸಿ ನಿರ್ಗಮಿಸಿದನು (26-28). ಶ್ರೀರಾಮ, ಹೀಗೆ 
ಹನುಮಂತನು ವರಗಳನ್ನು ಪಡೆದು ಸಮುದ್ರವು (ನದೀಜಲದಿಂದ) 
ಪೂರ್ಣವಾಗುವಂತೆ ಬಲದಿಂದ ಪೂರ್ಣನಾದನು. ಬಲಾಢ್ಯನಾದ ಈ 
ವಾನರಪುಂಗವನು ಮಹರ್ಷಿಗಳ ಆಶ್ರಮಗಿಳಗೆ ಹೋಗಿ ನಿರ್ಭೀತಿಯಿಂದ 
ತುಂಟತನದಲ್ಲಿ ತೊಡಗಿದನು! ಶಾಂತಸ್ಪಭಾವದವರಾದ ಮುನಿಗಳ 
ಯಜ್ಞೋಪಕರಣಗಳನ್ನು ಒಡೆದುಹಾಕುವನು! ಅಗ್ನಿಹೋತ್ರದ ಅಗ್ನಿಗಳನ್ನು 
ಕೆದಕುವನು! ನಾರುಬಟ್ಟೆ ಕೃಷ್ಣಾಜಿನಗಳನ್ನು ಹರಿದೆಸೆಯುವನು! (29-30). 
ಈ ಬಗೆಯ ಚೇಷ್ಟೆಗಳಲ್ಲಿ ತೊಡಗಿದನು. ಶಿವಂಕರನಾದ ಬ್ರಹ್ಮನು ಸಕಲ 
ಬ್ರಹ್ಮದಂಡಗಳಿಗೂ ಅವಧ್ಯನಾಗುವಂತೆ ಇವನಿಗೆ ವರವನ್ನು ಕೊಟ್ಟಿದ್ದನಷ್ಟೆ 
ಪಃ ವಿಷಯವನ್ನು ತಿಳಿದಿದ್ದಯಷಿಗಳು ಈತನ ಅಪಾರಶಕ್ಕಿಗೋಸ್ತರ ಎಲ್ಲವನ್ನೂ 
ಸಹಿಸಿಕೊಳ್ಳುತ್ತಿದ್ದರು (31-32). ಕೇಸರಿಯೂ ವಾಯುದೇವನೂ 


296 ಉತ್ತರಕಾಂಡ 
ಯಥಾ ಕೇಸರಿಣಾ ತ್ವೇಷ ವಾಯುನಾ ಸೋ50ಜನಾಸುತಃ | 


ಪ್ರತಿಷಿದ್ಧೋ5ಪಿ ಮರ್ಯಾದಾಂ ಲಂಘಯತ್ಯೇವ ವಾನರಃ ॥ 33 
ತತೋ ಮಹರ್ಷಯಃ ಕ್ರುದ್ಧಾ ಭೃಗ್ಗಂಗಿರಸವಂಶಜಾಃ | 

ಶೇಪುರೇನಂ ರಘುಶ್ರೇಷ್ಠ ನಾಶಿಕ್ರುದ್ಧಾತಿಮನ್ಯವಃ ॥ 34 
ಬಾಧಸೇ ಯತ್‌ ಸಮಾಶ್ರಿತ್ಯ ಬಲಮಸ್ಥಾನ್‌ ಪ್ಲವಂಗಮ | 
ತದ್ದೀರ್ವಕಾಲಂ ವೇತ್ತಾಸಿ ನಾಸ್ನಾಕಂ ಶಾಪಮೋಹಿತಃ ॥ 35 
ಯದಾ ತೇ ಸ್ಮಾರ್ಯತೇ ಕೀರ್ತಿಸ್ತದಾ ತೇ ವರ್ಧತೇ ಬಲಮ್‌ । 

ತತಃ ಸ ಹೃತತೇಜೌಜಾ ಮಹರ್ಷಿವಚನೌಜಸಾ ॥ 36 
ಏಷೋತಶ್ರಮಾಣಿ ತಾನ್ಯೇವ ಮೃದುಭಾವಂ ಗತೋಚರತ್‌ | 
ಅಥಕ್ಷ್ಷರಜಸೋ ನಾಮ ವಾಲಿಸುಗ್ರೀವಯೋಃ ಪಿತಾ ॥ 37 


ಸರ್ವವಾನರರಾಜಾಸೀತ್ರೇಜಸಾ ಭಾಸ್ಕರಪ್ರಭಃ | 
ಸಚ ರಾಜ್ಯಂ ಚಿರಂ ಕೃತ್ವಾ ವಾನರಾಣಾಂ ಹರೀಶ್ವರಃ || 38 


ಬೇಡವೆಂದರೂ ಕೇಳದೆ ಆಂಜನೇಯನು ಅವನೀತನಾಗಿ ಚೇಷೆಮಾಡುತ್ತಲೇ 
ಇದ್ದನು. ಭೃಗ್ವಂಗಿರಸವಂಶಜರಾದ ಮಹರ್ಷಿಗಳು "ಏನೋ ಬಾಲಕನ ಚೇಷ್ಟೆ 
ಎಂದು ಹೆಚ್ಚು ಸಿಟ್ಟಾಗದೆ ಸಹನೆಯಿಂದಲೇ ಇದ್ದರು ( 33-34). ಆದರೂ 
ಒಂದು ಸಲ ಕುಪಿತರಾಗಿ "ಎಲೋ ವಾನರ! ವರಬಲವಿದೆಯೆಂದು ಕೊಬ್ಬಿ 
ನಮ್ಮನ್ನು ಅತಿಯಾಗಿ ಪೀಡಿಸುತ್ತೀಯೆ! ನಿನ್ನ ಬಲವೆಷ್ಟೆಂಬುದೇ ನಿನಗೆ 
ಮರೆತುಹೋಗಲಿ! ದೀರುಕಾಲದವರೆಗೆ ನಿನ್ನ ಸಾಮರ್ಥ್ಯದ ಅರಿವೇ 
ನಿನಗಾಗದು' ಎಂದು ಶಪಿಸಿದರು (35). ಅನಂತರ "ಯಾರಾದರೂ ನಿನ್ನ 
ಬಲಕೀರ್ತಿಯನ್ನು ನೆನಪುಮಾಡಿಕೊಟ್ಟಾಗ ನಿನ ಬಲವು ವರ್ಧಿಸುವುದು' 
ಎಂದು ಹೇಳಿದರು. ಶ್ರೀರಾಮ, ಮಹರ್ಷಿಗಳ ವಾಗ್ವೀರ್ಯದಿಂದ 
ಹನುಮಂತನ ತೇಜಸ್ಸು ಓಜಸುಗಳು ಅಡಗಿದವು. ಇವನ ಸ್ವಭಾವ 
ಮೃದುವಾಯಿತು. ಶಾಂತನಾಗಿ ಆಶ್ರಮಗಳಲ್ಲಿ ತಿರುಗಾಡಿಕೊಂಡಿದ್ದನು. 
ಯಕ್ಷರಜಸ್ಥೆಂಬವನು ವಾಲಿಸುಗ್ರೀವರ ತಂದೆ (36-37). ಅವನು ಸಕಲ 


ಹನೂಮದ್ದರಪ್ರಾಪಾ ಧಿ 207 
ಸ ಚ ಯಕ್ಷರಜಾ ನಾಮ ಕಾಲಧರ್ಮೇಣ ಸಂಗತಃ । 


ತಸ್ಮಿನಸ್ತಮಿತೇ ಚಾಥ ಮಂತ್ರಿಭಿರ್ಮಂತ್ರಕೋವಿದೈಃ ॥ 39 
ಪಿತ್ರೇ ಪದೇ ಕೃತೋ ವಾಲೀ ಸುಗ್ರೀವೋ ವಾಲಿನಃ ಪದೇ | 
ಸುಗ್ರೀವೇಣ ಸಮಂ ತ್ವಸ್ಯ ಅದ್ವೈಧಂ ಛಿದ್ರವರ್ಜಿತಮ್‌ ॥ 40 
ಅಬಾಲ್ಯಂ ಸಖ್ಯಮಭವದನಿಲಸಾಗ್ನಿನಾ ಯಥಾ । 

ಏಷ ಶಾಪವಶಾದೇವ ನ ವೇದ ಬಲಮಾತ್ಮನ:ಃ ॥ 41 


ವಾಲಿಸುಗ್ರೀವಯೋವೆಗ್ಸಿರಂ ಯದಾ ರಾಮ ಸಮುತ್ನಿತಮ್‌ | 
ನ ಹ್ಯೇಷ ರಾಮ ಸುಗ್ರೀವೋ ಭ್ರಾಮ್ಯಮಾಣೋಪಿ ವಾಲಿನಾ ॥ 42 


ದೇವ ಜಾನಾತಿ ನಹ್ಯೇಷ ಬಲಮಾತನಿ ಮಾರುತಿಃ । 
ಯಷಿಶಾಪಾಹೃತಬಲಸ್ತದೈಷ ಕಪಿಸತ್ತಮಃ ॥ 43 


ಸಿಂಹಃ ಪಂಜರರುದ್ಧೋ ವಾ ಅಸ್ಥಿತಃ ಸಹಿತೋ ರಣೇ ॥ 
ಪರಾಕ್ರಮೋತ್ಸಾಹಮತಿಪ್ರತಾಪ 
ಸೌಶೀಲ್ಯಮಾಧುರ್ಯನಯಾನಯ್ಬೆಶ್ಚ । 

ರಾಜ್ಯಭಾರವನ್ನು ಮಾಡಿ ಕಾಲಧರ್ಮದಿಂದ ನಿಧನಹೊಂದಿದನು. ಅನಂತರ 
ಮಂತ್ರಿಗಳು ವಾಲಿಯನ್ನು ತಂದೆಯ ರಾಜಪದವಿಯಲ್ಲಿ ಸ್ಥಾಪಿಸಿ ವಾಲಿಯ 
ಯುವರಾಜಪದವಿಯನ್ನು ಸುಗ್ರೀವನಿಗೆ ಕೊಡಿಸಿದರು. ಸುಗ್ರೀವನಿಗೂ 
ಹನುಮಂತನಿಗೂ ಏಕಾಕಾರವೂ ನಿಷ್ಠಳಂಕವೂ ಆದ ಸ್ನೇಹವಿತ್ತು (38-40). 
ಬಾಲ್ಯದಿಂದಲೂ ಅಗ್ನಿವಾಯುಗಳಿಗಿರುವಂತೆ ಅವರ ಗೆಳೆತನ ಬೆಳೆದಿತ್ತು. 
ಹೀಗೆ ಶಾಪವಶದಿಂದಲೇ ಈ ಹನುಮಂತನಿಗೆ ತನ್ನ ಶಕ್ತಿ ಎಷ್ಟೆಂಬುದು 
ತಿಳಿದಿರಲಿಲ್ಲ ರಾಘವ, ವಾಲಿಸುಗ್ರೀವರಿಗೆ ವೈರವು ಬೆಳೆದಾಗ ಈ ಪರಿಸ್ಥಿತಿ 
ಇದ್ದಿತು. ವಾಲಿಯ ಪೀಡೆಯಿಂದ ಅಲೆದಾಡುವಾಗಲೂ ಸುಗ್ರೀವನಿಗೆ ಈ 
ವಾಯುಪುತ್ರನ ಬಲವೆಷೆಂಬುದು ತಿಳಿದಿರಲಿಲ್ಲ ಈತನಿಗೂ ತನ್ನ ಬಲವು 
ಗೊತ್ತಿರಲಿಲ್ಲ ವಾಲಿಸುಗ್ರೀವರಿಗೆ ಯುದ್ಧವು ನಡೆದಾಗ ಈ ವಾನರೋತ್ತಮನು 
ಯಪಿಶಾಪವಶದಿಂದ ಪಂಜರದಲ್ಲಿದ್ದ ಸಿಂಹವಾಗಿದ್ದನು! (41-43). 


298 ಉತ್ತರಕಾಂಡ 


ಗಾಂಭೀರ್ಯಚಾತಂರ್ಯಸುವೀರ್ಯಧ್ಯೈಯೆಣ್ಯ 
ರ್ಹನೂಮತಃ ಕೋತಭ್ಯಧಿಕೋಪಸ್ಪಿ ಲೋಕೇ ॥ 44 


ಅಸೌ ಪುನರ್ವಾ್ಯಕರಣಂ ಗ್ರಹೀಷ್ಯನ್‌ 

ಸೂರ್ಯೋನ್ಮುಖಃ ಪೃಷ್ಠಗಮಃ ಕಪೀಂದ್ರಃ । 
ಉದ್ಯದ್ಗಿರೇರಸ್ತಗಿರಿಂ ಜಗಾಮ 

ಗ್ರಂಥಂ ಮಹದ್ಧಾರಯನಪ್ರಮೇಯಃ || 45 


ಸಸೂತ್ರವೃತ ರ್ಥಪದಂ ಮಹಾರ್ಥಂ 
ಸಸಂಗ್ರಹಂ ಸಾಧ್ಯತಿ ವೈ ಕಪೀಂದ್ರಃ । 
ನ ಹ್ಯಸ್ಯ ಕಶ್ಚಿತ್‌ ಸದೃಶೋಸಸ್ತಿ ಶಾಸ್ತ್ರೇ 
ವೈಶಾರದೇ ಛಂದಗತೌ ತಥೈವ ॥ 46 
ಸರ್ವಾಸು ವಿದ್ಯಾಸು ತಪೋವಿಧಾನೇ 
ಪ್ರಸರ್ಧತೇ ಯೋ ಹಿ ಗುರುಂ ಸುರುಣಾಮ್‌ । 
ಸೋsಯಂ ನವವ್ಯಾಕರಣಾರ್ಥವೇತ್ತಾ 


ಬ್ರಹ್ಮಾ ಭವಿಷ್ಯತ್ಯಪಿ ತೇ ಪ್ರಸಾದಾತ್‌ ॥ 47 
ತುಂಟತನ (1), ಗಾಂಭೀರ್ಯ, ಚಾತುರ್ಯ, ವೀರ್ಯ, ಧೈರ್ಯಗಳಲ್ಲಿ 
ಹನುಮಂತನನ್ನುಮೀರಿಸತಕ್ಕವರು ಈ ಜಗತ್ತಿನಲ್ಲಿಲ್ಲ(44) ಈ ಕಪೀಂದ್ರನು 
ಸೂರ್ಯನಿಂದ ವ್ಯಾಕರಣಶಾಸ್ತ್ರವನ್ನು ಕಲಿತಿದ್ದಾನೆ. ಆ ಮಹಾಗ್ರಂಥವನ್ನು 
ಕಲಿಯುವುದಕ್ಕಾಗಿ ಊಹಾತೀತಮಹಿಮನಾದ ಈತನು (ಬೆಳಗಿನಿಂದ 
ಸಂಜೆಯವರೆಗೆ) ಉದಯಾಚಲದಿಂದ ಅಸ್ತಾಚಲದವರೆಗೂ 
ಸೂರ್ಯದೇವನೊಡನೆ ಸಂಚರಿಸುತ್ತಿದ್ದನು! (45). ಈ ಹನುಮಂತನು 
ಪಾಣಿನಿಯ ಅಷ್ಟಾಧ್ಯಾಯೀ ಸೂತ್ರ, ಅವುಗಳ ವೃತ್ತಿ, ವಾರ್ತಿಕ, 
ಮಹಾರ್ಥವುಳ್ಳ ಮಹಾಭಾಷ್ಯ, ವ್ಯಾಡಿಯ ಸಂಗ್ರಹಗ್ರಂಥ- ಇವೆಲ್ಲವನ್ನೂ 
ಅಭ್ಯಾಸಮಾಡಿದ್ದಾನೆ! ಶಾಸ್ತ್ರನೈಪುಣ್ಯದಲ್ಲಿಯೂ ವೇದಾರ್ಥಜ್ಞಾನ 


೫% ಮೂಲದಲ್ಲಿ ಛಂದಗತಿ ಎಂಬ ಶಬ್ದವಿದೆ. ಇದಕ್ಕೆ ವೇದಾರ್ಥಜ್ಞಾ i 
ಛಂದಶ್ಕಾಸ್ಥಜ್ಞಾನ, ಸ್ವೇಚ್ಛಾ ಗಮನ ಎಂದು ಎಬೂರು ಅರ್ಥ ಗಳನ್ನು ಹೇಳಬಹುಸನು. 


ಹನೂಮದ್ವರಪ್ರಾಪ್ತಾದಿ 299 


ಪ್ರವೀವಿವಿಕ್ಷೋರಿವ ಸಾಗರಸ್ಯ 
ಲೋಕಾನ್‌ ದಿಧಕ್ಷೋರಿವ ಪಾವಕಸ್ಯ । 
ಯುಗಕ್ಷಯೇ ಹ್ಯೇವ ಯಥಾಂತಕಸ್ಯ 
ಹನೂಮತಃ ಸ್ಥಾಸ್ಯತಿ ಕಃ ಪುರಸ್ತಾತ್‌ ॥ 48 
ಏಷೇವ ಚಾನ್ಯೇ ಚ ಮಹಾಕಪೀಂದ್ರಾಃ 
ಸುಗ್ರೀವಮೈಂದದ್ವಿವಿದಾಃ ಸನೀಲಾಃ । 
ಸತಾರತಾರೇಯನಲಾಃ ಸರಂಭಾ 


ಸ್ವತ್ಕಾರಣಾದ್ರಾಮ ಸುರೈರ್ಹಿ ಸೃಷ್ಟಾ ॥ 49 
ತದೇತತಮ್‌ ಕಥಿತಂ ಸರ್ವಂ ಯನ್ಮಾಂ ತ್ವಂ ಪರಿಪೃಚ್ಛಸಿ 
ಹನೂಮತೋ ಬಾಲಭಾವೇ ಕಮೆಣ್ಯತತ್‌ ಕಥಿತಂ ಮಯಾ ॥ 50 
ಶ್ರುತ್ವಾಗಸಸ್ತ್ಯ ಕಥಿತಂ ರಾಮಃ ಸೌಮಿತ್ರಿರೇವ ಚ । 
ವಿಸ್ಮಯಂ ಪರಮಂ ಜಗ್ಗುರ್ವಾನರಾ ರಾಕ್ಷಸ್ಯಃ ಸಹ ॥ 5] 
ಅಗಸ ಹ್ಹ ಬ್ರವೀದ್ರಾಮಂ ಸರ್ವಮೇತಚ್ಚುತಂ ತ್ವಯಾ 
ದೃಷ್ಟಃ ಸೌಭಾಷಿತಶ್ಚಾಸಿ ರಾಮ ಗಚ್ಛಾಮಹೇ ವಯಮ್‌ || 52 


ಸಕಲವಿದ್ಯೆಗಳಲ್ಲಿಯೂ ತಪಶ್ಚರ್ಯೆಯಲ್ಲಿಯೂ ಇವನು ದೇವಗುರುವಾದ 
ಬೃಹಸ್ಪತಿಯನ್ನುಸೆಣಸಬಲ್ಲನು. ಹನುಮಂತನು ನವವ್ಯಾಕರಣಗಳಲ್ಲಿ ಪಂಡಿತ. 
ರಾಘವ, ನಿನ್ನ ಅನುಗ್ರಹದಿಂದ ಈತನು ಮುಂದೆ ಬ್ರಹ್ಮನಾಗುವನು (47). 
ಪ್ರಳಯಕಾಲದಲ್ಲಿನುಗ್ಗಿಬರುವ ಸಮುದ್ರದಂತೆಯೂ ಸಕಲಲೋಕಗಳನ್ನೂ 
ಸುಡುವ ಅಗ್ನಿಯಂತೆಯೂ ಕಾಲಯಮನಂತೆಯೂ ಹನುಮಂತನೆದುರಿಗೆ 
ಯಾವನು ನಿಂತಾನು? (48). ಇವನನ್ನುನಿನ್ನಕಾರ್ಯಕ್ಕೋಸ್ಕರ ದೇವತೆಗಳು 
ಸೃಜಿಸಿದ್ದಾರೆ. ಶ್ರೀರಾಮ, ಇವನಂತೆಯೇ ಸುಗ್ರೀವ ಮೈಂದ ದ್ವಿವಿದರನ್ನೂ 
ನೀಲ ತಾರ ಅಂಗದ ನಳ ರಂಭ-ಮುಂತಾದ ಕಪೀಂದ್ರರನ್ನೂ ಅವರು 
ಸೃಜಿಸಿದ್ದಾರೆ (49). ನೀನು ಕೇಳಿದ್ದರಿಂದ, ರಾಘವ, ಹನುಮಂತನ ಬಾಲ್ಯದಲ್ಲಿ 
ನಡೆದ ಈ ವಿವರಗಳೆಲ್ಲವನ್ನೂ ಹೇಳಿದೆನು'' ಎಂದರು. ಅಗಸ್ಪಮುನಿಗಳ 
ನುಡಿಯನ್ನುಕೇಳಿ ಶ್ರೀರಾಮ ಲಕ್ಷ್ಮಣರೂ ವಾನರ ರಾಕ್ಷಸರೂ ವಿಸ್ಥಿತರಾದರು 
( ೨0-51 )- 


300 ಉತ್ತರಕಾಂಡ 
ಶ್ರುತ್ವೈತದ್ರಾಘವೋ ವಾಕ್ಯಮಗಸ್ಮಸ್ಕೋಗ್ರತೇಜಸಃ । 


೨ ದಲ 


ಪ್ರಾಂಜಲಿಃ ಪ್ರಣತಶ್ಚಾನಿ ಮಹರ್ಷಿಮಿದಮಬ್ರವೀತ್‌ ॥ 53 
ಆದ್ಯ ಮೇ ದೇವತಾ ಹೃಷ್ಟಾಃ ಪಿತರಃ ಪ್ರಪಿತಾಮಹಾಃ | 

ಯುಷ್ಮಾಕಂ ದರ್ಶನಾದೇವ ನಿತ್ಯಂ ತುಷ್ಟಾ! ಸಬಾಂಧವಾಃ ॥ 54 
ವಿಜ್ಞಾಪ್ಯಂ ತು ಮಮೈತದ್ದಿ ತದ್ವದಾಮ್ಯಾಗತಸ್ಪ ಹಃ | 

ತದ್ಧವದ್ಧಿರ್ಮಮ ಕೃತೇ ಕರ್ತವ್ಯಮನುಕಂಪಯಾ ॥ 55 
ಪೌರಜಾನಪದಾನ್‌ ಸ್ಮಾಪ್ಯ ಸ್ವಕಾರ್ಯೇಷ್ವಹಮಾಗತಃ | 

ಕ್ರತೂನೇವ ಕರಿಷ್ಯಾಮಿ "ಪ್ರಭಾವಾದ್ಧವತಾಂ ಸತಾಮ್‌ ॥ 56 
ಸದಸ್ಕಾ ಮಮ ಯಜ್ಞೇಷು ಭವಂತೋ ನಿತ್ಯಮೇವ ತತ್‌ । 

ಭವಿಷ್ಯಥ ಮಹಾವೀರ್ಯಾ ಮಮಾನುಗ್ರಹಕಾಂಕ್ಷಿಣಃ ॥ 57 


ಅಹಂ ಯುಷ್ಮಾನ್‌ ಸಮಾಶ್ರಿತ್ಯ ತಪೋನಿರ್ಧೂತಕಲ್ಯಷಾನ್‌ । 
ಅನುಗೃಹೀತಃ ಪಿತೃಭಿರ್ಭವಿಷ್ಯಾಮಿ ಸುನಿವಣ್ಯತಃ ॥ 58 


ಕಂಡು ಸಂಭಾಷಿಸಿದ್ದಾಯಿತು. ಇನ್ನು ತಾವು ನಿರ್ಗಮಿಸುತ್ತೇವೆ' ಎಂದರು 
(52). ಶ್ರೀರಾಮನು ಮಹಾತೇಜಸ್ವಿಗಳಾದ ಅಗಸ್ಪಮ ಮಹರ್ಷಿಗಳ 
ಮಾತನ್ನು ಕೇಳಿ ಅವರಿಗೆ ವಂದಿಸಿ ಕೃಮುಗಿದುಕೊಂಡು ""ಮಹಾತ್ನರೆ, ನಿಮ್ಮೆಲ್ಲರ 
ದರ್ಶನದಿಂದ ನನ್ನ ಆರಾಧ್ಯದೇವತೆಗಳೂ ಪಿತ್ಠಗಳೂ ಬಾಂಧವರೂ 
ಸಂತುಷರಾದರು (53-54). ತಮ್ಮಲ್ಲಿ ನನ್ನ ಒಂದು ಅರಿಕೆಯುಂಟು. ಅದನ್ನು 
ವಿಜ್ಞಾಪಿಸಿಕೊಳ್ಳಲು ಇಚ್ಛೆಯಾಗಿದೆ. ನನಗೋಸ್ಕರ ಕೃಪೆಯಿಟ್ಟು ಅದನ್ನು 
ನಡೆಸಿಕೊಡಬೇಕು (55). (ವನವಾಸವನ್ನು ಮುಗಿಸಿ) ಬಂದಿರುವ ನಾನು 
ಪೌರರನ್ನೂರಾಷ್ಟ್ರದ ಇತರ ಪ್ರಜೆಗಳನ್ನೂ ಅವರವರ ಕರ್ತವ್ಯದಲ್ಲಿರುವಂತೆ 
ವ್ಯವಸ್ಥೆ ಮಾಡಿ, ತಮ್ಮೆಲ್ಲರ ಅನ್‌ ಹದಿಂದ ಯಜ್ಞಗನಳ್ನು ನಡೆಸಲು 
ಉದ್ದೇಶಿಸಿದ್ದೇನೆ (56). ಆ ಸಮಯದಲ್ಲಿ "ನೀವೆಲ್ಲರೂ 
ಯಜ್ಞಸದಸ್ಯರಾಗಿರಬೇಕು. ತಪೋವೀರ್ಯಶಾಲಿಗಳಾದ ನೀವು ಸದಾ ನನ್ನನ್ನು 
ಅನುಗ್ರಹಿಸುತ್ತಿರಬೇಕು. ತಪಶ್ಚರಣೆಯಿಂದ ಶುದ್ಧಾತ್ಮರಾದ ನಿಮ್ಮನ್ನು 


ಹನೂಮದ್ದರಪ್ರಾಪ್ತಾಧಿ 301 
ತದಾಗಂತವ್ಯಮನಿಶಂ ಭವದಿರಿಹ ಸಂಗತ್ಯೆಃ | 


ಅಗಸ್ನಾದ್ಯಾಸ್ತು ತಚ್ಛುತ್ವಾ ಯೆಷಯಃ ಸಂಶಿತವ್ರತಾಃ ॥ 59 
ಏವಮಸ್ತ್ವಿತಿ ತಂ ಚೋಕ್ವ್ವಾ ಪ್ರಯಾತುಮುಪಚಕ್ರಮುಃ | 
ಏವಮುಕ್ತ್ವಾ ಗತಾಃ ಸರ್ವೇ ಯಷಯಸ್ತೇ ಯಥಾಗತಮ್‌ ॥ 60 
ರಾಘವಶ್ಚ ತಮೇವಾರ್ಥಂ ಚಿಂತಯಾಮಾಸ ಎಸ್ಡಿತಃ । 

ತತೋಪಸ್ತಂ ಭಾಸ್ಕರೇ ಯಾತೇ ವಿಸೃಜ್ಯ ನೃಪವಾನರಾನ್‌ ॥ 61 


ಸಂಧ್ಯಾಮುಪಾಸ್ಕ ವಿಧಿವತ್ತದಾ ನರವರೋತ್ತಮಃ | 
ಪ್ರವೃತ್ತಾಯಾಂ ರಜನ್ಯಾಂ ತು ಸೋsಂತಣ ಪುರಚರೋತಭವತ್‌ ॥ 62 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಟ್‌ತ್ರಿಂಶಃ ಸರ್ಗಃ 


ಆದ್ದರಿಂದ ನೀವೆಲ್ಲರೂ ಆ ಸಮಯದಲ್ಲಿದಯಮಾಡಿಸಬೇಕು'' ಎಂದನು. 
ಶ್ರೀರಾಮನ ಅರಿಕೆಯನ್ನು ಕೇಳಿ ಅಗಸ್ತಾಧಿ ಮುನಿಗಳು "ತಥಾಸ್ತು' ಎಂದು 
ನುಡಿದು ಅಲ್ಲಿಂದ ತೆರಳಿದರು (57-60). ಶ್ರೀರಾಮನು ಹನುಮಂತನ 
ಬಾಲ್ಯವೃತ್ತಾಂತವನ್ನೇ ವಸ್ಟಯದಿಂದ ಚಿಂತಿಸಿದನು. ಸೂರ್ಯನು 
ಅಸ್ತಂಗತನಾಗಲು, ಆ ಪುರುಷೋತ್ತಮನು ಸಾಮಂತ ರಾಜರನ್ನೂ 
ವಾನರರನ್ನೂ ಕಳಿಸಿ, ವಿಧಿವತ್ತಾಗಿ ಸಂಧ್ಯಾವಂದನೆಯನ್ನಾಚರಿಸಿ 
ಅಂತಃಪುರವನ್ನು ಪ್ರವೇಶಿಸಿದನು (61-62). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಮೂವತ್ತಾರನೆಯ ಸರ್ಗ 


ಸಪ್ಪತ್ರಿಂಶಃ ಸರ್ಗಃ 
ಪೌರೋಪಸ್ಥಾನಮ್‌ 


ಅಭಿಷಿಕ್ಷೇ ತು ಕಾಕುತ್ತೇ ಧರ್ಮೇಣ ವಿದಿತಾತ್ಮನಿ । 
ವ್ಯತೀತಾ ಯಾ ನಿಶಾ ಪೂರ್ವಾ ಪೌರಾಣಾಂ ಹರ್ಷವರ್ಧನೀ ॥ 


ತಸ್ಯಾಂ ರಜನ್ಯಾಂ ವ್ಯಷ್ಠಾಯಾಂ ಪ್ರಾತರ್ನಪತಿಬೋಧಕಾಃ | 
ವಂದಿನಃ ಸಮುಪಾತಿಷ್ಠನ್‌ ಸೌಮ್ಯಾ ನೃಪತಿವೇಶ್ಮನಿ ॥ 2 


ತೇ ರಕ್ತಕಂಠಿನಃ ಸರ್ವೇ ಕಿನ್ನರಾ ಇವ ಶಿಕ್ಷಿತಾಃ | 
ತುಷ್ಟುವುರ್ನಪತಿಂ ವೀರಂ ಯಥಾವತ್‌ ಸಂಪ್ರಹರ್ಷಿಣಃ ॥ 3 


ವೀರ ಸೌಮ್ಯ ಪ್ರಬುಧ್ಯಸ್ವ ಕೌಸಲ್ಯಾಪ್ರೀತಿವರ್ಧನ । 
ಜಗದ್ಧಿ ಸರ್ವಂ ಸ್ವಪಿತಿ ತ್ವಯಿ ಸುಪ್ತೇ ನರಾಧಿಪ ॥ 


ಸರ್ಗ 37 
ರಾಜಸಭೆ; ಪೌರರ ಉಪಸ್ಥಿತಿ 

ಮಹಾಪ್ರಾಜ್ಞನಾದ ಕಾಕುತ್ತಥನು ಪಟ್ಟಾನಿಷಿಕ್ತನಾಗಿರಲಾಗಿ, ಪ್ರಜೆಗಳಿಗೆ 
ಆನಂದದಾಯಕವಾಗಿ ಪರಿಣಮಿಸಿದ ಮೊದಲನೆಯ ರಾತ್ರಿ ಕಳೆಯಿತು. ರಾತ್ರಿ 
ಕಳೆದು ಬೆಳಗಾಗುತ್ತಿರಲು ರಾಜರನ್ನೆಚ್ಚರಿಸುವ ಸೌಮ್ಯರಾದ ವಂದಿಗಳು 
ಅರಮನೆಗೆ ಬಂದರು (1-2). ಸುಶಿಕ್ಷಿತರಾದ ಆ ವಂದಿಗಳು ಕಿನ್ನರರಂತೆ 
ಮಧುರಕಂಠದಿಂದ ವೀರನಾದ ಮಹಾರಾಜನ್ನು ಹರ್ಷಗೊಳಿಸುತ್ತ 
ಅನ್ವರ್ಥವಾಗಿ ಸ್ತುತಿಸಿದರು (3): "ಸೌಮ್ಯ-ಕೌಸಲ್ಯಾನಂದವರ್ಧನ, 
ನಿದ್ರೆಯಿಂದೆಚ್ಚರಗೊಳ್ಳು. ಹೇ ನರಾಧಿಪ, (ಈ ಬ್ರಾಹ್ಮ ಮುಹೂರ್ತದಲ್ಲಿ) 
ನೀನು ಮಲಗಿದ್ದರೆ ಜಗತ್ತೆಲ್ಲವೂ ಮಲಗಿರುತ್ತದೆ!* (4). 
ಈ ಸಮೆಯದಲ್ಲಿ ನೀನು ಧರ್ಮಾನುಷ್ಠಾನವನ್ನು ಮಾಡದಿದ್ದರೆ, 
"ಯಥಾ ರಾಜಾ ತಥಾ ಪ್ರಜಾ' ಎಂಬ ನ್ಯಾಯದಂತೆ ಜನರು 
ಧರ್ಮಬಾಹಿರರಾಗುತ್ತಾರೆ. ಎಂದು ಅಭಿಪ್ರಾಯ. 


ಪೌರೋಪಸ್ಥಾನಮ್‌ 303 


ವಿಕ್ರಮಸ್ತೇ ಯಥಾ ವಿಷ್ಣೋ ರೂಪಂ ಚೈವಾಶ್ವಿನೋರಿವ । 
ಬುದ್ಧ್ಯಾ ಬೃಹಸ್ಟತೇಸ್ತುಲ್ಯಃ ಪ್ರಜಾಪತಿಸಮೋ ಹ್ಯಸಿ ॥ 5 


ಕ್ಷಮಾ ತೇ ಪೃಥಿವೀತುಲ್ಯಾ ತೇಜಸಾ ಭಾಸ್ಕರೋಪಮಃ | 
ವೇಗಸ್ತೇ ವಾಯುನಾ ತುಲ್ಯೋ ಗಾಂಭೀರ್ಯಮುದಧೇರಿವ ॥ 6 


ಅಪ್ರಕಂಪ್ಯೋ ಯಥಾ ಸ್ನಾಣುಶ್ಚಂದ್ರೇ ಸೌಮ್ಯತ್ವಮೀದೃಶಮ್‌ । 


ಚ 


ನೇದೃಶಾಃ ಪಾರ್ಥಿವಾಃ ಪೂರ್ವಕ ಭವಿತಾರೋ ನರಾಧಿಪ ॥ 7 


ಯಥಾ ತ್ವಮತಿದುರ್ಧರ್ಷೊೋ ಧರ್ಮನಿತ್ಯಃ ಪ್ರಜಾಹಿತಃ । 
ನ ತ್ವಾಂ ಜಹಾತಿ ಕೀರ್ತಿಶ್ಚ ಲಕ್ಷ್ಮೀಶ್ಚ ಪುರುಷರ್ಷಭ ॥ 


ಶ್ರೀಶ್ಚ ಧರ್ಮಶ್ಚ ಕಾಕುತ್ಸತ್ವಯಿ ನಿತ್ಯಂ ಪ್ರತಿಷ್ಠಿತೌ 
ಏತಾಶ್ಚಾನ್ಯಾಶ್ಚ ಮಧುರಾ ವಂದಿಭಿಃ ಪರಿಕೀರ್ತಿತಾಃ ॥ 9 


ಸೂತಾಶ್ಚ ಸಂಸ್ತವೈರ್ದಿವ್ಯೈರ್ಬೋಧಯಂತಿ ಸ್ಮ ರಾಘವಮ್‌ । 
ಸ್ತುತಿಭಿಃ ಸ್ತೂಯಮಾನಾಭಿಃ ಪ್ರತ್ಯಬುಧ್ಯತ ರಾಘವಃ ॥ 10 


ರೂಪ. ಬುದ್ದಿಯಲ್ಲಿ ಬೃಹಸತಿಗೂ (ಪ್ರಜಾಪಾಲನದಲ್ಲಿ) ಬ್ರಹ್ಮನಿಗೂ 
ಸಮಾನನಾಗಿದ್ದೀಯೆ (5). ಮಹಾರಾಜ, ಭೂದೇವಿಯಂತೆ ಕ್ಷಮಾಶೀಲನೂ 
ಭಾಸ್ಕರನಂತೆ ತೇಜಸ್ವಿಯೂ ಆಗಿದ್ದೀಯೆ. ವೇಗದಲ್ಲಿ ವಾಯುಸದೃಶನೂ 
ಗಾಂಭೀರ್ಯದಲ್ಲಿ ಸಮುದ್ರಸದೃಶನೂ ಆದವನು ನೀನು (6) 
ಪರಮೇಶ್ವರನಂತೆ ಅಚಲಪರಾಕ್ರಮನು ನೀನು. ನಿನಗಿರುವ ಸೌಮ್ಯತೆ 
ಚಂದ್ರನಲ್ಲಿದೆ! ಮಹಾರಾಜ, ನಿನ್ನಂತಹ ಪೃಥಿವೀಪಾಲರು ಹಿಂದಿರಲಿಲ್ಪ 
ಮುಂದಿರುವುದಿಲ್ಲ (7) ನೀನು ದುರ್ಧರ್ಷನೂ, ಧರ್ಮನಿಷ್ಠನೂ, 
ಪ್ರಜಾಹಿತತತರನೂ ಆಗಿರುವುದರಿಂದ, ಹೇ ಪುರುಷೋತ್ತಮ, ಕೀರ್ತಿಯೂ 
ಲಕ್ಷ್ಮಿಯೂ ನಿನ್ನನ್ನೆಂದಿಗೂ ತ್ಯಜಿಸುವುದಿಲ್ಲ (8). ಕಾಕುತ್ವ್ಯ ಐಶ್ವರ್ಯವೂ 
ಧರ್ಮವೂ ನಿನ್ನಲ್ಲಿಸ್ಥಿರವಾಗಿ ನೆಲೆಸಿವೆ'' ಈ ಪ್ರಕಾರವಾಗಿ ವಂದಿಗಳು ವಿವಿಧ 
ಸ್ತುತಿಗಳನ್ನು ಮಧುರವಾಗಿ ಹೇಳಿದರು (9). ಹಾಗೆಯೇ ಹೊಗಳುಭಟರೂ 
ದಿವ್ಯಸ್ತುತಿಗಳಿಂದ ರಾಘವನನ್ನು ಹೊಗಳಿದರು. ಈ ಸ್ತುತಿಗಳ ಘೋಷದಿಂದ 


204 ಉತ್ತರಕಾಂಡ 
ಸ ತದ್ವಿಹಾಯ ಶಯನಂ ಪಾಂಡರಾಚ್ಚಾದನಾಸೃತಮ್‌ | 


ಉತ್ತಸ್ಥೌ ನಾಗಶಯನಾದ್ದರಿರ್ನಾರಾಯಣೋ ಯಥಾ ॥ 11 
ಸಮುತ್ನಿತಂ ಮಹಾತ್ಮಾನಂ ಪ್ರಹ್ವಾಃ ಪ್ರಾಂಜಲಯೋ ನರಾಃ । 

ಸಲಿಲಂ ಭಾಜನೈಃ ಶುಭೆ ೈರುಪತಸ್ಪು ಸಹಸ್ರಶಃ ॥ 12 
ಕೃತೋದಕಃ ಶುಚಿರ್ಭೂತ್ವಾ ಕಾಲೇ ಹುತಹುತಾಶನಃ । 

ದೇವಾಗಾರಂ ಜಗಾಮಾಶು ಪುಣ್ಯಮಿಕ್ಷ್ವಾಕುಸೇವಿತಮ್‌ ॥ 13 
ತತ್ರ ದೇವಾನ್‌ ಪಿತೃನ್‌ ವಿಪ್ರಾನರ್ಚಯಿತ್ವಾ ಯಥಾವಿಧಿ । 
ಬಾಹ್ಯಕಕ್ಷ್ಯಾಂತರಂ ರಾಮೋ ನಿರ್ಜಗಾಮ ಜನೈವಣ್ಯತಃ ॥ 14 
ಉಪತಸ್ಮುರ್ಮಹಾತ್ಮನೋ ಮಂತ್ರಿಣಃ ಸಪುರೋಹಿತಾಃ । 
ವಸಿಷ್ಠಪ್ರಮುಖಾಃ ಸರ್ವೇ ದೀಪ್ಯಮಾನಾ ಇವಾಗ್ನಯಃ ॥ 15 


ಕ್ಷತ್ತಿಯಾಶ್ಚ ಮಹಾತ್ಮಾನೋ ನಾನಾಜನಪದೇಶ್ವರಾಃ । 
ರಾಮಸ್ಕೋಪಾವಿಶನ್‌ ಪಾರ್ಶ್ವೇ ಶಕ್ರಸ್ಕೇವ ಯಥಾಮರಾಃ ॥ 16 


ಶ್ರೀರಾಮನಿಗೆ ಎಚ್ಚರವಾಯಿತು (10). ಆತನು ಬಿಳಿಯ ಹಾಸು ಹಾಸಿದ 
ಹಾಸಿಗೆಯಿಂದ, ಶ್ರೀಮನ್ನಾರಾಯಣನು ಸರ್ಪಶಯನದಿಂದೇಳುವಂತೆ 
ಎದ್ದನು. ಎದ್ದು ಬಂದ ಆ ಮಹಾತ್ಮನ ಬಳಿಗೆ ವಿನೀತರಾಗಿ ಕೈಮುಗಿದು 
ನಿಂತಿದ್ದ ಸೇವಕರು ಶುಭ್ರಪಾತ್ರೆಗಳಲ್ಲಿ ನೀರನ್ನು ತೆಗೆದುಕೊಂಡು ಬಂದರು 
(11-12). ಶ್ರೀರಾಮನು ನೀರಿಂದ ಮುಖಮಾರ್ಜನ ಸ್ನಾನಾದಿಗಳನ್ನು 
ಮಾಡಿ ಶುಚಿಯಾಗಿ ಅಗ್ನಿಕಾರ್ಯವನ್ನುನೆರವೇರಿಸಿ, ಇಕ್ಷ್ವಾಕುವಂಶಜರಿಂದ 
ಸೇವಿತವೂ, ಪವಿತ್ರವೂ, ಆದ ದೇವಾಲಯಕ್ಕೆ ನಡೆದನು (13). ಅಲ್ಲಿ 
ವಿಧವತ್ತಾಗಿ ದೇವತೆಗಳನ್ನೂ ಪಿತೃಗಳನ್ನೂ ಅರ್ಚಿಸಿ ಬ್ರಾಹ್ಮಣರನ್ನು ಸಂಮಾನಿಸಿ 
ಹೊರಗಡೆಯ ಸಂಭಾಂಗಣಕ್ಕೆ ಪರಿವಾರಸಮೇತನಾಗಿ ಆಗಮಿಸಿದನು (14). 
ಮಹಾತ್ಮರಾದ ಮಂತ್ರಿಗಳೂ, ಅಗ್ನಿಯಂತೆ ಬೆಳಗುತ್ತಿದ್ದ ವಸಿಷ್ಠಾದಿ 
ಪುರೋಹಿತರೂ, ನಾನಾಜನಪದಾಧ್ಯಕ್ಷರಾದ ಕ್ಷತ್ರಿಯರೂ ಬಂದು ಶ್ರೀರಾಮನ 
ಪಾರ್ಶ್ವದಲ್ಲಿ ದೇವೇಂದ್ರನ ಬಳಿ ದೇವತೆಗಳು ಕುಳಿತಂತೆ ಕುಳಿತರು 
(15-16). ಮೂರು ವೇದಗಳು ಯಜ್ಞವನ್ನು ಸೇವಿಸುವಂತೆ, 


ಪೌರೋಪಸ್ಥಾನಮ್‌ 305 
ಭರತೋ ಲಕ್ಷ್ಮಣಶ್ಚಾತ್ರ ಶತ್ರುಫ್ನಶ್ಚ ಮಹಾಯಶಾಃ । 


ಉಪಾಸಾಂಚಕ್ರಿರೇ ಹೃಷ್ಟಾ ವೇದಾಸ್ತಯ ಇವಾಧ್ವರಮ್‌ ॥ 17 
ಯಾತಾಃ ಪ್ರಾಂಜಲಯೋ ಭೂತ್ವಾ ಕಿಂಕರಾ ಮುದಿತಾನನಾಃ । 
ಮುದಿತಾ ನಾಮ ಪಾರ್ಶ್ವಸ್ಥಾ ಬಹವಃ ಸಮುಪಾವಿಶನ್‌ ॥ 18 
ವಾನರಾಶ್ಚ ಮಹಾವೀರ್ಯಾ ವಿಂಶತಿಃ ಕಾಮರೂಪಿಣಃ | 
ಸುಗ್ರೀವಪ್ರಮುಖಾ ರಾಮಮುಪಾಸಂತೇ ಮಹೌಜಸಃ ॥ 19 
ವಿಭೀಷಣಶ್ವ ರಕ್ಷೋಭಿಶ್ಚತುರ್ಭಿಃ ಪರಿವಾರಿತಃ । 

ಉಪಾಸತೇ ಮಹಾತ್ಮಾನಂ ಧನೇಶಮಿವ ಗುಹ್ಯಕಾಃ ॥ 20 
ತಥಾ ನಿಗಮವೃದ್ಧಾಶ್ಚ ಕುಲೀನಾ ಯೇ ಚ ಮಾನವಾಃ | 

ಶಿರಸಾ ವಂದ್ಯ ರಾಜಾನಮುಪಾಸಂತೇ ವಿಚಕ್ಷಣಾಃ ॥ 21 


ತಥಾ ಪರಿವೃತೋ ರಾಜಾ ಶ್ರೀಮದ್ದಿರ್ಯಷಿಭಿರ್ವತಃ । 
ರಾಜಭಿಶ್ಚ ಮಹಾವೀಯೆಣ್ಯರ್ವಾನರೈಶ್ನ ಸರಾಕ್ಷಸೈಃ ॥ 22 


ಸೇವೆಯಲ್ಲಿನಿರತರಾದರು (17). ಮುಖದಲ್ಲಿಹರ್ಷವು ಹೊಮ್ಮುತ್ತಿರಲು, 
ಮುದಿತರೆಂಬ ಕಿಂಕರರು ಕೃಮುಗಿದುಕೊಂಡು ಬಂದು ಶ್ರೀರಾಮನ 
ಪಾರ್ಶ್ರದಲ್ಲಿಕುಳಿತರು. ಕಾಮರೂಪಿಗಳೂ ಮಹಾವೀರರೂ ತೇಜಸ್ವಿಗಳೂ 
ಆದ ಸುಗ್ರೀವನೇ ಮೊದಲಾದ ಇಪ್ಪತ್ತು ಮಂದಿ* ವಾನರ ಪ್ರಮುಖರು 
ಶ್ರೀರಾಮನ ಸೇವೆಗಾಗಿ ಬಂದು ಉಪವಿಷ್ಠರಾದರು (18-19). ವಿಭೀಷಣನೂ 
ಅವನ ನಾಲ್ವರು ಸಚಿವರಾದ ರಾಕ್ಷಸರೂ, ಕುಬೇರನನ್ನು ಯಕ್ಷರು 
ಸೇವಿಸುವಂತೆ ಆ ಮಹಾತ್ಮನ ಸೇವೆಗೆ ಬಂದರು. ಹಾಗೆಯೇ ವೇದವಿದರೂ 
ಉತ್ತಮ ಕುಲಸಂಭೂತರೂ ವಿದಾ ಿಂಸರೂ ಆದ ಜನರು ಮಹಾರಾಜನಿಗೆ 


ಹ ಸುಗ್ರೀವ, ಅಂಗದ, ಹನುಮಂತ, ಜಾಂಬವಂತ, ನಲ, ಸುಷೇಣ, 
ತಾರ, ನೀಲ, ಮೈಂದ, ದ್ವಿವಿದ ಗಜ, ಕುಮುದ, ಶರಭ, ಶತಬಲಿ, 
ಗಂಧಮಾದನ, ಗವಯ, ಗವಾಕ್ಷ ಧೂಮ್ರ, ರಂಭ, ಜ್ಯೋತಿರ್ಮುಖ-ಇವರು 
ವಾನರಪ್ರಮುಖರು. 


306 ಉತ್ತರಕಾಂಡ 


ಯಥಾ ದೇವೇಶ್ವರೋ ನಿತ್ಯಮೃಷಿಭಿಃ ಸಮುಪಾಸ್ಕತೇ । 
ಅಧಿಕಸ್ತೇನ ರೂಪೇಣ ಸಹಸ್ರಾಕ್ಷಾದ್ವಿರೋಚತೇ ॥ 23 


ತೇಸಾಂ ಸಮುಪವಿಷ್ಟಾನಾಂ ತಾಸ್ತಾಃ ಸುಮಧುರಾಃ ಕಥಾಃ । 
ಕಥ್ಯಂತೇ ಧರ್ಮಸಂಯುಕ್ತಾಃ ಪುರಾಣಜ್ಜೆ ಪರ್ಮಹಾತ್ಮಭಿಃ ॥ 24 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತತ್ರಿಂಶಃ ಸರ್ಗಃ 


ತಲೆಬಾಗಿ ವಂದಿಸಿ ಸುತ್ತಲೂ ಕುಳಿತರು (20-21). 


ಈ ಪ್ರಕಾರವಾಗಿ ರಾಜಾಧಿರಾಜನಾದ ಶ್ರೀರಾಮಚಂದ್ರನು 
ಯಷಿಗಳಿಂದಲೂ ಸಾಮಂತರಾಜರಿಂದಲೂ ವಾನರ ರಾಕ್ಷಸರಿಂದಲೂ 
ಪರಿವೃತನಾಗಿ, ದೇವೇಂದ್ರನಂತೆ ಎಲ್ಲರ ಸೇವೆಯನ್ನೂ ಕೈಗೊಳ್ಳುತ್ತ 
ಸಿಂಹಾಸನದಲ್ಲಿ ಆಸೀನನಾಗಿದ್ದನು. ಸಹಸ್ರಾಕ್ಷನಾದ ಇಂದ್ರನಿಗಿಂತಲೂ ಆತನ 
ದೀಪ್ತಿ ಅಧಿಕವಾಗಿತ್ತು (12-23). ಹೀಗೆ ಎಲ್ಲರೂ ಕುಳಿತಿರಲಾಗಿ, 
ಪುರಾಣಕಥೆಗಳನ್ನು ಬಲ್ಲ ಮಹಾತ್ಮರು ಮಧುರವಾದ ಧರ್ಮಕಥೆಗಳನ್ನು 
ಹೇಳುತ್ತ ಎರಾಜಮಾನರಾಗಿದ್ದರು (24). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಮೂವತ್ತೇಳನೆಯ ಸರ್ಗ. 


ಅಷ್ಟುಕ್ರಿಂಶಃ ಸರ್ಗಃ 


ಜನಕಾದಿಪ್ರತಿಪ್ರಯಾಣಮ್‌ 
ಏವಮಾಸ್ತೇ ಮಹಾಬಾಹುರಹನ್ಯಹನಿ ರಾಘವಃ । 
ಪ್ರಶಾಸತ್‌ ಸರ್ವಕಾರ್ಯಾಣಿ ಪೌರಜಾನಪದೇಷು ಚ ॥ 
ತತಃ ಕತಿಪಯಾಹಃಸು ವೈದೇಹಂ ಮಿಥಿಲಾಧಿಪಮ್‌ | 
ರಾಘವಃ ಪ್ರಾಂಜಲಿರ್ಭೂತ್ವಾ ವಾಕ್ಕಮೇತದುವಾಚ ಹ ॥ 2 
ಭವಾನ್‌ ಹಿ ಗತಿರವ್ಯಗ್ರಾ ಭವತಾ ಪಾಲಿತಾ ವಯಮ್‌ । 
ಭವತಸ್ತೇಜಸೋಗ್ರೇಣ ರಾವಣೋ ನಿಹತೋ ಮಯಾ ॥ 3 
ಇಕ್ಷ್ವಾಕೂಣಾಂ ಚ ಸರ್ವೇಷಾಂ ಮೈಥಿಲಾನಾಂ ಚ ಸರ್ವಶಃ | 
ಅತುಲಾಃ ಪ್ರೀತಯೋ ರಾಜನ್‌ ಸಂಬಂಧಕಪುರೋಗಮಾಃ ॥ 4 
ತದ್ದವಾನ್‌ ಸ್ವಪುರೀಂ ಯಾತು ರತ್ನಾನ್ಯಾದಾಯ ಪಾರ್ಥಿವ | 
ಭರೆತಶ್ಚ ಸಹಾಯಾರ್ಥಂ ಪೃಷ್ಠತಸ್ತೇ$ನುಯಾಸ್ಯತಿ ॥ : 

ಸರ್ಗ 38 | 


ಜನಕಾದಿಗಳ ಪ್ರಯಾಣ 


ಈ ಪ್ರಕಾರವಾಗಿ ಮಹಾಬಾಹುವಾದ ರಘುಕುಲತಿಲಕನು ಪ್ರತಿ ದಿನವೂ 
ತನ್ನ ದಿನಚರ್ಯೆಯನ್ನು ನಡೆಸುತ್ತಿದ್ದನು. ನಗರದ ಮತ್ತು ರಾಷ್ಟ್ರದ ಸಕಲ 
ಕಾರ್ಯಗಳನ್ನೂ ವಿಚಾರಿಸಿ ನಿರ್ವಹಿಸುತ್ತಿದ್ದ ನು (1). ಕೆಲವು ದಿನಗಳು 
ಕಳೆಯಲಾಗಿ ಶ್ರೀರಾಮನು ಮಿಥಿಲೇಶ್ವರನಾದ ಜನಕರಾಜನಿಗೆ ವಂದಿಸಿ 
"ಮಹಾರಾಜ, ನಮ್ಮೆಲ್ಲರಿಗೂ ನೀನು ಅಚಲವಾದ ಆಶ್ರಯನಾಗಿರುವೆ. ನಿನ್ನ 
ಉಗ್ರವಾದ ತೇಜೋಬಲದಿಂದಲೇ ರಾವಣನನ್ನು ಕೊಲ್ಲಲು ನನಗೆ 
ಸಾಧ್ಯವಾಯಿತು (2-3). ಇಕ್ಷ್ವಾಕು ವಂಶಜರಿಗೂ ಮೈಥಿಲರಿಗೂ ನಿನ್ನ 
ಬಾಂಧವ್ಯದಿಂದ ಅತುಲವಾದ ಹರ್ಷವು ವರ್ಧಿಸುತ್ತಿದೆ. ಕಾಣಿಕೆಯಾಗಿ 
ಅರ್ಪಿಸುವ ಈ ಧನಕನಕಗಳನ್ನು ಸ್ವೀಕರಿಸಿ, ನಿನ್ನನಗರಕ್ಕೆ ಹೋಗಬಹುದು. 
ಸಹಾಯಕ್ಕಾಗಿ ಭರತನು ನಿನ್ನೊಡನೆ ಬರುವನು'' ಎಂದು ಹೇಳಿದನು (4-5). 
ಆಗಲೆಂದು ನುಡಿದು ಜನಕರಾಜನು ""ರಾಜ ರಾಮಚಂದ್ರ, ನಿನ್ನ 


308 ಉತ್ತರಕಾಂಡ 


ಸ ತಥೇತಿ ನೃಪಃ ಕೃತ್ವಾ ರಾಘವಂ ವಾಕ್ಯಮಬ್ರವೀತ್‌ । 
ಪ್ರೀತೋಃಸ್ಟ್ಮಿ “ಭವತೋ. ರಾಜನ್‌ ದರ್ಶನೇನ ನಯೇನ ಚ ॥ 6 


ಯಾನ್ಯೇತಾನಿ ತು ರತ್ನಾನಿ ಮದರ್ಥಂ ಸಂಚಿತಾನಿ ವೈ । 
ದುಹಿತ್ರೇ ತಾನಿ ವೈ ರಾಜನ್‌ ಸರ್ವಾಣ್ಯೆ ವ ಆಜಾ ಚ ॥ 1 


ಏವಮುಕ್ವ್ವಾ ತು ಕಾಕುತ್ತ್ವ ೦ ಜನಕೋ ಹೃಷ್ಠಮಾನಸಃ 
ಪ್ರಯಯ್‌" ಮಿಧಿಲಾಂ ಶ್ರೀಮಾಂಸ್ಥಮಾನುಜ್ಞಾಯ ರಾಘವಮ್‌ ॥ 8 


ತತಃ ಪ್ರಯಾತೇ ಜನಕೇ ಕೇಕಯಂ ಮಾತುಲಂ ಪ್ರಭುಃ । 


ರಾಘವಃ ಪ್ರಾಂಜಲಿರ್ಭೂತ್ವಾ ವಾಕ್ಯಮೇತದುವಾಚ ಹ ॥ 9 
ಇದಂ ರಾಜ್ಯಮಹಂ ಚೈವ ಭರತಶ್ಚ ಸಲಕ್ಷ್ಮಣಃ | 

ಆಯತ್ತಾಸ್ತ್ವಂಹಿ ನೋ ರಾಜನ್‌ “ಗತಿಶ್ಚ ಪುರುಷರ್ಷಭ ॥ 10 
ರಾಜಾಪಿ ವೃದ್ಧಃ ಸಂತಾಪಂ ತ್ವದರ್ಥಮುಪಯಾಸ್ಯತಿ । 
ತಸ್ನಾದ್ರಮನಮೆದ್ಯೈವ ರೋಚತೇ ತವ ಪಾರ್ಥಿವ ॥ 11 


ದರ್ಶನದಿಂದಲೂ ನಿನ್ನವಿನೆಯಗುಣದಿಂದಲೂ ಸಂಪ್ರೀತನಾಗಿದ್ದೇನೆ. ನೀನು 
ಕೊಟ್ಟಿರುವ ಈ ಧನಕನಕಗಳೆಲ್ಲವನ್ನೂ ನನ್ನಮಗಳಿಗೆ ಕೊಡುತ್ತೇನೆ' ಎಂದನು 
(6-7): ಅನಂತರ ಸಂತುಷ್ಠನಾದ ಜನಕರಾಜನು ಶ್ರೀರಾಮನನ್ನು 
ಬೀಳ್ಕೊಂಡು ಮಿಧಿಲೆಗೆ ಪ್ರಯಾಣಮಾಡಿದನು. ಆಮೇಲೆ ರಾಘವನು 
NE ಯುಧಾಜಿತುವಿಗೆ ನಮಸ್ಕರಿಸಿ "ಯುವರಾಜ, ನಾನೂ 
ಭರತಲಕ್ಷ್ಮಣರೂ ನಿನ್ನವರು. ಈ ಕೋಸಲರಾಜ್ಯವು ನಿನ್ನ ಅಧೀನವಾಗಿದೆ. 
ನಮಗೆ ಆಪದ್ಧಂಧುವಾಗಿದ್ದೀಯೆ (8-10). ವೃದ್ಧನಾದ ಕೇಕೆಯರಾಜನು 
ನಿನ್ನ ವಿರಹದಿಂದ ಖಿನ್ನನಾಗುವನು. ಆದ್ದರಿಂದ ಇಂದು ನೀನು 
ಪ್ರಯಾಣಮಾಡುವುದು ಸರಿಯೆನಿಸುತ್ತದೆ. ಲಕ್ಷ್ಮಣನು ವಿಪುಲವಾದ 
ಧನರತ್ನರಾಶಿಯನ್ನು ತೆಗೆದುಕೊಂಡು ನಿನ್ನೊಡನೆ ಬರುವನು'' ಎಂದನು 
(11-12). ಯುಧಾಜಿತನು ಹಾಗೆಯೇ ಆಗಲೆಂದು ತಿಳಿಸಿ "ರಾಘವ, ಈ 
ಧನರತ್ನರಾಶಿಗಳು ನಿನ್ನಲ್ಲಿಯೇ ಅಕ್ಷಯವಾಗಿರಲಿ'' ಎಂದನು. ಅನಂತರ 
ಶ್ರೀರಾಮನು ಸೋದರಮಾವನಿಗೆ ಬಲವಂದು ಅಭಿವಾದನೆಮಾಡಲು ಆ 


ಜನಕಾದಿಪತ್ರಿಪ್ರಯಾಣಮ್‌ 309 
ಲಕ್ಷ್ಮಣೇನಾನುಯಾತ್ರೇಣ ಪೃಷ್ಠತೋನುಗಮಿಷ್ಯತೇ । 


ಧನಮಾದಾಯ ವಿಪಲಂ ರತ್ನಾನಿ ವಿವಿಧಾನಿ ಚ ॥ 12 
ಯುಧಾಜಿತ್ತು ತಥೇತ್ಕಾಹ ಗಮನಂ ಪ್ರತಿ ರಾಘವಮ್‌ | 

ರತ್ನಾನಿ ಚ ಧನಂ ಚೈವ ತ್ವಯ್ಯೇವಾಕ್ಷಯ್ಯಮಸ್ಸಿತಿ ॥ 13 
ಪ್ರದಕ್ಷಿಣಂ ಸ ರಾಜಾನಂ ಕೃತ್ವಾ ಕೇಕಯವರ್ಧನಃ । 

ರಾಮೇಣ ಹಿ ಕೃತಃ ಪೂರ್ವಮಭಿವಾದ್ಯ ಪ್ರದಕ್ಷಿಣಮ್‌ ॥ 14 
ಲಕ್ಷ್ಮಣೇನ ಸಹಾಯೇನ ಪ್ರಯಾತಃ ಕೇಕಯೇಶ್ವರಃ । 

ಹತೇ5ಸುರೇ ಯಥಾ ವೃತ್ರೇ ವಿಷ್ಣುನಾ ಸಹ ವಾಸವಃ ॥ 15 
ತಂ ವಿಸೃಜ್ಯ ತತೋ ರಾಮೋ ವಯಸ್ಯಮಕುತೋಭಯಮ್‌ । 
ಪ್ರತರ್ದನಂ ಕಾಶಿಪತಿಂ ಪರಿಷ್ವಜ್ಯೇದಮಬ್ರವೀತ್‌ ॥ 16 
ದರ್ಶಿತಾ ಭವತಾ ಪ್ರೀತಿರ್ದರ್ಶಿತಂ ಸೌಹೃದಂ ಪರಮ್‌ । 

ಉದ್ಯೋಗಶ್ಚ ಕೃತೋ ರಾಜನ್‌ ಭರತೇನ ತ್ವಯಾ ಸಹ ॥ 17 


ವಂದಿಸಿದನು (13-14). ಅನಂತರ, ವೃತ್ರಾಸುರನನ್ನು ಕೊಂದಮೇಲೆ 
ದೇವೇಂದ್ರನು ವಿಷ್ಣುವಿನೊಡನೆ ನಿರ್ಗಮಿಸಿದಂತೆ, ಲಕ್ಷ್ಮಣನೊಡನೆ 
ಕೇಕೆಯರಾಜ್ಯಕ್ಕೆ ಪ್ರಯಾಣಮಾಡಿದನು (15 ). ಯುಧಾಜಿತನನ್ನು 
ಕಳಿಸಿಕೊಟ್ಟಮೇಲೆ ಶ್ರೀರಾಮನು ತನ್ನ ಮಿತ್ರನೂ, ನಿರ್ಭೀತನೂ, ಕಾಶೀಪತಿಯೂ 
ಆದ ಪ್ರತರ್ದನನ್ನು ಆಲಿಂಗಿಸಿಕೊಂಡು ""ವಯಸ್ಕ, ನನ್ನಲ್ಲಿ ಪ್ರೀತಿಯನ್ನು 
ತೋರಿಸಿರುವೆ. ಪ್ರಶಂಸನೀಯವಾದ ಗೆಳೆತನವನ್ನು ವ್ಯಕ್ತಪಡಿಸಿರುವೆ. 
ಭರತನೊಡನೆ ಸೇರಿ ನನ್ನ ನೆರವಿಗಾಗಿ ಯುದ್ಧಸನ್ನಾಹವನ್ನುಮಾಡಿದ್ದೀಯೆ* 
(16-17). ಹೇ ಕಾತೀಶ್ವರ, ರಮಣೀಯವೂ, ಉಜ್ಜ ಠಲವೂ, ಸುಂದರವಾದ 
ದಿಡ್ಡಿಯ ಬಾಗಿಲುಗಳಿಂದ ಯುಕ್ತವೂ ಆಗಿ ನಿನ್ನ ರಕ್ಷಣೆಯಲ್ಲಿರುವ 
ಕಾಶೀನಗರಕ್ಕೆ ಪ್ರಯಾಣಮಾಡು'' ಎಂದು ಹೇಳಿದನು (18) ಹೀಗೆ ಹೇಳಿ 

೫% ರಾವಣವಧೆಗಾಗಿ ಭರತನೂ ಪ್ರತರ್ದನನೂ ಸೇನೆಯೊಡನೆ ಹೋಗಲು 
ಸಂನಾಹ ಮಾಡಿದ್ದರೆಂದು ಈ ಮಾತಿನಿಂದ ಸೂಚಿತವಾಗುತ್ತದೆ. 


310 ಉತ್ತರಕಾಂಡ 


ತದ್ದವಾನದ್ಯ ಕಾಶೇಯ ಪುರೀಂ ವಾರಾಣಸೀಂ ವ್ರಜ | 
ರಮೆಣೀಯಾಂ ತ್ವ ಯಾ ಗುಪ್ತಾಂ ಸುಪ್ರಕಾಶಾಂ "ಸುತೋರಣಾಮ್‌ || 


ಏತಾವದುಕ್ತಾ « ಬೋತ್ನಾಯ ಕಾಕುತ್ತ್ವ ಃ ಪರಮಾಸನಾತ್‌ | 


ಪರ್ಯಷ್ಠಜತೆ ಧರ್ಮಾತ್ಮಾ ನಿರಂತರಮುರೋಗತಮ್‌ [ 19 
ವಿಸರ್ಜಯಾಮಾಸ ತಥಾ ಕೌಸಲ್ಯಾನಂದವರ್ಧನಃ । 
ರಾಘವೇಣಾಭ್ಯನುಜ್ಞಾತಃ ಕಾಶೀಶೋ5ಪ್ಯಕುತೋಭಯಃ ॥ 20 
ವಾರಾಣಸೀಂ ಯಯೌ ತೂರ್ಣಂ ರಾಘವೇಣ ವಿಸರ್ಜಿತಃ । 

ವಿಸೃಜ್ಯ ತಂ ಕಾಶಿಪತಿಂ ತ್ರಿಶತಂ ಪೃಥಿವೀಪತೀನ್‌ ॥ 21 
ಪ್ರಹಳನ್‌ ರಾಘವೋ ವಾಕ್ಯಮುವಾಚ ಮಧುರಾಕ್ಷರಮ್‌ । 

ಭವತಾಂ ಪ್ರೀತಿರವ್ಯಗ್ರಾ ತೇಜಸಾ ಪರಿರಕ್ಷಿತಾ ॥ 22 
ಧರ್ಮಶ್ಚ ನಿಯತೋ ನಿತ್ಯಂ ಸತ್ಯಂ ಚ ಭವತಾಂ ಸದಾ । 

ಯುಷ್ಮಾಕಂ ಚಾನುಭಾವೇನ ತೇಜಸಾ ಚ ಮಹಾತ್ಮನಾಮ್‌ ॥ 23 


ಕಾರ್ಮಾಾಕಾಸ್ಪಕಶಾಶಾಶಾಸ್ಯಾಸಾಶಾಸಾಸ್ನಾ 
ಎದೆಯಲ್ಲಿ ಅಪ್ಪಿಕೊಂಡನು. ಧೀರನಾದ ಕಾಶೀಶ್ವರನು ರಾಘವನ 
ಅನುಮತಿಯನ್ನು ಪಡೆದು ಕಾಶೀನಗರಕ್ಕೆ ಪ್ರಯಾಣಮಾಡಿದನು (19-20). 
ಅನಂತರ ಕೌಸಲ್ಯಾನಂದವರ್ಧನನು ಉಳಿದ ಮೂವತ್ತುಮಂದಿ 
ಭೂಪಾಲರನ್ನು ನೋಡಿ ಮುಗುಳ್ತಗೆ ಬೀರುತ್ತ ಮೃದುವಾಗಿ ""ಭೂಪಾಲರೆ, 
ನಿಮ್ಮ ಪ್ರತಾಪದಿಂದ ನನ್ನಲ್ಲಿ ಪ್ರೀತಿಯನ್ನು ರಕ್ಷಿಸಿಕೊಂಡು ಬಂದಿದ್ದೀರಿ 
(21-22). ನಿಮ್ಮಲ್ಲಿಧರ್ಮವು ನೆಲೆಸಿದೆ. ಸತ್ಯವು ಸ್ಥಿರವಾಗಿದೆ. ಮಹಾತ್ಮರಾದ 
ನಿಮ್ಮಪ್ರಭಾವದಿಂದಲೂ, ತೇಜಸಿನಿಂದಲೂ, ದುರಾತ್ಮನೂ, ರಾಕ್ಷನಾಧಮನೂ 
ಆದ ರಾವಣನ್ನು ಕೊಲ್ಲಲು ನನಗೆ ಸಾಧ್ಯವಾಯಿತು. ಅವನ ಸಂಹಾರಕ್ಕೆ 
ನಾನು ನಿಮಿತ್ತಮಾತ್ರ. ನಿಮ್ಮತೇಜೋಬಲದಿಂದಲೇ ಅವನು ಹತನಾದನು. 
(23-24). ಯುದ್ಧದಲ್ಲಿ ಮಕ್ಕಳು, ಮಂತ್ರಿಗಳು, ಬಂಧು ಪರಿವಾರಗಳೊಡನೆ 
ರಾವಣನು ಹತನಾದನು. ಜನಕಮಹಾರಾಜನ ಮಗಳು ವನದಿಂದ 
ಅಪಹರಿಸಲ್ಪಟ್ಟಳಿಂದು ಕೇಳಿ, ಮಹಾತ್ಮನಾದ ಭರತನು ನಿಮ್ಮೆಲ್ಲರನ್ನೂ 


ಜನಕಾದಿಪತ್ರಿಪ್ರಯಾಣಮ್‌ 311 


ಹತೋ ದುರಾತ್ಮಾ ದುರ್ಬುದ್ದೀ ರಾವಣೋ ರಾಕ್ಷಸಾಧಮಃ | 
ಹೇತುಮಾತ್ರಮಹಂ ತತ್ರ ಭವತಾಂ ತೇಜಸಾ ಹತಃ ॥ 24 


ರಾವಣಃ ಸಗಣೋ ಯುದ್ದೇ ಸಪುತ್ರಾಮಾತ್ಯಬಾಂಧವಃ । 
ಭವಂತಶ್ಚ ಸಮಾನೀತಾ ಭರತೇನ ಮಹಾತ್ಮನಾ ॥ 25 


ಶ್ರುತ್ವಾ ಜನಕರಾಜಸ್ಯ ಕಾನನಾತ್ತನಯಾಂ ಹೃತಾಮ್‌ । 
ಉದ್ಯುಕ್ತಾನಾಂ ಚ ಸರ್ವೇಷಾಂ ಪಾರ್ಥಿವಾನಾಂ ಮಹಾತ್ಮನಾಮ್‌ 1126 


ಕಾಲೋ ವ್ಯತೀತಃ ಸುಮಹಾನ್‌ ಗಮನಂ ರೋಚಯಾಮ್ಯತಃ 


ಪ್ರತ್ಯೂಚುಸ್ತಂ ಚ ರಾಜಾನೋ ಹರ್ಷೇಣ ಮಹತಾ ವೃತಾಃ ॥ 27 
ದಿಷ್ಟ್ಯಾ ತ್ವಂ ವಿಜಯೀ ರಾಮ ಸ್ವರಾಜ್ಯೇತಪಿ ಪ್ರತಿಷ್ಠಿತಃ । 

ದಿಷ್ಟ್ಯಾ ಪ್ರತ್ಯಾಹೃತಾ ಸೀತಾ ದಿಷ್ಟ್ಯಾ ಶತ್ರುಃ ಪರಾಜಿತಃ ॥ 28 
ಏಷ ನಃ ಪರಮಃ ಕಾಮ ಏಷಾ ನಃ ಪ್ರೀತಿರುತ್ತಮಾ । 

ಯತ್ತ್ವ್ವಾಂ ವಿಜಯಿನಂ ರಾಮ ಪಶ್ಯಾಮೋ ಹತಶಾತ್ರವಮ್‌ ॥ 29 


(25-26). ನೀವು ಬಂದು ಬಹಳ ದಿನಗಳಾದವು. ಆದ್ದರಿಂದ ನೀವು 
ಹಿಂದಿರುಗುವುದು ಲೇಸೆಂದು ತಿಳಿಯುತ್ತೇನೆ'' ಎಂದು ನುಡಿದನು. 
ಸಂಪ್ರೀತರಾದ ಆ ಭೂಪಾಲರು ""ಶ್ರೀರಾಮ, ನಮ್ಮ ಭಾಗ್ಯದಿಂದ ನೀನು 
ವಿಜಯವನ್ನು ಗಳಿಸಿದೆ. ಸ್ವರಾಜ್ಯದಲ್ಲಿಪಟ್ಟಾನಿಷಿಕ್ತನಾದೆ. ಸೀತಾದೇವಿಯನ್ನು 
ಬಿಡಿಸಿಕೊಂಡು ಬಂದುದೂ ಶತ್ರುವನ್ನು ಸಂಹರಿಸಿದ್ದೂ ಪರಮಾನಂದದ 
ವಿಷಯ (27-28). ಶತ್ರುವನ್ನು ನಿರ್ನಾಮಗೊಳಿಸಿ ವಿಜಯಶಾಲಿಯಾಗಿ 
ಬಂದಿರುವ ನಿನ್ನನ್ನು ನಾವು ನೋಡುತ್ತಿರುವೆವಲ್ಲ ಇದೇ ನಮ್ಮ 
ಹಾರೈಕೆಯಾಗಿತ್ತು. ನಮಗೆ ಅತ್ಯಾನಂದವಾಗಿದೆ (29). ನಮ್ಮನ್ನು 
ಹೊಗಳುವುದು ನಿನ್ನ ಉದಾರಸ್ವಭಾವಕ್ಕೆ ಸದೃಶವಾದದ್ದು ಪ್ರಶಂಸೆಗೆ 
ಅರ್ಹನಾದವನು ನೀನು. ಹೇ ಪ್ರಭು, ನಮಗಂತೂ ಹೇಗೆ ಪ್ರಶಂಸೆ 
ಮಾಡಬೇಕೋ ತಿಳಿಯದು! (30). ನಿನ್ನನ್ನು ಬೀಳ್ಗೊಡುತ್ತೇವೆ; ನಾವು 
ಹೊರಡುತ್ತೇವೆ. ಸದಾ ನಮ್ಮ ಹೃದಯದಲ್ಲಿ ನೀನು ನೆಲೆಸಿರುವೆ. ನಿನ್ನಲ್ಲಿ 


312 ಉತ್ತರಕಾಂಡ 


ಏತತ್ತ «ಯ್ಯುಪಪನ್ನಂ ಚ ಯದಸ್ಥಾಂಸ್ತ «೦ ಪ್ರಶಂಸಸೇ | 
ಪ್ರಶಂಸಾರ್ಹ ನ ಜಾನೀಮಃ ಪ್ರಶಂಸಾಂ ವಕ್ತುಮೀದೃಶೀಮ್‌ ॥ 30 


ಅಪೃಚ್ಛಾ ಮೋ ಗಮಿಷ್ಯಾಮೋ ಹೃದಿಸ್ಟೋ ನಃ ಸದಾ ಭವಾನ್‌ । 


ವರ್ತಾಮಹೇ ಮಹಾಬಾಹೋ ಪ್ರೀತ್ಯಾತ್ರ ಮಹತಾ ವೃತಾಃ ॥ 31 
ಭವೇಚ್ಚ ತೇ ಮಹಾರಾಜ ಪ್ರೀತಿರಸ್ಥಾಸು ನಿತ್ಯದಾ । 
ಬಾಢಮಿತ್ಯೇವ ರಾಜಾನೋ ಹರ್ಷೇಣ ಪರಮುನ್ವಿತಾಃ ॥ 32 


ಊಚುಃ ಪ್ರಾಂಜಲಯಃ ಸರ್ವೇ ರಾಘವಂ ಗಮನೋತುಕಾಃ । 
ಪೂಜಿತಾಶ್ಚೈವ ರಾಮೇಣ ಜಗ್ಗುರ್ದೇಶಾನ್‌ ಸ್ವಕಾನ್‌ ಸ್ವಕಾನ್‌ ॥ 33 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಷ್ಟಾಶ್ರಿಂಶಃ ಸರ್ಗಃ 


ನಿರತಿಶೆಯವಾದ ಪ್ರೀತಿಯಿಂದ ವರ್ತಿಸುತ್ತೇವೆ. ಹೇ ಮಹಾರಾಜ ನಮ್ಮಲ್ಲಿ 
ನಿನಗೆ ಸ್ಥಿರವಾದ ಪ್ರೀತಿ ಹೀಗೆಯೇ ಇರಲಿ'' ಎಂದರು. ಶ್ರೀರಾಮನು 
"ತಥಾಸ್ತು' ಎಂದನು (31-32). ಅನಂತರ ಶ್ರೀರಾಮನಿಂದ ಸತೃತರಾದ 
ಆ ರಾಜರೆಲ್ಲರೂ ಪರಮ ಹರ್ಷದಿಂದ ಬದ್ದಾಂಜಲಿಗಳಾಗಿ ಅವನನ್ನು 
ಬೀಳ್ಳೊಂಡು ತಮ್ಮ ತಮ್ಮ ದೇಶಗಳಿಗೆ ಹೋದರು (33). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಮೂವತ್ತೆಂಟನೆಯ ಸರ್ಗ 


ಏಕೋನಚತ್ವಾರಿಂಶಃ ಸರ್ಗಃ 
ವಾನರಪ್ರೀಣನಮ್‌ 
ತೇ ಪ್ರಯಾತಾ ಮಹಾತ್ಮಾನಃ ಪಾರ್ಥಿವಾಸ್ತೇ ಪೃಹೃಷ್ಟವತ್‌ । 
ಗಜವಾಜಿಸಹಸ್ರೌಫೈಃ ಕಂಪಯಂತೋ ವಸುಂಧರಾಮ್‌ ॥ 1 
ಅಕ್ಷೌಹಿಣ್ಯೋ ಹಿ ತತ್ರಾಸನ್‌ ರಾಘವಾರ್ಥೇ ಸಮುದ್ಯತಾಃ । 
ಭರತಸ್ಯಾಜ್ಞಯಾನೇಕಾಃ ಪ್ರಹೃಷ್ಟಾ ಬಲವಾಹನಾಃ ॥ 2 


ಊಚುಸ್ತೇ ಚ ಮಹೀಪಾಲಾ ಬಲದರ್ಪಸಮನ್ವಿತಾಃ 
ನ ರಾಮರಾವಣಂ ಯುದ್ಧೇ ಪಶ್ಯಾಮಃ ಪುರತಃ ಸ್ಥಿತಮ್‌ || 3 


ಭರತೇನ ವಯಂ ಪಶ್ಚಾತ್‌ ಸಮಾನೀತಾ ನಿರರ್ಥಕಮ್‌ । 
ಹತಾ ಹಿ ರಾಕ್ಷಸಾಃ ಕ್ಷಿಪ್ರಂ ಪಾರ್ಥಿವೈಃ ಸ್ಕುರ್ನ ಸಂಶಯಃ ॥ 4 


ರಾಮಸ್ಯ ಬಾಹುವೀರ್ಯೇಣ ರಕ್ಷಿತಾ ಲಕ್ಷ್ಮಣಸ್ಯ ಚ । 
ಸುಖಂ ಪಾರೇ ಸಮುದ್ರಸ್ಯ ಯುಧ್ಯೇಮ ವಿಗತಜ್ವರಾಃ ॥ 6 


ಸರ್ಗ 39 


ರಾಜರು ಸ್ವದೇಶಕ್ಕೆ ಮರಳಿ ಶ್ರೀರಾಮನಿಗೆ ಕಾಣಿಕೆಗಳನ್ನು 
ಕಳಿಸುವುದು. ವಾನರರಿಗೆ ಪಾರಿತೋಷಿಕ ಪ್ರದಾನ 

ಮಹಾತ್ಮರಾದ ಆ ರಾಜರು ಸಂತುಷ್ನಠಾಗಿ ಆನೆ ಕುದುರೆ ಮುಂತಾದ 
ಅಸಂಖ್ಯಾಕ ಸೇನೆಯೊಡನೆ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದರು. 
ಅವರ ಗಜವಾಜಿಗಳ ಭಾರದಿಂದ ಭೂಮಿಯು ಅದಿರುವಂತೆ ಕಾಣಿಸಿತು! 
ಭರತನ ಆಜ್ಞೆಯಂತೆ ರಾಘವನ ನೆರವಿಗಾಗಿ ಬಂದ ಅವರ ಸೇನೆಗಳು ಅನೇಕ 
ಅಕ್ಷೌಹಿಣಿಗಳಿಷ್ಠಿದ್ದವು (1-2) ಬಲದರ್ಪ ಸಮನ್ವಿತರಾದ ಆ ಮಹೀಪಾಲರು 
“ಆಹಾ! ಶ್ರೀರಾಮನ ವೈರಿಯಾದ ರಾವಣನು ಯುದ್ಧದಲ್ಲಿ 
ಎದುರಾಗುವುದನ್ನು ನಾವು ಕಾಣದೆ ಹೋದೆವು! ಎಲ್ಲವೂ ಮುಗಿದಮೇಲೆ 
ಭರತನು ನಮ್ಮನ್ನು ವ್ಯರ್ಥವಾಗಿ ಕರೆಸಿದನು. ರಾಕ್ಷಸರೆಲ್ಲರನ್ನೂ ನಾವು 
ನಿಸಂದೇಹವಾಗಿ ಶೀಘ್ರದಲ್ಲಿಯೇ ಕೊಂದುಹುಕುತ್ತಿದ್ದೆವು (3-4). 


314 ಉತ್ತರಕಾಂಡ 
ಏತಾಶ್ಚಾನ್ಯಾಶ್ಚ ರಾಜಾನಃ ಕಥಾಸ್ತತ್ರ ಸಹಸ್ರಶಃ । 


ಕಥಯಂತಃ ಸ್ವರಾಜ್ಯಾನಿ ಜಗ್ಗುರ್ಹರ್ಷಸಮನ್ವಿತಾಃ ॥ 6 
ಸ್ವಾನಿ ರಾಜ್ಯಾನಿ ಮುಖ್ಯಾನಿ ಯದ್ದಾನಿ ಮುದಿತಾನಿ ಚ । 
ಸಮೃದ್ಧಧನಧಾನ್ಯಾನಿ ಪೂರ್ಣಾನಿ ವಸುಮಂತಿ ಚ ॥ 
ಯಥಾಪುರಾಣೀ ತೇ ಗತ್ವಾ ರತ್ನಾನಿ ವಿವಿಧಾನ್ಯಥ | 

ರಾಮಸ್ಯ ಪ್ರಿಯಕಾಮಾರ್ಥಮುಪಹಾರಾನ್ಸಪಾ ದದುಃ ॥ 8 
ಅಶ್ವಾನ್‌ ಯಾನಾನಿ ರತ್ನಾನಿ ಹಸ್ತಿನಶ್ಚ ಮದೋತ್ಕಟಾನ್‌ | 

ಚಂದನಾನಿ ಚ ಮುಖ್ಯಾನಿ ದಿವ್ಯಾನ್ಯಾಭರಣಾನಿ ಚ ॥ 9 
ಮಣಿಮುಕ್ತಾಪ್ರವಾಲಾಂಸ್ತು ದಾಸ್ಯೋ ರೂಪಸಮನ್ವಿತಾಃ । 

ಅಜಾವಿಕಂ ಚ ವಿವಿಧಂ ರಥಾಂಶ್ಚ ವಿವಿಧಾನ್‌ ದದುಃ ॥ 10 
ಭರತೋ ಲಕ್ಷ್ಮಣಶ್ಚೈವ ಶತ್ರುಘ್ನಶ್ಚ ಮಹಾಬಲಾಃ | 

ಆದಾಯ ತಾನಿ ರತ್ನಾನಿ ಸ್ವಾಂ ಪುರೀಂ ಪುನರಾಗತಾಃ ॥ 11 


ರಾಪಾನ್ಸ್‌ನಕ ಘನವಾರಾನ ಸರಾಗ ಸಮಾದ್ರರ ಇಹ 
ದಂಡೆಯಲ್ಲಿ ನಿಶ್ಶಂಕೆಯಿಂದ ಹೋರಾಡುತ್ತಿದ್ದೆವು' ಎಂದು 
ಮಾತಾಡಿಕೊಂಡರು (5). ಈ ಬಗೆಯ ನಾನಾ ಕಥಾಸಲ್ಲಾಪಗಳನ್ನಾಡುತ್ತ 
ಆ ಭೂಪಾಲರು ಹರ್ಷದಿಂದ ತಮ್ಮ ರಾಜ್ಯಗಳಿಗೆ ಮರಳಿದರು. ಅವರ 
ರಾಜ್ಯಗಳು ಧನಧಾನ್ಯಗಳಿಂದ ಸಮೃದ್ಧವಾಗಿ ಮೊದಲಿನಂತೆ 
ನೆಮ್ಮದಿಯಲ್ಲಿದ್ದವು. (6-7). ಅವರು ತಮ್ಮ ದೇಶಗಳನ್ನು ಸೇರಿದಮೇಲೆ 
ಶ್ರೀರಾಮನಿಗೆ ಸಂಪ್ರೀತಿಯಾಗಲೆಂದು ಮುತ್ತು, ಹವಳ ಮುಂತಾದ ವಿವಿಧ 
ರತ್ತಗಳನ್ನೂ ಆನೆ ಕುದುರೆಗಳನ್ನೂ ದಿವ್ಯ ಚಂದನಗಳನ್ನೂ ಆಭರಣಗಳನ್ನೂ 
ರೂಪವತಿಯರಾದ ದಾಸಿಯರನ್ನೂ ಮೇಕೆ, ಕುರಿಗಳ ಹಿಂಡನ್ನೂ 
ವಿವಿಧಾಕೃತಿಯ ರಥಗಳನ್ನೂ ಕಾಣಿಕೆಯಾಗಿ ಸಮರ್ಪಿಸಿದರು (8-10). 
ಬಲಾಢ್ಯರಾದ ಭರತ, ಲಕ್ಷ್ಮಣ, ಶತ್ರುಘರು ಆ ಕಾಣಿಕೆಗಳನ್ನು ತೆಗೆದುಕೊಂಡು 
ತಮ್ಮ ಅಯೋಧ್ಯಾನಗರಿಗೆ ಹಿಂದಿರುಗಿ ಶ್ರೀರಾಮನಿಗೆ ಒಪ್ಪಿಸಿದರು 
(11-12). ಶ್ರೀರಾಮನು ಪ್ರೀತಿಯಿಂದ ಅವುಗಳನ್ನು ಸ್ವೀಕರಿಸಿ, 


ಹ್‌ 


ವಾನರಪ್ರೀಣನಮ್‌ 315 
ಅಗಮ್ಯ ಚ ಪುರೀಂ ರಮ್ಯಾಮಯೋಧ್ಯಾಂ ಪುರುಷರ್ಷಭಾಃ । 


ತಾನಿ ರತ್ನಾನಿ ಚಿತ್ರಾಣಿ ರಾಮಾಯ ಸಮುಪಾಹರನ್‌ ॥ 12 
ಪ್ರತಿಗೃಹ್ಯ ಚ ತತ್‌ ಸರ್ವಂ ರಾಮಃ ಪ್ರೀತಿಸನ್ನಿತಃ । 

ಸುಗ್ರೀವಾಯ ದದೌ ರಾಜ್ಞೇ ಮಹಾತ್ಮಾ ಕೃತಕರ್ಮಣೇ | 13 
ವಿಭೀಷಣಾಯ ಚ ದದೌ ತಥಾನ್ಯೇಭ್ಯೋಪಿ ರಾಘವಃ । 

ರಾಕ್ಷಸೇಭ್ಯಃ ಕಪಿಭ್ಯಶ್ವ ಯೈವನೃತೋ ಜಯ ಮಾಪ್ತವಾನ್‌ ॥ 14 
ತೇ ಸರ್ವೇ ರಾಮದತ್ತಾನಿ ರತ್ನಾನಿ ಕಪಿರಾಕ್ಷಸಾಃ | 
ಶಿರೋಭಿರ್ಧಾರಯಾಮಾಸುರ್ಬಾಹುಭಿಶ್ಚ ಮಹಾಬಲಾಃ ॥ 15 


ಹನೂಮಂತಂ ಚ ನೃಪತಿರಿಕ್ಷಾಕೂಣಾಂ ಮಹಾರಥಃ । 
ಅಂಗದಂಚ ಮಹಾಬಾಹುಮೆಂಕಮಾರೋಪ್ಯ ವೀರ್ಯವಾನ್‌ ॥ 16 


ರಾಮಃ ಕಮಲಪತ್ರಾಕ್ಷಃ ಸುಗ್ರೀವಮಿದಮಬ್ರವೀತ್‌ । 


ಅಂಗದಸ್ತೇ ಸುಪುತ್ರೋ5ಯಂ ಮಂತ್ರೀ ಚಾಪ್ಯನಿಲಾತ್ಮಜಃ ॥ 17 
ಸುಗ್ರೀವ ಮಂತ್ರಿತೇ ಯುಕೌ ಮಮಾಪಿ ಚ ಹಿತೇ ರತೌ | 
ಅರ್ಹತೋ ವಿವಿಧಾಂ ಪೂಜಾಂ ತ್ವತ್ಯತೇ ವೈ ಹರೀಶ್ವರ ॥ 18 


ನಿಮಿತ್ತರಾದ ರಾಕ್ಷಸರಿಗೂ, ವಾನರರಿಗೂ, ಅನೇಕ ಪಾರಿತೋಷಿಕಗಳನ್ನಿತ್ತನು 
(13-14). ಆ ವಾನರರೂ, ರಾಕ್ಷಸರೂ, ಶ್ರೀರಾಮನಿತ್ತ ರತ್ನಾಭರಣಗಳನ್ನು 
ತಮ್ಮ ಶಿರಸ್ಸುಗಳಲ್ಲಿಯೂ, ಬಾಹುಗಳಲ್ಲಿಯೂ, ಧರಿಸಿದರು. ಇಕ್ಷ್ವಾಕು 
ವಂಶಶ್ರೇಷ್ಠನೂ ಕಮಲದಳನೇತ್ರನೂ ಆದ ರಾಘವನು ಹನುಮಂತನನ್ನೂ 
ಅಂಗದನನ್ನೂ ತನ್ನ ತೊಡೆಯಮೇಲೆ ಕುಳ್ಳಿರಿಸಿಕೊಂಡನು (15-16). 
ಅನಂತರ ಸುಗ್ರೀವನನ್ನು ನೋಡಿ "ಸುಗ್ರೀವ, ನಿನ್ನ ಸುಪುತ್ರನಾದ 
ಅಂಗದನೂ, ಸಚಿವೋತ್ತಮನಾದ ಹನುಮಂತನೂ ನಿನ್ನಮಂತ್ರಾಲೋಚನೆಗೆ 
ನೆರವಾಗಿ ನನ್ನ ಹಿತದಲ್ಲಿ ಆಸಕ್ತರಾಗಿದ್ದಾರೆ. ವಿವಿಧ ಸಮ್ಮಾನಕ್ಕೆ 
ಅರ್ಹರಾಗಿದ್ದಾರೆ'' ಎಂದನು (17-18). ಹೀಗೆ ನುಡಿದು ಆ 
ಕೀರ್ತಿಶಾಲಿಯು ತನ್ನ ಮೈಮೇಲಿದ್ದ ಅಮೂಲ್ಯವಾದ ಆಭರಣಗಳನ್ನು ತೆಗೆದು 
ಅಂಗದನಿಗೂ ಹನುಮಂತನಿಗೂ ತೊಡಿಸಿದನು. ಆಮೇಲೆ ಮಹಾಶೂರರಾದ 
ನಲ,ನೀಲ,ಕೇಸರಿ, ಕುಮುದ, ಗಂಧಮಾದನ, ಸುಷೇಣ, ಪನ, ಮೈಂದ, 


316 ಉತ್ತರಕಾಂಡ 


ಇತ್ಯುಕ್ತಾ ಷೆ ವ್ಯವಮುಚ್ಯಾಂಗಾದ್ಧೂಷಣಾನಿ ಮಹಾಯಶಾಃ । 


ಸ ಬಬಂಧ ಮಹಾರ್ಹಾಣಿ ತದಾಂಗದಹನೂಮತೋಃ ॥ 19 
ಅಭಾಷ್ಯ ಚ ಮಹಾವೀರ್ಯಾನ್‌ ರಾಘವೋ ಯೂಥಪರ್ಷಭಾನ್‌ । 
ನೀಲಂ ನಲಂ ಕೇಸರಿಣಂ ಕುಮುದಂ ಗಂಧಮಾದನಮ್‌ ॥ 20 
ಸುಷೇಣಂ ಪನಸಂ ವೀರಂ ಮೈಂದಂ ದ್ವಿವಿದಮೇವ ಚ । 

ಜಾಂಬವಂತಂ ಗವಾಕ್ಷಂ ಚ ವಿನತಂ ಧೂಮ್ರಮೇವ ಚ ॥ 21 


ವಲೀಮುಖಂ ಪ್ರಜಂಘಂ ಚ ಸಂನಾದಂ ಚ ಮಹಾಬಲಮ್‌ । 
ದರೀಮುಖಂ ದಧಿಮುಖಮಿಂದ್ರಜಾನುಂ ಚ ಯೂಥಪಮ್‌ ॥ 22 


ಮಧುರಂ ಶ್ಲಕ್ಷ್ಮಯಾ ವಾಚಾ ನೇತ್ರಾಭ್ಯಾಮಾಪಿಬನ್ನಿವ । 


ಸುಹೃದೋ ಮೇ ಭವಂತಶ್ಚ ಶರೀರಂ ಭ್ರಾತರಸ್ತಥಾ ॥ 23 
ಯುಷ್ಕಾಭಿರುದ್ಧ ಸತಶ್ಚಾಹಂ ವ್ಯಸನಾತ್‌ ಕಾನನೌಕಸಃ । 
ಧನ್ಯೋ ರಾಜಾ ಚ ಸುಗ್ರೀವೋ ಭವದ್ಧಿ; ಸುಹೃದಾಂ ವರೈಃ ॥ 24 


ನವರ ನಾನಾ ಪ್‌ ಪನ್‌ 
ದರೀಮುಖ, ದಧಿಮುಖ, ಇಂದ್ರಜಾನು- ಮುಂತಾದ ಕಪಿಶ್ರೇಷ್ಠರನ್ನು 
ನೇತ್ರಗಳಿಂದ ಕುಡಿಯುವನೋ ಎಂಬಂತೆ ಪ್ರೀತಿಯಿಂದ ವೀಕ್ಷಿಸುತ್ತ 
ಮೃದುನುಡಿಗಳಿಂದ ""ವೀರರೆ, ನೀವು ನನ್ನಮಿತ್ರರು. ನನ್ನ ಅಣ್ಣತಮ್ಮಂದಿ 
ರೆಂದೇ ತಿಳಿದಿದ್ದೇನೆ. ಆಷ್ಟೇಕೆ? ನನ್ನ ದೇಹವೇ ಆಗಿದ್ದಿರಿ (19-23). ಒಂದು 
ಮಹಾಸಂಕಟದಿಂದ ನನ್ನನ್ನು ಪಾರುಮಾಡಿದ್ದೀರಿ. ನಿಮ್ಮಂತಹ ಆಪುರಿಂದ 
ಪರಿವೃತನಾದ ಸುಗ್ರೀವರಾಜನೇ ಧನ್ಯ'' ಎಂದು ಹೇಳಿ ಯಥೋಚಿತವಾದ 
ಆಭರಣಗಳನ್ನೂ ಬೆಲೆಬಾಳುವ ವಜ್ರಗಳನ್ನೂ ನೀಡಿ, ಅವರನ್ನು 
ಆಲಿಂಗಿಸಿಕೊಂಡನು (24-25). ವಾನರರು ಅಯೋಧ್ಯೆಯಲ್ಲಿ ಸುಗಂಧಿ 
ಯಾದ ಜೇನನ್ನು ಕುಡಿಯುತ್ತ ಉತ್ತಮವಾದ ಫಲಮೂಲಗಳನ್ನು ತಿನ್ನುತ್ತ 
ಸುಖವಾಗಿದ್ದರು. ರಾಕ್ಷಸರು ರುಚಿಕರವಾದ ಮಾಂಸವನ್ನು ಭಕ್ಷಿಸುತ್ತಿದರು 
(26). ಈ ರೀತಿಯಲ್ಲಿ ಒಂದು ತಿಂಗಳಿಗಿಂತಲೂ ಹೆಚ್ಚು ಕಾಲ ಕಳೆಯಿತು. 
ರಾಜಭಕ್ತಿಯಿಂದಿದ್ದ ಅವರಿಗೆ ಆ ಕಾಲವು ಒಂದು ಮುಹೂರ್ತದಂತೆ 


ವಾನರಪ್ರೀಣನಮ್‌ 317 
ಏವಮುಕಾ , ದದೌ ತೇಭ್ಯೋ ಭೂಷಣಾನಿ ಯಥಾರ್ಹತಃ । 


ವಜ್ರಾಣಿ ನ "ಮಹಾರ್ಹಾಣಿ ಸಸ್ವಜೇ ಚ ನರರ್ಷಭಃ ॥ 25 
ತೇ ಪಿಬಂತಃ ಸುಗಂಧೀನಿ ಮಧೂನಿ ಮಧುಪಿಂಗಲಾಃ | 

ಮಾಂಸಾನಿ ಚ ಸುಮೃಷ್ಟಾನಿ ಮೂಲಾನಿ ಚ ಫಲಾನಿ ಚ ॥ 26 
ಏವಂ ತೇಷಾಂ ನಿವಸತಾಂ ಮಾಸಃ ಸಾಗ್ರೋ ಯೌ ತದಾ । 
ಮುಹೂರ್ತಮಿವ ತೇ ಸರ್ವೇ ರಾಜಭಕ್ತ್ಯಾಚ ಮೇನಿರೇ ॥ 27 
ರಾಮೋತಪಿ ರೇಮೇ ತೈಃ ಸಾರ್ಧಂ ವಾನರ್ದೆಃ ಕಾಮರೂಪಿಭಿಃ । 
ರಾಕ್ಷಸೈಶ್ಚ ಮಹಾವೀಯೆಗ್ಯರ್ಯಕ್ಷೈಶ್ಚೈವ ಮಹಾಬಲೈಃ ॥ 28 
ಏವಂ ತೇಷಾಂ ಯಯೌ ಮಾಸೋ ದ್ವಿತೀಯಃ ಶೈಶಿರಃ ಸುಖಮ್‌ । 
ವಾನರಾಣಾಂ ಪ್ರಹೃಷ್ಟಾನಾಂ ರಾಕ್ಷಸಾನಾಂ ಚ ಸರ್ವಶಃ ॥ 29 
ಇಕ್ಷ್ವಾಕುನಗರೇ ರಮ್ಯೇ ಪರಾಂ ಪ್ರೀತಿಮುಪಾಸತಾಮ್‌ । 

ರಾಮಸ್ಯ ಪ್ರೀತಿಕರಣೈಃ ಕಾಲಸ್ತೇಷಾಂ ಸುಖಂ ಯಯೌ ॥ 30 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋನಚತ್ವಾರಿಂಶಃ ಸರ್ಗಃ 


ತೋರಿತು (27). ಶ್ರೀರಾಮನು ಕಾಮರೂಪಿಗಳಾದ ವಾನರರೊಡನೆಯೂ 
ಭಲ್ಲೂಕಗಳೊಡಬೆಯೂ ರಾಕ್ಷಸರೊಡನೆಯೂ ಸೇರಿ ಸಂತೋಷದಿಂದ 
ವಿಹರಿಸುತ್ತಿದ್ದನು. ಹೀಗೆ ಅಯೋಧ್ಯಾನಗರದಲ್ಲಿ ವಾನರರೂ ರಾಕ್ಷಸರೂ 
ಸಂತೋಷದಿಂದ ನಲಿಯುತ್ತಿರಲು, ಶಿಶಿರ ಯತುವಿನ ಎರಡನೆಯ ತಿಂಗಳಾದ 
ಫಾಲ್ಗುಣವು* ಕಳೆಯಿತು. ಶ್ರೀರಾಮನನ್ನು ಸಂತೋಷಪಡಿಸುತ್ತ ಅವರು ಅಷ್ಟು 
ಕಾಲವನ್ನು ಸುಖವಾಗಿ ಕಳೆದರು (28-30). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಮೂವತ್ತೊಂಬತ್ತನೆಯ ಸರ್ಗಃ 


ರ್ಕ ಅನುಬಂಧವನ್ನು ನೋಡಿ 


ಚತ್ನಾರಿಂಶಃ ಸರ್ಗಃ 
ಹನ್‌ ಮತಾ ಿರ್ಥಿನಾ 
ತಥಾ ಸ್ಮ ತೇಷಾಂ ವಸತಾಮೃಕ್ಷವಾನರರಕ್ಷಸಾಮ್‌ । 
ರಾಘವಸ್ತು ಮಹಾತೇಜಾಃ ಸುಗ್ರೀವಮಿದಮಬ್ರವೀತ್‌ ॥ 1 


ಗಮ್ಯತಾಂ ಸೌಮ್ಯ ಕಿಷ್ಠಿಂಧಾಂ ದುರಾಧರ್ಷಾಂ ಸುರಾಸುರೈಃ । 
ಪಾಲಯಸ್ವ ಸಹಾಮತ್ಯೋ ರಾಜ್ಯಂ ನಿಹತಕಂಟಕಮ್‌ ॥ 2 


ಅಂಗದಂ ಚ ಮಹಾಬಾಹೋ ಪ್ರೀತ್ಕಾ ಪರಮಯಾ ಯುತಃ । 
ಪಶ್ಯ ತ್ವಂ ಹನುಮಂತಂ ಚ ನಲಂ ಚ ಸುಮಹಾಬಲಮ್‌ ॥ 3 


ಸುಷೇಣಂ ಶ್ವಶುರಂ ವೀರಂ ತಾರಂ ಚ ಬಲಿನಾಂ ವರಮ್‌ | 
ಕುಮುದಂ ಚೈವ ದುರ್ಧರ್ಷಂ ನೀಲಂ ಚೈವ ಮಹಾಬಲಮ್‌ ॥ 4 


ವೀರಂ ಶತವಲಿಂ ಚೈವ ಮೈಂದಂ ದ್ವಿವಿದಮೇವ ಚ । 
ಗಜಂ ಗವಾಕ್ಷಂ ಗವಯಂ ಶರಭಂ ಚ ಮಹಾಬಲಮ್‌ ॥ 5 


ಸರ್ಗ 40 
ಶ್ರೀರಾಮನು ಸುಗ್ರೀವಾದಿಗಳನ್ನು ಬೀಳ್ಳೊಡುವುದು 
ಹನುಮಂತನ ಪ್ರಾರ್ಥನೆ 
ಈ ಪ್ರಕಾರವಾಗಿ ಭಲ್ಲೂಕವಾನರರಾಕ್ಷಸರು ಅಯೋಧ್ಯೆಯಲ್ಲಿರುವಾಗ 
ಒಂದು ದಿನ ಶ್ರೀರಾಮಚಂದ್ರನು ಸುಗ್ರೀವನನ್ನು ಕುರಿತು "ಸೌಮ್ಯ, ಕಿಷ್ಟಿಂಧೆಗೆ 
ನೀನು ಹೋಗಬಹುದು. ದೇವಾಸುರರಿಗೆ ಅದು ದುರ್ಧರ್ಷವಾಗಿದೆ. 
ಶತ್ರುರಹಿತವಾದ ಆ ನಗರವನ್ನು ಅಮಾತ್ಯರೊಡನೆ ಪಾಲಿಸುತ್ತಿರು (1-2). 
ಹೇ ಮಹಾಬಾಹು, ಅಂಗದನ್ನು ಪರಮ ಪ್ರೀತಿಯಿಂದ ನೋಡಿಕೊ. 
ಹನುಮಂತ, ನಲ, ಮಾವನಾದ ಸುಷೇಣ, ತಾರ, ಕುಮುದ, ನೀಲ, ಶತಬಲಿ, 
ಮೈಂದ, ದ್ವಿವಿದ, ಗಜ, ಗವಾಕ್ಷ ಗವಯ, ಶರಭರನ್ನು ಸ್ನೇಹದಿಂದ 
ಕಾಣುತ್ತಿರು (3-5). ಹಾಗೆಯೇ ಗಂಧಮಾದನ, ಖುಷಭ, 
ಜಾಂಬವಂತ-ಮುಂತಾದವರು ನನಗೋಸ್ಕರ ಜೀವಿತವನ್ನೇ ಧಾರೆಯೆರೆದಿದ್ದ 


ಹನೂಮತ್ಪಾರ್ಥನಾ 319 
ಪಶ್ಯ ಪ್ರೀತಿಮಾಯುಕ್ರೋ ಗಂಧಮಾದನಮೇವ ಚ । 


ಯಷಭಂ ಚ ಸುವಿಕ್ರಾಂತಂ ಜಾಂಬವಂತಂ ಮಹಾಬಲಮ್‌ ॥ 6 
ಯೇ ಚೇಮೇ ಸುಮಹಾತ್ಮನೋ ಮದರ್ಥೇ ತ್ಯಕ್ಷಜೀವಿತಾಃ । 

ಪಶ್ಯ ತ್ವಂ ಪ್ರೀತಿಸಂಯುಕ್ತೋ ಮಾ ಚೈಷಾಂ ವಿಪ್ರಿಯಂ ಕೃಥಾಃ॥ 7 
ಏವಮುಕ್ತ್ವಾ ತು ಸುಗ್ರೀವಮಾಶ್ಲಿಷ್ಯ ಪುನಃ ಪುನಃ । 
ವಿಭೀಷಣಮುವಾಚಾಥ ರಾಮೋ ಮಧುರಯಾ ಗಿರಾ ॥ 8 


ಲಂಕಾಂ ಪ್ರಶಾಧಿ ಧರ್ಮೇಣ ಧರ್ಮಜ್ಞಸ್ತ್ವ್ವಂ ಮತೋ ಮಮ । 
ಪುರಸ್ಕ ರಾಕ್ಷಸಾನಾಂ ಚ ಭ್ರಾತುರ್ವೈಶ್ರವಣಸ್ಯ ಚ ॥ 9 


ಮಾಚ ಬುದ್ಧಿಮಧರ್ಮೆೇ ತ್ವಂ ಕುರ್ಯಾ ರಾಜನ್‌ ಕಥಂಚನ । 
ಬುದ್ಧಿಮಂತೋ ಹಿ ರಾಜಾನೋ ಧ್ರುವಮಶ್ನಂತಿ ಮೇದಿನೀಮ್‌ ॥ 10 


ಅಹಂ ಚ ನಿತ್ಯಶೋ ರಾಜನ್‌ ಸುಗ್ರೀವಸಹಿತಸ್ತ ಯಾ । 
ಸ್ಫರ್ತವ್ಯಃ ಪರಯಾ ಪ್ರೀತ್ಯಾ ಗಚ್ಛ ತ್ವಂ ಎಗತಜ್ವರಃ || 11 


ಮಾಡಬೇಡ' ಎಂದನು (6-7). ಹೀಗೆ ನುಡಿದು ಸುಗ್ರೀವನನ್ನು ಮತ್ತೆ 
ಮತ್ತೆ ಆಲಿಂಗಿಸಿಕೊಂಡನು. ಅನಂತರ ಶ್ರೀರಾಮನು ಮಧುರವಾದ 
ನುಡಿಯಿಂದ ವಿಭೀಷಣನನ್ನು ಕುರಿತು "ವಿಭೀಷಣ, ಲಂಕೆಯನ್ನು ಧರ್ಮದಿಂದ 
ಆಳುತ್ತಿರು. ನೀನು ಧರ್ಮಜ್ಞನೆಂಬುದು ನನಗೆ ವಿದಿತವಾಗಿದೆ. ಲಂಕಾಪುರದ 
ರಾಕ್ಷಸರಿಗೂ, ಸೋದರನಾದ ಕುಬೇರನಿಗೂ ನೀನು ಪ್ರಿಯನಾಗಿದ್ದೀಯೆ 
(8-9). ಹೇ ರಾಜನ್‌, ಎಂದಿಗೂ ಅಧರ್ಮದಲ್ಲಿ ಮನಸ್ಸಿಡಬೇಡ. 
ಪ್ರಜ್ಞಾಶಾಲಿಗಳಾದ ರಾಜರು ಭೂಮಿಯನ್ನು ಚಿರಕಾಲದವರೆಗೆ ಪಾಲಿಸುತ್ತಾರೆ. 
ವಿಭೀಷಣ, ನನ್ನನ್ನೂ ಸುಗ್ರೀವನನ್ನೂ ಸ್ಥರಿಸಿಕೊಳ್ಳುತ್ತಿರು. ನಿಶ್ಚಿಂತನಾಗಿ 
ಸಂತೋಷದಿಂದ ಪ್ರಯಾಣಮಾಡು'' ಎಂದನು (10-11). ಕಾಕುತ್ತನ 
ನುಡಿಯನ್ನು ಕೇಳಿ ಭಲ್ಲೂಕವಾನರರಾಕ್ಷಸರು ಆತನ್ನು ಮತ್ತೆ ಮತ್ತೆ 
ಕೊಂಡಾಡಿದರು. ಅವರು "ಹೇ ಮಹಾಬಾಹು-ಶ್ರೀರಾಮ, ನಿನ್ನ 


320 ಉತ್ತರಕಾಂಡ 
ರಾಮಸ್ಯ ಭಾಷಿತಂ ಶ್ರುತ್ವಾ ಯಕ್ಷವಾನರರಾಕ್ಷಸಾಃ | 


ಸಾಧು ಸಾದ್ವಿತಿ ಕಾಕುತ್ತ್ನ ೦ ಪ್ರಶಶಂಸುಃ ಪುನಃ ಪುನಃ ॥ 12 
ತವ ಬುದ್ಧಿರ್ಮಹಾಬಾಹೋ ವೀರ್ಯಮದ್ಭುತಮೇವ ಚ। 
ಮಾಧುರ್ಯಂ ಪರಮಂ ರಾಮ ಸ  ಯಂಭೋರಿವ ನಿತ್ಯದಾ ॥ 13 


ತೇಷಾಮೇವಂಬ್ರುವಾಣಾನಾಂ ವಾನರಾಣಾಂ ಚ ರಕ್ಷಸಾಮ್‌ | 
ಹನೂಮಾನ್‌ ಪ್ರಣತೋ ಭೂತ್ವಾ ರಾಘವಂ ವಾಕ್ಯಮಬ್ರವೀತ್‌ ॥ 14 


ಸೇಹೋ ಮೇ ಪರಮೋ ರಾಜಂಸ್ತ ಎಯಿ ತಿಷ್ಠತು ನಿತ್ಯದಾ 


ಕ್ಷಿಶ್ಚ ನಿಯತಾ ವೀರ ಭಾವೋ ನಾನಾ ನ್ಯಾತ್ರ ಗಚ್ಛತು i 15 
ಯಾವದ್ರಾಮಕಥಾ ವೀರ ಚರಿಷ್ಯತಿ ಮಹೀತಲೇ | 
ತಾವಚ್ಚರೀರೇ ವತ್ತ್ಯಂತಿ ಪ್ರಾಣಾ ಮ ನ ಸಂಶಯಃ ॥ 16 
ಯಚ್ಛೈ ತಚ್ಚರಿತಂ ದಿವ್ಯಂ ಕಥಾಂ ತೇ ರಘುನಂದನ । 
ತನ್ನಾಪರಸೋ ನಾಮ ಶ್ರಾವಯೇಯುರ್ನರರ್ಷಭಃ ॥ 17 


ಷಾರ್ಪಾರ್ಸ್ಪಾರ್ಪಾರ್ಪಾತ೯ರ್ಣ್ವಾಸಾತ 
ಪರಮ ಮಾಧುರ್ಯವೂ ಸಹ ಸ ಸ್ವಯಂಭುವಾದ ಬ್ರಹ್ಮದೇವನನಿಗೆ 
ಇರುವಂತಹದು'' ಎಂದರು (12-13). ವಾನರಾದಿಗಳು ಹೀಗೆ 
ಹೇಳುತ್ತಿರಲು ಹನುಮಂತನು ರಾಘವನಿಗೆ ನಮಸ್ಕರಿಸಿ ಇಂತೆಂದನು: 
“ಮಹಾರಾಜ, ನಿನ್ನಲ್ಲಿನಗಿರುವ ಪರಮಪ್ರೀತಿಯು ಹೀಗೆಯೇ ಉಳಿದಿರಲಿ. 
ಅಚಲವಾದ ಭಕ್ತಿಯು ನೆಲೆಸಿರಲಿ. ನನ್ನಮನಸ್ಸುನೀನಲ್ಲದೆ ಇನ್ನೊಂದೆಡೆಗೆ 
ಹೋಗದಿರಲಿ! (14-15). ಹೇ ವೀರಾಗ್ರಣಿ, ಎಲ್ಲಿಯವರೆಗೆ 
ಶ್ರೀರಾಮಕಥೆಯು ಈ ಭೂಮಂಡಲದಲ್ಲಿ ಪ್ರಚುರವಾಗಿರುವುದೋ 
ಅಲ್ಲಿಯವರೆಗೆ ನನ್ನ ಪ್ರಾಣವು ಈ ದೇಹದಲ್ಲಿ ಉಳಿದಿರಲಿ! ರಘುನಂದನ, 
ನಿನ್ನ ಪ್ರ ದಿವ್ಯಚರಿತೆಯನ್ನು ಈ ದಿವ್ಯಕಥೆಯನ್ನು ಅಪರೆಯರು ನನ್ನ ಕಿವಿಗೆ 
ಬೀಳುವಂತೆ ಹಾಡಿ ಹಾಡಿ ಹೊಗಳುತ್ತಿರಲಿ! (16-17). 
ಸ್ವಾಮಿ-ಪುರುಷೋತ್ತಮ, ಅಪರೆಯರು ಹಾಡುವ ನಿನ್ನ ಚರಿತಾಮೃತವನ್ನು- 


ಹನೂಮತ್ನಾರ್ಥನಾ 321 
ತಚ್ಛುತ್ವಾಹಂ ತತೋ ವೀರ ತವ ಚರ್ಯಾಮೃತಂ ಪ್ರಭೋ । 


ಉತ್ಕಂಶಾಂ ತಾಂ ಹರಿಷ್ಯಾಮಿ ಮೇಘಲೇಖಾಮಿವಾನಲಃ ॥ 18 

ಏವಂ ಬ್ರುವಾಣಂ ರಾಮಸ್ತು ಹನೂಮಂತಂ ವರಾಸನಾತ್‌ । 

ಉತ್ಸಾಯ ಸಸ್ತಜೇ ಸೇಹಾದಾಕ್ಷಮೇತದುವಾಚ ಹ ॥ 19 
ಛಿ ವ ಷ್ಠ ದರೆ 

ಏವಮೇತತ್‌ ಕಪಿಶ್ರೇಷ್ಠ ಭವಿತಾ ನಾತ್ರ ಸಂಶಯಃ | 

ಚರಿಷ್ಯತಿ ಕಥಾ ಯಾವದೇಷಾ ಲೋಕೇ ಚ ಮಾಮಿಕಾ ॥ 20 


ತಾವತ್ತೇ ಭವಿತಾ ಕೀರ್ತಿಃ ಶರೀರೇ ಒಪ್ಯಸವಸ್ತಥಾ | 
ಲೋಕಾ ಹಿ ಯಾವತ್‌ ಸ್ಥಾಸ್ಯಂತಿ ತಾವತ್‌ ಸ್ಥಾಸ್ಯತಿ ಮೇಕಥಾ॥ 21 


ಏಕೈಕಸ್ಕ್ಯೋಪಕಾರಸ್ಯ ಪ್ರಾಣಾನ್‌ ದಾಸ್ಯಾಮಿ ತೇ ಕಪೇ | 
ಶೇಷಸ್ಯೇಹೋಪಕಾರಾಣಾಂ ಭವಾಮ ಯಣಿನೋ ವಯಮ್‌ ॥ 22 


ಮದಂಗೇ ಜೀರ್ಣತಾಂ ಯಾತು ಯತ್ತ್ವಯೋಪಕೃತಂ ಕಪೇ | 
ನರಃ ಪ್ರತ್ಯುಪಕಾರಾಣಾಮಾಪತ್ತ್ವಾಯಾತಿ ಪಾತ್ರತಾಮ್‌ ॥ 23 


ಕುಡಿದು ನನ್ನ ಉತ್ಕಂಠೆಯನ್ನು ಬಾಯಾರಿಕೆಯನ್ನು ನೀಗಿಕೊಳ್ಳುವೆನು! 
ಮೋಡವನ್ನು ಗಾಳಿ ಹಾರಿಸಿದಂತೆ, ಬುದ್ದಿಗೆ ಕವಿಯುವ ಮಬ್ಬನ್ನು 
ಹೋಗಲಾಡಿಸಿಕೊಳ್ಳುವೆನು!'' ಎಂದು ನಿವೇದಿಸಿದನು (18). ಹೀಗೆ 
ನುಡಿಯುತ್ತಿದ್ದ ಹನುಮಂತನನ್ನು ಶ್ರೀರಾಮನು ಸಿಂಹಾಸನದಿಂದ ಎದ್ದು 
ಬಂದು ಅಪ್ಪಿಕೊಂಡನು. ""ವಾನರೋತ್ತಮ, ಹಾಗೆಯೇ ಆಗಲಿ! ನನ್ನ ಕಥೆಯು 
ಈ ಲೋಕದಲ್ಲಿರುವವರೆಗೆ ನಿನ್ನ ಕೀರ್ತಿ ಸ್ಥಿರವಾಗಿರುವುದು. ನಿನ್ನಪ್ರಾಣವು 
ದೇಹದಲ್ಲಿ ನೆಲೆಸಿರುವುದು, ಸಂದೇಹವಿಲ್ಲ ಈ ಜಗತ್ತು ಇರುವವರೆಗೂ 
ನನ್ನ ಕಥೆ ಪ್ರಚಾರದಲ್ಲಿರುವುದು (19-21). ಹನುಮಂತ, ನೀನು 
ಮಾಡಿರುವ ಒಂದೊಂದು ಉಪಕಾರವನ್ನೂ ನಾನು ಪ್ರಾಣವನ್ನು ತೆತ್ತು 
ತೀರಿಸಬೇಕಾಗುತ್ತದೆ! (ಹೀಗಿರುವಾಗ ಎಲ್ಲವನ್ನೂ ತೀರಿಸುವುದೆಂತು?) 
ಉಳಳಿದ ಉಪಕಾರಗಳಿಗೆ ಎಂದೆಂದಿಗೂ ನಾನು ಸಾಲಗಾರನಾಗಿಯೇ 
ಉಳಿಯುವೆನು (22) ಹನುಮಂತ, ನೀನು ಮಾಡಿದ ಉಪಕಾರವು 
ನನ್ನಲ್ಲಿಯೇ ಜೀರ್ಣವಾಗಿ ಹಳೆಯದಾಗಿ ಉಳಿಯಲಿ! ಏಕೆಂದರೆ, 


322 ಉತ್ತರಕಾಂಡ 
ತತೋತಸ್ಯ ಹಾರಂ ಚಂದ್ರಾಭಂ ಮುಚ್ಕ ಕಂಠಾತ್‌ ಸ ರಾಘವಃ । 


ವೈದೂರ್ಯತರಲಂ ಕಂಠೇ ಬಬಂಧ ಚ ಹನೂಮತಃ ॥ 24 
ತೇನೋರಸಿ ನಿಬದ್ದೇನ ಹಾರೇಣ ಮಹತಾ ಕಪಿಃ । 

ರರಾಜ ಹೇಮಶೈಲೇಂದ್ರಶ್ಚಂದ್ರೇಣಾಕ್ರಾಂತಮಸ್ತಕಃ ॥ 25 
ಶ್ರುತ್ವಾ ತು ರಾಘವಸ್ಯೆ ತದುತ್ಮಾಯೋತ್ನಾಯ ವಾನರಾಃ | 

ಪ್ರಣಮ್ಯ ಶಿರಸಾ ಪಾದೌ ನಿರ್ಜಗ್ಗುಸ್ತೇ ಮಹಾಬಲಾಃ ॥ 26 
ಸುಗ್ರೀವಃ ಸ ಚ ರಾಮೇಣ ನಿರಂತರಮುರೋಗತಃ | 

ವಿಭೀಷಣಶ್ವ ಧರ್ಮಾತ್ಮಾ ಸರ್ವೇ ತೇ ಬಾಷ್ಪ ವಿಕ್ಸವಾಃ ॥ 27 


ಸರ್ವೇ ಚ ತೇ ಬಾಷಕಲಾಃ ಸಾಶ್ರುನೇತ್ರಾ ವಿಚೇತಸಃ | 
ಸಂಮೂಢಾ ಇವ ದುಃಖೇನ ತ್ಯಂಜಂತೋ ರಾಘವಂ ತದಾ ॥ 28 


ಕೃತಪ್ರಸಾದಾಸ್ತೇನೈವಂ ರಾಖವೇಣ ಮಹಾತ್ಮನಾ | 
ಜಗ್ಗುಃ ಸ್ವಂ ಸ್ವಂ ಗೃಹಂ ಸರ್ವೇ ದೇಹೀ ದೇಹಮೀವ ತ್ಯಜನ್‌ Il 29 


ಪ್ರತ್ಯುಪಕಾರವನ್ನು ಮಾಡಲಿಚ್ಛಿಸುವ ಮನುಷ್ಯನು ಉಪಕಾರಿಗೆ ವಿಪತ್ತು 
ಬಂದಾಗಲೇ ಸಹಾಯ ಮಾಡಬೇಕಾಗುವುದು! * (23). ಎಂದು ಹೇಳಿ 
ಶ್ರೀರಾಮನು ತನ್ನ ಕೊರಳಲ್ಲಿ ಚಂದ್ರನಂತೆ ಬೆಳಗುತ್ತಿದ್ದ ವೈಡೂರ್ಯಮಣಿ 
ವಿರಾಜಿತವಾದ ಮುಕ್ತಾ ಹಾರವನ್ನು ತೆಗೆದು ಹನುಮಂತನ ಕೊರಳಿಗೆ ಹಾಕಿದನು 
(24). ಎದೆಯಮೇಲೆ ಮುಕ್ತಾಹಾರವು ತೊಳಗುತ್ತಿರಲು ಹನುಮಂತನು, 
ಶಿಖರವನ್ನೇರಿಬಂದ ಪೂರ್ಣಚಂದ್ರನಿಂದ ಯುಕ್ತನಾದ ಹಿಮಾಚಲನಾಗಿ 
ಕಂಗೊಳಿಸಿದನು (25) ರಾಘವನ ನುಡಿಯನ್ನು ಕೇಳಿ ಬಲಾಢ್ಕರಾದ 
ವಾನರರು ಎದ್ದೆದ್ದು ಬಂದು ಆತನ ಪಾದಗಳಿಗೆ ತಲೆಬಾಗಿ ವಂದಿಸಿ 
ಹೊರಡಲಾರಂಬಿಸಿದರು. ಧರ್ಮಾತ್ಮನಾದ ರಾಘವನು ಸುಗ್ರೀವನನ್ನೂ 
ಎಭೀಷಣನನ್ನೂ ದೃಢವಾಗಿ ಆಲಿಂಗಿಸಿಕೊಂಡನು. ಎಲ್ಲರ ಕಣ್ಣುಗಳೂ 
ಒದ್ದೆಯಾದವು (26-27) ಕಣ್ಣೀರು ಒಸರಿತು ಶ್ರೀರಾಮನ್ನು 

ಹ "ವಿಪತ್ತು ಬಂದಾಗಲೇ ಪ್ರತ್ಯುಪಕಾರದ ಸಂದರ್ಭ ಒದಗುತ್ತದೆ. ನಿನಗೆ 
ವಿಪತ್ತೇಬರದಿರಲಿ' ಎಂದು ಅಭಿಪ್ರಾಯ. 


ಹನೂಮತ್ಸಾರ್ಥನಾ 323 


ತತೋತಸ್ಯ ತೇ ರಾಕ್ಷಸಯಕ್ಷವಾನರಾಃ 

ಪ್ರಣಮ್ಯ ರಾಮಂ ರಘುವಂಶವರ್ಧನಮ್‌ । 
ವಿಯೋಗಜಾಶ್ರುಪ್ರತಿಪೂರ್ಣಲೋಚನಾಃ 

ಪ್ರತಿಪ್ರಯಾತಾಸ್ತು ಯಥಾ ನಿವಾಸಿನಃ ॥ 30 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತ್ವಾರಿಂಶಃ ಸರ್ಗಃ 


ಅಗಲಿಹೋಗುವೆವೆಂದು ಸಕಲರೂ ದುಃಖದಿಂದ ಕಂಬನಿದುಂಬಿ 
ದುಮ್ಮಾನಗೊಂಡು ದಿಜ್ನೂಢರಾದರು. ಶ್ರೀರಾಮನಿಂದ ಅನುಗೃಹೀತರಾದ 
ಅವರೆಲ್ಲರೂ ಆತ್ಮವು ದೇಹವನ್ನು ತ್ಯಜಿಸುವಂತೆ ಆ ಮಹಾತ್ಮನಿಂದ ಬೀಳ್ಕೊಂಡು 
ತಮ್ಮ ತಮ್ಮ ಸ್ಥಳಗಳಿಗೆ ತೆರಳಲನುವಾದರು (28-29). 
ರಾಕ್ಷಸಭಲ್ಲೂಕವಾನರರು ರಘುವಂಶತಿಲಕನಾದ ಶ್ರೀರಾಮಚಂದ್ರನಿಗೆ 
ನಮಸ್ಕರಿಸಿ, ಸದಾ ಅಯೋಧ್ಯಾ ನಿವಾಸಿಗಳೋ ಎಂಬಂತೆ 
ಅಭಿಮಾನಗೊಂಡವರಾಗಿ, ಶ್ರೀರಾಮನ ವಿರಹದಿಂದ ಕಣ್ಣೀರು 
ಒಸರುತ್ತಿರಲು, ತಮ್ಮ ದೇಶಗಳಿಗೆ ಪ್ರಯಾಣಮಾಡಿದರು* (30). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ನಲವತ್ತನೆಯ ಸರ್ಗ 


ರೆ ಯುದ್ಧಕಾಂಡದ ಕಡೆಯಲ್ಲಿ ವಾನರಾದಿಗಳನ್ನು ಕಳಿಸಿದ ವರ್ಣನೆ 
ಕಾಂಡ ಸಮಾಪ್ತಿಯನ್ನು ತಿಳಿಸುವುದಕ್ಕಾಗಿ ವಸ್ತುತಃ ಅವರನ್ನು ಕಳಿಸಿದ್ದು ಈಗಲೇ 
ಎಂದು ತಿಳಿಯಬೇಕು. 


ಏಕಚತಾ ಿರಿಂಶಃ ಸರ್ಗಃ 
ಪುಷ್ಪಕಪುನರಭ್ಯನುಜ್ಞಾ 


ವಿಸೃಜ್ಯ ಚ ಮಹಾಬಾಹುರ್ಯಕ್ಷವಾನರರಾಕ್ಷಸಾನ್‌ । 
ಭ್ರಾತೃಭಿಃ ಸಹತೋ ರಾಮಃ ಪ್ರಮುಮೋದ ಸುಖಂ ಸುಖೀ ॥ 1 


ಅಥಾಪರಾಹ್ನಸಮಯೇ ಭ್ರಾತೃಭಿಃ ಸಹ ರಾಘವಃ । 
ಶುಶ್ರಾವ ಮಧುರಾಂ ವಾಣೀಮಂತರಿಕ್ಷಾತಾ ಪ್ರಭಾಷಿತಾಮ್‌ ॥ 2 


ಸೌಮ್ಯ ರಾಮ ನಿರೀಕ್ಷಸ್ವ ಸೌಮ್ಯೇನ ವದನೇನ ಮಾಮ್‌ । 
ಕುಬೇರಭವನಾತ್‌ ಪ್ರಾಪ್ತಂ ಎದ್ದಿ ಮಾಂ ಪುಷಕಂ ಪ್ರಭೋ ॥ 3 


ತವ ಶಾಸನಮಾಜ್ಞಾಯ ಗತೋಸಸ್ಥಿ ಧನದಂ ಪ್ರತಿ । 
ಉಪಸ್ಥಾತುಂ ನರಶ್ರೇಷ್ಠ ಸ ಚ ಮಾಂ ಪ್ರತ್ಯಭಾಷತ ॥ 4 


ನಿರ್ಜಿತಸ್ತ್ವಂ ನರೇಂದ್ರೇಣ ರಾಘವೇಣ ಮಹಾತ್ಮನಾ । 
ನಿಹತ್ಯ ಯುಧಿ ದುರ್ಧರ್ಷಂ ರಾವಣಂ ರಾಕ್ಷಸೇಶ್ವರಮ್‌ ॥ 5 


ಸರ್ಗ 41 


ಕುಬೇರನ ಆಜ್ಞೆಯಿಂದ ಪುಷಕ ವಿಮಾನದ ಆಗಮನ. ಶ್ರೀರಾಮನು 
ಅದನ್ನು ಹಿಂದಕ್ಕೆ ಕಳಿಸುವುದು. 

ಮಹಾಬಾಹುವಾದ ಶ್ರೀರಾಮನು ಭಲ್ಲೂಕವಾನರರಾಕ್ಷಸರನ್ನು 
ಕಳಿಸಿಕೊಟ್ಟು ತನ್ನತಮ್ಮಂದಿರೊಡನೆ ಕುಳಿತಿರುವಾಗ ಅಂತರಿಕ್ಷದಿಂದ ಒಂದು 
ಮಧುರವಾದ ನುಡಿ ಅವನಿಗೆ ಕೇಳಿಸಿತು (12: “ಸೌಮ್ಯ ಶ್ರೀರಾಮ, 
ಸೌಮ್ಯವದನದಿಂದ ಇತ್ತ ನೋಡು. ನಾನು ಕುಬೇರಭವನದಿಂದ ಬಂದ 
ಪುಷ್ಪಕವಿಮಾನವೆಂದು ತಿಳಿ. ಹೇ ಪ್ರಭು, ನಿನ್ನಆಜ್ಞೆಯಂತೆ ನಾನು ಕುಬೇರನ 
ಸೇವೆಗಾಗಿ ಅವನ ಬಳಿಗೆ ಹೋದೆನು (3-4) ಆತನು ನನ್ನನ್ನು ನೋಡಿ 
"ಎಲೈ ಪುಷ್ಪಕವೆ, ಮಹಾತ್ಮನಾದ ರಾಘವನು ರಾಕ್ಷಸೇಶ್ವರನಾದ ರಾವಣನನ್ನು 
ಯುದ್ಧದಲ್ಲಿ ಸಂಹರಿಸಿ ನಿನ್ನನ್ನು ಪಡೆದಿದ್ದಾನೆ. ದುರಾತ್ಮನಾದ ರಾವಣನು 
ಪುತ್ರಾದಿಪರಿವಾರದೊಂದಿಗೆ ಹತನಾದ್ದರಿಂದ ನನಗೂ ಬಹಳ ಆನಂದವಾಗಿದೆ 
(5-6). . ಪರಮಾತ್ಮನಾದ ಶ್ರೀರಾಮನಿಂದ ನೀನು ಲಂಕೆಯಲ್ಲಿ 


ಪುಷಕಪುನರಭ್ಯನುಜ್ಞಾ 325 
ಮಮಾಪಿ ಪರಮಾ ಪ್ರೀತಿರ್ಹತೇ ತಸ್ಮಿನ್‌ ದುರಾತ್ಮನಿ 


ರಾವಣೇ ಸಗಣೇ ಚೈವ ಸಪುತ್ರೇ ಸಹಬಾಂಧವೇ ॥ 6 
ಸತ್ವಂ ರಾಮೇಣ ಲಂಕಾಯಾಂ ನಿರ್ಜಿತಃ ಪರಮಾತ್ಮನಾ । 

ವಹ ಸೌಮ್ಯ ತಮೇವ ತ್ವಮಹಮಾಜ್ಞಾಪಯಾಮಿ ತೇ ॥ 7 
ಪರಮೋ ಹ್ಯೇಷ ಮೇ ಕಾಮೋ ಯತ್ತಂ ರಾಘವನಂದನಮ್‌ | 
ವಹೇರ್ಲೊಕಸ್ಯ ಸಂಯಾನಂ ಗಚ್ಛಸ್ವ ವಿಗತಜ್ವರಃ ॥ 8 
ಸೋಹಂ ಶಾಸನಮಾಜ್ಞಾಯ ಧನದಸ್ಯ ಮಹಾತ್ಮನಃ । 
ತ್ವತ್ತಕಾಶಮನುಪ್ರಾಪ್ತೋ ನಿರ್ವಿಶಂಕಃ ಪ್ರತೀಚ್ಛ ಮಾಮ್‌ ॥ 9 
ಅಧೃಷ್ಯಃ ಸರ್ವಭೂತಾನಾಂ ಸರ್ವೇಷಾಂ ಧನದಾಜ್ಞಯಾ 
ಚರಾಮ್ಯಹಂ ಪ್ರಭಾವೇಣ ತವಾಜ್ಞಾಂ ಪರಿಪಾಲಯನ್‌ ॥ 10 
ಏವಮುಕ್ತಸ್ತದಾ ರಾಮಃ ಪುಷಕೇಣ ಮಹಾಬಲಃ | 

ಉವಾಚ ಪುಷ್ಪಕಂ ದೃಷ್ಟ್ವಾ ವಿಮಾನಂ ಪುನರಾಗತಮ್‌ ॥ 11 


ಸೇವೆಯನ್ನುಸಲ್ಲಿಸುತ್ತಿರು. ಇದು ನನ್ನ ಆಜ್ಞೆ. ಸಕಲ ಲೋಕಗಳಿಗೂ ತಾರಕನಾದ 
ರಘುನಂದನನನ್ನು ನೀನು ಹೊತ್ತು ಸಂಚರಿಸಬೇಕೆಂಬುದು ನನ್ನ 
ತೀವ್ರಾಭಿಲಾಷೆ. ಆದ್ದರಿಂದ ನಿಶ್ಚಿತೆಯಿಂದ ಹೋಗು' ಎಂದನು (7-8). 
ಮಹಾತ್ಮನಾದ ಕುಬೇರನ ಅಪ್ಪಣೆಯಿಂದ ಮತ್ತೆ ನಾನು ನಿಶ್ಶಂಕೆಯಿಂದ ನಿನ್ನ 
ಬಳಿಗೆ ಬಂದಿದ್ದೇನೆ. ನನ್ನನ್ನು ಸ್ವೀಕರಿಸು. ತೇಜಸ್ಸಿನಿಂದ ಸಕಲ ಪ್ರಾಣಿಗಳಿಗೂ 
ದುರ್ಧರ್ಷನಾದ ನಾನು ಕುಬೇರನ ಅಪ್ಪಣೆಯಂತೆ ನಿನ್ನ ಆಜ್ಞಾನುಸಾರವಾಗಿ 
ಸಂಚರಿಸುವೆನು' (9-10). ಈ ನುಡಿಯನ್ನು ಕೇಳಿ ಶ್ರೀರಾಮನು ಹಿಂದಿರುಗಿ 
ಬಂದ ಆ ಪುಷಕವಿಮಾನವನ್ನುನೋಡಿ ""ಎಲ್ಫೆ ಪುಷ್ಪಕವೆ, ಹಾಗಾದರೆ ನಿನಗೆ 
ಸ್ವಾಗತ. ಆದರೆ ಕುಬೇರನ ಸಂತೋಷಕ್ಕಾಗಿ ನಾನು ಸದಾಚಾರವನ್ನು 
ಉಲ್ಲಂಘಿಸಲಾರೆ. ಆ ದೋಷವು ನನಗೆ ಬರಬಾರದು'' ಎಂದನು (1152): 
ಅನಂತರ ರಾಘವನು ಲಾಜಪುಷಧೂಪಾದಿಗಳಿಂದ ಪುಷ್ಪಕವನ್ನು ಪೂಜಿಸಿ 
“ಸೌಮ್ಯ ಪುಷಕ, ನೀನು ಹೋಗಬಹುದು. ನಿನ್ನನ್ನು ಸ್ಮರಿಸಿಕೊಂಡಾಗ 


326 ಉತ್ತರಕಾಂಡ 
ಯದ್ಯೇವಂ ಸ್ಥಾ ಗತಂ ತೇತಸ್ತು ವಿಮಾನವರ ಪುಷಕ । 


ಅನುಕೂಲ್ಯಾದ್ಧನೇಶಸ್ಯ ವೃತ್ತದೋಷೋ ನನೋ ಭವೇತ್‌ ॥ 12 
ಲಾಜೈಶ್ಚೆೈವ ತಥಾ ಪುಷೆ ಕ್ಟೈರ್ಧೂಪೈಶ್ವೆ ವ ಸುಗಂಧಿಭಿಃ | 

ಪೂಜಯಿತ್ವಾ ಮಹಾಬಾಹೂ ರಾಘವಃ ಪುಷಕಂ ತದಾ ॥ 13 
ಗಮ್ಯತಾಮಿತಿ ಚೋವಾಚ ಆಗಚ್ಛ ತ್ವಂ ಸ್ಮರೇ ಯದಾ | 

ಸಿದ್ಧಾನಾಂ ಚ ಗತೌ ಸೌಮ್ಯ ಮಾ ವಿಷಾದೇನ ಯೋಜಯ ॥। 14 
ಪ್ರತಿಘಾತಶ್ಚ ತೇ ಮಾ ಭೂದ್ಯಥೇಷ್ಠಂ ಗಚ್ಛತೋ ದಿಶಃ । 

ಏವಮಸ್ತ್ವಿತಿ ರಾಮೇಣ ಪೂಜಯಿತ್ವಾ ವಿಸರ್ಜತಮ್‌ ॥ 15 
ಅಭಿಪ್ರೇತಾಂ ದಿಶಂ ತಸ್ಮಾತ್‌ ಪ್ರಾಯಾತ್ತತ್‌ ಪುಷಕಂ ತದಾ । 
ಏವಮಂತರ್ಹಿತೇ ತಸ್ಮಿನ್‌ ಪುಷಕೇ ಸುಕ್ಕತಾತ್ಮನಿ ॥ 16 
ಭರತಃ ಪ್ರಾಂಜಲಿರ್ವಾಕ್ಯಮುವಾಚ ರಘುನಂದನಮ್‌ । 

ವಿಬುಧಾತ್ಮನಿ ದೃಶ್ಯಂತೇ ತ್ವಯಿ ವೀರ ಪ್ರಶಾಸತಿ ॥ 17 


ತರ್ಪಾಸಾಾಾರ್ಸಾಸಾಸ್ಸಾಸರ್ಪಾರಾ್ಟಾಾಷಾ 
ಅಡ್ಡಿಯಾಗಬೇಡ (13-14). ಸ್ಟೇಚ್ಛಯಿಂದ ಸಂಚರಿಸುವಾಗ ನಿನಗೆ ಯಾವ 
ಆತಂಕವೂ ಬರದಿರಲಿ'' ಎಂದನು. ವಿಮಾನವು ಶ್ರೀರಾಮನ ಸತ್ಕಾರವನ್ನು 
ಸ್ವೀಕರಿಸಿ "ಹಾಗೆಯೇ ಆಗಲಿ' ಎಂದು ಹೇಳಿ ತನಗೆ ಇಷವಾದ ದಿಕ್ಕಿಗೆ 
ಹೊಟರುಹೋಯಿತು (15). ಪುಣ್ಯಶಾಲಿಯಾದ ವಿಮಾನವು 
ನಿರ್ಗಮಿಸಿದಮೇಲೆ ಭರತನು ಪ್ರಾಂಜಲಿಯಾಗಿ ಶ್ರೀರಾಮನನ್ನು ಕುರಿತು 
“ರಘುನಂದನ, ದೇವಸ್ವರೂಪನಾದ ನೀನು ರಾಜ್ಯಭಾರವನ್ನು ಕೈಗೊಳ್ಳಲಾಗಿ, 
ಅಮಾನುಷಗಳಾದ ಪುಷಕಾದಿಗಳೂ ಮಾತಾಡುವುದು ಕೇಳಿಬರುತ್ತಿದೆ! 
ಪ್ರಾಣಿಗಳಿಗೆ ಯಾವ ರೋಗಬಾಧೆಯೂ ಕಂಡುಬರುವುದಿಲ್ಲ ನೀನು 
ಪಟ್ಟಾಭಿಷಿಕ್ತನಾಗಿ ಒಂದು ತಿಂಗಳಿಗಿಂತ ಹೆಚ್ಚಾಗಿ ಕೆಲವು ದಿನಗಳು ಮಾತ್ರ 
ಕಳೆದವು (16-18). ಮುಪಿನಿಂದ ಜೀರ್ಣವಾದ ಪ್ರಾಣಿಗಳಿಗೂ ಸಾವು 
ಬರುತ್ತಿಲ್ಲ ಸ್ಪೀಯರಿಗೆ ಸುಖ ಪ್ರಸವವಾಗುತ್ತಿದೆ. ಜನರು ಆರೋಗ್ಯದಿಂದ 
ದೃಢಕಾಯರಾಗಿದ್ದಾರೆ (19). ಮಹಾರಾಜ, ಪೌರರಿಗೆ ಅತ್ಯಂತ 


ಪುಷಕಪುನರಭ್ಯನುಜ್ಞಾ 327 
ಅಮಾನುಷಾಣಾಂ ತಸ್ತ್ವಾನಾಂ ವ್ಯಾಹೃತಾನಿ ಮುಹುರ್ಮುಹುಃ । 
ಅನಾಮಯಶ್ಚ ಸತ್ತ್ವಾನಾಂ ಸಾಗ್ರೋ ಮಾಸೋ ಗತೋ ಹ್ಯಯಮ್‌ ॥ 


ಜೀರ್ಣಾನಾಮಪಿ ಸತ್ತ್ವಾನಾಂ ಮೃತ್ಯುರ್ನಾಯಾತಿ ರಾಘವ । 
ಅರೋಗಪ್ರಸವಾ ನಾರ್ಯೊೋ ವಪುಷ್ಕಂತೋ ಹಿ ಮಾನವಾಃ ॥ 19 


ಹರ್ಷಶ್ವಾಭ್ಯಧಿಕೋ ರಾಜನ್‌ ಜನಸ್ಯ ಪುರವಾಸಿನಃ । 
ಕಾಲೇ ವರ್ಷತಿ ಪರ್ಜನ್ಯಃ ಪಾತಯನ್ನಮೃತಂ ಪಯಃ ॥ 20 


ವಾತಾಶ್ಚಾಹಿ ಪ್ರವಾಂತ್ಯೇತೇ ಸ್ಪರ್ಶಯುಕ್ತಾಃ ಸುಖಾಃ ಶಿವಾಃ । 
ಈದೃಶೋ ನಶ್ಚಿರಂ ರಾಜಾ ಭವೇದಿತಿ ನರೇಶ್ವರ ॥ 21 


ಕಥಯಂತಿ ಪುರೇ ರಾಜನ್‌ ಪೌರಜಾನಪದಾಸ್ತಥಾ । 
ಏತಾ ವಾಚಃ ಸುಮಧುರಾ ಭರತೇನ ಸಮೀರಿತಾಃ ॥ 22 


ಶ್ರುತ್ವಾ ರಾಮೋ ಮುದಾ ಯುಕ್ತೋ ಬಭೂವ ನೃಪಸತ್ತಮಃ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕಚತ್ವರಿಂಶಃ ಸರ್ಗಃ 
ಸುರಿಸುತ್ತಿದೆ. (20). ಸುಖಕರವಾದ ಗಾಳಿ ಮೃದುವಾಗಿ ಬೀಸುತ್ತಿದೆ. "ಇಂತಹ 
ರಾಜನು ಚಿರಕಾಲದವರೆಗೆ ಬಾಳಲಿ' ಎಂದು ಪ್ರಜೆಗಳು ಹೇಳಿಕೊಳ್ಳುತ್ತಿದ್ದಾರೆ'' 
ಎಂದು ನುಡಿದನು. ಭರತನಾಡಿದ ಈ ಮೃದುಮಧುರವಾಣಿಯನ್ನಾಲಿಸಿ 
ಪಸತ್ತಮನಾದ ಶ್ರೀರಾಮಚಂದ್ರನು ಸಂಪ್ರೀತನಾದನು (21-22). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನಲವತ್ತೊಂದನೆಯ ಸರ್ಗ. 


ದ್ವಿಚತ್ಪಾರಿಂಶಃ ಸರ್ಗಃ 
ರಾಮಸೀತಾವಿಹಾರಃ 


ಸ ವಿಸೃಜ್ಯ ತತೋ ರಾಮಃ ಪುಷ್ಪ ಕಂ ಹೇಮಭೂಷಿತಮ್‌ । 
ಪ್ರವಿವೇಶ ಮಹಾಬಾಹುರಶೋಕವನಿಕಾಂ ತದಾ ॥ 1 


ಚಂದನಾಗರುಚೂತೈಶ್ಚ ತುಂಗಕಾಲೇಯಕ್ಕೆರಪಿ | 
ದೇವದಾರುವನೈಶ್ನಾ ದಿ ಸಮಂತಾದುಪಶೋಭಿತಮ್‌ ॥ 2 


ಚಂಪಕಾಶೋಕಪುನ್ನಾಗಮಧೂಕಪನಸಾಸನೈೆಃ 
ಶೋಭಿತಾಂ ಪಾರಿಜಾತೈಶ್ಚ ವಿಧೂಮಜ್ವಲನಪ್ರಭೈಃ ॥ 3 


ಲೋಧ್ರನೀಪಾರ್ಜುನೈರ್ನಾಗೈಃ ಸಪ್ತಪರ್ಣಾತಿಮುಕ್ತಕ್ಕೆಃ । 
ಮಂದಾರಕದಲೀಗುಲ್ಕಲತಾಜಾಲಸಮಾವೃತಾಮ್‌ ॥ 4 


ಪ್ರಿಯಂಗುಭಿಃ ಕದಂಬೈಶ್ಚ ತಥಾ ಚ ಬಕುಲೈರಪಿ | 
ಜಂಬೂಭಿರ್ದಾಡಿಮೈಶ್ಶೆ ಸೈವ ಕೋವಿದಾರೈಶ್ಚ ಶೋಭಿತಾಮ್‌ ॥ 65 


ಸರ್ಗ 42 

ಶ್ರೀರಾಮನು ಸೀತಾದೇವಿಯೊಡನೆ ವಿಹರಿಸುವುದು ಸೀತೆಯ ಬಯಕೆ. 

ಶ್ರೀರಾಮನು ಹೇಮಭಮಷಿತವಾದ ಪುಷಕವಿಮಾನವನ್ನು ಕಳಿಸಿ, 
ಅಶೋಕವನಕ್ಕೆ ಹೋದನು. ಆ ಉದ್ಯಾನವನವಾದರೋ ಶ್ರೀಗಂಧ, ಅಗರು, 
ಮಾವು, ಎತ್ತರವಾಗಿ ಬೆಳೆದ ಕೃಷ್ಣ ಚಂದನ, ದೇವದಾರು ವೃಕ್ಷಗಳಿಂದ ಸುತ್ತಲೂ 
ಶೋಭಿತವಾಗಿತ್ತು 2) ಸಂಪಗೆ, ಅಶೋಕ, ಪುನ್ನಾಗ, ಹಿಪ್ಪೆ ಹಲಸು, 
ಹೊನ್ನೆ ಪಾರಿಜಾತ ಮರಗಳು ಬೆಳೆದಿದ್ದವು. ಹೊಗೆಯಿಲ್ಲದ ಬೆಂಕಿಯಂತೆ 
ಬೆಳಗುವ ಲೋಧ್ರ, ಈಚಲು, ಮತ್ತಿ, ನಾಗಕೇಸರಗಳೂ, ಏಳಲೆ ಬಾಳೆ, 
ತಾಳೆ, ಮಂದಾರ, ಬಾಳೆ ಮತ್ತು ವಿವಿಧ ಜಾತಿಯ ಪೊದೆ, ಬಳ್ಳಿಗಳೂ 
ಶೋಭಿಸುತ್ತಿದ್ದವು (3-4). ಪ್ರಿಯಂಗು, ಧೂಲೀಕದಂಬ, ಬಕುಳ, ನೇರಿಳೆ, 
ದಾಳಿಂಬೆ, ಕಾಂಚಾಳ ಗಿಡಗಳು ರಮ್ಯವಾಗಿ ಬೆಳೆದಿದ್ದವು. ಮರಗಳು 
ದಿವ್ಯಗಂಧ ರಸಗಳನ್ನುಸೂಸುವ ಹೂ ಹಣ್ಣುಗಳಿಂದ ಮನೋಹರವಾಗಿದ್ದವು. 


ರಾಮಸೀತಾವಿಹಾರಃ 329 
ಸರ್ವದಾ ಕುಸುಮೈ ರಮ್ಯೈ ಃ ಫಲವದ್ಧಿರ್ಮನೋರಮೈಃ 


ದಿವ (ಗಂಧರಸೋಪೇತ್ಸೆ ಸರುಣಾಂ ಕುರಪಲ್ಲವೈಃ || 6 
ತಥೈವ ತರುಭಿರ್ದಿವೆ ೩ ಶಿಲಿಭಿಃ ಪರಿಕಲ್ಪಿಶೈಃ | 
ಚಾರುಪಲ್ಲವಪುಷ್ಟಾಢ್ಕೈರ್ಮತ್ತಭ್ರಮರಸಂಕಾಲೈಃ ॥ 7 
ಕೋಕಿಲೈಭೃಂಗರಾಜೈಶ್ಚ ನಾನಾವಣೆಣ್ಯಶ್ವ ಪಕ್ಷಿಭಿಃ । 

ಶೋಭಿತಾಂ ಶತಶಶ್ಲಿತ್ರಾಂ ಚೂತವೃಕ್ಷಾವತಂಸಕ್ಕೆಃ ॥ 8 
ಶಾತಕುಂಭನಿಭಾಃ ಕೇಚಿತ್‌ ಕೇಚಿದಗ್ಗಿಶಿಖೋಪಮಾಃ | 
ನೀಲಾಂಜನನಿಭಾಶ್ಚಾನ್ಯೇ ಭಾಂತಿ ತತ್ರತ್ಯಪಾದಪಾಃ ॥ 9 
ಸುರಭೀಣಿ ಚ ಪುಷ್ಪಾಣಿ ಮಾಲ್ಯಾನಿ ವಿವಿಧಾನಿ ಚ । 

ದೀರ್ಫ್ಥಿಕಾ ವಿವಿಧಾಕಾರಾಃ ಪೂರ್ಣಾಃ ಪರಮವಾರಿಣಾ ॥ 10 
ಮಾಣಿಕ್ಯವೃತಸೋಪಾನಾಃ ಸ್ಫಟಿಕಾಂತರಕುಟ್ಟಿಮಾಃ 
ಫುಲ್ಲಪದ್ಮೋತ್ಪಲವನಾಶ್ಚಕ್ರವಾಕೋಪಶೋಭಿತಾಃ || 11 


ಕೊನರು, ಚಿಗುರುಗಳಿಂದ ವಿರಾಜಿಸುತ್ತಿದ್ದವು (5-6). ಹಾಗೆಯೆಒ ಕೆಲವು 
ಮರಗಳನ್ನು ತೋಟಗಾರರು ಪರಿಷ್ಕತವಾಗಿ ಕತ್ತರಿಸಿ ಬೆಳೆಸಿದ್ದರು. ಮದಿಸಿದ 
ದುಂಬಿಗಳು ಮುಸುಕುತ್ತಿದ್ದ ಚಿಗುರು, ಹೂಗಳು ರಮಣೀಯವಾಗಿ 
ಒಪ್ಪತ್ತಿದ್ದವು. ಕೋಗಿಲೆಗಳೂ, ದೊಡ್ಡದುಂಬಿಗಳೂ, ಬಣ್ಣಬಣ್ಣದ ಹಕ್ಕಿಗಳೂ 
ಹಾರಾಡುತ್ತಿದ್ದವು. ಮಾವಿನ ಮರದ ಮೇಲೆ ಕುಳಿತ ಹಕ್ಕಿಗಳು ಚಿತ್ರವರ್ಣದ 
ಶಿರೋಭೂಷಣಗಳಂತಿದ್ದವು (7-8). ಆ ಉಪವನದಲ್ಲಿದ್ದಮರಗಳಲ್ಲಿಕೆಲವು 
ಸುವರ್ಣಮಯಗಳಂತೆಯೂ, ಅಗ್ನಿಜ್ವಾಲೆಯಂತೆಯೂ, ಕೆಲವು ಕಪ್ಪಕಾಡಿಗೆ 
ಬಳಿದವುಗಳಂತೆಯೂ ಕಂಗೊಳಿಸುತ್ತಿದ್ದವು. ಬಗೆಬಗೆಯ ಹೂಗಳೂ 
ಹೂಗೊಂಚಲುಗಳೂ ಪರಿಮಳವನ್ನು ಬೀರುತ್ತಿದ್ದವು. ವಿವಿಧಾಕೃತಿಯ 
ಕೊಳಗಳು ತಿಳಿನೀರಿನಿಂದ ತುಂಬಿದ್ದವು (9-10). ಆ ಕೊಳಗಳಿಗೆ 
ಮಾಣಿಕ್ಕಮಣಿಗಳಿಂದ ಮೆಟ್ಟಲನ್ನು ಕಟ್ಟಲಾಗಿತ್ತು. ಸುತ್ತಲೂ 
ಸಟಿಕಮಯವಾದ ನೆಲವಿತ್ತು. ಕೊಳದಲ್ಲಿ ತಾವರೆಗಳೂ ನೈದಿಲೆಗಳೂ 
ಅರಳಿದ್ದವು. ಚಿಕ್ರವಾಕ ಪಕ್ಷಿಗಳು ಹಾರಾಡುತ್ತಿದ್ದವು. ದಾತ್ಕೂಹಮತ್ತು ಗಿಳಿಗಳ 


330 ಉತ್ತರಕಾಂಡ 
ದಾತ್ಯೂಹಶುಕಸಂಘುಷ್ಟಾ ಹಂಸಸಾರಸನಾದಿತಾಃ । 


ತರುಭಿಃ ಪುಷ್ಪವದ್ಧಿಶ್ಚ ತೀರಜೈರುಪಶೋಭಿತಾಃ ॥ 12 
ಪ್ರಾಕಾರೈರ್ವಿವಿಧಾಕಾರೈಃ ಶೋಭಿತಾಶ್ಚ ಶಿಲಾತಲೈಃ | 

ತತ್ಸೈವ ಚೆ ವನೋದ್ದೇಶೇ ವೈಡೂರ್ಯಮಣಿಸಂನಿಭೈಃ ॥ 13 
ಶಾದ್ವಲೈಃ ಪರಮೋಪೇತಾಂ ಪುಷ್ಟಿ ತದ್ರುಮಕಾನನಾಮ್‌ । 

ತತ್ರ ಸಂಘರ್ಷಜಾತಾನಾಂ ವೃಕ್ಷಾಣಾಂ ಪುಷ್ಪ ಶಾಲಿನಾಮ್‌ ॥ 14 
ಪ್ರಸ್ತರಾಃ ಪುಷ್ಪ ಶಬಲಾ ನಭಸ್ತಾರಾಗಣ್ಯೆರಿವ | 

ನಂದನಂ ಹಿ ಯಥೇಂದ್ರಸ್ಯ ಬ್ರಾಹ್ನಂ ಚೈತ್ರರಥಂ ಯಥಾ ॥ 15 
ತಥಾಭೂತಂ ಹಿ ರಾಮಸ್ಯ ಕಾನಂ ಸಂನಿವೇಶನಮ್‌ । 
ಬಹ್ವಾಸನಗೃಹೋಪೇತಾಂ ಲತಾಗೃಹಸಮಾವೃತಾಮ್‌ ॥ 16 


ಅಶೋಕವನಿಕಾಂ ಸ್ನೀತಾಂ ಪ್ರವಿಶ್ಯ ರಘುನಂದನಃ | 
ಆಸನೇ ಚ ಶುಭಾಕಾರೇ ಪುಷ್ಪ ಪ್ರಕರಭೂಷಿತೇ ॥ 17 


ಸಾಗಾ್‌ಸಾಪ್ಪಷನ ರಕ್‌ ನಾನಾ ವವ 
ದಡದಲ್ಲಿ ಹೂವರಳಿದ ಬಳ್ಳಿಗಳು ಶೋಭಿಸುತ್ತಿದ್ದವು (11.2) 
ಎವಿಧಾಕೃತಿಯ ಪ್ರಾಕಾರಗಳಿಂದಲೂ ಶಿಲಾತಲಗಳಿಂದಲೂ ಕೊಳಗಳು 
ರಮ್ಯವಾಗಿದ್ದವು. ಸುತ್ತಲೂ ವೈಡೂರ್ಯ ಮಣಿಗಳಂತಿರುವ ಹಸಿರು ಹುಲ್ಲು 
ಬೆಳೆದಿತ್ತು. ಹೂವರಳಿದ ಮರಗಳು ಕಂಗೊಳಿಸುತ್ತಿದ್ದವು ಸ್ಪರ್ಧೆಯಿಂದಲೋ 
ಎಂಬಂತೆ ಪುಷಿತ ವೃಕ್ಷಗಳು ಒತ್ತಾಗಿ ಬೆಳೆದಿದ್ದವು (13-14). ಆ 
ವೃಕ್ಷಗಳಿಂದುದುರಿದ ಹೂಗಳಿಂದ ಶೋಭಿತವಾದ ಕಲ್ಲಿನ ನೆಲವು, ತಾರೆಗಳಿಂದ 
ಯುಕ್ತವಾದ ಗಗನದಂತೆ ರಮ್ಯವಾಗಿತ್ತು. ಆ ಉಪವನವು ಇಂದ್ರನ 
ನಂದನವೋ, ಬ್ರಹ್ಮನ ಉದ್ಯಾನವೋ, ಕುಬೇರನ ಚೈತ್ರರಥವೋ ಎಂಬಂತೆ 
ವಿರಾಜಿಸುತ್ತಿತ್ತು (15). ಶ್ರೀರಾಮನ ಅಶೋಕವನವು ಅಷ್ಟು 
ಮನೋಹರವಾಗಿತ್ತು. ಅಲ್ಲಿ ವಿವಿಧ ಪೀಠಗಳನ್ನೂ ಲತಾಗೃಹಗಳನ್ನೂ 
ನಿರ್ಮಿಸಲಾಗಿತ್ತು. ವಿಶಾಲವಾದ ಅಶೋಕವನವನ್ನು ರಘುನಂದನನು 
ಸೀತೆಯೊಡನೆ ಪ್ರವೇಶಿಸಿ, ರತ್ನಗಂಬಳಿಯಿಂದಲೂ ಹೂಗಳಿಂದಲೂ 


ರಾಮಸೀತಾವಿಹಾರಃ 331 
ಕುಥಾಸ್ತರಣಸಂವೀತೇ ರಾಮಃ ಸಂನಿಷಸಾದ ಹ | 


ಸೀತಾಮಾದಾಯ ಹಸ್ತೇನ ಮಧು ಮೈರೇಯಕಂ ಶುಚಿ ॥ 18 
ಪಾಯಯಾಮಾಸ ಕಾಕುತ್ಸಃ ಶಚೀಮಿವ ಪುರಂದರಃ | 

ಮಾಂಸಾನಿ ಚ ಸುಮೃಷ್ಟಾನಿ ಫಲಾನಿ ವಿವಿಧಾನಿ ಚ ॥ 19 
ರಾಮಸ್ಕಾಭ್ಯವಹಾರಾರ್ಥಂ ಕಿಂಕರಾಸ್ತೂರ್ಣಮಾಹರನ್‌ । 

ಉಪಾನೃತ್ಯ ೦ಶ್ಚ ರಾಜಾನಂ ನೃತ್ಯಗೀತವಿಶಾರದಾಃ ॥ 20 
ಬಾಲಾಶ್ಚ ರೂಪವತ್ಯಶ್ಥ ಸ್ತ್ರಿಯಃ ಪಾನವಶಾನುಗಾಃ । 

ಉಪಾನ್ಸಕ್ಕಂತ ಕಾಕುತ್ಲೆನ' ನ ನೃತ್ಯಗೀತವಿಶಾರದಾಃ ॥ 21 
ಮನೋಭಿರಾಮಾ ರಾಮಾಸ್ತಾ ರಾಮೋ ರಮಯತಾಂ ವರಃ । 
ರಮಯಾಮಾಸ ಧರ್ಮಾತ್ಮಾ ನಿತ್ಯಂ ಪರಮಭೂಷಿತಃ ॥ 22 
ಸ ತಯಾ ಸೀತಯಾ ಸಾರ್ಧಮಾಸೀನೋ ವಿರರಾಜ ಹ । 

ಅರುಂಧತ್ಕಾ ಸಹಾಸೀನೋ ವಸಿಷ್ಠ ಇವ ತೇಜಸಾ ॥ 23 


ಅಲಂಕೃತವಾದ ಶುಭಾಸನದಲ್ಲಿಕುಳಿತನು. ಶುಚಿಯಾದ* ಮೈರೇಯಕವೆಂಬ 
ಮಧುವನ್ನು ದೇವೇಂದ್ರನು ಶಚಿಗೆ ಕುಡಿಸಿದಂತೆ ತನ್ನ ಕೈಯಿಂದ ಜಾನಕಿಗೆ 
ಕುಡಿಸಿದನು (16-18). ಆಗ ಶ್ರೀರಾಮನ ಭೋಜನಕ್ಕಾಗಿ ಸೇವಕರು 
ಉತ್ತಮವಾದ ಮಾಂಸವನ್ನೂ ಅನೇಕ ಬಗೆಯ ಹಣ್ಣುಗಳನ್ನೂ ತಂದರು. 
ನೃತ್ಯಗೀತಗಳಲ್ಲಿ ವಿಶಾರದರಾದ ಬಾಲಕಿಯರೂ, ರೂಪವತಿಯರಾದ 
ಸ್ತ್ರೀಯರೂ ಪಾನದಿಂದ ಮದಾವಿಷ್ಠರಾಗಿ ಮಹಾರಾಜನಾದ ಕಾಕುತ ಶನೆದುರಿಗೆ 
ನರ್ತಿಸಿದರು (19-21). "ಧರ್ಮಾತ್ಮನೂ ಸಮ್ಯ ಗಲಂಕೃತನೂ 
ವಿನೋದಪ್ರಿಯನೂ ಆದ ರಾಘವನು ಆಟ ಬಟ ಆಸಿ ಬೀಯರಿಗೆ 
(ಪಾರಿತೋಷಿಕಾದಿಗಳನ್ನಿತ್ತು) ಸಂತೋಷಪಡಿಸಿದನು (22). 
ವೈದೇಹಿಯೊಡನೆ ಕುಳಿತಿದ್ದ ಶ್ರೀರಾಮನು, ಅರುಂಧತಿಯೊಡನೆ 
ಉಪವಿಷರಾದ ವಸಿಷ್ಠಮಹರ್ಷಿಗಳಂತೆ ತೇಜೋವಿಶೇಷದಿಂದ 

೫: ಮೈರೇಯಕ - ನೆಲ್ಲಿ ಮರಾಟಮಗ್ಗು ಬೆಲ್ಲ-ಇವುಗಳಿಂದ ಮಾಡಿದ 
ಒಂದು ಪೇಯ 


332 ಉತ್ತರಕಾಂಡ 


ಏವಂ ರಾಮೋ ಮುದಾ ಯುಕ್ತಃ ಸೀತಾಂ ಸುರಸುತೋಪಮಾಮ್‌ । 
ರಮಯಾಮಾಸ ವೈದೇಹಿಮಹನ್ಯಹನಿ ದೇವವತ್‌ ॥ 24 


ತಥಾ ತಯೋರ್ವಿಹರತೋಃ ಸೀತಾರಾಘವಯೋಶ್ಚಿರಮ್‌ 
ಅತ್ಯಕ್ರಾಮಚ್ಛುಭಃ ಕಾಂತಃ ಶಿಶಿರೋ ಭೋಗದಃ ಸದಾ ॥ 25 


ಪ್ರಾಪ್ತಯೋರ್ವಿವಿಧಾನ್‌ ಭೋಗಾನತೀತಃ ಶಿಶಿರಾಗಮಃ । 
ಪೂರ್ವಾಹ್ನೇ ಧರ್ಮಕಾರ್ಯಾಣಿ ಕೃತ್ವಾ ಧರ್ಮೇಣ ಧರ್ಮವಿತ್‌ ॥ 


ಶೇಷಂ ದಿವಸಭಾಗಾರ್ಧಮಂತಃಪುರಗತೋಇ* ಭವತ್‌ | 


ಸೀತಾಪಿ ದೇವಕಾರ್ಯಾಣಿ ಕೃತ್ವಾ ಪೌರ್ವಾಹಿಕಾನಿ ವೈ ॥ 27 
ಶ್ವಶ್ರೂಣಾಮಕರೋತ್‌ ಪೂಜಾಂ ಸರ್ವಾಸಾಮವಿಶೇಷತಃ | 
ಅಭ್ಯಗಚ್ಛತ್ರತೋ ರಾಮಂ ವಿಚಿತ್ರಾಭರಣಾಂಬರಾ ॥ 28 
ತ್ರಿವಿಷ್ಣಪೇ ಸಹಸ್ರಾಕ್ಷಮುಪವಿಷ್ಠಂ ಯಥಾ ಶಚೀ 

ದೃಷ್ಟ್ವಾತು ರಾಘವಃ ಪತ್ನೀಂ ಕಲ್ಯಾಣೇನ ಸಮನ್ವಿತಾಮ್‌ ॥ 29 


ನಾಸಾದ ಆ ಪಾಕವ್ನಾನವಾಪಾನ್ನ್‌ ನಾವಾ 
ಸಂಪ್ರೀತನಾಗಿ ದೇವಾಂಗನೆಯಂತಿದ್ದ ವೈದೇಹಿಯನ್ನು ಪ್ರತಿದಿನವೂ 
ಸಂತೋಷಪಡಿಸುತ್ತ ವಿಹರಿಸುತ್ತಿದ್ದನು (23-24). ಹೀಗೆ ಜಾನಕಿಯೂ 
ರಾಘವನೂ ವಿಹರಿಸುತ್ತ ಆನಂದದಿಂದಿರಲು, ರಮ್ಯವೂ ಭೋಗಪ್ರದವೂ 
ಆದ ಶಿಶಿರಯತು ಬಂದಿತು. ಅವರೀರ್ವರೂ ವಿವಿಧ ಭೋಗಗಳನ್ನು 
ಅನುಭವಿಸುತ್ತಿರುವಾಗ ಶಿಶಿರಯತುವೂ* ಕಳೆಯಿತು. ಹೀಗಿರಲು ಒಂದು 
ದಿನ ಧರ್ಮಜ್ಞನಾದ ಶ್ರೀರಾಮನು ಪೂರ್ವಹ್ನದಲ್ಲಿಧರ್ಮಕಾರ್ಯಗಳನ್ನು 
ಎಂದಿನಂತೆ ವಿಧಿವತ್ತಾಗಿ ನೆರವೇರಿಸಿದನು (25-26). ಅನಂತರ ಉಳಿದ 
ದಿನಾರ್ಧವನ್ನು ಕಳೆಯಲು ಅಂತಃಪುರಕ್ಕೆ ಹೋದನು. ಇತ್ತ ಜಾನಕಿಯೂ 
ಪೂರ್ವಾಹ್ನದಲ್ಲಿ ದೇವಕಾರ್ಯಗಳನ್ನು ಮಾಡಿ, ಎಂದಿನಂತೆ ಯಾವ 

೫ ವಾನರರು ಅಯೋಧ್ಯೆಯಲ್ಲಿದ್ದಾಗ ಒಂದು ಶಿಶಿರಯತು ಕಳೆದಿತ್ತು (ಸ. 
39-29). ಈಗ ಇನ್ನೊಂದು ಶಿಶಿರಯತು ಕಳೆಯಿತು. ಅಲ್ಲಿಗೆ ಪಟ್ಟಾಭಿಷೇಕ 
ವಾದಮೇಲೆ ಎರಡು ವರ್ಷಗಳು ಕಳೆದವು. 


ರಾಮಸೀತಾವಿಹಾರಃ ೨೨3 
ಪ್ರಹರ್ಷಮತುಲಂ ಲೇಭೇ ಸಾಧು ಸಾಧ್ದಿತಿ ಚಾಬ್ರವೀತ್‌ । 


ಅಬ್ರವೀಚ್ಚ ವರಾರೋಹಾಂ ಸೀತಾಂ ಸುರಸುತೋಪಮಾಮ್‌ ॥ 30 
ಅಪತ್ಯಲಾಭೋ ವೈದೇಹಿ ತ್ವಯಿ ಮೇ ಸಮುಪಸ್ಥಿತಃ 
ಕಿಮಿಚ್ಛಸಿ ವರಾರೋಹೇ ಕಾಮಃ ಕಿಂ ಕ್ರಿಯತಾಂ ತವ ॥ 31 


ಸ್ಥಿತಂ ಕೃತ್ವಾ ತು ವೈದೇಹೀ ರಾಮಂ ವಾಕ್ಯಮಥಾಬ್ರವೀತ್‌ | 
ತಪೋವನಾನಿ ಪುಣ್ಯಾನಿ ದ್ರಷ್ಟು ಮಿಚ್ಛಾಮಿ ರಾಘವ ॥ 32 


ಗಂಗಾತೀರೋಪವಿಷ್ಟಾನಾಮೃಷೀಣಾಮಗ್ರತೇಜಸಾಮ್‌ | 
ಫಲಮೂಲಾಶಿನಾಂ ದೇವ ಪಾದಮೂಲೇಷು ವರ್ತಿತುಮ್‌ ॥ 33 


ಏಷ ಮೇ ಪರಮಃ ಕಾಮೋ ಯನ್ನೂಲಫಲಭೋಜಿನಾಮ್‌ । 
ಅಪ್ಯೇಕರಾತ್ರಂ ಕಾಕುತ್ತ ನಿವಸೇಯಂ ತಪೋವನೇ ॥ 34 


ತಥೇತಿ ಚ ಪ್ರತಿಜ್ಞಾತಂ ರಾಮೇಣಾಕ್ಸಿಷ್ಟ ಕರ್ಮಣಾ | 
ವಿಸ್ರಬ್ಧಾ ಭವ ವೈದೇಹಿ ಶ್ವೋ ಗಮಿಷ್ಯಸ್ಯಸಂಶಯಮ್‌ ॥ 35 


ಆಮೇಲೆ ಉತ್ತಮವಾದ ಸೀರೆಯನ್ನುಟ್ಟು ವಿವಿಧಾಭರಣಗಳನ್ನು ತೊಟ್ಟು 
ಶ್ರೀರಾಮನ ಬಳಿಗೆ ಬಂದಳು (27-28). ಸ್ವರ್ಗಲೋಕದಲ್ಲಿವೈಭವದಿಂದ 
ಕುಳಿತ ದೇವೇಂದ್ರನ ಬಳಿಗೆ ಶಚೀದೇವಿ ಆಗಮಿಸುವಂತೆ ಆಗಮಿಸಿದಳು. 
ಮಂಗಳಾಂಗಿಯಾದ ಧರ್ಮ ಪತ್ನಿಯನ್ನು ನೋಡಿ ರಾಘವನನಿಗೆ ಅತ್ಯಂತ 
ಹರ್ಷವಾಯಿತು (29). ಆತನು ದಿವ್ಯ ಸುಂದರಿಯಾದ ಜಾನಕಿಯನ್ನುವೀಕ್ಷಿಸಿ 
“ಆಹಾ! ಭಲೆ!'' ಎಂದು ಉದ್ಗರಿಸಿದನು. ಅನಂತರ ""ವೈದೇಹಿ, ನನಗೆ 
ನಿನ್ನಲ್ಲಿ ಸಂತಾನ ಲಾಭವು ಸಮೀಪಿಸಿದೆ! ದೇವಿ, ನಿನಗೆ ಯಾವ 
ಬಯಕೆಯುಂಟು? ಏನಾಗಬೇಕು?'' ಎಂದು ಕೇಳಿದನು (30-31) 
ವೈದೇಹಿಯು ಮುಗುಳೆಗೆ ಬೀರಿದಳು. "ರಾಘವ, ಪವಿತ್ರವಾದ 
ತಪೋವನಗಳನ್ನು ನೋಡಬೇಕೆಂದು ಇಚ್ಛೆಯಾಗಿದೆ ಗಂಗಾತೀರದಲ್ಲಿನೆಲೆಸಿ 
ಫಲಮೂಲಗಳನ್ನು ತಿನ್ನುತ್ತ ತೇಜೋವಂತರಾದ ಖುಷಿಗಳ 
ಪಾದಸಾಂನಿಧ್ಯದಲ್ಲಿಇರಬೇಕಂದು ಅಪೇಕ್ಷೆಯಾಗುತ್ತಿದೆ (32-33). ಇದೇ 


334 ಉತ್ತರಕಾಂಡ 


ಏವಮುಕ್ತ್ವಾ ತು ಕಾಕುತ್ಲೋ ಮೈಥಿಲೀಂ ಜನಕಾತ್ಮಜಾಮ್‌ । 
ಮಧ್ಯಕಕ್ಷ್ಯಾಂತರಂ ರಾಮೋ ನಿರ್ಜಗಾಮ ಸುಹೃದ್ವೃತಃ ॥ 36 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದ್ವಿಚತ್ವಾರಿಂಶಃ ಸರ್ಗಃ 


ನನ್ನ ಹಯ ಪಾಪಾ ಒಂದಾ ರಾತ್ರಿಯಾದರೂ ನಾನು 
ತಪೋವನದಲ್ಲಿರಲು ಶಕ್ಕವಾದೀತೇ9?'' ಎಂದಳು. ಧರ್ಮಶೀಲನಾದ 
ಕಾಕುತ್ತ್ಯಃ ನು ""ಓಹೊ! ಆಗಬಹುದು. ವೈದೇಹಿ, ನಿಶ್ಚಿಂತಳಾಗಿರು. ನಾಳೆಯೇ 
ತಪೋವನಕ್ಕೆ ಹೋಗಬಹುದು. ಸಂದೇಹ ಬೇಡ'' ಎಂದನು (34-35). 
ಮೈಥಿಲಿಗೆ ಈ ರೀತಿಯಾಗಿ ಹೇಳಿ ಶ್ರೀರಾಮನು ಅರಮನೆಯ ಮಧ್ಯದಲ್ಲಿದ್ದ 
ಒಂದು ಸಭಾಮಂದಿರಕ್ಕೆ ಮಿತ್ರಪರಿವೃತನಾಗಿ ಹೋದನು (36). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನಲವತ್ತೆರಡನೆಯ ಸರ್ಗ 


ತ್ರಿಚತಾ ರಿಂಶಃ ಸರ್ಗಃ 


ಭದ್ರವಾಕ್ಯಶ್ರವಣಮ್‌ 
ತತ್ರೋಪವಿಷ್ಟಂ ರಾಜಾನಮುಪಾಸಂತೇ ವಿಚಕ್ಷಣಾಃ | 
ಕಥಾನಾಂ ಬಹುರೂಪಾಣಾಂ ಹಾಸ್ಯಕಾರಾಃ ಸಮಂತತಃ ॥ ] 
ವಿಜಯೋ ಮಧುಮತ್ತಶ್ಚ ಕಾಶ್ಯಪಃ ಪಿಂಗಲಃ ಕುಟಃ | 
ಸುರಾಜಃ ಕಾಲಿಯೋ ಭದ್ರೋ ದಂತವಕ್ಕ ಸುಮಾಗಧಃ ॥ 2 
ಏತೇ ಕಥಾ ಬಹುವಿಧಾಃ ಪರಿಹಾಸಸಮನ್ವಿತಾಃ | 
ಕಥಯಂತಿ ಸ್ಮ ಸಂಹೃಷ್ಟಾ ರಾಘವಸ್ಯ ಮಹಾತ್ಮನಃ ॥ 9 
ತತಃ ಕಥಾಯಾಂ ಕಸ್ಯಾಂಚಿದ್ರಾಘವಃ ಸಮಭಾಷತ । 
ಕಾಃ ಕಥಾ ನಗರೇ ಭದ್ರ ವರ್ತಂತೇ ವಿಷಯೇಷು ಚ ॥ 4 
ಮಾಮಾಶ್ರಿತಾನಿ ಕಾನ್ಯಾಹುಃ ಪೌರಜಾನಪದಾ ಜನಾಃ । 
ಕಿಂ ಚ ಸೀತಾಂ ಸಮಾಶ್ರಿತ್ಯ ಭರತಂ ಕಿಂ ಚ ಲಕ್ಷ್ಮಣಮ್‌ ॥ 5 

ಸರ್ಗ 43 


ಭದ್ರನ ಮುಖದಿಂದ ಜನಾಪವಾದದ ಶ್ರವಣ 

ಸಭೆಯಲ್ಲಿ ಉಪವಿಷನಾದ ಶ್ರೀರಾಮನನ್ನು ವಾಚಾಲರಾದ 
ಹಾಸ್ಯಗಾರರು ಬಗೆಬಗೆಯ ವಿನೋದಕರವಾದ ವಾರ್ತಾಲಾಪಗಳಿಂದ 
ರಂಜಿಸುತ್ತಿದ್ದರು ವಿಜಯ: ಮಧುಮತ್ತ, ಕಾಶ್ಯಪ, ಪಿಂಗಲ, ಕುಟ, ಸುರಾಜ, 
ಕಾಲಿಯ, ಭದ, ದಂತವಕ್ಕ ಸುಮಾಗಧ- ಮುಂತಾದವರು ಮಹಾತ್ಮನಾದ 
ರಾಘವನಿಗೆ ಹಾಸ್ಯ ವಿಶಿಷ್ಟವಾದ ವಿವಿಧ ಕಥೆಗಳನ್ನು ಹರ್ಷದಿಂದ 
ಹೇಳುತ್ತಿದ್ದರು (1-3). ಹೀಗಿರುವಾಗ ಕಥಾಮಧ್ಯದಲ್ಲೊಮ್ಮೆ ಶ್ರೀರಾಮನು 
ಭದ್ರನೆಂಬವನನ್ನು ನೋಡಿ "ಭದ್ರ, ಅಯೋಧ್ಯಲ್ಲಿಯೂ, ನನ್ನ 
ರಾಷ್ಟ್ರದಲ್ಲಿಯೂ ಪ್ರಜೆಗಳು ನನ್ನ ವಿಷಯವಾಗಿ ಏನು ಹೇಳುತ್ತಾರೆ? 
ಸೀತೆಯನ್ನೂ ಭರತಲಕ್ಷ್ಮಣರನ್ನೂ ಕುರಿತು ಅವರ ಹೇಳಿಕೆ ಏನು? (4-5). 
ಶತ್ರುಫನ ವಿಷಯದಲ್ಲಾಗಲಿ ತಾಯಿಯಾದ ಕೈಕೇಯೀದೇವಿಯ 
ಎಷಯದಲ್ಲಾಗಲಿ ಜನರ ಅಭಿಪ್ರಾಯವೇನು? ಏಕೆಂದರೆ, ಹೊಸ 


336 ಉತ್ತರಕಾಂಡ 
ಕಿಂನು ಶತ್ರುಘ್ನಮುದ್ದಿಶ್ಯ ಕೈಕೇಯೀಂ ಕಿಂ ನು ಮಾತರಮ್‌ | 


ವಕ್ತವ್ಯತಾಂ ಚ ರಾಜಾನೋ ನವೇ ರಾಜ್ಯೇ ವಜ್ರಂತಿ ಹಿ ॥ 6 
ಏವಮುಕ್ತೇ ತು ರಾಮೇಣ ಭದ್ರಃ ಪ್ರಾಂಜಲಿರಬ್ರವೀತ್‌ | 

ಸ್ಥಿತಃ ಕಥಾಃ ಶುಭಾ ರಾಜನ್‌ ವರ್ತಂತೇ ಪುರವಾಸಿನಾಮ್‌ ॥। 7 
ಅಮುಂ ತು ವಿಜಯಂ ಸೌಮ್ಯ ದಶಗ್ರೀವವಧಾರ್ಜಿತಮ್‌ । 
ಭೂಯಿಷ್ಠಂ ಸ್ವಪುರೇ ಪೌರೈಃ ಕಥ್ಯಂತೇ ಪುರುಷರ್ಷಭ ॥ 8 
ಏವಮುಕ್ತಸ್ತು ಭದ್ರೇಣ ರಾಘವೋ ವಾಕ್ಯಮಬ್ರವೀತ್‌ | 

ಕಥಯಸ್ವ ಯಥಾತತ್ತ್ವಂ ಸರ್ವಂ ನಿರವಶೇಷತಃ ॥ 9 


ಶುಭಾಶುಭಾನಿ ವಾಕ್ಯಾನಿ ಯಾನ್ಯಾಹುಃ ಪುರವಾಸಿನಃ | 
ಶ್ರುತ್ವೇದಾನೀಂ ಶುಭಂ ಕುರ್ಯಾಂ ನ ಕುರ್ಯಾಮಶುಭಾನಿ ಚ ॥ 10 


ಕಥಯಸ್ವ ಚ ವಿಸ್ತಬ್ಲೋ ನಿರ್ಜಯಂ ವಿಗತಜ್ವರಃ । 
ಕಥಯಂತಿ ಯಥಾ ಪೌರಾಃ ಪಾಪಾ ಜನಪದೇಷು ಚ ॥ 11 


ರಾನ್ಯವಾರವು ಇರಾವವಾವಾಗ ರಾವ್‌ ನಷ 
ಹುಟ್ಟುತ್ತವೆ” ಎಂದು ಕೇಳಿದನು (6-7). ಆಗ ಭದ್ರನು ಕೈಮುಗಿದುಕೊಂಡು 
“ಮಹಾರಾಜ, ಪುರವಾಸಿಗಳು ಶುಭಕರವಾದ ಒಳ್ಳೆಯ 
ಮಾತುಗಳನ್ನಾಡುತ್ತಿದ್ದಾರೆ. ಅದರಲ್ಲಿಯೂ, ಹೇ ಪುರುಷೋತ್ತಮ, ರಾವಣನ್ನು 
ವಧಿಸಿ ಸಂಪಾದಿಸಿದ ವಿಜಯವನ್ನು ಕುರಿತು ವಿಶೇಷವಾಗಿ ಹೊಗಳಿ 
ವರ್ಣಿಸುತ್ತಿದ್ದಾರೆ'' ಎಂದನು (8). ಭದ್ರನ ಈ ನುಡಿಯನ್ನು ಕೇಳಿ ರಾಘವನು 
"ಭದ್ರ, ಎಲ್ಲವನ್ನೂ ಯಥಾವತ್ತಾಗಿ ಹೇಳು. ಒಳ್ಳೆಯದೋ ಕೆಟ್ಟದೋ 
ಪುರವಾಸಿಗಳು ಏನು ಹೇಳುತ್ತಾರೆಂಬುದನ್ನು ಸಷವಾಗಿ ತಿಳಿಸು. ಅದನ್ನು 
ಕೇಳಿದಾಗ, ಯಾವುದು ಒಳ್ಳೆಯದು ಯಾವುದು. ಕಟ್ಟದೆಂಬುದ ನ್ದುತಿಳಿದು 
ಮಾರ್ಪಡಿಸಿಕೊಳ್ಳಲು ನನಗೆ ಅನುಕೂಲವಾಗುತ್ತದೆ (9-10). ನನಲ್ಲಿ 
ಎಶ್ವಾ ಸವನ್ನಿಟ್ಟು ನಿಶ್ಚಂಕೆಯಿಂದ ನಿರ್ಭಯವಾಗಿ ಸ ಸತ್ಯವನ್ನು ಹೇಳಿಬಿಡು. 
ಪೌರರಾಗಲಿ ರಾಷ ಷ್ಟದ ಪ್ರಜೆಗಳಾಗಲಿ ಅಶುಭವಾಕ್ಕಗಳನ್ನಾಡುತ್ತಿ ದರೆ 
ತಿಳಿಸಿಬಿಡು' ಎಂದನು. (11) ರಾಘವನು ಮೃದುವಾಗಿ ನುಡಿದ ಈ ಮಾತನ್ನು 


ಭದ್ರವಾಕ್ಯಶ್ರವಣಮ್‌ 337 
ರಾಘವೇಣೈವಮುಕ್ತಸ್ತು ಭದ್ರಃ ಸುರುಚಿರಂ ವಚಃ । 


ಪ್ರತ್ಯುವಾಚ ಮಹಾಬಾಹುಂ ಪ್ರಾಂಜಲಿಃ ಸುಸಮಾಹಿತಃ ॥ 12 
ಶೃಣು ರಾಜನ್‌ ಯಥಾ ಪೌರಾಃ ಕಥಯಂತಿ ಶುಭಾಶುಭಮ್‌ | 
ಚತ್ವರಾಪಣರಥ್ಯಾಸು ವನೇಷೂಪವನೇಷು ಚ ॥ 13 
ದುಷ್ಕರಂ ಕೃತವಾನ್‌ ರಾಮಃ ಸಮುದ್ರೇ ಸೇತುಬಂಧನಮ್‌ । 

'ಅಶ್ರುತಂ ಪೂರ್ವಕ್ಕೆಃ ಕೈಶ್ಚಿದ್ದೇವೈರಪಿ ಸದಾನವೈಃ ॥ 14 
ರಾವಣಶ್ಚ ದುರಾಧರ್ಷೊೋ ಹತಃ ಸಬಲವಾಹನಃ | 

ವಾನರಾಶ್ಚ ವಶಂ ನೀತಾ ಯಕ್ಷಾಶ್ವ ಸಹ ರಾಕ್ಷಸಃ ॥ 15 
ಹತ್ವಾ ಚ ರಾವಣಂ ಸಂಖ್ಯೇ ಸೀತಾಮಾಹೃತ್ಯ ರಾಘವಃ | 

ಅಮರ್ಷಂ ಪೃಷ್ಠತಃ ಕೃತ್ವಾ ಸ್ವವೇಶ್ಮ ಪುನರಾನಯತ್‌ ॥ 16 
ಕೀದೃಶಂ ಹೃದಯೇ ತಸ್ಯ ಸೀತಾಸಂಭೋಗಜಂ ಸುಖಮ್‌ । 
ಅಂಕಮಾರೋಪ್ಯ ತು ಪುರಾ ರಾವಣೇನ ಬಲಾದ ತಾಮ್‌ || 17 


ಕೇಳಿ ಭದ್ರನು ಕೈಮುಗಿದುಕೊಂಡು ತುಂಬ ಎಚ್ಚರಿಕೆಯಿಂದ ಹೀಗೆಂದನು: 
“ಮಹಾರಾಜ, ಜನರು ಒಳ್ಳೆಯದನ್ನು ಹೇಳುತ್ತಾರೆ ಅಶುಭವಾಕ್ಯವನ್ನೂ 
ನುಡಿಯುವುದುಂಟು. ಚೌಕ, ಅಂಗಡಿ, ರಸ್ತೆ, ವನೋಪವನಗಳಲ್ಲಿ 
ಮಾತಾಡಿಕೊಳ್ಳುತ್ತಾರೆ (12-13). ಏನೆಂದರೆ, "ಶ್ರೀರಾಮನು ಸಮುದ್ರಕ್ಕೆ 
ಸೇತುವೆಯನ್ನು ಕಟ್ಟಿದ್ದು ಅಗಾಧವಾದ ಕಾರ್ಯ. ಯಾವ ಪೂರ್ವಜರೂ 
ದೇವದಾನವರೂ ಕೇಳದಿರುವ ಅದುತವೇ ಸರಿ. ದುರ್ಧರ್ಷನಾದ 
ರಾವಣನನ್ನುಪರಿವಾರ ಸಹಿತವಾಗಿ ಸಂಹರಿಸಿದ್ದಾನೆ. ವಾನರ ಭಲ್ಲೂಕಗಳನ್ನೂ 
ರಾಕ್ಷಸರನ್ನೂ ವಶಪಡಿಸಿಕೊಂಡಿದ್ದಾನೆ (14-15). ರಾವಣನನ್ನು ಯುದ್ಧದಲ್ಲಿ 
ಸಂಹರಿಸಿ, ರಾಘವನು ಸೀತೆಯನ್ನು ಬಿಡಿಸಿಕೊಂಡು ಬಂದಿದ್ದಾನೆ. ಆದರೆ 
ಸ್ವಾಭಿಮಾನವನ್ನು ಬದಿಗೊತ್ತಿ ಅವಳನ್ನು ತನ್ನ ಮನೆಗೆ ಕರೆತಂದನಲ್ಲ! 
ಸೀತೆಯಿಂದಾಗುವ ಸುಖ ಎಷ್ಟು ಅಧಿಕವೆಂದು ಅವನ ಹೃದಯದಲ್ಲಿ 
ನೆಲೆಸಿಬಿಟ್ಟಿದೆಯೋ! (16-17). 

ಹಿಂದೆ ರಾವಣನು ಆಕೆಯನ್ನು ತೊಡೆಯಮೇಲೇರಿಸಿ ಬಲಾತ್ಕಾರದಿಂದ 
ಲಂಕೆಗೆ ಒಯ್ದು ಅಶೋಕವನದಲ್ಲಿ ಇರಿಸಿದ್ದನು. ರಾಕ್ಷಸರ ವಶದಲ್ಲಿದ್ದಸೀತೆಯ 


338 ಉತ್ತರಕಾಂಡ 
ಲಂಕಾಮಪಿ ಪುರಾ ನೀತಾಮಶೋಕವನಿಕಾಂ ಗತಾಮ್‌ । 


ರಕ್ಷಸಾಂ ವಶಮಾಪನ್ನಾಂ ಕಥಂ ರಾಮೋ ನ ಕುತ್ತತೇ ॥ 18 
ಅಸ್ಮಾಕಮಪಿ ದಾರೇಷು ಸಹನೀಯಂ ಭವಿಷ್ಯತಿ । 

ಯಥಾ ಹಿ ಕುರುತೇ ರಾಜಾ ಪ್ರಜಾ ತಮನುವರ್ತತೇ ॥ 19 
ಏವಂ ಬಹುವಿಧಾ ವಾಚೋ ವದಂತಿ ಪುರವಾಸಿನಃ । 

ನಗರೇಷು ಚ ಸರ್ವೇಷು ರಾಜನ್‌ ಜನಪದೇಷು ಚ ॥ 20 
ತಸ್ಕೈವಂ ಭಾಷಿತಂ ಶ ಶಿತ್ವಾ ರಾಘವಃ ಪರಮಾರ್ತವತ್‌ | 

ಉಮಚ ಸುಹೃದಃ ಸರ್ವಾನ್‌ ಕಥಮೇತದ್ಯ ವೀಥ ಮಾಮ್‌ ॥ 21 
ಸರ್ವೇ ತು ಶಿರಸಾ ಭೂಮಾವಭಿವಾದ್ಯ ಜಣಿಮ ಚ । 

ಪ್ರತ್ಯೂ ಚೂ ರಾಘವಂ ದೀನಮೇವಮೇತನ್ನ ಸಂಶಯಃ ॥ 22 
ಶ್ರುತ್ವಾ ತು ವಾಕ್ಯಂ ಕಾಕುತ್ಸ್ವಃ ಃ ಸರ್ವೇಷಾಂ ಸಮುದೀರಿತಮ್‌ । 
ವಿಸರ್ಜಯಾಮಾಸ ತದಾ ವಯಸ್ಕಾ ನ್‌ ಶತ್ರುಸೂದನಃ ॥ 23 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರಿಚತ್ವಾರಿಂಶಃ ಸರ್ಗಃ 


ನಾವೂ ಸಹ ಹೆಂಡತಿಯರ ದೋಷವನ್ನುಸಹಿಸಿಕೊಳ್ಳಬೇಕಾಗುವುದು! ರಾಜನ 
ನಡತೆಯನ್ನು ಪ್ರಜೆಗಳು ಅನುಕರಿಸುತ್ತಾರೆ' (19). ಮಹಾರಾಜ, ಈ 
ರೀತಿಯಲ್ಲಿ ಪೌರರೂ ಪ್ರಜೆಗಳೂ ಎಲ್ಲೆಡೆಯೂ ನಾನಾ ವಿಧವಾಗಿ 
ಹೇಳಿಕೊಳ್ಳುತ್ತಿದ್ದಾರೆ'' ಎಂದು ನಿವೇದಿಸಿದನು. ಭದ್ರನ ನುಡಿಯನ್ನು ಕೇಳಿ 
ಶ್ರೀರಾಮನು ದುಃಖದಿಂದ ಕುಸಿದುಹೋದನು. ಅವನು ಅಲ್ಲಿದ್ದ 
ಮಿತ್ರರೆಲ್ಲರನ್ನೂ ನೋಡಿ ""ಇದು ಹೇಗೆ? ನೀವೇನು ಹೇಳುತ್ತೀರಿ?'' ಎಂದು 
ಕೇಳಿದನು (20-21). ಅವರೆಲ್ಲರೂ ನೆಲದಮೇಲೆ ತಲೆಯೂರಿ ನಮಸ್ಕರಿಸಿ, 
ವಿಷಣ್ಣನಾದ ರಾಘವನ್ನು ನೋಡಿ “ಇದೇನೋ ಹೌದು, ka 
ಆಡಿಕೊಳ್ಳುವುದು ದಿಟ'' ಎಂದರು. ಅನಂತರ ಕಾಕುತ ನು ಮಿತ್ರರಿಗೆ" "ನೀವು 
ಹೋಗಬಹುದು'' ಎಂದು ತಿಳಿಸಿ ಎಲ್ಲರನ್ನೂ ಕಳಿಸಿದನು (22-23). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನಲವತ್ತು ಮೂರನೆಯ ಸರ್ಗ 


ಚತುಶ್ಚತ್ಕಾ ರಿಂಶಃ ಸರ್ಗಃ 
ಲಕ್ಷ್ಮಣಾದ್ಯಾನಯನಮ್‌ 


ವಿಸೃಜ್ಯ ತು ಸುಹೃದ್ವ ರ್ಗಂ ಬುದ್ಧ್ಯಾ ನಿಶ್ಚಿತ್ಯ ರಾಘವಃ । 


ಸಮೀಪೇ ದ್ವಾಃ ಸಮಾಸೀನಮಿದರ ವಚೆನಮಬ ವೀತ್‌ ॥ 1 
ಶೀಘ್ರಮಾನಯ ಸೌಮಿತ್ರಿಂ ಲಕ್ಷ್ಮಣಂ ಶುಭಲಕ್ಷಣಮ್‌ । 

ಭರತಂ ಚ ಮಹಾಭಾಗಂ ಶತು ಫ್ಲಮಪರಾಜಿತಮ್‌ || 2 
ರಾಮಸ್ಯ ವಚನಂ ಶ್ರುತ್ವಾ ದ್ವಾಃ ಸ್ನೋ ಮೂರ್ಧ್ನಿ ಕೃತಾಂಜಲಿಃ । 
ದ್ರಷ್ಟುಮಿಚ್ಛಕಿ ರಾಜಾ ತ್ಥಾ 0 ಗಮ್ಯ ತಾಂ ತತ್ರ ಮಾ ಚಿರಮ್‌॥ 3 


ಬಾಢಮಿತ್ಯೇವ ಸೌಮಿತ್ರಿಃ ಶ್ರುತ್ವಾ ರಾಘವಶಾಸನಮ್‌ । 
ಪ್ರಾದ್ರವದ್ರಥಮಾರುಹ್ಯ ರಾಘವಸ್ಯ ನಿವೇಶನಮ್‌ ॥ 4 


ಪ್ರಯಾಂತಂ ಲಕ್ಷ್ಮಣಂ ದೃಷ್ಟ್ವಾ ದ್ವಾಃ ಸ್ನೋ ಭರತಮಂತಿಕಾತ್‌ । 


ಉವಾಚ ಭರತಂ “ತತ್ತ ವರ್ಧ ಮಿತ್ತು ಕತಾಂಜಲಿಃ || 6 
ಸರ್ಗ 44 


ಲಕ್ಷ್ಮಣ, ಭರತ, ಶತ್ರುಘರನ್ನು ಕರೆಸುವುದು. 

ಶ್ರೀರಾಮನು ಮಿತ್ರವರ್ಗದವರನ್ನು ಕಳಿಸಿ, ಮುಂದೆ ಹೀಗೆ 
ಮಾಡಬೇಕೆಂದು ವಿಚಾರಮಾಡಿ ಮನಸಿನಲ್ಲಿನಿರ್ಧರಿಸಿಕೊಂಡನು. ಅನಂತರ 
ಸಮೀಪದಲ್ಲಿದ್ದ ದ್ವಾರಪಾಲನನ್ನುಕರೆದು "ಎಲ್ವೆ, ಲಕ್ಷ್ಮಣನನ್ನೂ, ಭರತನನ್ನೂ 
ಶತ್ರುಘನ್ನೂ ಕೂಡಲೇ ಕರೆದುಕೊಂಡು ಬಾ' ಎಂದು ಆಜ್ಞಾಪಿಸಿದನು (1-2); 
ಶ್ರೀರಾಮನ ಆಜ್ಞೆಯನ್ನು ಕೇಳಿ ದ್ವಾರಪಾಲನು ಶಿರಸ್ಸಿನಲ್ಲಿ ಎರಡು 
ಕೈಗಳನ್ನಿಟ್ಟುಕೊಂಡು ಕೈಮುಗಿದು ಹೋಗಿ ಲಕ್ಷ್ಮಣನ ಗೃಹವನ್ನು ತಡೆಯಿಲ್ಲದೆ 
ಪ್ರವೇಶಿಸಿದನು. ಅಲ್ಲಿ ಮಹಾತ್ಮನಾದ ಸೌಮಿತ್ರಿಯನ್ನು ಕಂಡುವಂದಿಸಿ 
“ರಾಜಪುತ್ರ, ಮಹಾರಾಜನು ನಿನ್ನನ್ನು ಕಾಣಲು ಬಯಸಿದ್ದಾನೆ. ಬೇಗನೆ 
ಬರಬೇಕು'' ಎಂದು ತಿಳಿಸಿದನು (3-4). ಸೌಮಿತ್ರಿಯು ಆಗಲೆಂದು ಹೇಳಿ 
ಒಡನೆಯೇ ರಥವನ್ನೇರಿ ಶ್ರೀರಾಮನ ಅರಮನೆಗೆ ಧಾವಿಸಿದನು. ಆಮೇಲೆ 
ದ್ವಾರಪಾಲನು ಭರತನ ಬಳಿಗೆ ಹೋಗಿ ವಿನಯದಿಂದ ವಂದಿಸಿ, 


340 ಉತ್ತರಕಾಂಡ 
ವಿನಯಾವನತೋ ಭೂತ್ವಾ ರಾಜಾ ತ್ವಾಂ ದ್ರಷ್ಟುಮಿಚ್ಛತಿ 


ಭರತಸ್ತು ವಚಃ ಶ್ರುತ್ವಾ ದ್ವಾಃ ಸ್ನಾದ್ರಾ ಮಸಮೀರಿತಮ್‌ ॥ 6 
ಉತ್ಸಪಾತಾಸನಾತ್ಕೂರ್ಣಂ ಪದಾ 5ಮೇವ ಯಯೌ ಬಲೀ । 

ದೃಷ್ಟ್ವಾ ಪ್ರಯಾಂತಂ ಭರತಂ ತ್‌ರಮಾಣಃ ಕೃತಾಂಜಲಿಃ ॥ 7 
ಶತ್ರುಘ್ನಭವನಂ ಗತ್ವಾ ತತೋ ವಾಕ್ಯಮುವಾಚ ಹ । 

ಏಹ್ಯಾಗಚ್ಛ ರಘುಶ್ರೇಷ್ಠ ರಾಜಾ ತ್ವಾಂ ದ್ರಷ್ಟುಮಿಚ್ಛತಿ ॥ 8 
ಗತೋ ಹಿ ಲಕ್ಷ್ಮಣಃ ಪೂರ್ವಂ ಭರತಶ್ಚ ಮಹಾಯಶಾಃ | 

ಶ್ರುತ್ವಾ ತು ವಚನಂ ತಸ್ಯ ಶತ್ರುಫ್ನಃ ಪರಮಾಸನಾತ್‌ ॥ 9 
ಶಿರಸಾ ವಂದ್ಯ ಧರಣೀಂ ಪ್ರಯಯೌ ಯತ್ರ ರಾಘವಃ । 

ದಾ ಸ್ಪಸ್ಟ್ಯಾಗಮ್ಯ ರಾಮಾಯ ಸರ್ವಾನೇವ ಕೃತಾಂಜಲಿಃ ॥ 10 
ನಿವೇದಯಾಮಾಸ ತದಾ ಭ್ರಾತೃನ್‌ ಸ್ವಾನ್‌ ಸಮುಪಸ್ಥಿತಾನ್‌ । 
ಕುಮಾರಾನಾಗತಾನ್‌ ಶ್ರುತ್ವಾ ಚಿಂತಾವ್ಯಾಕುಲಿತೇಂದ್ರಿಯಃ ॥ 11 


ನಹವ ನಾವಾ ಹಾವರಾಜ ಮವಾರಾಎನುನನನ್ನಾ 
ನೋಡಲು ಬಯಸಿದ್ದಾನೆ'' ಎಂದು ನಿವೇದಿಸಿದನು (5-7). ಒಡನೆಯೇ 
ಭರತನು ತನ್ನ ಪೀಠದಿಂದೆದ್ದು ಕಾಲ್ಲಡಿಗೆಯಿಂದಲೇ ಹೊರಟನು. ಅವನು 
ಹೋಗುವುದನ್ನು ಕಂಡು ದ್ವಾರಪಾಲನು ತ್ವರೆಯಿಂದ ಶತ್ರುಘನ ನಿಲಯಕ್ಕೆ 
ಹೋಗಿ ಶತ್ರುಘಫುನನ್ನು ಕಂಡು ನಮಿಸಿ ""ರಘುಶ್ರೇಷ್ಠ ಬೇಗನೆ ಬರಬೇಕು. 
ಮಹಾರಾಜನು ನಿನ್ನನ್ನುಕಾಣಬೇಕೆಂದಿದ್ದಾನೆ (8-9). ಲಕ್ಷ್ಮಣನೂ ಭರತನೂ 
ಈಗಾಗಲೇ ಹೋಗಿದ್ದಾರೆ'' ಎಂದು ಅರಿಕೆಮಾಡಿದನು. ಕೂಡಲೆ ಶತ್ರುಘನು 
ತನ್ನ ಪೀಠದಿಂದೆದ್ದು (ಅಣ್ಣನ ಆಜ್ಞೆಯನ್ನು ಮನ್ನಿಸುವ ಸಲುವಾಗಿ) 
ನೆಲದವರೆಗೆ ಬಾಗಿ ವಂದಿಸಿ, ಶ್ರೀರಾಮನಿದ್ದಲ್ಲಿಗೆ ತೆರಳಿದನು (10). 
ದ್ವಾರಪಾಲನು ಶ್ರೀರಾಮನಿದ್ದಸ್ಥಳಕ್ಕೆ ಬಂದು ಕೈಮುಗಿದು ಸೋದರರೆಲ್ಲರೂ 
ಆಗಮಿಸಿದ್ದಾರೆಂದು ರಾಘವನಿಗೆ ನಿವೇದಿಸಿದನು. ಶ್ರೀರಾಮನು ಚಿಂತೆಯಿಂದ 
ತಳಮಳಿಸುತ್ತಿದ್ದನು. ಸಕಲೇಂದ್ರಿಯಗಳೂ ವ್ಯಾಕುಲಗೊಂಡಿದವು (11-12). 
ರಾಜಕುಮಾರರೆಲ್ಲರೂ ಬಂದಿರುವರೆಂಬುದನ್ನು ಕೇಳಿ ಆತನು ತಲೆತಗ್ಗಿಸಿ 


ಲಕ್ಷ್ಮಣಾದ್ಯಾ ನಯನಮ್‌ 341 
ಅವಾಜ್ಕುಖೋ ದೀನಮನಾ ದ್ವಾಃ ಸಂ ವಚನಮಬ್ರವೀತ್‌ | 


ಪ್ರವೇಶಯ ಕುಮಾರಾಂಸ್ಟ್ವಂ ಮತ್ತಮೀಪಂ ತ್ವ ರಾನ್ವಿ ತಃ ॥ 12 
ಏತೇಷು ಜೀವಿತಂ ಮಹ್ಯಮೇತೇ ಪ್ರಾಣಾಃ ಪ್ರಿಯಾ ಮಮ । 
ಆಜ್ಞಪ್ತಾಸ್ತು ನರೇಂದ್ರೇಣ ಕುಮಾರಾಃ ಶಕ್ರತೇಜಸಃ ॥ 13 
ಪ್ರಹ್ವಾಃ ಪ್ರಾಂಜಲಯೋ ಭೂತ್ವಾ ವಿವಿಶುಸ್ತೇ ಸಮಾಹಿತಾಃ । 

ತೇ ತು ದೃಷ್ಟ್ವಾ ಮುಖಂ ತಸ್ಯ ಸಗ್ರಹಂ ಶಶಿನಂ ಯಥಾ ॥ 14 
ಸಂಧ್ಯಾಗತಮಿವಾದಿತ್ಯಂ ಪ್ರಭಯಾ ಪರಿವರ್ಜಿತಮ್‌ | 

ಬಾಷ್ಟಪೂರ್ಣೇ ಚ ನಯನೇ ದೃಸ್ಟ್ಯಾ ರಾಮಸ್ಯ ಧೀಮತಃ ॥ 15 
ಹತಶೋಭಂ ಯಥಾ ಪದ್ಮಂ ಮುಖಂ ವೀಕ್ಷ್ಯ ಚ ತಸ್ಯ ತೇ। 

ತತೋ ಇಭಿವಾದ್ಯ ತ್ವರಿತಾಃ ಪಾದೌ ರಾಮಸ್ಯ ಮೂರ್ಧಭಿಃ ॥ 16 
ತಸ್ಮುಃ ಸಮಾಹಿತಾಃ ಸರ್ವೇ ರಾಮಸ್ವ್ವಶ್ರೂಣುವರ್ತಯತ್‌ | 

ತಾನ್‌ ಪರಿಷ್ವಜ್ಯ ಬಾಹುಭ್ಯಾಮುತ್ಕಾಪ್ಯ ಚ ಮಹಾಬಲಃ ॥ 17 


ಪ್ರಾಣವೇ ಅವರು'' ಎಂದನು (13-14). ಮಹಾರಾಜನ ಆಜ್ಞೆಯನ್ನು 
ಪಡೆದು, ದೇವೇಂದ್ರನಂತೆ ತೇಜಸ್ವಿಗಳಾದ ಆ ಕುಮಾರರು, ವಿನಯದಿಂದ 
ಬದ್ದಾಂಜಲಿಗಳಾಗಿ ಎಚ್ಚರಿಕೆಯಿಂದ ಒಳಗೆ ಬಂದರು. ರಾಹುಗ್ರಸ್ತವಾದ 
ಚಂದ್ರನಂತಿದ್ದ ಶ್ರೀರಾಮನ ಮುಖವನ್ನು ನೋಡಿದರು (15). ಸಂಜೆಯ 
ಸೂರ್ಯನಂತೆ ಅವನು ನಿಷ್ಟಭನಾಗಿದ್ದನು. ಕಣ್ಣುಗಳಲ್ಲಿ ಕಂಬನಿ 
ತುಳುಕುತ್ತಿತ್ತು. ಕಾಂತಿಹೀನವಾದ ಕಮಲದಂತಿದ್ದ ರಾಘವನ ಮುಖವನ್ನು 
ನೋಡಿ, ಆ ಸೋದರರು ದಿಗ್ಭಾ 0ತರಾಗಿ ಆತನ ಪಾದಗಳಿಗೆ ವಂದಿಸಿದರು. 
(16-17). ಶ್ರೀರಾಮನ ಕಣ್ಣುಗೆಳಿಂದ ಕಣ್ಣೀರು ಮತ್ತಷ್ಟು ಉಕಿಕ್ತು. ಅವನು 
ತಮ್ಪಂದಿರನ್ನುಕ್ಕೆ ಕೈಹಿಡಿದೆಬ್ಬಿಸಿ ಆಲಿಂಗಿಸಿಕೊಂಡು" 'ಕುಳಿತುಕೊಳ್ಳಿರಿ' ಎಂದನು. 

ಅನಂತರ ""ಸೋದರರೆ, ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಜೀವಿತ 
(18-19). ನೀವು ರಕ್ಷಿಸುತ್ತಿರುವ ರಾಜ್ಯವನ್ನು ನಾನು (ಹೆಸರಿಗೆ ಮಾತ್ರ) 

ಪಾಲಿಸುತ್ತಿದ್ದೇನೆ. ನೀವೆಲ್ಲರೂ ಶಾಸ್ವಾರ್ಥಗಳನ್ನು ಬಲ್ಲವರು. ಪರಿಷ್ಕತವಾದ 


342 ಉತ್ತರಕಾಂಡ 


ಆಸನೇಷ್ವಾಸತೇತ್ಯುಕ್ತಾ p ತತೋ ವಾಕ್ಯಂ ಜಗಾದ ಹ । 


ಭವಂತೋ ಮಮ ಸರ್ವಸ್ವಂ ಭವಂತೋ ಜೀವಿತಂ ಮಮ ॥ 18 
ಭವದ್ದಿಸ್ವ ಕೃತಂ ರಾಜ್ಯಂ ಪಾಲಯಾಮಿ ನರೇಶ್ವರಾಃ | 

ಭವಂತಃ ಕೃತಶಾಸ್ತಾರ್ಥಾ ಬುದ್ಧ್ಯಾ ಚ ಪರಿನಿಷ್ಠಿತಾಃ || 19 
ಸಂಭೂಯ ಚ ಮದರ್ಥೊೋ5ಯಮನ್ವೇಷ್ಠವ್ಯೋ ನರೇಶ್ವರಾಃ । 

ತಥಾ ವದತಿ ಕಾಕುತ್ಸ್ವೇ ಹ್ಯವಧಾನಪರಾಯಣಾಃ ॥ 20 


ಉದ್ದಿಗ್ಗಮನಸಃ ಸರ್ವೇ ಕಿಂ ನು ರಾಜಾಭಿಧಾಸ್ಯತಿ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತುಶ್ಚತ್ವಾರಿಂಶಃ ಸರ್ಗಃ 


ಪ್ಯಾರ್ಪ್ವರರ್ಕತಾರ್ಪಾಸಾಾರಕಾಣನ್ನ 
ತೋರಿಸಿಕೊಡಿ'' ಎಂದನು. ಈ ರೀತಿಯಲ್ಲಿ ಕಾಕುತ್ತ್ಯಃ ನು ನುಡಿಯಲಾಗಿ 
ಲಕ್ಷ್ಮಣ ಭರತ ಶತ್ರುಘ್ನರು ಏಕಾಗ್ರತೆಯಿಂದ ಅವನ ಹೇಳಿಕೆಯನ್ನು 
ಗಮನಿಸುತ್ತಿದ್ದರು. " ಮಹಾರಾಜನು ಏನು ಹೇಳುತ್ತಿರಬಹುದು?'' ಎಂದು 
ಅವರು ಉದ್ದಿಗರಾದರು (21). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನಲವತ್ತುನಾಲ್ಕನೆಯ ಸರ್ಗ 


ಪಂಚಚತಾ ರಿಂಶಃ ಸರ್ಗಃ 


ಸೀತಾಸಮುತರ್ಗಾದೇಶಃ 


ತೇಷಾಂ ಸಮುಪವಿಷ್ಟಾನಾಂ ಸರ್ವೇಷಾಂ ದೀನ ಚೇತಸಾಮ್‌ | 
ಉವಾಚ ವಾಕ್ಯಂ ಕಾಕುತ್ಲೋ ಮುಖೇನ ಪರಿಶುಷ್ಯತಾ || 1 


ಸರ್ವೇ ಶೃಣುತ ಭದ್ರಂ ವೋ ಮಾ ಕುರುಧ್ವಂ ಮನೋನ್ಯಥಾ । 
ಪೌರಾಣಾಂ ಮಮ ಸೀತಾಯಾಂ ಯಾದೃಶೀ ವರ್ತತೇ ಕಥಾ ॥ 2 


ಪೌರಾಪವಾದಃ ಸುಮಹಾಂಸ್ತಥಾ ಜನಸದಸ್ಯ ಚ । 
ವರ್ತತೇ ಮಯಿ ಬೀಭತ್ಸಾಸಾ ಮೇ ಮರ್ಮಾಣಿ ಕೃಂತತಿ ॥ 3 


ಅಹಂ ಕಿಲ ಕುಲೇ ಜಾತ ಇಕ್ಷ್ವಾಕೂಣಾಂ ಮಹಾತ್ಮನಾಮ್‌ । 
ಸೀತಾಪಿ ಸತ್ಕುಲೇ ಜಾತಾ ಜನಕಾನಾಂ ಮಹಾತ್ಮನಾಮ್‌ ॥ 4 


ಜಾನಾಸಿ ತ್ವಂ ಯಥಾ ಸೌಮ್ಯ ದಂಡಕೇ ವಿಜನೇ ವನೇ | 
ರಾವಣೇನ ಹೃತಾ ಸೀತಾ ಸ ಚ ವಿಧ್ವಂಸಿತೋ ಮಯಾ ॥ 5 


ಸರ್ಗ 45 
ಸೀತೆಯನ್ನು ಪರಿತ್ಯಜಿಸಿ ಬರುವಂತೆ ಲಕ್ಷ್ಮಣನಿಗೆ ಆದೇಶ. 

ಲಕ್ಷ್ಮಣ, ಭರತಿ' ಶತ್ರುಘ್ನರು ವಿಷಣ್ಣರಾಗಿ ಕುಳಿತುಕೊಳ್ಳಲು ಕಾಕುತ್ತನು 
ಮಾತಾಡಿದನು. ಅವನ ಬಾಯಿ ಒಣಗಿತ್ತು. ""ಎಲ್ಲರೂ ಕೇಳಿರಿ. ನಿಮಗೆ 
ಶುಭವಾಗಲಿ. ನನ್ನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಿಮ್ಮ ಮನಸ್ಸು 
ಹೋಗದಿರಲಿ... ಪೌರರು ಸೀತೆಯ ವಿಷಯದಲ್ಲಿ ಏನು 
ಹೇಳಿಕೊಳ್ಳುತ್ತಿದ್ದಾರೆಂಬುದನ್ನು ಆಲಿಸಿರಿ (1-2). ನಗರವಾಸಿಗಳೂ ರಾಷ್ಟ್ರ 
ಪ್ರಜೆಗಳೂ ದೊಡ್ಡ ಅಪವಾದದ ಮಾತನ್ನಾಡುತ್ತಿದ್ದಾರೆ. ನನ್ನ ವಿಷಯದಲ್ಲಿ 
ನಿಂದೆಯುಂಟಾಗಿದೆ. ಅದು ನನಗೆ ರ್ಮಭೇದಕವಾಗಿ ಪರಿಣಮಿಸಿದೆ. 
ನಾನಾದರೋ ಮಹಾತ್ಮರಾದ ಇಕ್ಷ್ವಾಕು ರಾಜರ ಕುಲದಲ್ಲಿ ಜನಿಸಿದವನು. 
ಸೀತೆಯೂ ಸಹ ಮಹಾತ್ಮರಾದ ಇಕ್ಷ್ವಾಕು ರಾಜರ ಕುಲದಲ್ಲಿಜನಿಸಿದವನು 
ಸೀತೆಯೂ ಸಹ ಮಹಾತ್ಮರಾದ ಜನಕರ ಸದ್ವಂಶದಲ್ಲಿ ಉದ್ಭವಿಸಿದ್ದಾಳೆ 
(3-4). ಸೌಮ್ಯ-ಲಕ್ಷ್ಮಣ, ದಂಡಕಾರಣ್ಯದ ನಿರ್ಜನ ಪ್ರದೇಶದಲ್ಲಿದ್ದಾಗ 


344 ಉತ್ತರಕಾಂಡ 


ತತ್ರ ಮೇ ಬುದ್ದಿರುತ್ತನ್ನಾ ಜನಕಸ್ಯ ಸುತಾಂ ಪ್ರತಿ । 
ಅತ್ರೋಷಿತಾಮಿಮಾಂ ಸೀತಾಮಾನಯೇಯಂ ಕಥಂ ಪುರೀಮ್‌ ॥ 6 


ಪ್ರತ್ಯಯಾರ್ಥಂ ತತಃ ಸೀತಾ ವಿವೇಶ ಜ್ವಲನಂ ತದಾ | 


ಪ್ರತ್ಯಕ್ಷಂ ತತ್ರ ಸೌಮಿತ್ರೇ ದೇವಾನಾಂ ಹವ್ಯವಾಹನಃ ॥ 7 
ಅಪಾಪಾಂ ಮೈಥಿಲೀಮಾಹ ವಾಯುಶ್ಚಾಕಾಶಗೋಚರಃ 
ಚಂದ್ರಾದಿತ್ಕೌ್‌ ಚ ಶಂಸೇತೇ ಸುರಾಣಾಂ ಸಂನಿಧೌ ಪುರಾ ॥ 8 
ಯಷೀಣಾಂ ಚೈವ ಸರ್ವೇಷಾಮಪಾಪಾಂ ಜನಕಾತ್ಮಜಾಮ್‌ | 

ಏವಂ ಶುದ್ಧ ಸಮಾಚಾರಾ ದೇವಗಂಧರ್ವಸಂನಿಧ್‌ೌ ॥ 9 
ಲಂಕಾದ್ವೀಪೇ ಮಹೇಂದ್ರೇಣ ಮಮ ಹಸ್ತೇ ನಿವೇಶಿತಾ । 
ಅಂತರಾತ್ಮಾ ಚ ಮೇ ವೇತ್ತಿ ಸೀತಾಂ ಶುದ್ಧಾಂ ಯಶಸ್ವಿನೀಮ್‌ ॥ 10 


ತತೋ ಗೃಹೀತ್ಥಾ ಿ ವೈದೇಹಿಮಯೋಧ್ಯಾಮಹಮಾಗತಃ | 
ಅಯಂ ತು ಮೇ ಮಹಾನ್‌ ವಾದಃ ಶೋಕಶ್ಚ ಹೃದಿ ವರ್ತತೇ ॥ 11 


ವಾನ್‌ ಇವಾನ್ಸ್‌ ನಾನಾ ನನ್‌ 
ವಿಧ್ವಂಸಗೊಳಿಸಿದ್ದೂ ನಿನಗೆ ಗೊತ್ತಿದೆ (5). ಆಗ ಲಂಕೆಯಲ್ಲಿ ಕೆಲವು ದಿನಗಳಿದ್ದ 
ಜನಕಸುತೆಯನ್ನು ರಾಜಧಾನಿಗೆ ಹೇಗೆ ಕರೆದೊಯ್ಯಲೆಂದು ನನಗೆ ಅನ್ನಿಸಿತು. 
ಅನಂತರ, ಲಕ್ಷ್ಮಣ, ನನಗೆ ವಿಶ್ವಾಸವನ್ನುಂಟುಮಾಡುವುದಕ್ಕಾಗಿ ಸೀತೆಯು 
ನಿನ್ನೆದುರಿಗೆ ಅಗ್ನಿಯಲ್ಲಿ ಧುಮುಕಿದಳು ( 6). ನಿನ್ನೆದುರಿಗೇ ಅಗ್ನಿದೇವನು 
ಮೈಥಿಲಿಯಲ್ಲಿಪಾಪಲೇಶವೂ ಇಲ್ಲವೆಂದು ತಿಳಿಸಿದನು. ಗಗನಚಾರಿಯಾದ 
ವಾಯುವೂ ಚಂದ್ರಸೂರ್ಯರೂ ದೇವತೆಗಳ ಯಷಿಗಳ-ಸಕಲರ 
ಎದುರಿನಲ್ಲಿ ಜಾನಕಿಯು ನಿರ್ದೋಷಳೆಂದು ಸಾರಿದರು (7-8). ಹೀಗೆ 
ಶುದ್ಧಚಾರಿತಳಾದ ಸೀತೆಯನ್ನು ಸ್ವತಃ ದೇವೇಂದ್ರನು 
ದೇವಗಂದರ್ವರೆದುರಿಗೆ ನನ್ನ ಕೈಯಲ್ಲರ್ಪಿಸಿದನು. ಸೀತೆಯು ಪರಿಶುದ್ಧವಾದ 
ನಡತೆಯವಳೆಂದೂ ಕೀರ್ತಿಶಾಲಿನಿಯೆಂದೂ ನನ್ನ ಅಂತರಾತ್ಮವು ತಿಳಿದಿತ್ತು 
ತಿಳಿದಿದೆ (9-10). ಆಮೇಲೆ ನಾನು ವೈದೇಹಿಯನ್ನು ಕರೆದುಕೊಂಡು 
ಅಯೋಧ್ಯೆಗೆ ಬಂದೆನು. ಆದರೆ, ಈಗ ಮಹತ್ತರವಾದ ಜನಪವಾದವೆದ್ದಿದೆ. 


ಸೀತಾಸಮುತರ್ಗಾದೇಶಃ 345 


ಪೌರಾಪವಾದಃ ಸುಮಹಾಂಸ್ತಥಾ ಜನಪದಸ್ಯ ಚ | 
ಅಕೀರ್ತಿರ್ಯಸ್ಯ ಗೀಯೇತ ಲೋಕೇ ಭೂತಸ್ಯ ಕಸ್ಯ ಚಿತ್‌ ॥ 12 


ಪತತ್ಯೇವಾಧಮಾನ್‌ ಲೋಕಾನ್‌ ಯಾವಚ್ಚಬ್ಬ್ದಃ ಪ್ರಕೀತಣ್ಯತೇ । 
ಅಕೀರ್ಕಿರ್ನಿಂದ್ಯ ತೇ ದೇವೈಃ ಕೀರ್ತಿರ್ಲೋಕೇಷು' ಪೂಜ್ಯ pe || 13 


ಕೀರ್ತರ್ಥಂ ತು ಸಮಾರಂಭಃ ಸರ್ವೇಷಾಂ ಸುಮಹಾತ್ಮನಾಮ್‌ | 
ಅಪ್ಯಹಂ ಜೀವಿತಂ ಜಹ್ಯಾಂ ಯುಷ್ಠಾನ್‌ ವಾ ಪುರುಷರ್ಷಭಾಃ ॥ 14 


ಅಪವಾದಭಯಾದೀತಃ ಕಿಂ ಪುನರ್ಜನಕಾತ್ಮಜಾಮ್‌ । 


ತಸ್ಮಾದ್ಧವಂತಃ ಪಶ್ಯಂತು ಪತಿತಂ ಶೋಕಸಾಗರೇ ॥ 15 
ನ ಹಿ ಪಶ್ಯಾಮ್ಯಹಂ ಭೂತಂ ಕಿಂಚಿದ್ದುಖಮತೋ5ಧಿಕಮ್‌ । 

ಶ್ವಸ್ತ ೦ ಪ್ರಭಾತೇ ಸೌಮಿತ್ರೇ ಸುಮಂತ್ರಾಧಿಷ್ಠಿತಂ ರಥಮ್‌ ॥ 16 
ಅರುಹ್ಯ ಸೀತಾಮಾರೋಪ್ಯ ವಿಷಯಾಂತೇ ಸಮುತ ಜಿ! 
ಗಂಗಾಯಾಸ್ತು ಪರೇ ಪಾರೇ ವಾಲ್ಮೀಕೇಸ್ತು ಮಹಾತ್ಮನಃ | 17 


ಬಹು ದೊಡ್ಡದು. ಯಾವನ ವಿಷಯದಲ್ಲಿಅಪಕೀರ್ತಿಯುಂಟಾಗುವುದೋ 
ಆತನು, ಅದು ಇರುವವರೆಗೂ ದುರ್ಗರ್ತಿಯಲ್ಲಿ ಬೀಳುವನು. 
ಅಪಕೀರ್ತಿಯನ್ನು ದೇವತೆಗಳೂ ಸಹ ನಿಂದಿಸುತ್ತಾರೆ. ಲೋಕದಲ್ಲಿಕೀರ್ತಿಗೇ 
ಮನ್ನಣೆ ಸಲ್ಲುವುದು (12- 13). ಮಹಾಪುರುಷರೆಲ್ಲರೂ ಕೀರ್ತಿಗಾಗಿ 
ಯತ್ನಿಸುತ್ತಾರೆ. ತಮ್ಮಂದಿರೆ- ಪುರುಷ ಷಶ್ರೇಷ್ಠರೆ, ನಾನು ಅಪವಾದ ಭಯಕ್ಕಾಗಿ 
ಪ್ರಾಣವನ್ನಾದರೂ ತೊರೆದೇನು, ನಿಮ್ಮನ್ನಾದರೂ ತ್ಯಜಿಸಿಯೇನು. 
ಜಾನಕಿಯನ್ನು ತ್ಯಜಿಸದಿರಬಲ್ಲೆನೆ? ಆದ್ದರಿಂದ, ಶೋಕದ ಕಡಲಿನಲ್ಲಿ 
ಮುಳುಗಿಹೋಗಿದ್ದೇನೆ (14-15). ಇದಕ್ಕಿಂತಲೂ ಹೆಚ್ಚಿನ ದುಃಖ ನನಗೆ 
ಒದಗಿಲ್ಲ ಸೌಮಿತ್ರಿ, ನಾಳೆ ಮುಂಜಾನೆ ಸುಮಂತ್ರನಿಂದೊಡಗೂಡಿದ 
ರಥದಲ್ಲಿ ಸೀತೆಯನ್ನು ಕರೆದೊಯ್ದು ರಾಜ್ಯದ ಗಡಿಯಲ್ಲಿ ತ್ವಜಿಸಿಬಿಡು! 
ಗಂಗೆಯ ಆಚೆಯ ದಡದಲ್ಲಿ ವಾಲೀಕಿ ಮಹರ್ಷಿಗಳ ಆಶ್ರಮವಿದೆ 
(16-17). 


346 ಉತ್ತರಕಾಂಡ 
ಆಶ್ರಮೋ ದಿವ್ಯಸಂಕಾಶಸ್ತಮಸಾತೀರಮಾಶ್ರಿತಃ । 


ತತ್ಸೈನಾಂ ವಿಜನೇ ದೇಶೇ ವಿಸೃಜ್ಯ ರಘುನಂದನ ॥ 18 

ಶೀಘ್ರಮಾಗಚ್ಛ ಭದ್ರಂ ತೇ ಕುರುಷ್ವ ವಚನಂ ಮಮ । 

ನ ಚಾಸ್ಟಿನ್‌ ಪ್ರತಿವಕ್ತವ್ಯುಃ ಸೀತಾಂ ಪ್ರತಿ ಕಥಂಚನ ॥ 19 
ತ್ವಂ ಗಚ್ಛ ಸೌಮಿತ್ರೇ ನಾತ್ರ ಕಾರ್ಯಾ ವಿಚಾರಣಾ | 

ಅಪ್ರೀತಿರ್ಹಿ ಪರಾ ಮಹ್ಯಂ ತ್ವಯ್ಯೇತತ್‌ ಪ್ರತಿವಾರಿತೇ ॥ 20 


ಶಾಪಿತಾ ಹಿ ಮಯಾ ಯೂಯಂ ಭುಜಾಭ್ಯಾಂ ಜೀವಿತೇನ ಚ । 
ಯೇ ಮಾಂ ವಾಕ್ಯಾಂತರೇ ಬ್ರೂಯುರನುನೇತುಂ ಕಥಂಚನ ॥ 21 


ಅಹಿತಾ ನಾಮ ತೇ ನಿತ್ಯಂ ಮದಭೀಷ್ಟವಿಘಾತನಾತ್‌ । 
ಮಾನಯಂತು ಭವಂತೋ ಮಾಂ ಯದಿ ಮಚ್ಚಾಸನೇ ಸ್ಥಿತಾಃ ॥ 22 


ಇತೋತದ್ಯ ನೀಯತಾಂ ಸೀತಾ ಕುರುಷ್ವ ವಚನಂ ಮಮ । 
ಪೂರ್ವಮುಕ್ತೋ 5 ಹಮನಯಾ ಗಂಗಾತೀರೇ5 ಹಮಾಶ್ರಮಾನ್‌ ॥ 23 


ವರಾನ ನವನ ವಾ್‌ 
ಲಕ್ಷ್ಮಣ, ವಿಜನವಾದ ಸ್ಥಳದಲ್ಲಿ ಅವಳನ್ನು ವಿಸರ್ಜಿಸಿ, ಕೂಡಲೆ ಹೊರಟು 
ಬಂದುಬಿಡು! ಒಳ್ಳೆಯದು, ಲಕ್ಷ್ಮಣ, ನನ್ನ ಮಾತನ್ನು ನಡೆಸು. ಈ 
ವಿಷಯದಲ್ಲಿ ಸೀತೆಯ ಪರವಾಗಿ ಒಂದು ಮಾತನ್ನೂ ನನಗೆ ಪ್ರತಿಯಾಗಿ 
ಹೇಳಬಾರದು! (18-19). ಸೌಮಿತ್ರಿ, ನೀನು ಹೋಗಬೇಕು. ಈ 
ವಿಷಯದಲ್ಲಿ ಮತ್ತೆ ವಿಚಾರ ಬೇಡ. ಇದಕ್ಕೆ ಅಡ್ಡ ಬಂದರೆ, ನನಗೆ 
ಮಹತ್ತರವಾದ ಅಸಮಾಧಾನ ಉಂಟಾಗುವುದು. ನನ್ನ ತೋಳಿನ ಆಣೆಯಾಗಿ, 
ಪ್ರಾಣದ ಆಣೆಯಾಗಿ, ನಿಮಗೆ ಹೇಳುತ್ತೇನೆ- ಮಾತಿನ ನಡುವೆ ನನ್ನನ್ನು 
ಒಪ್ಪಿಸುವುದಕ್ಕಾಗಿ ಪ್ರತಿಯಾಗಿ ನುಡಿದರೆ, ನನ್ನ ಇಷ್ಟವನ್ನು ಘಾತಿಸಿದ್ದರಿಂದ 
ಹಗೆಗಳೆಂದೇ ತಿಳಿಯುತ್ತೇನೆ! ನೀವು ನನ್ನ ಆಜ್ಞೆಗೆ ಒಳಪಟ್ಟವರಾದರೆ ನನ್ನ 
ಮಾತಿಗೆ ಮನ್ನಣೆಯನ್ನು ಕೊಡಬೇಕು! (20-22). ಲಕ್ಷ್ಮಣ, ಸೀತೆಯನ್ನು 
ಇಲ್ಲಿಂದ ಕರೆದೊಯ್ದು ನನ್ನ ಆಜ್ಞೆಯನ್ನು ಪಾಲಿಸು. ಗಂಗಾತೀರದಲ್ಲಿರುವ 
ಆಶ್ರಮಗಳನ್ನು ನೋಡಬೇಕೆಂದು ತನ್ನ ಇಚ್ಛೆಯನ್ನವಳು ನನಗೆ ತಿಳಿಸಿದ್ದಾಳೆ 


ಸೀತಾಸಮುತರ್ಗಾದೇಶಃ 347 


ಪಶ್ಯೇಯಮಿತಿ ತಸ್ಯಾಶ್ಚ ಕಾಮಃ ಸಂವತಣ್ಯತಾಮಯಮ್‌ | 
ಏವಮುಕ್ತಾ ಈ ತು ಕಾಕುತ್ಸ್ಯೋ ಬಾಷ್ಟೇಣ ಪಿಹಿತಾನನಃ ॥ 24 


ಪ್ರವಿವೇಶ ಸ ಧರ್ಮಾತ್ಮಾ ಭ್ರಾತೃಭಿಃ ಪರಿವಾರಿತಃ । 
ಶೋಕಸಂಲಗ್ನಹೃದಯೋ ನಿಶಶ್ವಾಸ ಯಥಾ ದ್ವಿಪಃ ॥ 25 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚಚತ್ವಾರಿಂಶಃ ಸರ್ಗಃ 


ಹೀಗೆ ನುಡಿಯುವಾಗ ಶ್ರೀರಾಮನ ಮುಖದಲ್ಲಿಕಣ್ಣೀರು ಹರಿಯುತ್ತಿತ್ತು. 
ಸೋದರರೊಂದಿಗೆ ಇಷ್ಟುಮಾತನ್ನು ಹೇಳಿ ಆ ಧರ್ಮಾತ್ಮನು ಎದ್ದು ಒಳಗೆ 
ಹೋದನು. ಶೋಕಾವಿಷಚಿತ್ತನಾಗಿ (ಬಂಧನದಲ್ಲಿ ಸಿಕ್ಕಿಬಿದ್ದ) ಆನೆಯಂತೆ 
ನಿಟ್ಟುಸಿರುಬಿಡುತ್ತಿದ್ದನು (24-25). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನಲವತ್ಸೈದನೆಯ ಸರ್ಗ 


ಷಟ್‌ಚತಾ )ರಿಂಶಃ ಸರ್ಗಃ 
ಸೀತಾಗಂಗಾತೀರನಯನಮ್‌ 


ತತೋ ರಜನ್ಯಾಂ ವ್ಯಷ್ಣಾಯಾಂ ಲಕ್ಷ್ಮಣೋ ದೀನಚೇತನಃ । 
ಸುಮಂತ್ರಮಬ್ರವೀದ್ವಾಕ್ಕಂ ಮುಖೇನ ಪರಿಶುಷ್ಯತಾ ॥ 1 


ಸಾರಥೇ ತುರಗಾನ್‌ ಶೀಘ್ರಂ ಯೋಜಯಸ್ವ ರಥೋತ್ತಮೇ । 
ಸ್ವಾಸ್ತೀರ್ಣಂ ರಾಜಭವನಾತ್‌ ಸೀತಾಯಾಶ್ಚಾಸನಂ ಕುರು ॥ 2 


ಸೀತಾ ಹಿ ರಾಜವಚನಾದಾಶ್ರಮಂ ಪುಣ್ಯ ಕರ್ಮಣಾಮ್‌ । 
ಮಯಾ ನೇಯಾ ಮಹರ್ಷೀಣಾಂ ಶೀಘ್ರಮಾನೀಯತಾಂ ರಥಃ ॥ 3 


ಸುಮಂತ್ರಸ್ತು ತಥೇತ್ಯುಕ್ತ್ವಾ ಯುಕ್ತಂ ಪರಮವಾಜಿಭಿಃ | 
ರಥಂ ಸುರುಚಿರಪ್ರಖ್ಯಂ ಸ್ವಾಸ್ತೀರ್ಣಂ ಸುಖಶಯ್ಯಯಾ ॥ 4 


ಆನೀಯೋವಾಚ ಸೌಮಿತ್ರಿಂ ಮಿತ್ರಾಣಾಂ ಮಾನವರ್ಧನಮ್‌ । 
ರಥೋ5ಯಂ ಸಮನುಪ್ರಾಪ್ತೋ ಯತ್‌ ಕಾರ್ಯಂ ಕ್ರಿಯತಾಂ ಪ್ರಭೋ ॥ 5 


ಸರ್ಗ 46 
ಲಕ್ಷ್ಮಣನು ಸೀತಾದೇವಿಯನ್ನು ಗಂಗಾತೀರಕ್ಕೆ ಕರೆದೊಯ್ಯುವುದು. 


ರಾತ್ರಿ ಕಳೆಯಿತು. ದೀನಮನಸ್ಮನಾಗಿದ್ದ ಲಕ್ಷ್ಮಣನು ಸುಮಂತ್ರನನ್ನು 
ಕರೆದನು. ಅವನ ಬಾಯಿ ಒಣಗಿತ್ತು. ""ಸಾರಥಿ, ಬೇಗನೆ ಕುದುರೆಗಳನ್ನು 
ರಥಕ್ಕೆ ಹೂಡು. ರಾಜಭವನದಿಂದ ಉತ್ತಮವಾದ ಆಸನವನ್ನು ತಂದು 
ಸೀತಾದೇವಿಗೋಸ್ತರ ಚೆನ್ನಾಗಿ ಹಾಸಿ ಸಜ್ಜುಗೊಳಿಸು (1-2). ಶ್ರೀರಾಮನ 
ಆಜ್ಞೆಯಂತೆ ನಾನು ಸೀತಾದೇವಿಯನ್ನು ಪುಣ್ಯಶೀಲರಾದ ಮಹರ್ಷಿಗಳ 
ಆಶ್ರಮಕ್ಕೆ ಕರೆದೊಯ್ಯಬೇಕಾಗಿದೆ. ಬೇಗನೆ ರಥವನ್ನು ತೆಗೆದುಕೊಂಡು ಬಾ'' 
ಎಂದು ಹೇಳಿದನು (3). ಸುಮಂತ್ರನು ಆಗಲೆಂದು ಹೇಳಿ ರಥದಲ್ಲಿ 
ಸುಖಶಯ್ಕೆಯಿಂದ ಕೂಡಿದ ಸುಂದರವಾದ ಆಸನವನ್ನು ಹಾಕಿ 
ಉತ್ತಮಾಶ್ವಗಳನ್ನು ಹೂಡಿದ ರಥವನ್ನು ತಂದನು. ಸೌಮಿತ್ರಿಯನ್ನು ಕುರಿತು 
“ರಾಜಪುತ್ರ, ರಥವು ಬಂದಿದೆ. ಮುಂದಿನ ಕಾರ್ಯವು ನಡೆಯಲಿ'' ಎಂದು 


ಸೀತಾಗಂಗಾತೀರನಯನಮ್‌ 349 
ಏವಮುಕ್ತಃ ಸುಮಂತ್ರೇಣ ರಾಜವೇಶ್ಮನಿ ಲಕ್ಷ್ಮಣಃ । 


ಪ್ರವಿಶ್ಯ ಸೀತಾಮಾಸಾದ್ಯ ವ್ಯಾಜಹಾರ ನರರ್ಷಭ: ॥ 6 
ತ್ವಯಾ ಕಿಲೈಷ ನೃಪತಿರ್ವರಂ ವೈ ಯಾಚಿತಃ ಪ್ರಭುಃ | 

ನೃಪೇಣ ಚ ಪ್ರತಿಜ್ಞಾತಮಾಜ್ಞಪ್ರಶ್ಚಾಶ್ರಮಂ ಪ್ರತಿ ॥ 7 
ಗಂಗಾತೀರೇ ಮಯಾ ದೇವಿ ಯಷೀಣಾಮಾಶ್ರಮಾನ್‌ ಶುಭಾನ್‌ । 
ಶೀಘ್ರಂ ಗತ್ವಾ ತು ವೈದೇಹಿ ಶಾಸನಾತ್‌ ಪಾಥಿವಸ್ಯ ನಃ ॥ 8 
ಅರಣ್ಯೇ ಮುನಿಭಿರ್ಜುಷೇ ಅಪನೇಯಾ ಭವಿಷ್ಯಸಿ । 

ಏವಮುಕ್ತಾ ತು ವೈದೇಹೀ ಲಕ್ಷ್ಮಣೇನ ಮಹಾತ್ಮನಾ ॥ 9 
ಪ್ರಹರ್ಷಮತುಲಂ ಲೇಭೇ ಗಮನಂ ಚಾಪ್ಯರೋಚಯತ್‌ | 

ವಾಸಾಂಸಿ ಚ ಮಹಾರ್ಹಾಣಿ ರತ್ನಾನಿ ವಿವಿಧಾನಿ ಚ ॥ 10 


ಗೃಹೀತ್ವಾ ತಾನಿ ವೈದೇಹೀ ಗಮನಾಯೋಪಚಿಕ್ರಮೇ । 
ಇಮಾನಿ ಮುನಿಪತ್ನೀನಾಂ ದಾಸ್ಯಾಮ್ಯಾಭರಣಾನ್ಯಹಮ್‌ ॥ 11 


ಜಾನಕಿಯನ್ನು ಸಂದರ್ಶಿಸಿ ""ದೇವ€, ಮಹಾರಾಜನಲ್ಲಿ ನೀನು ಒಂದು 
ಪ್ರಾರ್ಥನೆಯನ್ನು ಸಲ್ಲಿಸಿರುವೆಯಂತೆ. ಅದನ್ನು ಒಪ್ಪಿದ ನೃಪಾಲನು 
ಯಷ್ಯಾಶ್ರಮಕ್ಕೆ ನಿನ್ನನ್ನು ಕರೆದೊಯ್ಯಬೇಕೆಂದು ನನಗೆ ಆಜ್ಞಾಪಿಸಿದ್ದಾನೆ 
(6-7). ತಾಯಿ ವೈದೇಹಿ, ಗಂಗಾತೀರದಲ್ಲಿರುವ ಯಷಿಗಳ ಪುಣ್ಯಾಶ್ರಮಕ್ಕೆ 
ನಿನ್ನನ್ನು ರಾಜಾಜ್ಞೆಯಂತೆ ಶೀಘ್ರವಾಗಿ ಕರೆದುಕೊಂಡು ಹೋಗಬೇಕಾಗಿದೆ. 
ಯಷಿಸೇವಿತವಾದ ಅರಣ್ಯದಲ್ಲಿ ಬಿಡಲು ನಿನ್ನನ್ನು ಕರೆದೊಯ್ಯುವೆನು!'' 
ಎಂದು ತಿಳಿಸಿದನು (8-9). ಲಕ್ಷ್ಮಣನ ಮಾತನ್ನು ಕೇಳಿ ವೈದೇಹಿಗೆ 
ಪರಮಾನಂದವಾಯಿತು. ಹೊರಡಲು ನಿಶ್ಚಯಿಸಿದಳು. ಉತ್ತಮವಾದ ವಿವಿಧ 
ವಸ್ತ್ರಗಳನ್ನೂ ಧನವನ್ನೂ ರತ್ನಾಭರಣಗಳನ್ನೂ ತೆಗೆದುಕೊಂಡು "ಇವನ್ನು 
ಮುನಿಪತ್ನಿಯರಿಗೆ ಕೊಡುವೆನು!” ಎಂದಳು. ಸೌಮಿತ್ರಿಯು "ಆಗಲಿ' ಎಂದು 
ಹೇಳಿ ಮೈಥಿಲಿಯನ್ನು ರಥದಲ್ಲಿ ಕುಳ್ಳಿರಿಸಿದನು (105/3): 


350 ಉತ್ತರಕಾಂಡ 
ವಸ್ತಾಣಿ ಚ ಮಹಾರ್ಹಾಣಿ ಧನಾನಿ ವಿವಿಧಾನಿ ಚ । 


ಸೌಮಿತ್ರಿಸ್ತು ತಥೇತ್ಯುಕ್ತ್ವಾ ರಥಮಾರೋಪ್ಯ ಮೈಥಿಲೀಮ್‌ ॥ 12 
ಪ್ರಯಯೌ ಶೀಘ್ರತುರಗೈ ರಾಮಸ್ಕಾಜ್ಞಾಮನುಸ್ಟರನ್‌ | 

ಅಬ್ರವೀಚ್ಚ ತದಾ ಸೀತಾ ಲಕ್ಷ್ಮಣಂ ಲಕ್ಷ್ಮಿವರ್ಧನಮ್‌ ॥ 13 
ಅಶುಭಾನಿ ಬಹೂನ್ಯೇವ ಪಶ್ಯಾಮಿ ರಘನಂದನ । 

ನಯನಂ ಮೇ ಸ್ಫುರತ್ಯದ್ಯ ಗಾತ್ರೋತ್ಕಂಪಶ್ಚ ಜಾಯತೇ ॥ 14 
ಹೃದಯಾ ಚೈವ ಸೌಮಿತ್ರೇ ಅಸ್ವಸ್ನಮಿವ ಲಕ್ಷಯೇ | 

ಔತ್ತುಕ್ಕಂ ಪರಮಂ ಚಾಪಿ ಅಧ್ಯತಿಶ್ಲ ಪರಾ ಮಮ ॥ 15 
ಶೂನ್ಯಾಮೇವ ಚ ಪಶ್ಯಾಮಿ ಪೃಥಿವೀಂ ಪೃಥುಲೋಚನ । 

ಅಪಿ ಸ್ವಸ್ತಿ ಭವೇತ್ತಸ್ಯ ಭ್ರಾತುಸ್ತೇ ಭ್ರಾತೃವತ್ತಲ ॥ 16 
ಶ್ವಶ್ರೂಣಾಂ ಚೈವ ಮೇ ವೀರ ಸರ್ವಾಸಾಮವಿಶೇಷತಃ | 

ಪುರೇ ಜನಪದೇ ಚೈವ ಕುಶಲಂ ಪ್ರಾಣಿನಾಮಪಿ ॥ 17 


ಸಾಾಾಸ್ಪಹಾಾಾಾನಾಾಸ್ಸಸಾಶಾ್ವಾ 
ಅಶ್ವಗಳನ್ನೋಡಿಸಿ ಪ್ರಯಾಣಮಾಡಿದನು. ಪ್ರಯಾಣಮಾಡುವಾಗ ಸೀತೆಯು 
ಲಕ್ಷ್ಮಣನೊಡನೆ ""ರಘುನಂದನ, ಬಹಳ ದುಶ್ಶಕುನಗಳಾಗುತ್ತಿವೆ. ನನ್ನ 
ಬಲಗಣ್ಣು ಹಾರುತ್ತಿದೆ. ಮೈ ನಡುಗುತ್ತಿದೆ (13-14). ಹೃದಯದಲ್ಲಿ 
ಸಂಕಟವಾಗುತ್ತಿದೆ. ಏನೋ ಕಳವಳ; ಏನೋ ಹೆದರಿಕೆ. ಪೃಥ್ವಿಯೇ 
ಶೂನ್ಯವಾದಂತೆ ಕಾಣುತ್ತದೆ. ಲಕ್ಷ್ಮಣ, ನಿನ್ನ ಅಣ್ಣನಿಗೆ ಮಂಗಳವಾಗಲಿ! 
(15-16). ನನ್ನ ಅತ್ತೆಯರೆಲ್ಲರಿಗೂ ಒಳ್ಳೆಯದಾಗಲಿ! 
ರಾಜಧಾನಿಯಲ್ಲಿಯೂ ರಾಷ್ಟ್ರದಲ್ಲಿಯೂ ಇರುವ ಸಕಲ ಪ್ರಜೆಗಳಿಗೂ 
ಶುಭವಾಗಲಿ!'' ಎಂದು ನುಡಿದು, ದೇವತೆಗಳಿಗೆ ಕೈಮುಗಿದು ಸಕಲರೂ 
ಕ್ಷೇಮದಲ್ಲಿರಲೆಂದು ಪ್ರಾರ್ಥಿಸಿಕೊಂಡಳು (17-18). ಲಕ್ಷ್ಮಣನು ಅದನ್ನು 
ಕೇಳಿ (ಏನೂ ತಿಳಿಯದವನಂತೆ) ಹರ್ಷವನ್ನು ನಟಿಸುತ್ತ ಮೈಥಿಲಿಗೆ ತಲೆಬಾಗಿ 
ವಂದಿಸಿ "ಶುಭವಾಗಲಿ' ಎಂದನು. ಅವನ ಹೃದಯವು ಸೊರಗಿ 
ನೀರಸವಾಗಿತ್ತು. ಅನಂತರ ಗೋಮತೀ ನದಿಯ ತೀರದ ಒಂದು ಆಶ್ರಮದಲ್ಲಿ 


ಸೀತಾಗಂಗಾತೀರನಯನಮ್‌ 351 


ಇತ್ಯಂಜಲಿಕೃತಾ ಸೀತಾ ದೇವತಾ ಅಭ್ಯಯಾಚತ 
ಲಕ್ಷ್ಮ ಣೋ ರ್ಥಂ ತು ತಂ ಶ್ರುತ್ವಾ ಶಿರಸಾ ವಂದ್ಯ ಮೈಥಿಲೀಮ್‌ ॥ 18 


ಶಿವಮಿತ್ಯಬ್ರವೀದ್ಹೃಷ್ಟೋ ಹೃದಯೇನ ವಿಶುಷ್ಯತಾ । 
ತತೋ ವಾಸಮುಪಾಗಮ್ಯ ಗೋಮತೀತೀರ ಆಶ್ರಮೇ ॥ 19 


ಪ್ರಭಾತೇ ಪುನರುತ್ಮಾಯ ಸೌಮಿತ್ರಿಃ ಸೂತಮಬ್ರವೀತ್‌ । 
ಯೋಜಯಸ್ವ ರಥಂ ಶೀಘ್ರಮದ್ಯ ಭಾಗೀರಥೀಜಲಮ್‌ ॥ 20 


ಶಿರಸಾ ಧಾರಯಿಷ್ಯಾಮಿ ತ್ರ್ಯಂಬಕಃ ಪರ್ವತೇ ಯಥಾ । 
ಸೋಶಶ್ವಾನ್‌ ರಜ್ಜ್ವಾಥ ಚತುರೋ ರಥೇ ಯುಂಕ್ತಾ ಎಮನೋಜವಾನ್‌ ॥21 


ಆರೋಹಸ್ವೇತಿ ವೈದೇಹಿಂ ಸೂತಃ ಪ್ರಾಂಜಲಿರಬ್ರವೀತ್‌ । 
ಸಾ ತು ಸೂತಸ್ಯ ವಚನಾದಾರುರೋಹ ರಥೋತ್ತಮಮ್‌ ॥ 22 


ಸೀತಾ ಸೌಮಿತ್ರಿಣಾ ಸಾರ್ಧಂ ಸುಮಂತ್ರೇಣ ಚ ಧೀಮತಾ । 
ಅಸಸಾದ ವಿಶಾಲಾಕ್ಷೀ ಗಂಗಾಂ ಪಾಪವಿನಾಶಿನೀಮ್‌ ॥ 23 


ಸುಮಂತ್ರನನ್ನು ಕರೆದು ""ಸಾರಥಿ, ರಥವನ್ನು ಹೂಡು. ಹಿಮಾಲಯಗಿರಿಯಲ್ಲಿ 
ಶಿವನು ಗಂಗೆಯನ್ನು ಧರಿಸಿದಂತೆ, ನಾನು ಈದಿನ ಗಂಗಾಜಲವನ್ನು ಶಿರಸಿನಲ್ಲಿ 
ಧರಿಸಿ ಮೀಯುವೆನು' ಎಂದನು (20), ಸುಮಂತ್ರನು 
ಮನೋವೇಗದಿಂದೋಡುವ ನಾಲ್ಕು ಕುದುರೆಗಳನ್ನು ರಥಕ್ಕೆ ಕಟ್ಟ 
ಬದ್ದಾಂಜಲಿಯಾಗಿ "ವೈದೇಹಿ, ರಥವನ್ನೇರು'' ಎಂದು ನುಡಿದನು. 
ವೈದೇಹಿಯು ರಥವನ್ನುಹತ್ತಿದಳು (21-22). ಅಮೇಲೆ ಆ ವಿಶಾಲಾಕ್ಷಿಯು 
ಲಕ್ಷ್ಮಣ ಸುಮಂತ್ರರೊಡನೆ ಪಾಪವಿನಾಶಿನಿಯಾದ ಭಾಗೀರಥಿನದಿಯ 
ಬಳಿಯನ್ನು ಸೇರಿದಳು. ಅಲ್ಲಿಗೆ ಹೋಗಲು ಅರ್ಧದಿನ ಹಿಡಿಯಿತು. 
ಗಂಗಾನದಿಯನ್ನು ಕಂಡೊಡನೆ ಶೋಕಾರ್ತನಾದ ಲಕ್ಷ್ಮಣನು ಬಿಕ್ಕಿಬಿಕ್ಕಿ 
ಗಟ್ಟಿಯಾಗಿ ಅಳತೊಡಗಿದನು (23-24). ಲಕ್ಷ್ಮಣನು ಅಳುವುದನ್ನು ಕಂಡು 
ಸೀತೆಯು ದುಃಖಾತಿಶಯದಿಂದ ಉದ್ವಿಗ್ಗಳಾಗಿ ಹೀಗೆಂದಳು : ""ಇದೇನು 
ಲಕ್ಷ್ಮಣ, ಅಳುತ್ತಿರುವೆ? ಜಾಹ್ನವೀತೀರಕ್ಕೆ ಬರಬೇಕೆಂಬುದು ನನ್ನ 


352 ಉತ್ತರಕಾಂಡ 
ಅಥಾರ್ಧದಿವಸಂ ಗತ್ವಾ ಭಾಗೀರಥ್ಯಾ ಜಲಾಶಯಮ್‌ | 


ನಿರೀಕ್ಷ್ಯ ಲಕ್ಷ್ಮಣೋ ದೀನಃ ಪ್ರರುರೋದ ಮಹಾಸ್ವನಃ ॥ 24 
ಸೀತಾ ತು ಪರಮಾಯತ್ತಾ ದೃಷ್ಟ್ವಾ ಲಕ್ಷ್ಮಣಮಾತುರಮ್‌ | 

ಉವಾಚ ವಾಕ್ಯಂ ಧರ್ಮಜ್ಞಾ ಕಿಮಿದಂ ರುದ್ಯತೇ ತ್ವಯಾ ॥ 25 
ಜಾಹ್ನೇವೀತೀರಮಾಸಾದ್ಯ ಚಿರಾಭಿಲಾಷಿತಂ ಮಮ । 

ಹರ್ಷಕಾಲೇ ಕಿಮರ್ಥಂ ಮಾಂ ವಿಷಾದಯಸಿ ಲಕ್ಷ್ಮಣ ॥ 26 
ನಿತ್ಯಂ ತ್ವಂ ರಾಮಪಾರ್ಶೇಷು ವರ್ತಸೇ ಪುರುಷರ್ಷಭ । 
ಕಚ್ಚಿದ್ದಿನಾಕೃತಸ್ತೇನ ದ್ವಿರಾತ್ರಂ ಶೋಕಮಾಗತಃ ॥ 27 


ಮಮಾಪಿ ದಯಿತೋ ರಾಮೋ ಜೀವಿತಾದಪಿ ಲಕ್ಷ್ಮಣ । 
ನ ಚಾಹಮೇವಂ ಶೋಚಾಮಿ ಮೈವಂ ತ್ವಂ ಬಾಲಿಶೋ ಭವ ॥ 28 


ತಾರಯಸ್ವ ಚ ಮಾಂ ಗಂಗಾಂ ದರ್ಶಯಸ್ವ ಚ ತಾಪಸಾನ್‌ | 
ತತೋ ಮುನಿಭ್ಯೋ ದಾಸ್ಯಾಮಿ ವಾಸಾಂಸ್ಕಾಭರಣಾನಿ ಚ ॥ 29 


ದೀರ್ಫ್ಥಕಾಲದ ಬಯಕೆಯಾಗಿತ್ತು. ಅದು ನೆರವೇರಿತೆಂಬ ಸಂತೋಷದ 
ಸಮಯದಲ್ಲಿನನಗೆ ವಿಷಾದವನ್ನುಂಟುಮಾಡುತ್ತಿರುವುದೇಕೆ? (25-26). 
ನೀನು ಯಾವಾಗಲೂ ಶ್ರೀರಾಮನ ಸಮೀಪದಲ್ಲಿಯೇ ಇರತಕ್ಕವನು. ಎರಡು 
ರಾತ್ರಿ ಅವನ್ನಗಲಬೇಕಾಯಿತೆಂದು ಹೀಗೆ ಶೋಕಿಸುವೆಯಾ? ನನಗೂ ಸಹ 
ಶ್ರೀರಾಮಚಂದ್ರನು ಪ್ರಾಣಕ್ಕಿಂತ ಪ್ರಿಯನಾದವನು. ನಾನು ಹೀಗೆ 
ಶೋಕಿಸುತ್ತಿಲ್ಲ ನೋಡು! ಲಕ್ಷ್ಮಣ, ಚಿಕ್ಕ ಹುಡುಗನಂತೆ ಆಡಬೇಡ! 
(27-28). ಗಂಗೆಯನ್ನು ದಾಟಿಸಿ ನನಗೆ ತಪಸ್ವಿಗಳ ದರ್ಶನವನ್ನುಮಾಡಿಸು, 
ಮುನಿಗಳಿಗೆ ವಸ್ತಾಭರಣಗಳನ್ನು ಕೊಡುವೆನು. ತಪಸ್ವಿಗಳನ್ನು ಕಂಡು 
ಅಭಿವಾದನೆಮಾಡಿ ಒಂದು ರಾತ್ರಿ ಇದ್ದು ತಿರುಗಿ ಅಯೋಧ್ಯೆಗೆ 
ಹೊರಟುಹೋಗೋಣ! (29-30). ನನಗೂ ಸಹ ಪದ್ದದಳಾಯತಾಕ್ಷನೂ 
ಸಿಂಹೋರಸ್ವನೂ ಕೃಶೋದರನೂ ಆಜ್ಞಂದದಾಯಕನೂ ಆದ ಶ್ರೀರಾಮನನ್ನು 
ನೋಡಲು ಮನಸ್ಸು ಹಾತೊರೆಯುತ್ತಿದೆ!'' ಎಂದಳು (31). 


ಸೀತಾಗಂಗಾತೀರನಯನಮ್‌ 353 


ತತಃ ಕೃತ್ವಾ ಮಹರ್ಷೀಣಾಂ ಯಥಾವದಭಿವಾದನಮ್‌ । 
ತತ್ರ ಚೈಕಾಂ ನಿಶಾಮುಷ್ಯ ಯಾಸ್ಯಾಮಸ್ತಾಂ ಪುರೀಂ ಪುನಃ ॥ 30 


ಮಮಾಪಿ ಪದ್ಮಪತ್ರಾಕ್ಷಂ ಸಿಂಹೋರಸ್ಕಂ ಕೃಶೋದರಮ್‌ । 
ತ್ವರತೇ ಹಿ ಮನೋ ದ್ರಷ್ಟುಂ ರಾಮಂ ರಮಯತಾಂ ವರಮ್‌ ॥ 31 


ತಸ್ಯಾಸ್ತದ್ವಚನಂ ಶ್ರುತ್ವಾ ಪ್ರಮೃಜ್ಯ ನಯನೇ ಶುಭೇ । 
ನಾವಿಕಾನಾಹ್ವಯಾಮಾಸ ಲಕ್ಷ್ಮಣಃ ಪರವೀರಹಾ ॥ 32 


ಇಯಂ ಚ ಸಜ್ಜಾ ನೌಶ್ಚೇತಿ ದಾಶಾಃ ಪ್ರಾಂಜಲಯೋತ ಬ್ರುವನ್‌ | 
ತಿತೀರ್ಷುರ್ಲಕ್ಷ್ಮಣೋ ಗಂಗಾಂ ಶುಭಾಂ ನಾವಮುಪಾರುಹತ್‌ ॥ 33 


ಗಂಗಾಂ ಸಂತಾರಯಾಮಾಸ ಲಕ್ಷ್ಮಣಸ್ತಾಂ ಸಮಾಹಿತಂ ॥ 
ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಟ್‌ಚತ್ವಾರಿಂಶಃ ಸರ್ಗಃ 


ಆಕೆಯ ಮಾತನ್ನುಕೇಳಿ ಲಕ್ಷ್ಮಣನು ಕಣ್ಣೊರಸಿಕೊಂಡು ನಾವವಿಕರನ್ನು 
ಬರಮಾಡಿದನು ನಾವಿಕರು ಕೈಮುಗಿದು ನಾವೆಯು ಸಿದ್ಧವಾಗಿದೆಯೆಂದರು. 
ಲಕ್ಷ್ಮಣನು ಗಂಗಾನದಿಯನ್ನು ದಾಟುವುದಕ್ಕಾಗಿ ನಾವೆಯನ್ನೇರಿ, 
ಎಚ್ಚರಿಕೆಯಿಂದ ಜಾನಕಿಯನ್ನು ದಾಟಸಿದನು (32333): 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ನಲವತ್ತಾರನೆಯ 
ಸರ್ಗ 


ಸಪ್ಪಚತಾ ಿರಿಂಶಃ ಸರ್ಗಃ 
ರಾಮಶಾಸನಕಥನಮ್‌ 


ಅಥ ನಾವಂ ಸುವಿಸ್ತೀರ್ಣಾಂ ನೈಷಾದೀಂ ರಾಘವಾನುಜಃ | 
ಅರುರೋಹ ಸಮಾಯುಕ್ತಾಂ ಪೂರ್ವಮಾರೋಪ್ಯ ಮೈಥಿಲೀಮ್‌ ॥ 1 


ಸುಮಂತ್ರಂ ಚೈವ ಸರಥಂ ಸ್ಲೀಯತಾಮಿತಿ ಲಕ್ಷ್ಮಣಃ । 


ಉವಾಚ ಶೋಕಸಂತಪ್ಪಃ ಪ್ರಯಾಹೀತಿ ಚ ನಾವಿಕಮ್‌ ॥ 2 
ತತಸ್ತೀರಮುಪಾಗಮ್ಯ ಭಾಗೀರಥ್ಯಾಃ ಸ ಲಕ್ಷ್ಮಣಃ । 
ಉವಾಚ ಮೈಥಿಲೀಂ ವಾಕ್ಯಂ ಪ್ರಾಂಜಲಿರ್ಬಾಷ್ನಸಂಪ್ಗತಃ ॥ 3 


ಹೃದ್ಧತಂ ಮೇ ಮಹಚ್ನಲ್ಯಂ ಯಸ್ಮಾದಾರ್ಯೇಣ ಧೀಮತಾ । 
ಅಸ್ಸಿನ್ನಿಮಿತ್ತೇ ವೈದೇಹಿ ಲೋಕಸ್ಯ ವಚನೀಕೃತಃ ॥ 4 


ST 
ಶ್ರೀರಾಮನ ಆಜ್ಞೆಯನ್ನು ಮೈಡಿಲಿಗೆ ತಿಳಿಸುವುದು. 

ನಿಷಾದನಾದ ಗುಹನಿಗೆ ಸೇರಿದ ವಿಶಾಲವಾದ ನಾವೆಯಲ್ಲಿ 
ಮೈಥಿಲಿಯನ್ನು ಕುಳ್ಳಿರಿಸಿ, ಲಕ್ಷ್ಮಣನು ನಾವೆಯನ್ನೇರಿದನು. ಆತನು 
ಸುಮಂತ್ರನಿಗೆ ರಥಸಹಿತವಾಗಿ ಕಾದಿರಬೇಕೆಂದು ತಿಳಿಸಿ, ಶೋಕಸಂತಪುನಾಗಿ 
ನಾವಿಕನನ್ನು ನೋಡಿ "ನಡೆ' ಎಂದನು (1-2). ಗಂಗಾನದಿಯ ಆಚೆಯ 
ತೀರವನ್ನು ಸೇರಿದಮೇಲೆ ಅವನು ಕೈಮುಗಿದುಕೊಂಡು ಸೀತಾದೇವಿಯನ್ನು 
ಕುರಿತು ಇಂತೆಂದನು. ಕಣ್ಣೀರು ತುಳುಕುತ್ತಿತ್ತು. ""ವೈದೇಹಿ, ಪ್ರಾಜ್ಞನಾದ 
ಅಣ್ಣನು ಈ ನಿಮಿತ್ತದಿಂದ ನನ್ನನ್ನು ಲೋಕನಿಂದೆಗೆ ಗುರಿಮಾಡಿದನು. ನನ್ನ 
ಎದೆಯಲ್ಲಿಇದೊಂದು ಮಹತ್ತರವಾದ ಶೂಲವಾಗಿ ಪರಿಣಮಿಸಿತು (3-4). 
ಈ ಅವಸ್ಥೆಯಲ್ಲಿ ನನಗೆ ಮರಣವೇ ಲೇಸು. ಮರಣಕ್ಕಿಂತಲೂ ಹೆಚ್ಚಿನದಿದ್ದರೆ, 
ಅದು ಇನ್ನೂ ಉತ್ತಮ! ಈ ಬಗೆಯ ಸರ್ವನಿಂದ್ಯವಾದ ಕೆಲಸದಲ್ಲಿನನ್ನನ್ನು 


ರಾಮಶಾಸನಕಥನಮ್‌ 355 
ಶ್ರೇಯೋ ಹಿ ಮರಣಂ ಮೇತದ್ಯ ಮೃತ್ಯುರ್ವಾ ಯತ್ನರಂ ಭವೇತ್‌ । 


ನ ಜಾಸ್ಮಿನ್ನೀದೃಶೇ ಕಾರ್ಯೇ ನಿಯೋಜ್ಯೋ ಲೋಕನಿಂದಿತೇ ॥ 5 

ಪ್ರಸೀದ ಚ ನ ಮೇ ಪಾಪಂ ಕರ್ತುಮರ್ಹಸಿ ಶೋಭನೇ । 

ಇತ್ಯಂಜಲಿಕೃತೋ ಭೃಮೌ ನಿಪಪಾತ ಸ ಲಕ್ಷ್ಮಣಃ ॥ 6 

ರುದಂತಂ ಪ್ರಾಂಜಲಿಂ ದೃಷ್ಟ್ವಾ ಕಾಂಕ್ಷಂತಂ ಮೃತ್ಯುಮಾತ್ಚನಃ । 

ಮೈಥಿಲೀ ಭೃಶಸಂವಿಗ್ನಾ ಲಕ್ಷ್ಮಣಂ ವಾಕ್ಯಮಬ್ರವೀತ್‌ ॥ 7 

ಕಿಮಿದಂ ನಾವಗಚ್ಚಾಮಿ ಬ್ರೂಹಿ ತತ್ತ್ವೇನ ಲಕ್ಷ್ಮಣ । 

ಪಶ್ಯಾಮಿ ತ್ವಾಂ ನ ಚ ಸ್ವಸ್ನಮಪಿ ಕ್ಷೇಮಂ ಮಹೀಪತೇಃ ॥ 8 
೦ 

ಶಾಪಿತೋತಸಿ ನರೇಂದ್ರೇಣ ಯತ್ತ್ವಂ ಸಂತಾಪಮಾಗತಃ । 

ತದ್ಭೂಯಾಃ ಸಂನಿಧೌ ಮಹ್ಯಮಹಮಾಜ್ಞಾಪಯಾಮಿ ತೇ 9 

ವೈದೇಹ್ಯಾ ಚೋದ್ಯಮಾನಸ್ತು ಲಕ್ಷ್ಮಣೋ ದೀನಚೇತನಃ । 

ಅವಾಜ್ಕುಖೋ ಬಾಷಕಲಂ ವಾಕ್ಯಮೇತದುವಾಚ ಹ ॥ 10 


ನನ್ನಲ್ಲಿ ಪಾಪವನ್ನೆಣಿಸಬೇಡ'' ಎಂದು ಕೈಮುಗಿದು ಹೇಳುತ್ತ ಲಕ್ಷ್ಮಣನು 
ನೆಲದಲ್ಲಿ ಕುಸಿದುಬಿದ್ದನು. ಗಟ್ಟಿಯಾಗಿ ಅಳುತ್ತ ""ನನಗೆ ಸಾವು ಬರಬಾರದೆ!'' 
ಎಂದು ಹಲುಬುತ್ತಿದ್ದ ಲಕ್ಷ್ಮಣನನ್ನು ಕಂಡು ಮೈಥಿಲಿಯು ಶೋಕದಿಂದ 
ದಿಗ್ಭಾಂತಳಾದಳು (6-7). ಅವಳು "“ಇದೇನೆಂದು ನನಗೆ ತಿಳಿಯದಾಗಿದೆ. 
ಲಕ್ಷ್ಮಣ, ಸತ್ಯವೇನೆಂಬುದನ್ನು ಹೇಳಿಬಿಡು. ನಿನ್ನ ಮನಸಿಗೆ 
ನೆಮ್ಮದಿಯಿಲ್ಲವೆಂಬುದು ಸಷವಾಗಿದೆ. ಮಹಾರಾಜನು ಕ್ಷೇಮದಿಂದಿರು 
ವನಷ್ಟೇ? (8) ಮಹಾರಾಜನ ಆಣೆಯಿಟ್ಟು ಕೇಳುತ್ತೇನೆ, ನಿನಗಾದ 
ದುಃಖವೇನೆಂಬುದು ನನ್ನೆದುರಿಗೆ ತಿಳಿಸಿಬಿಡು. ಇದು ನನ್ನ ಆಜ್ಞೆ!'' ಎಂದಳು. 
ವೈದೇಹಿಯು ಹೀಗೆ ಒತ್ತಾಯಪಡಿಸಲು, ಲಕ್ಷ್ಮಣನು ದೈನ್ಯದಿಂದ ತಲೆತಗ್ಗಿಸಿ 
ಕಣ್ಣೀರು ಸುರಿಸುತ್ತ ಗದ್ದದಸ್ವರದಿಂದ ಹೇಳಿದನು (9-10). ""ಜನಕಾತ್ಮಣೆ, 
ನಿನ್ನ ವಿಷಯವಾಗಿ ನಗರದಲ್ಲಿಯೂ ರಾಷ್ಟ್ರದಲ್ಲಿಯೂ ಹುಟ್ಟಿರುವ 
ದಾರುಣವಾದ ಒಂದು ಅಪವಾದವನ್ನು ಅಣ್ಣನು ಸಭಾಮಧ್ಯದಲ್ಲಿ 


356 ಉತ್ತರಕಾಂಡ 
ಶ್ರುತ್ವಾ ಪರಿಷದೋ ಮಧ್ಯೇ ಹ್ಯಪವಾದಂ ಸುದಾರುಣಮ್‌ । 


ಪುರೇ ಜನಪದೇ ಚೈವ ತ್ವತೃತೇ ಜನಕಾತ್ಮಜೇ ॥ 11 
ರಾಮಃ ಸಂತಪ್ರಹೃದಯೋ ಮಾಂ ನಿವೇದ್ಯ ಗೃಹಂ ಗತಃ | 

ನ ತಾನಿ ವಚನೀಯಾನಿ ಮಯಾ ದೇವಿ ತವಾಗ್ರತಃ ॥ 12 
ಯಾನಿ ರಾಜ್ಞಾ ಹೃದಿ ನ್ಯಸ್ತಾನ್ಯಮರ್ಷಾತ್‌ ಪೃಷ್ಠತಃ ಕೃತಃ | 

ಸಾ ತ್ವಂ ತ್ಯಕ್ತಾ ನೃಪತಿನಾ ನಿರ್ದೋಷಾ ಮಮ ಸಂನಿಧೌ ॥ 13 
ಪೌರಾಪವಾದಭೀತೇನ ಗ್ರಾಹ್ಯಂ ದೇವಿ ನ ತೇತನ್ಯಥಾ | 
ಆಶ್ರಮಾಂತೇಷು ಚ ಮಯಾ ತ್ಯಕ್ತವ್ಯಾ ತ್ವಂ ಭವಿಷ್ಯಸಿ ॥ 14 
ರಾಜ್ಞಃ ಶಾಸನಮಾಜ್ಞಾಯ ತವೇದಂ ಕಿಲ ದೌಹಣ್ಯದಮ್‌ | 
ತದೇತಜ್ಜಾಹ್ನವೀತೀರೇ ಬ್ರಹ್ಮರ್ಹೀಣಾಂ ತಪೋವನಮ್‌ ॥ 15 
ಪುಣ್ಯಂ ಚ ರಮಣೀಯಂ ಚ ಮಾ ವಿಷಾದಂ ಕೃಥಾಃ ಶುಭೇ । 

ರಾಜ್ಞೋ ದಶರಥಸ್ಯೇಷ್ಟೂ ಪಿತುರ್ಮೇ ಮುನಿಪುಂಗವಃ ॥ 16 


ನರನ ಇದಾದ್‌ ಸಾದರಾಧವನಾ ನವನ 
ಗೃಹದೊಳಗೆ ಹೊರಟುಹೋದನು. ದೇವಿ, ಆ ಕೆಟ್ಟ ಮಾತುಗಳನ್ನು 
ನಿನ್ನೆದುರಿಗೆ ನಾನು ಹೇಳಬಾರದು (11-12). ಅವು ಮಹಾರಾಜನ 
ಹೃದಯದಲ್ಲಿ ನೆಟ್ಟವು. ತಾಳ್ಮೆಯಿಲ್ಲದೆ ಹಿಂದುಗಡೆಯಲ್ಲಿ ಹೇಳಿಕೊಳ್ಳುತ್ತಿದ್ದ 
ಜನಾಪವಾದವಿದು ನನ್ನೆದುರಿಗೇ ನಿರ್ದೋಷಳೆಂದು ನಿಶ್ಚಿತಳಾದ ನಿನ್ನನ್ನು 
ನರೇಂದ್ರನು ತ್ಯಜಿಸಿದ್ದಾನೆ ಜನಾಪವಾದಕ್ಕೆ ಹೆದರಿ ಹೀಗೆ ಮಾಡಿದ್ದಾನೆಯೇ 
ಹೊರತು ಬೇರೆಯಲ್ಲ ದೇವಿ, ಅನ್ಯಥಾ ತಿಳಿಯಬಾರದು. ಯಷ್ಯಾಶ್ರಮಗಳ 
ಬಳಿಯಲ್ಲಿ ನಿನ್ನನ್ನು ಬಿಟ್ಟುಹೋಗಬೇಕಾಗಿದೆ 13-14). ಇದು ಮಹಾರಾಜನ 
ಅಜ್ಜಿ. ಆಶ್ರಮಕ್ಕೆ ಬರಬೇಕೆಂಬುದು ನಿನ್ನ ಬಯಕೆಯಾಗಿತ್ತಂತೆ ಇದು 
ಗಂಗಾತೀರದಲ್ಲಿರುವ ಬ್ರಹ್ಟರ್ಷಿಗಳ ತಪೋವನ. ಪವಿತ್ರವೂ ರಮಣೀಯವೂ 
ಆಗಿದೆ. ಹೇ ಮಂಗಳದೇವತೆ, ವಿಷಾದಿಸಬೇಡ ನ್ನ ತಂದೆಯಾದ ದಶರಥ 
ಮಹಾರಾಜನಿಗೆ ಅತ್ಯಂತ ಪ್ರಿಯರಾದ ವಾಲ್ದೀಕಿ ಮಹರ್ಷಿಗಳು ಇಲ್ಲಿ 
ನೆಲೆಸಿದ್ದಾರೆ (15-16). ಆ ವಿಪ್ರರು ಲೋಕವಿಖ್ಯಾತರು. ಆ ಮಹಾತ್ನರ 


ರಾಮಶಾಸನಕಥನಮ್‌ 357 
ಸಖಾ ಪರಮಕೋ ವಿಪ್ರೋ ವಾಲ್ಮೀಕಿಃ ಸುಮಹಾಯಶಾಃ । 


ಪಾದಚಾ ಯಾಮುಪಾಗಮ್ಯ ಸುಖಮಸ್ಯ ಮಹಾತ್ಮನಃ || 17 
ಉಪವಾಸಪರೈಕಾಗ್ರಾ ವಸ ತ್ವಂ ಜನಕಾತ್ಮಜೇ | 
ಪತಿವ್ರತಾತ್ವಮಾಸ್ಕಾಯ ರಾಮಂ ಕೃತ್ವಾ ಸದಾ ಹೃದಿ || 18 


ಶ್ರೇಯಸ್ತೇ ಪರಮಂ ದೇವಿ ತಥಾ ಕೃತ್ವಾ ಭವಿಷ್ಯತಿ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತಚತ್ವಾರಿಂಶಃ ಸರ್ಗಃ 


ಏಕಾಗ್ರಚಿತ್ತದಿಂದಿರು. ಪತಿವ್ರತಾಧರ್ಮವನ್ನು ಪಾಲಿಸುತ್ತ, ಶ್ರೀರಾಮನನ್ನು 
ಹೃದಯದಲ್ಲಿ ಸದಾ ನೆನೆಯುತ್ತಿರು. ಅದರಿಂದ ದೇವಿ, ನಿನಗೆ ಪರಮ 
ಶ್ರೇಯಸ್ಪು ದೊರೆಯುವುದು'' ಎಂದನು (17-18). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ನಲವತ್ತೇಳನೆಯ ಸರ್ಗ 


ಅಷ್ಟಚತ್ಯಾ )ರಿಂಶಃ ಸರ್ಗಃ 
ಸೀತಾಪರಿತ್ಯಾಗಃ 


ಲಕ್ಷ್ಮಣಸ್ಯ ವಚಃ ಶ್ರುತ್ವಾ ದಾರುಣಂ ಜನಕಾತ್ಮಜಾ । 
ಪರಂ ವಿಷಾದಮಾಗಮ್ಯ ವೈದೇಹೀ ನಿಪಪಾತ ಹ ॥ 1 


ಸಾ ಮುಹೂರ್ತಮಿವಾಸಂಜ್ಞಾ ಬಾಷಪರ್ಯಾಕುಲೇಕ್ಷಣಾ | 
ಲಕ್ಷ್ಮಣಂ ದೀನಯಾ ವಾಚಾ ಉವಾಚ ಜನಕಾತ್ಮಜಾ ॥ 2 


ಮಾಮಿಕೇಯಂ ತನುರ್ನೂನಂ ಸೃಷ್ಟಾ ದುಃಖಾಯ ಲಕ್ಷ್ಮಣ । 
ಧಾತ್ರಾ ಯಸ್ಯಾಸ್ತಥಾ ಮೇದ್ಯ ದುಃಖಮೂರ್ತಿಃ ಪ್ರದೃಶ್ಯತೇ ॥ 3 


ಕಿಂನು ಪಾಪಂ ಕೃತಂ ಪೂರ್ವಂ ಕೋ ವಾ ದಾರೈರ್ವಿಯೋಜಿತಃ । 
ಯಾಹಂ ಶುದ್ಧ ಸಮಾಚಾರಾ ತ್ಯಕ್ತಾ ನೃಪತಿನಾ ಸತೀ ॥ 


ಪುರಾಹಮಾಶ್ರಮೇ ವಾಸಂ ರಾಮಪಾದಾನುವರ್ತಿನೀ । 
ಅನುರುಧ್ಯಾಪಿ ಸೌಮಿತ್ರೇ ದುಃಖೇ ಚ ಪರಿವರ್ತಿನೀ ॥ 6 


ಸರ್ಗ 48 


ಸೀತಾದೇವಿಯ ವಿಲಾಪ. ಲಕ್ಷ್ಮಣನು ಅವಳನ್ನು ಪರಿತ್ಯಜಿಸಿ 
ಹಿಂದಿರುಗುವುದು. 


ಲಕ್ಷ್ಮಣನ ದಾರುಣವಾದ ವಚನವನ್ನು ಕೇಳಿ ವೈದೇಹಿಯು 
ಶೋಕಾತಿರೇಕದಿಂದ ಕುಸಿದಳು. ಸ್ವಲ್ಪಹೊತ್ತು ಅವಳಿಗೆ 
ಎಚ್ಚರದಪ್ಪಿದಂತಾಯಿತು. ಆಮೇಲೆ ಕಂಬನಿಮಿಡಿಯುತ್ತ ಜಾನಕಿಯು 
ಲಕ್ಷ್ಮಣನನ್ನು ನೋಡಿ ದೈನ್ಯಸ್ವರದಿಂದ ಹೀಗೆಂದಳು(1-2). ""ಲಕ್ಷ್ಮಣ, 
ದುಃಖವನ್ನನುಭವಿಸಲೆಂದೇ ಬ್ರಹ್ಮನು ನನ್ನ ದೇಹವನ್ನು ನಿರ್ಮಿಸಿದ್ದಾನೆ. 
ಆದ್ದರಿಂದ ಇದು ದುಃಖದ ಮೂರ್ತಿಯಾಗಬಿಟ್ಟಿದೆ! (3). ನಾನು 
ಪೂರ್ವಜನ್ಮದಲ್ಲಿ ಯಾವ ಪಾಪಕೃತ್ಯವನ್ನು ಮಾಡಿರಬಹುದು! ಯಾರನ್ನು 
ಹೆಂಡತಿಯಿಂದ ಅಗಲಿಸಿರಬಹುದು! ಇಷ್ಟೂಂದು ಪರಿಶುದವಾದ 
ಮನಸ್ಸಿನಿಂದ ನಡೆಯುತ್ತ ಪತಿವ್ರತೆಯಾಗಿ ಬಾಳುತ್ತಿದ್ದರೂ ಮಹಾರಾಜನು 
ನನ್ನನ್ನು ತ್ಯಜಿಸಿಬಿಟ್ಗನಲ್ಲ (4). ಹಿಂದೆ ನಾನು ವನವಾಸದುಬುಕ್ಕೆ 


ಸೀತಾಪರಿತ್ಯಾಗಃ 359 


ಸಾ ಕಥಂ ಹ್ಯಾಶ್ರಮೇ ಸೌಮ್ಯ ವತ್ತ್ಯಾಮಿ ವಿಜನೀಕೃತಾ । 


ಆಖ್ಯಾಸ್ಯಾಮಿ ಚ ಕಸ್ಕಾಹಂ ದುಃಖಂ ದುಃಖಪರಾಯಣಾ ॥ 6 
ಕಿಂ ನು ವಕ್ಷ್ಯಾಮಿ ಮುನಿಷು ಕರ್ಮ ವಾಸತ್‌ ಕೃತಂ ಚ ಕಿಮ್‌ । 
ಕಸ್ಮಿಂಶ್ಚಿತ್‌ ಕಾರಣೇ ತ್ಯಕ್ತಾ ರಾಘವೇಣ ಮಹಾತ್ಮನಾ ॥ 7 
ನ ಖಲ್ವದ್ಯೈವ ಸೌಮಿತ್ರೇ ಜೀವಿತಂ ಜಾಹ್ನವೀಜಲೇ । 

ತ್ಯಜೇಯಂ ರಾಜವಂಶಸ್ತು ಭರ್ತುರ್ಮೆ ಪರಿಹಾಸ್ಯತೇ ॥ 8 


ಯಥಾಜ್ಞಂ ಕುರು ಸೌಮಿತ್ರೇ ತ್ಯಜ ಮಾಂ ದುಃಖಭಾಗಿನೀಮ್‌ । 
ನಿದೇಶೇ ಸ್ಮೀಯತಾಂ ರಾಜ್ಞಃ ಶೃಣು ಚೇದಂ ವಚೋ ಮಮ ॥ 9 


ಶ್ವಶ್ರೂಣಾಮವಿಶೇಷೇಣ ಪ್ರಾಂಜಲಿಪ್ರಗ್ರಹೇಣ ಚ 
ಶಿರಸಾ ವಂದ್ಯ ಚರಣೌ ಕುಶಲಂ ಬ್ರೂಹಿ ಪಾರ್ಥಿಮ್‌ ॥ 10 


ಶಿರಸಾಭಿನತೋ ಬ್ರೂಯಾಃ ಸರ್ವಾಸಾಮೇವ ಲಕ್ಷ್ಮಣ । 
ವಕ್ತವ್ಯಶ್ಚಾಪಿ ನೃಪತಿರ್ಧರ್ಮೇಷು ಸುಸಮಾಹಿತಃ ॥ 11 


ಗಾದರೂ ತ್ರಿನಾಮ ವಾರವಹನ್ನಾವಾಡ್ಟಾನವನ್ನಾವಾಪ 
ತಪೋವನದಲ್ಲಿದೆನು. ಸೌಮ್ಯ-ಸ್‌ಮಿತ್ರಿ, ಈಗ ನಾನು 
(ರಾಮಸಾಂನಿಧ್ಯವಿಲ್ಲದೆ) ಏಕಾಕಿನಿಯಾಗಿ ಆಶ್ರಮದಲ್ಲಿಇರುವುದು ಹೇಗೇ? 
ದುಃಖಪರಾಯಣಳಾದ ನಾನು ನನ್ನ ಕಷ್ಟವನ್ನು ಯಾರಲ್ಲಿತೋಡಿಕೊಳ್ಳಲಿ? 
(5-6). ಮುನಿಗಳಿಗೆ ಏನು ಹೇಳಲಿ? "ನೀನು ಯಾವ ಪಾಪಕೃತ್ಯವನ್ನು 
ಮಾಡಿದೆ? ಮಹಾತ್ಮನಾದ ರಾಘವನು ನಿನ್ನನ್ನು ತ್ಯಜಿಸಲು ಕಾರಣವೇನು?' 
ಎಂದು ಅವರು ಕೇಳಿದರೆ ಯಾವ ಉತ್ತರವನ್ನು ಕೊಡಲಿ? (7) ಸೌಮಿತ್ರಿ, 
ಈಗಲೇ ಜಾಹ್ನವೀಜಲದಲ್ಲಿಬಿದ್ದು ಜೀವವನ್ನು ತೊರೆಯಲಾರೆನೆ? ತೊರೆದರೆ 
ನನ್ನ ಪತಿಯ ವಂಶವು ವಿಚ್ಚಿನ್ನವಾಗುವುದು* (8). ಲಕ್ಷ್ಮಣ, ನಿನಗೆ 
ಆಜ್ಞೆಯಾದಂತೆ ಮಾಡು. ಸದಾ ದುಃಖಭಾಗಿನಿಯಾದ ನನನ್ನು ತ್ಯಜಿಸಿ 
ಹೋಗು. ರಾಜನ ಆಜ್ಞೆಯನ್ನು ಪಾಲಿಸು. ನಾನು ಹೇಳುವ ಈ ಮಾತನ್ನಾಲಿಸು 


(9): ನನ್ನ ಪರವಾಗಿ ಅತ್ತೆಯರೆಲ್ಲರಿಗೂ ಮಹಾರಾಜನಿಗೂ ಕಾಲುಮುಟ್ಟಿ 
ರೆ ತಾ ಗರ್ಭಿಣಿಯಾದ್ದಂರಿಂದ ರಾಮನ ವಂಶವು 


ಮುಂದುವರಿಯುವುದಿಲ್ಲವೆಂದು ಅಭಿಪ್ರಾಯ. 


360 ಉತ್ತರಕಾಂಡ 
ಜಾನಾಸಿ ಚ ಯಜ್ಞಾ ಶುದ್ಧಾ ಸೀತಾ ತತ್ತ್ವೇನ ರಾಘವ । 


ಭಕ್ತ್ಯಾಚ ಪರಯಾ ಯುಕ್ತಾ ಹಿತಾ ಚ ತವ ನಿಶ್ಯತಃ ॥ 12 
ಅಹಂ ತ್ಯಕ್ತಾ ತ್ವಯಾ ವೀರ ಅಯಶೋಭೀರುಣಾ ಜನೇ | 

ಯಚ್ಚ ತೇ ವಚನೀಯಂ ಸ್ಯಾದಪವಾದಸಮುತ್ನಿತಮ್‌ | 13 
ಮಯಾ ಹಿ ಪರಿಹರ್ತವ್ಯಂ ತ್ವಂ ಹಿ ಮೇ ಪರಮಾ ಗತಿಃ । 

ವಕ್ಷವ್ಯಶ್ವೇತಿ ನೃಪತಿರ್ಧರ್ಮೇಣ ಸುಸಮಾಹಿತಃ ॥ 14 
ಯಥಾ ಭ್ರಾತೃಷು ವರ್ತೇಥಾಸ್ತಥಾ ಪೌರೇಷು ನಿತ್ಯದಾ | 

ಪರಮೋ ಹ್ಯೇಷ ಧರ್ಮಸ್ತೇ ತಸ್ಮಾತ್‌ ಕೀರ್ತಿರನುತ್ತಮಾ ॥ 15 
ಯತ್ತು ಪೌರಜನೋ ರಾಜನ್‌ ಧರ್ಮೇಣ ಸಮವಾಪ್ನಯಾತ್‌ 

ಅಹಂ ತು ನಾನುಶೋಚಾಮಿ ಸ್ವಶರೀರಂ ನರರ್ಷಭ ॥ 16 
ಯಥಾಪವಾದಂ ಪೌರಾಣಾಂ ತಥೈವ ರಘುನಂದನ | 

ಪತಿರ್ಹಿ ದೇವತಾ ನಾರ್ಯಾಃ ಪತಿರ್ಬಂಧುಃ ಪತಿರ್ಗುರುಃ ॥ 17 
ತಲೆಬಾಗಿ ನಮಸ್ಕರಿಸಿ ಅವರೆಎರೆ ಕುಶಲ ವನ್ನೂ ಕೇಳಿದ್ದೇನೆಂದು ಹೇಳು. 


ಧರ್ಮದ ವಿಷಯದಲ್ಲಿ ಬಹಳ ಎಚ್ಚರದಿಂದ ವರ್ತಿಸುವ ನರೇಂದ್ರನಿಗೆ 
ಈ ಮಾತನ್ನು ತಿಳಿಸು (10-11). ""ರಾಘವ, ವಸ್ತುತಃ ಸೀತೆಯು 
ಪರಿಶುದಳೆಂದೂ ನಿನ್ನ ವಿಷಯದಲ್ಲಿ ಅತ್ವ ತಲ ಭಕ್ತಿಯಿಂದ 
ನಡೆದುಕೊಳ್ಳು ತ್ರಿದಳೆಂದೂ ಸ ಸದಾ ನಿನ್ನ ಹಿತವನ್ನು ಕೋರುತ್ತಿದಳೆಂದೂ ನಿನಗೆ 
ಗೊತ್ತಿದೆ (12). "ಎಲ್ಲೆ ವೀರಾಗಣಿ, ಅಪಕೀರ್ತಿಗೆ ಹೆದರಿ ನನನ್ನು 
ತೊರೆದಿದ್ದೀಯೆ. kisi ನಿನಗೆ ಬಂದಿರುವ ನಿಂದೆಯನ್ನು 
ಪರಿಹರಿಸಬೇಕಾದವಳು ನಾನಲ್ಲವೆ? ನೀನೇ ನನಗೆ ಪರಮಗತಿಯಲ್ಲವೇ? 
ಧರ್ಮನಿಷ್ಠನಾದ ರಾಜನ ವಿಷಯದಲ್ಲಿ ಪ್ರಜೆಗಳು ಹಾಗೆ 
ಹೇಳಿಕೊಳ್ಳುತ್ತಿರುವುದು ಸಹಜವೇ ಸರಿ (13-14). ಸೋದರರಲ್ಲಿ ಹೇಗೆ 
ನಡೆದುಕೊಳ್ಳುವೆಯೋ ಹಾಗೆ ಪ್ರಜೆಗಳಲ್ಲಿಯೂ ನಡೆದುಕೊಳ್ಳುವುದು 
ಯುಕ್ತವಾದದ್ದೇ. ಇದೇ ಪರಮಧರ್ಮ. ಇದರಿಂದಲೇ ಉತ್ತಮವಾದ ಕೀರ್ತಿ 
ಲಭಿಸುತ್ತದೆ. “ಮಹಾರಾಜ, ಪ್ರಜೆಗಳು ಧರ್ಮದಿಂದ. ಇಷಾ ರ್ಥವನ್ನು 
ಪಡೆದುಕೊಳ್ಳು ವಂತೆ ಮಾಡುವುದು ರಾಜಧರ್ಮ. ಹೇ ಪುರುಷೋ ತಮ 


ಸೀತಾಪರಿತ್ಯಾಗಃ 361 


ಪ್ರಾಣೈರಪಿ ಪ್ರಿಯಂ ತಸ್ಮಾದರ್ತುಃ ಕಾರ್ಯಂ ವಿಶೇಷತಃ | 


ಇತಿ ಮದ್ವಚನಾದ್ರಾಮೋ ಪಕ್ತವ್ಯೋ ಮಮ ಸಂಗ್ರಹಃ ॥ 18 
ನಿರೀಕ್ಷ್ಯ ಮಾದ್ಯ ಗಚ್ಛ ತ್ವಮೃತುಕಾಲಾತಿವರ್ತಿನೀಮ್‌ । 

ಏವಂ ಬ್ರುವತ್ಕಾಂ ಸೀತಾಯಾಂ ಲಕ್ಷ್ಮಣೋ ದೀನಚೇತನಃ ॥ 19 
ಶಿರಸಾ ವಂದ್ಯ ಧರಣೀಂ ವ್ಯಾಹರ್ತುಂ ನ ಶಶಾಕ ಹ । 

ಪ್ರದಕ್ಷಿಣಂ ಚ ತಾಂ ಕೃತ್ವಾ ರುದನ್ನೇವ ಮಹಾಸ್ಟನಃ ॥ 20 
ಧ್ಯಾತ್ವಾ ಮುಹೂರ್ತಂ ತಾಮಾಹ ಕಿಂ ಮಾಂ ವಕ್ಷ ಸಿ ಶೋಭನೇ | 
ದೃಷ್ಟಪೂರ್ವಂ ನ ತೇ ರೂಪಂ ಪಾದೌ ದೃಷ್ಟೌ ತವಾನಘೇ ॥ 21 
ಕಥಮತ್ರ ಹಿ ಪಶ್ಯಾಮಿ ರಾಮೇಣ ರಹಿತಾಂ ವನೇ । 

ಇತ್ಯುಕ್ತ್ವಾ ತಾಂ ನಮಸ್ಕೃತ್ಯ ಪುನರ್ನಾವಮುಪಾರುಹತ್‌ ॥ 22 
ಆರುಹ್ಯ ಚ ಪುನರ್ನಾವಂ ನಾವಿಕಂ ಚಾಭ್ಯಚೋದಯತ್‌ | 

ಸ ಗತ್ವಾ ಚೋತ್ತರಂ ತೀರಂ ಶೋಕಭಾರಸಮನ್ವಿತಃ || 23 


ಈವ ನನ್‌ ಕಾನಾವದಾ ಗಾ) ಎನ ವವಾರವ 
ಹೇಗಿದೆಯೋ ಹಾಗೆ, ರಮುನಂದನ, ಅದನ್ನು ನಿನಗಾಗಿ ಹೊರುವೆನು. 
ಹೆಂಗಸಿಗೆ ಪತಿಯೇ ದೇವತೆ, ಪತಿಯೇ ಬಂಧು, ಪತಿಯೇ ಗುರು (17). 
ಆದ್ದರಿಂದ ಪ್ರಾಣವನ್ನಾದರೂ ಕೊಟ್ಟು ಪತಿಗೆ ಪ್ರಿಯವಾದ್ದನ್ನು ಪತ್ನಿಯು 
ಮಾಡಬೇಕು'' ಈ ಮಾತನ್ನು ಲಕ್ಷ್ಮಣ, ನಾನು ಹೇಳಿದೆನೆಂದು ಶ್ರೀರಾಮನಿಗೆ 
ತಿಳಿಸು. ಇಷ್ಟನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ (18). ಲಕ್ಷ್ಮಣ, ಈಗ ನನಗೆ 
ಯತುಕಾಲವು ಅತಿಕ್ರಮಿಸಿದೆಯೆಂಬುದನ್ನು* ನೋಡಿ ಹೋಗು!'' ಎಂದು 
ನುಡಿದಳು. ಜಾನಕಿಯ ನುಡಿಯನ್ನು ಕೇಳಿ ಲಕ್ಷ್ಮಣನು ದೈನ್ಯದಿಂದ 
ಕಳವಳಿಸಿದನು. ತಲೆಬಾಗಿ ನೆಲ ಮುಟ್ಟಿದನು. ಅವನಿಗೆ ಮಾತಾಡಲು ಶಕ್ತಿಯೇ 
ಉಳಿಯಲಿಲ್ಲ ಗಟ್ಟಿಯಾಗಿ ಗಳಗಳನೆ ಅಳುತ್ತ ವೈದೇಹಿಗೆ ಪ್ರದಕ್ಷಿಣೆ 
ಮಾಡಿದನು (19-20). ಅನಂತರ ಏನನ್ನೋ ಧ್ಯಾನಿಸುತ್ತ ಸ್ವಲಕಾಲವಿದ್ದು 
“ದೇವಿ, ಇದೇನು ಹೇಗೆ ನುಡಿಯುತ್ತೀಯೆ? ನಿನ್ನ ಆಕೃತಿಯನ್ನು ನಾನು 
ಕಣ್ಣಿ ನೋಡಿದವನಲ್ಲ ಹೇ ಪಾವನೆ, ನಿನ್ನ ಪಾದಗಳನ್ನು ಮಾತ್ರ ನಾನು 
yr ಗರ್ಭಿಣಿಯಾಗಿದ್ದೇನೆಂಬುದನ್ನು 


362 ಉತ್ತರಕಾಂಡ 


ಸಂಮೂಢ ಇವ ದುಃಖೇನ ರಥಮಧ್ಯಾರುಹದ್‌ ದ್ರುತಮ್‌ | 
ಮುಹುರ್ಮುಹುಃ ಪರಾವೃತ್ಯ ದೃಷ್ಟ್ವಾ ಸೀತಾಮನಾಥವತ್‌ ॥ 24 


ಚೇಷ್ಟಂತೀಂ ಪರತೀರಸ್ಮಾಂ ಲಕ್ಷ್ಮಣಃ ಪ್ರಯಯಾವಥ | 
ದೂರಸ್ನಂ ರಥಮಾಲೋಕ್ಕ ಲಕ್ಷ್ಮ! ಣಂ ಚ ಮುಹುರ್ಮುಹುಃ ॥ 25 


ನಿರೀಕ್ಷಮಾಣಾಂ ತೂದ್ವಿಗ್ನಾಂ ಸೀತಾಂ ಶೋಕಃ ಸಮಾವಿಶತ್‌ ॥ 


ಸಾ ದುಃಖಭಾರಾವನತಾ ಯಶಸ್ವಿನೀ | 
ಯಶೋಧನಾ ನಾಥಮಪಕ್ಕತೀ ಸತೀ । 
ರುರೋದ ಸಾ ಬರ್ಹಿಣನಾದಿತೇ ವನೇ 
ಮಹಾಸ್ವನಂ ದುಃಖಪರಾಯಣಾ ಸತೀ ॥ 26 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಷ್ಟಚತ್ವಾರಿಂಶಃ ಸರ್ಗಃ 


ನೋಡಿ . ಈಗ ಶ್ರೀರಾಮನಿಲ್ಲದಾ ಧ್ಯದಲ್ಲಿ ನಿನ್ನನ್ನು ಣ್ಣ 
ನೋಡಬಲ್ಲೆನ?'' ಎಂದು ಹೇಳಿ ನಮಸ್ಕರಿಸಿ ನಾವೆಯನ್ನೇರಿ, 
ಹೊರಡಬೇಕೆಂದು ನಾವಿಕನಿಗೆ ಆಜ್ಞಾಪಿಸಿದನು (21-22). ಲಕ್ಷ್ಮಣನು 
ಶೋಕದ ಹೊರೆಯನ್ನು ಹೊತ್ತು ಗಂಗಾನದಿಯ ಉತ್ತರತೀರವನ್ನು ಸೇರಿದನು. 
ಅವನು ದುಃಖದಿಂದ ಕಂಗೆಟ್ಟುಬೇಗಬೇಗನೆ ಹೋಗಿ ರಥವನ್ನು ಹತ್ತಿದನು. 
ನದಿಯ ಇನ್ನೊಂದು ದಡದಲ್ಲಿ ಅನಾಥಳಾಗಿ ಶೋಕದಿಂದ ಗೋಳಾಡುತ್ತಿದ್ದ 
ಜಾನಕಿಯನ್ನು ತಿರುತಿರುಗಿ ನೋಡುತ್ತ ತೆರಳಿದನು (23-24) ದೂರದಲ್ಲಿ 
ಹೋಗುತ್ತಿದ್ದ ರಥವನ್ನೂಲಕ್ಷ್ಮಣನನ್ನೂ ನೋಡಿನೋಡಿ ಸೀತೆಯು ಕಂಗೆಟ್ಟಳು. 
ದುಃಖವು ಒತ್ತರಿಸಿತು. ಪತಿವ್ರತೆಯೆಂದು ವಿಖ್ಯಾತಳೂ ಕೀರ್ತಿಶಾಲಿನಿಯೂ 
ಆದ ಆಸಾಧ್ವಿಯು ತನ್ನನಾಥನನ್ನುಕಾಣಲಾರೆನೆಂದು ದುಃಖದಲ್ಲಿ ಮುಳುಗಿ 
ದುಃಖಭಾರದಿಂದ ಬಳುಕಿ "ಹೋ' ಯೆಂದು ಬಾಯೆರೆದು ಅಳತೊಡಗಿದಳು. 
ಅಡವಿಯಲ್ಲಿದ್ದನವಿಲುಗಳು "ಕೇ ಕಾ' ಎಂದು ಪ್ರತಿಧ್ವನಿ ಕೊಟ್ಟವು (25-26). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನಲವತ್ತೆಂಟನೆಯ ಸರ್ಗ 


ಏಕೋನಪಂಚಾಶಃ ಸರ್ಗಃ 
ವಾಲ್ಮೀಕ್ಯಾಶ್ರಮಪ್ರವೇಶಃ 


ಸೀತಾಂ ರುದಂತೀಂ ದೃಷ್ಟ್ವಾ ತಾಂ ತತ್ರ ವೈ ಮುನಿದಾರಕಾಃ | 
ಪ್ರಾದ್ರವನ್‌ ಯತ್ರ ಭಗವಾನಾಸ್ತೇ ವಾಲ್ಮೀಕಿರುಗ್ರಧೀಃ ॥ 


ಅಭಿವಾದ್ಯ ಮುನೇಃ ಪಾದೌ ಮುನಿಪುತ್ರಾ ಮಹರ್ಷಯೇ । 
ಸರ್ವಂ ನಿವೇದಯಾಮಾಸುಸ್ತಸ್ಕಾಸ್ತು ರುದಿತಸ್ವನಮ್‌ ॥ 2 


ಅದೃಷ್ಟಪೂರ್ವಾ ಭಗವನ್‌ ಕಸ್ಯಾಪ್ಯೇಷಾ ಮಹಾತ್ಮನಃ । 
ಪತ್ನೀ ಶ್ರೀರಿವ ಸಂಮೋಹಾದ್ವಿರೌತಿ ವಿಕೃತಾನನಾ Il 3 


ಭಗವನ್‌ ಸಾಧು ಪಶ್ಯ ತ್ವಂ ದೇವತಾಮಿವ ಖಾಚ್ಚು ತಾಮ್‌ । 
ನದ್ಯಾಸ್ತು ತೀರೇ ಭಗವನ್‌ ವರಸಿ ೀ ಕಾಪಿ ದುಃಖಿತಾ ॥| 4 


ದೃಷ್ಟಾಸ್ಮಾಭಿಃ ಪ್ರರುದಿತಾ ದೃಢಂ ಶೋಕಪರಾಯಣಾ | 
ಅನರ್ಹಾ ದುಃಖಶೋಕಾಭ್ಯಾಮೇಕಾ ದೀನಾ ಹ್ಯನಾಥವತ್‌ ॥ 5 


ಸರ್ಗ 49 


ವಾಲೀಕಿಮುನಿಗಳು ಸೀತಾದೇವಿಯನ್ನು ತಮ್ಮ ಆಶ್ರಮಕ್ಕೆ 
ಕರೆದುಕೊಂಡು ಹೋಗುವುದು. 

ಅಲ್ಲಿಸೀತೆಯು ಅಳುತ್ತಿರುವುದನ್ನು ಕೆಲವು ಮುನಿಪುತ್ರರು ನೋಡಿದರು. 
ಅವರು ಓಡುತ್ತ ಆಶ್ರಮಕ್ಕೆ ಹೋಗಿ ವಾಲ್ದೀಕಿಮಹರ್ಷಿಗಳಿಗೆ ವಂದಿಸಿ, ಆಕೆ 
ರೋದಿಸುತ್ತಿರುವ ವೃತ್ತಾ ೦ತವನ್ನು ಅರುಹಿದರು (1-2) "“ಭಗವನ್‌, ನಾವು 
ಆ ಸಿ ್ಬೀಯನ್ನು ಇದುವರೆಗೆ ನೋಡಿರಲಿಲ್ಲ ಯಾವನೋ ಒಬ್ಬ 
ಮಹಾಪುರುಷನ ಪತ್ನಿಯಾಗಿರಬೇಕು. ಸಾಕ್ಷಾತ್‌ಲ್ಲ ಕ್ಷ್ಮೀದೇವಿಯೋ 
ಎಂಬಂತೆ ಕಾಣಿಸುತ್ತಾಳೆ. ದುಃಖದಿಂದ ಗಟ್ಟಿಯಾಗಿ ಬಾಯ್ಬಿಟ್ಟು ಅಳುತ್ತಿದ್ದಾಳೆ 
(3). ಪೂಜ್ಯರೆ, ನೀವು ಅವಳನ್ನು ನೋಡುವುದೊಳ್ಳೆಯದು. ಗಗನದಿಂದ 
ಬಿದ್ದದೇವತೆಯಂತೆ ಇದ್ದಾಳೆ. ನದಿತೀರದಲ್ಲಿ ರೋದಿಸುತ್ತಿದ್ದಾಳೆ. ದುಖದಲ್ಲಿ 
ಮುಳುಗಿದ್ದ ಅವಳನ್ನುನಾವು ನೋಡಿದೆವು. ಆ ಬಗ್ಗೆಯ ಕಷ್ಟ ಶೋಕಗಳಿಗೆ 
ಆಸ್ಟೀಯು ಅರ್ಹಳಲ್ಲ. ಒಬ್ಬಳೇ ಅನ್ಹಾಥಳಂತೆ ದೈನ್ಯದಿಂದ ಶೋಕಿಸುತ್ತಿದ್ದಾಳೆ 


364 ಉತ್ತರಕಾಂಡ 
ನ ಹ್ಯೇನಾಂ ಮಾನುಷೀಂ ವಿದ್ಧಃ ಸತ್ತಿ ಶ್ರಿಯಾಸ್ಕಾಃ ಪ್ರಯುಜ್ಯ ತಾಮ್‌ 


ಆಶ್ರಮಸ್ಯಾ ವಿದೂರೇ ಚ ತ್ವಾ ೫ ಶರಣಂ ಗತಾ Il 6 
ತ್ರಾತಾರಮಿಚ್ಛತೇ ಸಾಧ್ವೀ ಭಗವಂಸ್ಥಾ; ತುಮರ್ಹಸಿ | 

ತೇಷಾಂ ತು ವಚನಂ ಶ್ರುತ್ವಾ ಬುದ್ಧ್ಯಾ ನಿಶ್ಚಿತ್ಯ ಧರ್ಮವಿತ್‌ ॥ 7 
ತಪಸಾ ಲಬ್ಧಚಕ್ಷುಷ್ಮಾನ್‌ ಪ್ರಾದ್ರವದ್ಯತ್ರ ಮೈಥಿಲೀ । 

ತಂ ಪ್ರಯಾಂತಮಭಿಪ್ರೆ ತ್ಯ ಶಿಷ್ಯ ಹ್ಹೇನಂ ಮಹಾಮತಿಮ್‌ || 8 
ತಂತು ದೇಶಮಭಿಪ್ರೇತ್ಯ ಕಿಂಚಿತ್‌ ಪದಾಂ ಮಹಾಮತಿಃ | 
ಅರ್ಫ್ಯಮಾದಾಯ ರುಚಿರಂ ಜಾಹ್ನವೀತೀರಮಾಗಮತ್‌ || 9 


ದದರ್ಶ ರಾಘವಸ್ಯೆ ಷ್ಟಾಂ ಸೀತಾಂ ಪತ್ನೀಮನಾಥವತ್‌ I 
ತಾಂ ಸೀತಾಂ ಶೋಕಭಾರಾರ್ತಾಂ ವಾಲ್ಮೀಕಿರ್ಮುನಿಪುಂಗವಃ Il 10 


ಉವಾಚ ಮಧುರಾಂ ವಾಣೀಂ ಹ್ಲಾದಯನ್ನಿವ ತೇಜಸಾ | 
ಸ್ನುಷಾ ದಶರಥಸ್ಯ ತ್ವಂ ರಾಮಸ್ಯ ಮಹಿಷೀ". ಪ್ರಿಯಾ ॥ 11 


೧5) ಈ ಪಸಷ್ಟಾಹಾಪ್‌ಮ್‌ ತಾಪವನ್ನಾನ್‌ನ್ನ 
ಸತ್ವರಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಆಶ್ರಮಕ್ಕೆ ಸಮೀಪದಲ್ಲಿದ್ದು ನಿಮಗೆ 
ಶರಣಾಗಿದ್ದಾಳೆ. ಆ ಸಾಧ್ವಿಗೆ ರಕ್ಷಕನೊಬ್ಬನು ಬೇಕಾಗಿದೆ. ಸ್ವಾಮಿ, ನೀವು 
ಅವಳನ್ನು ರಕ್ಷಿಸ ಬೇಕು'' 33 ನಿವೇದಿಸಿದರು (6). ಮುನಿಬಾಲಕರ ಈ 
ಮಾತನ್ನು ಕೇಳಿ ಧರ್ಮಜ್ಞರೂ ತಪೋಬಲದಿಂದ ದಿವ್ಯಜ್ಞಾನಸಂಪನ್ನರೂ ಆದ 
ವಾಲ್ಡೀಕಿಮುನಿಗಳು "ಓಹೋ! ಇದು ಹೀಗೆ' ಎಂದು ನಿಶ್ಚಯಿಸಿ, 
ಮೈಥಿಲಿಯಿದ್ದಲ್ಲಿಗೆ ತ್ವರೆಯಿಂದ ಹೊರಟರು. ಅವರ ಹಿಂದೆ ಶಿಷ್ಯರೂ 
ಧಾವಿಸಿದರು (7-8). ಪ್ರಾಜ್ಞರಾದ ವಾಲೀಕಿಮುನಿಗಳು ಸತ್ಕಾರವಸ್ತುಗಳನ್ನು 
ತೆಗೆಸಿಕೊಂಡು ಕಾಲ್ಲಡಿಗೆಯಿಂದಲೇ ಗಂಗಾತೀರಕ್ಕೆ ಆಗಮಿಸಿದರು. ಅಲ್ಲಿ 
ಶೋಕಭಾರದಿಂದ ಕಂಗೆಟ್ಟು ಅನಾಥೆಯಾಗಿ ರೋದಿಸುತ್ತಿದ್ದ ಶ್ರೀರಾಮನ 
ಪ್ರಿಯಪತ್ನಿಯಾದ ಸೀತೆಯನ್ನು ಕಂಡರು (9-10). ಆ ಮುನಿಪುಂಗವರು 
ತಮ್ಮ ತೇಜೋಮಹಿಮೆಯಿಂದ ಅವಳನ್ನು ಸಂತ್ರೆಸುತ್ತ 
ಮೃದುಮಧುರವಾಣಿಯಿಂದ ಹೀಗೆಂದರು: "ಹೇ ಪತಿವ್ರತೆ, ನೀನು 


ವಾಲ್ಚೀಕ್ಕಾ ಬಶ್ರಮಪ್ರವೇಶಃ 365 
ಜನಕಸ್ಯ ಸುತಾ ರಾಜ್ಞಃ ಸ್ವಾಗತಂ ತೇ ಪತಿವ್ರತೇ । 


ಆಯಾಂತೀ ಚಾಸಿ ಎಜ್ಞಾತಾ ಮಯಾ ಧರ್ಮಸಮಾಧಿನಾ ॥ 12 
ಕಾರಣಂ ಚೈವ ಸರ್ವಂ ಮೇ ಹೃದಯೇನೋಪಲಕ್ಷಿತಮ್‌ । 

ತವ ಚೈವ ಮಹಾಭಾಗೇ ವಿದಿತಂ ಮಮ ತತ್ತ ಎತ ॥l 13 
ಸರ್ವಂ ಚ ವದಿತಂ ಮಹ್ಯಂ ತೈಲೋಕ್ಕೇ ಯದ್ಧಿ ವರ್ತತೇ । 

ಅಪಾಪಾಂ ವೇದ್ಮಿ ಸೀತೇ ತ್ವಾ ೦ “ತಪೋಲಬ್ಬೇನ “ಚಕ್ಷುಷಾ || 14 
ವಿಸ್ರಬ್ದಾ ಭವ ವೈದೇಹಿ ಸಾಂಪ್ರತಂ ಮಯಿ ವರ್ತಸೇ । 

ಆಶ್ರ ಮಸ್ಕಾ ವಿದೂರೇ ಮೇ ತಾಪಸ್ಯ ಸ್ಮಪಸಿ ಸ್ಥಿತಾಃ ॥ 15 
ತಾಸ್ತ್ವಾಂ ವತ್ತೇ ಯಥಾ ವತ್ಸಂ ಪಾಲಯಿಷ್ಯಂತಿ ನಿತ್ಯಶಃ । 

ಇದಮರ್ಫ್ಯಂ" ಪ್ರತೀಚ್ಛ ತ್ವಂ ' ವಿಸ್ರಬ್ಬಾ ವಿಗತಜ್ವರಾ ಗೆ 16 
ಯಥಾ ಸ _ಗೃಹಮಭ್ಯೇತ್ಯ ವಿಷಾದಂ ಚೈವ ಮಾ ಕೃಥಾಃ | 

ಶ್ರುತ್ವಾ ತು ಭಾಷಿತಂ ಸೀತಾ ಮುನೇಃ 'ಪರಮಮದ್ಭುತಮ್‌ || 17 


ಮಗಳು. ನೀನು ಈ ಗ ಬರುವೆಯೆಂದು ತಪೋಬಲದಿಂದ 
ತಿಳಿದಿದ್ದೆನು! (11-12). ಇದರ ಕಾರಣವೆಲ್ಲವೂ ನನ್ನ ಅಂತರಂಗಕ್ಕೆ 
ಎದಿತವಾಗಿದೆ. ಮಹಾತ್ಮಳೆ, ನಿನ್ನ ಪರಿಶುದ್ಧಚಾರಿತ್ರವನ್ನು ಪೂರ್ಣವಾಗಿ ನಾನು 
ಬಲ್ಲೆ ಮೂರುಲೋಕಗಳಲ್ಲಿ ನಡೆಯುವುದೆಲ್ಲವೂ ನನಗೆ ಗೋಚರ. 
ತಪೋಲಬ್ದವಾದ ದಿವ್ಯನೇತ್ರದಿಂದ, ಸೀತೆ, ನೀನು ನಿರ್ದೋಷಳೆಂಬುದನ್ನು 
ತಿಳಿದಿದ್ದೇನೆ (13-14). ವೈದೇಹಿ ಧೈರ್ಯವನ್ನು ತಂದುಕೊ. ಈಗ ನನ್ನ 
ಸಮೀಪದಲ್ಲಿದ್ದೀಯೆ. ಹತ್ತಿರದಲ್ಲಿ ನನ್ನ ಆಶ್ರಮವಿದೆ. ಅಲ್ಲಿ ಅನೇಕ 
ತಾಪಸಿಯರು ತಪೋನಿಷ್ಠರಾಗಿದ್ದಾರೆ (15). ಮಗಳೆ, ಆ ತಾಪಸಿಯರು 
ನಿನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಾರೆ. ಈ ಅರ್ಫ್ಥ್ಯವನ್ನು 
(ಉಪಾಹಾರವನ್ನು) ಸ್ವೀಕರಿಸು. ಧೈರ್ಯವನ್ನು ತಂದುಕೊ. ಚಿಂತೆಯನ್ನು 
ಬಿಡು. ವತ್ತೆ ನಿನ್ನ ಮನೆಗೆ ಬಂದಿದ್ದೀಯೆ ಎಂದು ತಿಳಿ. ವಿಷಾದಿಸಬೇಡ'' 
ಎಂದರು (16-17). ವಾಲ್ದೀಕಿಮುನಿಗಳಾಡಿದ ವಿಸ್ಮಯಕರವಾದ ಈ 


366 ಉತ್ತರಕಾಂಡ 


ಶಿರಸಾ ವಂದ್ಯ ಚರಣೌ ತಥೇತ್ಯಾಹ ಕೃತಾಂಜಲಿಃ | 
ತಂ ಪ್ರಯಾಂತಂ ಮುನಿಂ ಸೀತಾ ಪ್ರಾಂಜಲಿಃ ಪೃಷ್ಠತೋನ್ವಗಾತ್‌ ॥ 18 


ತಂ ದೃಷ್ಟ್ವಾ ಮುನಿಮಾಯಾಂತಂ ವೈದೇಹ್ಯಾ ಮುನಿಪತ್ನಯಃ । 
ಉಪಾಜಗ್ಗುರ್ಮುದಾ ಯುಕ್ತಾ ವಚನಂ ಚೇದಮಬ್ರುವನ್‌ ॥ 19 


ಸ್ವಾಗತಃ ತೇ ಮುನಿಶ್ರೇಷ್ಠ ಚಿರಸ್ಯಾಗಮನಂ ಚ ತೇ | 
ಅಭಿವಾದಯಾಮಸ್ವ್ವಾಂ ಸರ್ವಾ ಉಚ್ಛ್ಯತಾಂ ಕಿಂ ಚ ಕುರ್ಮಹೇ ॥ 20 


ತಾಸಾಂ ತದ್ವಚನಂ ಶ್ರುತ್ವಾ ವಾಲ್ಮೀಕಿರಿದಮಬ್ರವೀತ್‌ । 


ಸೀತೇಯಂ ಸಮನುಪ್ರಾಪ್ತಾ ಪತ್ನೀ ರಾಮಸ್ಯ ಧೀಮತಃ ॥ 21 
ಸ್ನುಷಾ ದಶರಥಸ್ಯೈಷಾ ಜನಕಸ್ಯ ಸುತಾ ಸತೀ | 

ಅಪಾಪಾ ಪತಿನಾ ತ್ಯಕ್ತಾ ಪರಿಪಾಲ್ಯಾ ಮಯಾ ಸದಾ ॥ 22 
ಇಮಾಂ ಭವತ್ಯಃ ಪಶ್ಯಂತು ಸ್ನೇಹೇನ ಪರಮೇಣ ಹಿ | 

ಗೌರವಾನ್ನಮ ವಾಕ್ಯಾಚ್ಚ ಪೂಜ್ಯಾ ವೋತಸ್ತು ವಿಶೇಷತಃ ॥ 23 


ಸಾಂತ್ವನ ವಚನವನ್ನು ಕೇಳಿ, ಸೀತೆಯು ಅವರ ಪಾದಗಾಗ ತಲಗ 
ವಂದಿಸಿ ಕೃಮುಗಿದುಕೊಂಡು "ಆಗಲಿ' ಎಂದಳು. ಅನಂತರ ಆಶ್ರಮಕ್ಕೆ 
ಹೊರಟ ಆ ಮುನಿಗಳ ಹಿಂದೆ ಕೃಮುಗಿದುಕೊಂಡು ಹೋದಳು (18). 
ವಾಲ್ಪೀಕಿಮಹರ್ಷಿಗಳು ವೈದೇಹಿಯೊಡನೆ ತಪೋವನದ ಆಶ್ರಮಕ್ಕೆ 
ಆಗಮಿಸುವುದನ್ನು ಮುನಿಪತ್ನಿಯರು ಕಂಡು ಹರ್ಷದಿಂದ ಮುಂದೆ ಬಂದು 
'ಮುನಿಶ್ರೇಷ್ಠರೆ, ತಮಗೆ ಸ್ವಾಗತ. ಬಹಳ ಕಾಲದ ಮೇಲೆ ನಾವಿದ್ದೆಡೆಗೆ ಬಂದಿರಿ. 
ನಾವೆಲ್ಲರೂ ಅಭಿವಾದಿಸುತ್ತಿದ್ದೇವೆ. ನಮ್ಮಿಂದೇನಾಗಬೇಕು? ಅಪಣೆಯಾಗಲಿ'' 
ಎಂದು ಹೇಳಿದರು ( 19-20). ಆಗ ವಾಲ್ದೀಕಿಮುನಿಗಳು ""ತಾಪಸಿಯರೆ, 
ಇವಳು ಧೀಮಂತನಾದ ಶ್ರೀರಾಮನ ಪತ್ನಿಯಾದ ಸೀತೆ. ದಶರಥರಾಜನ 
ಸೊಸೆ. ಜನಕಮಹಾರಾಜನ ಮಗಳು. ನಿರ್ದೋಷಳೂ ಸಾಧ್ವಿಯೂ ಆದ 
ಪತಿವ್ರತೆಯನ್ನು ಪತಿಯು ಒಂದಾನೊಂದು ನಿಮಿತ್ತದಿಂದ ತ್ಯಜಿಸಿದಾನೆ. 
ನಾನು ಇವಳನ್ನು ಸಂರಕ್ಷಿಸಬೇಕು (21-22). ನೀವು ಸೀತೆಯನ್ನು 
ಪರಮಸ್ನೇಹದಿಂದ ಕಾಣಿರಿ. ನಾನು ಹೇಳಿದ್ದೇನೆಂದು ನನ್ನಲ್ಲಿರುವ 


ವಾಲ್ಪೀಕ್ಯಾಶ್ರಮಪ್ರವೇಶಃ 167 


ಮುಹುರ್ಮುಹುಶ್ಚ ವೈದೇಹೀಂ ಪ್ರಣಿಧಾಮ ಮಹಾಯಶಾಃ | 
ಸ್ವಮಾಶ್ರಮಂ ಶಿಷ್ಯವೃತಃ ಪುನರಾಯಾನ್ಶಹಾತಪಾಃ ॥ 24 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋನಪಂಚಾಶಃ ಸರ್ಗಃ 


ಗೌರವದಿಂದ ಇವಳನ್ನು ಸತ್ಕರಿಸುತ್ತಿರಿ. ಅಷ್ಟೇ ಅಲ್ಲ ಇವಳು ನಿಮಗೆ 
ಪೂಜ್ಯಳೆಂದು ತಿಳಿಯಿರಿ'' ಎಂದು ಹೇಳಿದರು (23). ಅನಂತರ 
ಕೀರ್ತಿಶಾಲಿಗಳಾದ ಆ ವಾಲ್ದೀಕಿಮುನಿಗಳು ವೈದೇಹಿಗೆ ಮತ್ತೆ ಮತ್ತೆ 
ಧೈರ್ಯವನ್ನು ಹೇಳಿ ಸಂತೈಸಿದರು. ಆಮೇಲೆ ಆ ತಪಸ್ವಿಗಳು ಶಿಷ್ಯಪರಿವೃತರಾಗಿ 
ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು (24). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನಲವತ್ತೊಂಬತ್ತನೆಯ ಸರ್ಗ 


ಪಂಚಾಶಃ ಸರ್ಗಃ 
ಸುಮಂತ್ರರಹಸ್ಯ ಕಥನಮ್‌ 
ದೃಷ್ಟ್ವಾ ತು ಮೈಥಿಲೀಂ ಸೀತಾಮಾಶ್ರಮೇ ಸಂಪ್ರವೇಶಿತಾಮ್‌ । 


ಸಂತಾಪಮಗಮದ್ಧೋರಂ ಲಕ್ಷ್ಮಣೋ ದೀನಚೇತನಃ ॥! 1 

ಅಬ್ರವೀಚ್ಚ ಮಹಾತೇಜಾಃ ಸುಮಂತ್ರಂ ಮಂತ್ರಸಾರಥಿಮ್‌ । 

ಸೀತಾಸಂತಾಪಜಂ ದುಃಖಂ ಪಶ್ಯ ರಾಮಸ್ಕ ಸಾರಥೇ ॥ 2 

ತತೋ ದುಃಖತರಂ ಕಿಂ ನು ರಾಘವಸ್ಯ ಭವಿಷ್ಯತಿ | 

ಪತ್ನೀಂ ಶುದ್ಧಸಮಾಚಾರಾಂ ವಿಸೃಜ್ಯ ಜನಕಾತ್ಮಜಾಮ್‌ ॥ 3 
ಛ ೪ರೆ 

ವ್ಯಕ್ತಂ ದೈವಾದಹಂ ಮನ್ಯೇ ರಾಘವಸ್ಯ ವಿನಾಭವಮ್‌ । 

ವೈದೇಹ್ಯಾ ಸಾರಥೇ ನಿತ್ಯಂ ದೈವಂ ಹಿ ದುರತಿಕ್ರಮಮ್‌ ॥ 4 

ಸರ್ಗ 50 


ಸುಮಂತ್ರನು ಸೀತಾಪರಿತ್ಯಾಗದ ವಿಷಯದಲ್ಲಿ ಒಂದು ರಹಸ್ಯವನ್ನು 
ಲಕ್ಷ್ಮಣನಿಗೆ ಹೇಳುವುದು. 

ಮೈಥಿಲಿಯು ಆಶ್ರಮಕ್ಕೆ ಮುನಿಗಳೊಡನೆ ಹೋದುದನ್ನು ಲಕ್ಷ್ಮಣನು 
ದೂರದಲ್ಲಿ ನಿಂತು ನೋಡಿದನು. ದೈನ್ಯದಿಂದ ಕುಗ್ಗಿಹೋದ ಲಕ್ಷ್ಮಣನಿಗೆ 
ಅವಳ ದುರವಸ್ಥೆಯನ್ನು ಕಂಡು ಇನ್ನಿಲ್ಲದಷ್ಟು ಘೋರವಾದ ಸಂಕಟವಾಯಿತು 
(1) ಆ ತೇಜಸ್ವಿ ಯು ಸುಮಂತ್ರ ವನ್ನು' ಕುರಿತು "ಸುಮಂತ್ರ, ಸೀತೆಗೆ ಒದಗಿದ 
ಕಷದಿಂದ ಶ್ರೀರಾಮನ ಮನಸಿಗೆ ಎಷ್ಟು ದುಃ 'ಖವಾಗುತ್ತದೆಯೆಂಬುದನ್ನು 
ನೋಡು! ರಾಘವನಿಗೆ ಇದಕ್ಕಿಂತ ಶೋಕದಾ ಯಕವಾದದ್ದುಯಾವುದುಂಟು? 
ಶುದ್ಗಚಾರಿತ್ರಳೂ ಧರ್ಮಪತ್ನಿಯೂ ಆದ ಜನಕಾತ್ಮಜೆಯನ್ನು 
ಪರಿತ್ಯಜಿಸಿದನೆಂದು ಎಷ್ಟು ಸಂಕಟಪಡುವನೊ! (2-3). ಶ್ರೀರಾಮನಿಗೆ 
ವೈದೇಹೀವಿಯೋಗವು ಪ್ರಾಚೀಕರ್ಮವಶದಿಂದಲೇ ಆಯಿತೆಂದು 
ತಿಳಿಯುತ್ತೇನೆ. ಸಾರಥಿ, ದೈವವನ್ನು ಮೀರಲು ಯಾರಿಗೂ ಶಕ್ಯವಿಲ್ಲ ಯಾವ 


ಸುಮಂತ್ರರಹಸ್ಯ ಕಥನಮ್‌ 369 
ಯೋ ಹಿ ದೇವಾನ್‌ ಸಗಂಧರ್ವಾನಸುರಾನ್‌ ಸಹ ರಾಕ್ಷಸ್ಸೆಃ | 


ನಿಹನ್ಯಾದ್ರಾಘವಃ ಕ್ರು ದ್ಧಃ ಸ ದೈವಮನುವರ್ತತೇ ॥ 65 
ಪುರಾ ರಾಮಃ ಪಿತುರ್ವಾಕ್ಕಾ ದ್ದಂಡಕೇ ವಿಜನೇ ವನೇ । 

ಉಷಿತ್ವಾ ನವ ವರ್ಷಾಣಿ ಪಂಚೆ ಚೈವ ಮಹಾವನೇ ॥ 6 
ತತೋ ದುಃಖತರಂ ಭೂಯಃ ಸೀತಯಾ ವಿಪ್ರವಾಸನಮ್‌ । 
ಪೌರಾಣಾಂ ವಚನಂ ಶ್ರುತ್ವಾ ನೃಶಂಸಂ ಪ್ರತಿಭಾತಿ ಮೇ ॥ 7 
ಕೋ ನು ಧರ್ಮಾಶ್ರಯಃ ಸೂತ ಕರ್ಮಣ್ಯಸ್ಥಿನ್‌ ಯಶೋಹರೇ | 
ಮೈಥಿಲೀಂ ಪ್ರತಿ ಸಂಪ್ರಾಪ್ತಃ ಪೌರೈರ್ಹೀನಾರ್ಥವಾದಿಭಿಃ ॥ 8 
ಏತಾ ವಾಚೋ ಬಹುವಿಧಾಃ ಶ್ರುತ್ವಾ ಲಕ್ಷ್ಮಣಭಾಷಿತಾಃ । 

ಸುಮಂತ್ರಃ ಶ್ರದ್ಧಯಾ ಪ್ರಾಜ್ಞೋ ವಾಕ್ಯಮೇತದುವಾಚ ಹ ॥ 9 
ನ ಸಂತಾಪಸ್ತ್ವಯಾ ಕಾರ್ಯಃ ಸೌಮಿತ್ರೇ ಮೈಥಿಲೀಂ ಪ್ರತಿ | 
ದೃಷ್ಟಮೇತತ್‌ ಪುರಾ ವಿಪ್ಸೈಃ ಪಿತುಸ್ತೇ ಲಕ್ಷ್ಮಣಾಗ್ರತಃ ॥ 10 
ರಾಘ ನಾದರೆ ದೇ ೯ ಅಸುರರಾಕ್ಷಸ 


ಲೆಕ್ಕಿಸದೆ ತಿ hs ವೀರಾಗ್ರೆ ಸರನು ದೈ ವಕ್ಕೆ ಅಧಿ 
(ನನಾಗಿದಾನೆ! (4-5). ಹಿಂದೆ ತಂದೆಯ ಆಜ್ಞೆಯಾದ್ದರಿಂದ ನಿರ್ಜನವಾದ 
ದಂಡಕಾರಣ್ಯದಲ್ಲಿ ಹದಿನಾಲ್ಕು ವರ್ಷಗಳವರೆಗೆ ವಾಸವಾಗಿದ್ದನು. 
ಈಗಲಾದರೋ ಪೌರರು ಮಾತಾಡಿಕೊಳ್ಳುವುದನ್ನು ಕೇಳಿದಮಾತ್ರದಿಂದ 
ಸೀತಾದೇವಿಯನ್ನು ತೊರೆದುಬಿಟ್ಟನು! ವನವಾಸಕ್ಕಿಂತ ಇದು 
ದುಃಖತರವಾದದ್ದು ಅತ್ಯಂತ ದಾರುಣವಾದದ್ದೆಂದು ನನಗನಿಸುತ್ತದೆ (6-7). 
ಸುಮಂತ್ರ, ಅರ್ಥ ಹೀನವಾದ ಸ ಸಣ್ಣ ಮಾತನ್ನು ಪೌರರು ಆಡಿರಬಹುದು. 

ಷುಮಾತ ದಿಂದಮೈ ಥಿಲಿಯನ್ನು 'ಪರಿತ ಜಿಸುವುದು ಅಪಕೀರ್ತಿಕರವಾದ 
ಡಂ ಇದರಿಂದ ಕಾಘವನು ಯಾವ ಧರ್ಮವನ್ನು 
ಪಾಲಿಸಿದಂತಾಯಿತು?'' ಎಂದು (8). ಹೀಗೆ ಲಕ್ಷ್ಮಣನು ಬಹುವಿಧವಾಗಿ 
ಹೇಳಲು, ಅದೆಲ್ಲವನ್ನೂ ಪ್ರಾ ಜನಾದ ಸುಮಂತ್ರನು ಶ್ರದ್ದೆಯಿಂದ 
ಕೇಳಿದಮೇಲೆ ಇಂತೆಂದನು: "ಸಾಮಿತ್ತಿ, ಮೈಥಿಲಿಗೋಸ್ಕರ ನೀನು ಅತಿಯಾಗಿ 
ಶೋಕಿಸಬೇಡ. ಈ ವಿಷ ಷಯವನ್ನು ಜ್ಞಾನಿಗಳಾದ ವಿಪ್ರರು ಹಿಂದೆಯೇ ತಿಳಿದು 


370 ಉತ್ತರಕಾಂಡ 


ಭವಿಷ್ಯತಿ ದೃಢಂ ರಾಮೋ ದುಃಖಪ್ರಾಯೋ ವಿಸೌಖ್ಯಭಾಕ್‌ । 
ಪ್ರಾಪ್ಯತೇ ಚ ಮಹಾಬಾಹುರ್ವಿಪ್ರಯೋಗಂ ಪ್ರಿಯೈರ್ಧ್ರುವಮ್‌ ॥11 


ತ್ವಾಂ ಚೈವ ಮೈಥಿಲೀಂ ಚೈವ ಶತ್ರುಘಫ್ನಭರತಾವುಭೌ ` 
ಸಂತ್ಯಜಿಷ್ಯತಿ ಧರ್ಮಾತ್ಮಾ ಕಾಲೇನ ಮಹತಾ ಮಹಾನ್‌ ॥ 12 


ಇದಂ ತ್ವಯಿ ನ ವಕ್ರವ್ಯಂ ಸೌಮಿತ್ರೇ ಭರತೇತಪಿ ವಾ । 
ರಾಜ್ಞಾ ವೋ ವ್ಯಾಹೃತಂ ವಾಕ್ಯಂ ದುರ್ವಾಸಾ ಯದುವಾಚ ಹ ॥ 13 


ಮಹಾಜನಸಮೀಪೇ ಚ ಮ ಚೈವ ನರರ್ಷಭ । 


ಯಪಷಿಣಾ ವ್ಯಾಹೃತಂ ವಾಕ್ಯಂ ವಸಿಷ್ಠಸ್ಯ ಚ ಸಂನಿಧೌ ॥ 14 
ಯಷೇಸ್ತು ವಚನಂ ಶ್ರುತ್ವಾ ಮಾಮಾಹ ಪುರುಷರ್ಷಭಃ । 

ಸೂತ ನ ಕ್ವಚಿದೇವಂ ತೇ ವಕ್ತವ್ಯಂ ಜನಸಂನಿಧೌ ॥ 15 
ತಸ್ಯಾಹಂ ಲೋಕಪಾಲಸ್ಯ ವಾಕ್ಯಂ ತತ್‌ ಸುಸಮಾಹಿತಃ । 

ನೈವ ಜಾತ್ವನೃತಂ ಕಾರ್ಯಮಿತ ಮೇ ಸೌಮ್ಯ ದರ್ಶನಮ್‌ ॥। 16 


ನಿನ್ನ ತಂದೆಯ ಎದುರಿಗೆ ಹೇಳಿದ್ದರು (9-10). ಸೌಖ್ಯವಿಲ್ಲದೆ ರಾಮನು 
ನಾನಾ ದುಃಖಗಳನ್ನು ಅನುಭವಿಸುವನೆಂದೂ ಪ್ರಿಯಜನರಿಂದ 
ವಿಮುಕ್ತನಾಗುವನೆಂದೂ ನಿಶ್ಚಯವಾಗಿ ತಿಳಿಸಿದ್ದರು. ಆ ಧರ್ಮಾತ್ಮನು, ಲಕ್ಷ್ಮಣ, 
ಮೈಥಿಲಿಯನ್ನು ಮಾತ್ರವಲ್ಲ ಕೆಲವು ಕಾಲದಮೇಲೆ ನಿನ್ನನ್ನೂ ತೊರೆಯುವನು! 
ಭರತಶತ್ರುಘರಿಂದಲೂ ವಿಯುಕ್ತನಾಗುವನು! (11-12). ದಶರಥರಾಜನು 
ನಿಮ್ಮ ಭವಿಷ್ಯವನ್ನು ಕೇಳಿದಾಗ ಅದಕ್ಕೆ ಉತ್ತರವಾಗಿ ದರ್ವಾಸಮುನಿಗಳು 
ಹೇಳಿದ ಮಾತಿದು. ಸೌಮಿತ್ರಿ, ಇದನ್ನು ನೀನು ಭರತಶತ್ರುಘರಿಗೆ 
ತಿಳಿಸಬಾರದು! (13). ಮಹಾತ್ಮರಾದ ಖುಷಿಗಳೂ, ನಾನೂ, ವಸಿಷ್ಠರೂ 
ಇರುವಾಗ ನಮ್ಮೆದುರಿಗೆ ದುರ್ವಾಸರು ಈ ಮಾತನ್ನು ಹೇಳಿದ್ದಾರೆ. ಆ 
ಯಷಿಗಳ ನುಡಿಯನ್ನು ಕೇಳಿ ದರರಥಮಹಾರಾಜನು ನನ್ನನ್ನು ಕುರಿತು "ಸೂತ, 
ಈ ಎಷಯವನ್ನು ಯಾರೆದುರಿಗೂ ಎಲ್ಲಿಯೂ ಹೇಳಬೇಡ' ಎಂದನು 
(14-15). ಆ ನರೇಂದ್ರನ ಆಜ್ಞೆಯನ್ನೆಂದಿಗೂ ಸುಳ್ಳು ಮಾಡಬಾರದು, 
ಬಹು ಎಚ್ಚರಿಕೆಯಿಂದಿರಬೇಕು ಎಂಬುದು, ಸೌಮ್ಯ, ನನ್ನ ಅಭಿಪ್ರಾಯ 
ಆದ್ದರಿಂದ, ಲಕ್ಷ್ಮಣ, ನಿನ್ನೆದುರಿಗೂ ಸಹ ಆ ರಹಸ್ಯವನ್ನು ನಾನು 


ಸುಮಂತ್ರರಹಸ್ಯ ಕಥನಮ್‌ 371 
ಸರ್ವಥೈವ ನ ವಕ್ತವ್ಯಂ ಮಯಾ ಸೌಮ್ಯ ತವಾಗ್ರತಃ | 


ಯದಿ ತೇ ಶ್ರವಣೇ ಶ್ರದ್ಧಾ ಶ್ರೂಯತಾಂ ರಘುನಂದನ || 17 
ಯದ್ಯಪ್ಯಹಂ ನರೇಂದ್ರೇಣ ರಹಸ್ಯಂ ಶ್ರಾವಿತಃ ಪುರಾ । 
ತಥಾಪ್ಯುದಾಹರಿಷ್ಕಾ ಮ ದೈವಂ ಹ ದುರತಿಕ ಮಮ್‌ ॥ 18 
ಯೇನೇದಮೀದೃಶಂ ಪ್ರಾಪ್ತಂ ದುಃಖಂ ಶೋಕಸಮನ್ವಿತಮ್‌ । 

ನ ತ್ವಯಾ ಭರತೇ ವಾಚ್ಕಂ' ಶತ್ರುಫ್ನಸ್ಯಾಪಿ ಸಂನಿಧೌ i 19 
ತಚ್ಚುತ್ವಾ ಭಾಷಿತಂ ತಸ್ಯ ಗಂಭೀರಾರ್ಥಪದಂ ಮಹತ್‌ । 

ತಥ್ಯಂ ಬ್ರೂಹೀತಿ ಸೌಮಿತ್ರಿಃ ಸೂತಂ ವಾಕ್ಯಮಥಾಬ್ರವೀತ್‌ ॥ 20 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚಾಶಃ ಸರ್ಗಃ 


ಪವಾವಾಕದ ನನಗಾದ ನಾದ್‌ 
(16-17). ಇದು ರಹಸ್ಯವೆಂದು ಮಹಾರಾಜನು ನನಗೆ ಹೇಳಿದ್ದಾನೆ. ಆದರೂ 
ನಿನಗೆ ಹೇಳಿಬಿಡುತ್ತೇನೆ! ದೈವವು ಅಲಂಘನೀಯ. ಅದರಿಂದ ಈ ಬಗೆಯ 
ದುಃಖವೂ, ರೋದನವೂ ಪ್ರಾಪ್ತವಾದವು. ನೀನು ಮಾತ್ರ ಭರತನಿಗಾಗಲಿ 
ಶತ್ರುಘನಿಗಾಗಲಿ ತಿಳಿಸಬೇಡ!'' ಎಂದನು (18-19). ಮಹತ್ತರವೂ 
ಗಂಭೀರವೂ ಆದ ಸುಮಂತ್ರನ ನುಡಿಯನ್ನು ಕೇಳಿ ಲಕ್ಷ್ಮಣನು 
“ಸತ್ಯವಾಗಿಯೂ ತಿಳಿಸುವುದಿಲ್ಲ ಹೇಳು'' ಎಂದನು (20). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಐವತ್ತನೆಯ ಸರ್ಗ 


ಸೇ 14ನೆಯ ಶ್ಲೋಕದಲ್ಲಿರುವ ಮಹಾಜನ ಶಬ್ದಕ್ಕೆ ಮಹಾರಾಜನೆಂದು 
ವ್ಯಾಖ್ಯಾನಕಾರರು ಅರ್ಥಮಾಡಿದ್ದಾರೆ. ದಶರಥ, ಸುಮಂತ್ರ, 5 ಷರು ಈ ಮೂವರಿಗೆ 
ಮಾತ ತೆ ರಹಸ್ಯವು ತಿಳಿದಿತ್ತು. ರಾಜಾಜ್ಞೆಯಂತೆ ಲಕ್ಷ ನಿಗೂ ಸುಮಂತ್ರನು ಅದನ್ನು 
ಹೇಳಬಾರದು. ಆದರೂ “ಲಕ್ಷ ನು ಅತ್ಯಂತ 'ಅಷ್ಪನಾದರಿಂದಲೂ, ದೈವವು 
ಅಲಂಘ್ಯ ವಾದ್ದರಿಂದಲೂ, ಲಕ್ಷ ಣನ ಶೋಕಭಾರವನ್ನು ಹಗುರಮಾಡುವ ಉದ್ದೆ ಶದಿಂದ 
ಸುಮಂತ್ರನು” ಅದನ್ನು ಹೇಳಿದನೆಂದು ತಿಳಿಯಬೇಕು. 


ಏಕಪಂಚಾಶಃ ಸರ್ಗಃ 


ದುರ್ವಾಸೋವಾಕ್ಯಕಥನಮ್‌ 


ತಥಾ ಸಂಚೋದಿತಃ ಸೂತೋ ಲಕ್ಷ್ಮಣೇನ ಮಹಾತ್ಮನಾ | 
ತದ್ವಾಕ್ಯಮೃಷಿಣಾ ಪ್ರೋಕ್ತಂ ವ್ಯಾಹರ್ತುಮುಪಚಕ್ರಮೇ ॥ 1 


ಪುರಾ ನಾಮ್ನಾ ಹಿ ದುರ್ವಾಸಾ ಅತ್ರೇಃ ಪುತ್ರೋ ಮಹಾಮುನಿಃ । 
ವಸಿಷ್ಠಸ್ಯಾಶ್ರಮೇ ಪುಣ್ಯೇ ವಾರ್ಷಿಕ್ಯಂ ಸಮುವಾಸ ಹ ॥ 2 


ತಮಾಶ್ರಮಂ ಮಹಾತೇಜಾಃ ಪಿತಾ ತೇ ಸುಮಹಾಯಶಾಃ | 
ಪುರೋಹಿತಂ ಮಹಾತ್ಮಾನಂ ದಿದೃಕ್ಷುರಗಮತ್‌ ಸ್ವಯಮ್‌ ॥ 3 


ಸ ದೃಷ್ಟಾ ಸೂರ್ಯಸಂಕಾಶಂ ಜ್ವಲಂತಮಿವ ತೇಜಸಾ | 
ಉಪವಿಷ್ಟಂ ವಸಿಷ್ಠಸ್ಯ ಸವ್ಯಪಾರ್ಶ್ವೇ ಮಹಾಮುನಿಮ್‌ ॥ 


ತೌ ಮುನೀ ತಾಪಸಶ್ರೇಷ್ಕೌ ವಿನೀತೋ ಹ್ಯಭ್ಯವಾದಯತ್‌ | 
ಸ ತಾಭ್ಯಾಂ ಪೂಜಿತೋ ರಾಜಾ ಸ್ವಾಗತೇನಾಸನೇನ ಚ ॥ 6 
ಸರ್ಗ 51... 
ದುರ್ವಾಸರು ಹೇಳಿದ ಭೃಗುಶಾಪವೃತ್ತಾಂತವನ್ನು ಸುಮಂತ್ರನು 
ಲಕ್ಷ್ಮಣನಿಗೆ ತಿಳಿಸುವುದು. 

ಹೀಗೆ ಲಕ್ಷ್ಮಣನು ಪ್ರೇರಿಸಲಾಗಿ, ದುರ್ವಾಸಮುನಿಗಳು ಹೇಳಿದ 
ವೃತ್ತಾಂತವನ್ನು ಸುಮಂತ್ರನು ಹೇಳಲಾರಂಭಿಸಿದನು: "ಲಕ್ಷ್ಮಣ, 
ಅತ್ರಿಪುತ್ರರಾದ ದುರ್ವಾಸಮುನಿಗಳು ಹಿಂದೊಮ್ಮೆ ವಸಿಷ್ಠರ ಪುಣ್ಯಾಶ್ರಮದಲ್ಲಿ 
ತಂಗಿಗಿದ್ದರು. ಮಳೆಗಾಲದಲ್ಲಿಸಂಭವಿಸುವ ಚಾತುರ್ಮಾಸ್ಯನಿಯಮವನ್ನು 
ಪರಿಪಾಲಿಸುತ್ತಿದ್ದರು (1-2). ಆ ಸಘಮಯದಲ್ಲಿಕೀರ್ತಿಶಾಲಿಯಾದ ನಿನ್ನ 
ತಂದೆ. ದಶರಥಮಹಾರಾಜನು ಪುರೋಹಿತರಾದ ವಸಿಷ್ಠರನ್ನು 
ಸಂದರ್ಶಿಸುವುದಕ್ಕಾಗಿ ಅವರ ಆಶ್ರಮಕ್ಕೆ ಹೋದನು. ಆಗ ವಸಿಷ್ಠ 
ಎಡಪಾರ್ಶ್ವದಲ್ಲಿ ಸೂರ್ಯನಂತೆ ತೇಜಸ್ಸಿನಿಂದ ಪ್ರಜ್ವಲಿಸುತ್ತ ಕುಳಿತಿದ್ದ ಆ 
ಮಹರ್ಷಿಗಳನ್ನು ದಶರಥನು ಕಂಡನು (3-4) ಆ ಇಬ್ಬರು ತಪಸ್ವಿಗಳಿಗೂ 


ದುರ್ವಾಸೋವಾಕ್ಕಕಥನಮ್‌ 373 
ಪಾದ್ಯೇನ ಫಲಮೂಲೈಶ್ಚ ಉವಾಸ ಮುನಿಭಿಃ ಸಹ । 


ತೇಷಾಂ ತತ್ರೋಪವಿಷ್ಟಾನಾಂ ತಾಸ್ತಾಃ ಸುಮಧುರಾಃ ಕಥಾಃ ॥ 6 
ಬಭೂವುಃ ಪರಮರ್ಷೀಣಾಂ ಮಧ್ಯಾದಿತ್ಯಗತೇ* ಹನಿ । 

ತತಃ ಕಥಾಯಾಂ ಕಸ್ಯಾಂಚಿತ್‌ ಪ್ರಾಂಜಲಿಃ ಪ್ರಗ್ರಹೋ ನೃಪಃ ॥ 
ಉವಾಚ ತಂ ಮಹಾತ್ಮಾನಮತ್ರೇಃ ಪುತ್ರಂ ತಪೋಧನಮ್‌ । 

ಭಗವನ್‌ ಕಿಂಪ್ರಮಾಣೇನ ಮಮ ವಂಶೋ ಭವಿಷ್ಯತಿ ॥ 8 


ಕಿಮಾಯುಶ್ಚ ಹಿ ಮೇ ರಾಮಃ ಪುತ್ರಾಶ್ಚಾನ್ಯೇ ಕಿಮಾಯುಷಃ | 
ರಾಮಸ್ಕ ಚ ಸುತಾಯೇ ಸ್ಕುಸ್ತೇಷಾಮಾಯುಃ ಕಿಯದ್ಭವೇತ್‌ || 9 


ಕಾಮ್ಯಯಾ ಭಗವನ್‌ ಬ್ರೂಹಿ ವಂಶಸ್ಕಾಸ್ಯ ಗತಿಂ ಮಮ | 
ತಚ್ಚು ತ್ಕಾ _ ವ್ಯಾಹೃತಂ ವಾಕ್ಯಂ ರಾಜ್ಞೋ ದಶರಥಸ್ಯ ಚ ॥ 10 


ದುರ್ವಾಸಾಃ ಸುಮಹಾತೇಜಾ ವ್ಯಾಹರ್ತುಮುಪಚಕ್ರಮೇ | 
ಶೃಣು ರಾಜನ್‌ ಪುರಾವೃತ್ತಂ ತಥಾ ದೈವಾಸುರೇ ಯುಧಿ ॥ 11 


ಮಹಾರಾಜನು ವನೆಯದಿಂದ ಅಭಿವಾದನೆ ಮಾಡಲು, ಅವರು ರಾಜನನ್ನು 
ಸ್ವಾಗತಿಸಿ ಪೀಠಾದಿಗಳನ್ನಿತ್ತು ಸತ್ಕರಿಸಿದರು. ಪಾದ್ಯ, ಫಲ, ಮೂಲಗಳಿಂದ 
ಉಪಚರಿಸಿದರು. ಅವರೆಲ್ಲರೂ ಮುನಿಗಳೊಡನೆ ಕುಳಿತು 
ಮಧುರಕಥಾಲಾಪಗಳನ್ನುನಡೆಸಿದರು (5-6) ಮಧ್ಯಾಹ್ನದ ವೇಳೆಯಾಗಿತ್ತು. 
ಮಾತಿನ ನಡುವೆ ಒಂದು ಸಲ ದಶರಥಮಹಾರಾಜನು ಕೈಮುಗಿದು 
ವಿನಯದಿಂದ ದುವಾ ೯ಸಮುನಿಗಳನ್ನು ಕುರಿತು "ಭಗವನ್‌, ನನ್ನವಂಶವು 
ಎಲ್ಲಿಯವರೆಗೆ ಮುಂದುವರಿಯುವುದು? ನನ್ನರಾಮನ ಆಯುಸ್ಸುವಎಷ್ಟು) 
ಉಳಿದ ಪುತ್ರರು ಎಷ್ಟು ಕಾಲ ಬಾಳುವರು? ರಾಮನ ಮಕ್ಕಳೂ ಅವರ 
ಆಯುಸ್ಟ್ಸೂ ಎಷ್ಟು) (7-9). ಇದನ್ನು ತಿಳಿಯಲು ನನಗೆ ಇಚ್ಛೆಯಾಗಿದೆ. 

ಮಹಾತ್ಮರೇ, ನನ್ನ ವಂಶದ ಪರಿಸ್ಥಿತಿಯನ್ನು ದಯೆಯಿಟ್ಟು ಹೇಳಬೇಕು'' 
ಎಂದು ಪ್ರಾರ್ಥಿಸಿದನು. ದಶರಥರಾಜನನುಡಿಯನ್ನು ಕೇಳಿ ತೇಜೋನಿಧಿ 
ಗಳಾದ ದುರ್ವಾಸರು ಹೀಗೆಂದರು : ""ರಾಜ, ದೇವಾಸುರರಿಗೆ ಯುದ್ಧವು 
ನಡೆದಾಗ ಸಂಭವಿಸಿದ ಒಂದು ಪೂರ್ವವೃತ್ತವನ್ನು ಕೇಳು (10- II). 


374 ಉತ್ತರಕಾಂಡ 
ದೈತ್ಯಾಃ ಸುರೈರ್ಭರ್ತ್ಸ್ಯಮಾನಾ ಭೃಗುಪತ್ನೀಂ ಸಮಾಶ್ರಿತಾಃ । 


ತಯಾ ದತ್ತಾಭಯಾಸ್ತತ್ರ ನ್ಯವಸನ್ನಭಯಾಸ್ತದಾ ॥ 12 
ತಯಾ ಪರಿಗೃಹೀತಾಂಸ್ತಾನ್‌ ದೃಷ್ಟ್ವಾ ಕ್ರುದ್ಧಃ ಸುರೇಶ್ವರಃ | 

ಚಕ್ರೇಣ ಶಿತಧಾರೇಣ ಭೃಗುಪತ್ನ್ಯಾಃ ಶಿರೋ5ಹರತ್‌ ॥ 13 
ತತಸ್ತಾಂ ನಿಹತಾಂ ದೃಷ್ಟ್ವಾ ಪತ್ನೀ ಭೃಗುಕುಲೋದ್ವಹಃ । 

ಶಶಾಪ ಸಹಸಾ ಕ್ರುದ್ಧೋ ಎಷ್ಟು ರಿಪುಕುಲಾರ್ದನಮ್‌ ॥ 14 
ಯಸ್ಮಾದವಧ್ಯಾಂ ಮೇ ಪತ್ನೀಮವಧೀಃ ಕ್ರೋಧಮೂರ್ಛಿತಃ । 
ತಸ್ಮಾತ್ತ್ವಂ ಮಾನುಷೇ ಲೋಕೇ ಜನಿಷ್ಯಸಿ ಜನಾರ್ದನ ॥ 15 
ತತ್ರ ಪತ್ನೀವಿಯೋಗಂ ತ್ವಂ ಪ್ರಾಪ್ಟ್ಯಸೇ ಬಹುವಾರ್ಷಿಕಮ್‌ । 
ಶಾಪಾಭಿಹತಚೇತಾಃ ಸ ಸ್ವಾತ್ಮನಾ ಭಾವಿತೋ5 ಭವತ್‌ ॥ 16 
ಅರ್ಚಯಾಮಾಸ ತಂ ದೇವಂ ಭೃಗುಃ ಶಾಪೇನ ಪೀಡಿತಃ । 
ತಪಸಾರಾಧಿತೋ ದೇವೋ;ಒ ಹ್ಯಬ್ರವೀದ್ದಕ್ಷವತ್ನಲಃ ॥ 17 


ದೇವತೆಗಳಿಂದ ವಿಪತ್ತಿಗೊಳಗಾದ ದೈತ್ಯರು ಭೃಗುಮುನಿಯ ಪತ್ನಿಗೆ 
ಶರಣಾದರು.* ಅವಳು ದೈತ್ಯರಿಗೆ ಅಭಯವವನ್ನಿತ್ತು ರಕ್ಷಿಸುತ್ತಿದ್ದಳು. ದೈತ್ಯರು 
ನಿರ್ಭಯರಾಗಿ ನೆಲೆಸಿದರು 12. ಅಸುರರಿಗೆ ಭೃಗುಪತ್ನಿಯು 
ಆಶ್ರಯವನ್ನಿತ್ತು ರಕ್ಷಿಸುವಳೆಂಬುದನ್ನು ತಿಳಿದು ದೇವೇಶ್ವರನಾದ ಎಷ್ಟುವು 
ಕ್ರುದ್ದನಾದನು. ಅವನು ಹರಿತವಾದ ಚಕ್ರಾಯುಧದಿಂದ ಭೃಗುಪತ್ನಿಯ 
ತಲೆಯನ್ನು ಕತ್ತರಿಸಿದನು (13). ಪತ್ನಿಯು ಹತಳಾದ್ದನ್ನು ತಿಳಿದು 
ಭೃಗುಮುನಿಯು ಕ್ರುದ್ಧನಾಗಿ ರಿಪುಕುಲಾಂತಕನಾದ ವಿಷ್ಣುವಿಗೆ “"ಎಲ್ಫೆ 
ಜನಾರ್ದನ, (ಸ್ಥಿ ಸೀಯಾದ್ದರಿಂದ) ವಧೆಗೆ ಅನರ್ಹಳಾದ ನನ್ನ ಪತ್ನಿಯನ್ನು 
ಕೋಪಾತಿರೇಕದಿಂದ ಕೂಂದಿದ್ದೀಯೆ. ಆದ್ದರಿಂದ ನೀನು ಮನುಷ್ಕಲೋಕದಲ್ಲಿ 
ಜನಿಸುವೆ! (14-15). ಅಲ್ಲಿ ಬಹುವರ್ಷಗಳವರೆಗೆ 
ಪತ್ನೀವಿಯೋಗವನ್ನನುಭವಿಸುವೆ!'' ಎಂದು ಶಪಪಿಸಿದನು. ಹೀಗೆ 
ಶಾಪವನಿತಮೇಲೆ ಭೃಗುವಿಗೆ ಬಹಳ ಪಶ್ಚಾತ್ಮಾಪವಾಯಿತು. ತನ್ನ 
yr ಅನುಬಂಧವನ್ನು ನೋಡಿ. 


ದುರ್ವಾಸೋವಾಕ್ಕಕಥನಮ್‌ 375 
ಲೋಕಾನಾಂ ಸಂಪ್ರಿಯಾರ್ಥಂ ತು ತಂ ಶಾಪಂ ಗ್ರಾಹ್ಯಮುಕ್ತವಾನ್‌ । 


ಇತಿ ಶಪ್ತೋ ಮಹಾತೇಜಾ ಭೃಗುಣಾ ಪೂರ್ವಜನ್ಮನಿ ॥ 18 
ಇಹಾಗತೋ ಹಿ ಪುತ್ರತ್ವಂ ತವ ಪಾರ್ಥಿವಸತ್ತಮ । 

ರಾಮ ಇತ್ಯಭಿವಿಖ್ಯಾತಸ್ತಿಷು ಲೋಕೇಷು ಮಾನದ ॥ 19 
ತತ್ನಲಂ ಪ್ರಾಪ್ಯತೇ ಚಾಪಿ ಭೃಗುಶಾಪಕೃತಂ ಮಹತ್‌ । 
ಅಯೋಧ್ಯಾಯಾಃ ಪತೀ ರಾಮೋ ದೀರ್ಫಕಾಲಂ ಭವಿಷ್ಯತಿ ॥ 20 
ತತ್ರ ಪತ್ನೀವಿಯೋಗಂ ಚ ದೀರ್ಫಕಾಲಂ ಗಮಿಷ್ಯತಿ | 

ಸುಖಿನಶ್ಚ ಸಮೃದ್ಧಾಶ್ಚ ಭವಿಷ್ಯಂತ್ಯಸ್ಯ ಯೋಕನುಗಾಃ ॥ 21 
ದಶ ವರ್ಷಸಹಸ್ರಾಣಿ ದಶವರ್ಷಶತಾನಿ ಚ | 

ರಾಮೋ ರಾಜ್ಯಮುಪಾಸಿತ್ವಾ ಬ್ರಹ್ಮಲೋಕಂ ಗಮಿಷ್ಯತಿ ॥ 22 
ಸಮೃದ್ಧೈಶ್ಚಾಶ್ಚಮೇಧೈಶ್ಚ ಇಷ್ಟಾ ಪರಮದುರ್ಜಯಃ | 
ರಾಜವಂಶಾಂಶ್ಚ ಬಹುಶೋ ಬಹೂನ್‌ ಸಂಸ್ಥಾಪಯಿಷ್ಯತಿ || 23 


ಮನಸ್ಸಿನಲ್ಲಿಯೇ ಅದನ್ನೆಣಿಸುತ್ತ ಚಿಂತಾನ್ವಿತನಾದನು (16). 

(ಕೊಟ್ಟ ಶಾಪವು ಸುಳ್ಳಾದರೆ ತಾನು ಅನ್ಫತವಾದಿಯಾಗುವೆನೆಂದು) 
ಶಾಪಚಿಂತೆಯು ಅವನನ್ನುಕಾಡಿಸಿತು! ಅನಂತರ ಭೃಗುಮುನಿಯು ತಪಸ್ಸು 
ಮಾಡಿ ವಿಷ್ಣುವನ್ನಾರಾಧಿಸಿದನು. ಭಕ್ತವತ್ಸಲನಾದ ಸ್ವಾಮಿಯು ಪ್ರಸನ್ನನಾಗಿ 
""ಎಲೈ ಭೃಗುಮುನಿಯೆ. ಆನು ಮನುಷ್ಯಲೋಕದಲ್ಲಿ ಜನಿಸಬೇಕೆಂಬ ನಿನ್ನ 
ಶಾಪವು ನನಗೆ ಗ್ರಾಹ್ಯಾಗಿದೆ. ಲೋಕದ ಕ್ಷೇಮಕ್ಕಾಗಿ ಅದರಂತೆ ನೆಯುವೆನು'' 
ಎಂದು ತಿಳಿಸಿದನು (17-18). ಈ ಪ್ರಕಾರದಲ್ಲಿ 
ಪೂರ್ವಜನ್ಮದಲ್ಲಿ-ಉಪೇಂದ್ರಾವತಾರಕಾಲದಲ್ಲಿ ಭೃಗುವಿನಿಂದ ಶಪ್ತನಾದ 
ಶ್ರೀಮನ್‌ ನಾರಾಯಣನು, ದಶರಥಮಹಾರಾಜ, ನಿನಗೆ ಪುತ್ರನಾಗಿ 
ಅವತರಿಸಿದ್ದಾನೆ! ರಾಮನೆಂಬ ಹೆಸರಿನಿಂದ ಮೂರು ಲೋಕಗಳಲ್ಲಿ 
ಎಖ್ಯಾತನಾಗಿದ್ದಾನೆ (19). ಭೃಗುಶಾಪದ ಫಲವಾಗಿ ದೀರ್ಫ್ಥಕಾಲದ 
ಪತ್ತೀವಿಯೋಗವನ್ನು ಪಡೆಯುವನು. ದಶರಥ, ರಾಮನು ಬಹುಕಾಲದವರೆಗೆ 
ಅಯೋಧ್ಯಾಧಿಪತಿಯಾಗಿರುವನು. ಆಗ ದೀರ್ವಕಾಲದ ಪತ್ನೀವಿಯೋಗವು 


376 ಉತ್ತರಕಾಂಡ 
ದ್ವೌ ಪುತ್ರೌ ತು ಭವಿಷ್ಯೇತೇ ಸೀತಾಯಾಂ ರಾಘವಸ್ಯ ತು । 


ಅನ್ಯತ್ರ ನ ತ್ವಯೋಧ್ಯಾಯಾಂ ಸತ್ಯಮೇತನ್ನ ಸಂಶಯಃ ॥ 24 
ಸೀತಾಯಾಶ್ಚ ತತಃ ಪುತ್ರಾವಭಿಷೇಕ್ಷ್ಯತಿ ರಾಘವಃ | 

ಸ ಸರ್ವಮಖಿಲಂ ರಾಜ್ಞೋ ವಂಶಸ್ಯಾಹ ಗತಾಗತಮ್‌ ॥ 25 
ಆಖ್ಯಾಯ ಸುಮಹಾತೇಜಾಸ್ತೂಷ್ಲೀಮಾಸೀನ್ಮಹಾಮುನಿಃ 
ತೂಷ್ಟೀಂಭೂತೇ ತದಾ ತಸ್ಥಿನಾ ರಾಜಾ ದಶರಥೋ ಮುನೌ ॥ 26 
ಅಭಿವಾದ್ಯ ಮಹಾತ್ಮಾನೌ ಪುನರಾಯಾತ್‌ ಪುರೋತ್ತಮಮ್‌ । 
ಏತದ್ವಚೋ ಮಯಾ ತತ್ರ ಮುನಿನಾ ವ್ಯಾಹೃತಂ ಪುರಾ ॥ 27 
ಶ್ರುತಂ ಹೃದಿ ಚ ನಿಕ್ಷಿಪ್ತಂ ನಾನ್ಯಥಾ ತದ್ಭವಿಷ್ಯತಿ | 

ಏವಂ ಗತೇ ನ ಸಂತಾಪಂ ಕರ್ತುಮರ್ಹಸಿ ರಾಘವ ॥ 28 
ಸೀತಾರ್ಥೇ ರಾಘವಾರ್ಥೇ ವಾ ದೃಢೋ ಭವ ನರೋತ್ತಮ । 

ಶ್ರುತ್ವಾ ತು ವ್ಯಾಹೃತಂ ವಾಕ್ಯಂ ಸೂತಸ್ಯ ಪರಮಾದ್ದುತಮ್‌ ॥ 29 


ಸಂಭವಿಸುವುದು. ರಾಮನನ್ಹಾಶ್ರಯಿಸಿದವರೆಲ್ಲರೂ ಸುಖಿಗಳೂ 
ಧನಧಾನ್ಯಸಮೃದ್ದಿ ಯುಳ್ಳವರೂ ಆಗುವರು (20-21). ಹನ್ನೊಂದುಸಾವಿರ 
ವರ್ಷಗಳವರೆಗೆ ಶ್ರೀರಾಮನು ರಾಜ್ಯಭಾರಮಾಡಿ ಬ್ರಹ್ನ್ಮಲೋಕವನ್ನಡರುವನು. 
ಅಸಮಪರಾಕ್ರಮಿಯಾಗಿ ಬಾಳಿಸಮೃದ್ಧವಾಗಿ ಅಶ್ವಮೇಧಯಾಗಳ 
ನ್ನಾಚರಿಸುವನು. ರಾಜವಂಶವನ್ನು ನಾನಾಮುಖವಾಗಿ ಸ್ಥಾಪಿಸಿ ಬೆಳೆಸುವನು 
(22-23). ರಾಘವನಿಗೆ ಸೀತೆಯಲ್ಲಿ ಇಬ್ಬರು ಪುತ್ರರು ಜನಿಸುವರು. ಅವರು 
ಬೇರೊಂದು ಸ್ಥಳದಲ್ಲಿ ಜನಿಸುವರು, ಅಯೋಧ್ಯೆಯಲ್ಲಲ್ಲ, ಇದು ಸತ್ಯ; 
ಸಂದೇಹ ಬೇಡ (24). ಸೀತೆಯ ಪುತ್ರರಿಗೆ ಶ್ರೀರಾಮನು 
ಪಟ್ಟಾಭಿಷೇಕಮಾಡುವನು'' ಈ ಪ್ರಕಾರವಾಗಿ, ಲಕ್ಷ್ಮಣ, ದುರ್ವಾಸಮುನಿಗಳು 
ದಶರಥರಾಜನ ವಂಶದ ಗತಾಗತವನ್ನು ತಿಳಿಸಿದರು. ಅದೆಲ್ಲವನ್ನೂ ಹೇಳಿ 
ತೇಜಸ್ವಿಗಾದ ಆ ಮಹರ್ಷಿಗಳು ಸುಮ್ಮನಾದರು. ಅನಂತರ 
ದಶರಥರಾಜನು ವಸಿಷ್ಠರಿಗೂ ದುರ್ವಾಸರಿಗೂ ನಮಸ್ಕಾರಮಾಡಿ 
ರಾಜಧಾನಿಗೆ ಮರಳಿದನು (25-26). ಮಹರ್ಷಿಗಳು ಹೇಳಿದ್ದೆಲ್ಲವನ್ನೂ 


ದುರ್ವಾಸೋವಾಕೃಕಥನಮ್‌ 377 


ಪ್ರಹರ್ಷಮತುಲಂ ಲೇಭೇ ಸಾಧು ಸಾದ್ವಿತಿ ಚಾಬ್ರವೀತ್‌ । 
ತತಃ ಸಂವದತೋರೇವಂ ಸೂತಲಕ್ಷ್ಮಣಯೋಃ ಪಥಿ ॥ 30 


ಅಸ್ತಮರ್ಕೇ ಗತೇ ವಾಸಂ ಕೇಶಿನ್ಯಾಂ ತಾವಥೋಷತುಃ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕಪಂಚಾಶಃ ಸರ್ಗಃ 


ನಾನು ಕೇಳಿ ಮನಸ್ಸಿನಲ್ಲಿಯೇ ಇರಿಸಿಕೊಂಡೆನು. ಅವರು ಹೇಳಿದ 
ಭವಿಷ್ಯವೃತ್ತವು ಎಂದಿಗೂ ಬೇರೆಯಾಗದು. ಹೀಗಿರುವಾಗ, ರಘುನಂದನ, 
ಸೀತೆಗೋಸ್ತರವಾಗಲಿ ಶ್ರೀರಾಮನಿಗೋಸ್ಕರವಾಗಲಿ ವ್ಯಥೆ ಪಡಬೇಡ 
ಮನಸ್ಸನ್ನು ಗಟ್ಟಿಮಾಡಿಕೊ'' ಎಂದನು (27-28). 

ಸುಮಂತ್ರನು ಹೇಳಿದ ಪರಮವಿಸ್ಥಯಕರವಾದ ಈ ವೃತ್ತಾಂತವನ್ನು 
ಕೇಳಿ ಲಕ್ಷ್ಮಣನಿಗೆ ರೋಮಾಂಚವಾಯಿತು. ಅವನು ವಿಸ್ಥಿತನಾಗಿ "ಹೌದು, 
ಸರಿ! ಎಂದು ಉದ್ಗರಿಸಿದನು. ಹೀಗೆ ಲಕ್ಷ್ಮಣನೂ ಸುಮಂತ್ರನೂ ದಾರಿಯಲ್ಲಿ 
ಮಾತಾಡಿಕೊಳ್ಳುತ್ತ ಪ್ರಯಾಣಮಾಡಿದರು. ಸೂರ್ಯನು ಅಸ್ತಂಗತನಾಗಲು 
ಗೋಮತೀನದಿಯ ತೀರದಲ್ಲಿ ತಂಗಿದರು (29-30). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಐವತ್ತೊಂದನೆಯ ಸರ್ಗ 


ದ್ವಿಪಂಚಾಶಃ ಸರ್ಗಃ 
ರಾಮಸಮಾಧಾನಮ್‌ 


ತತ್ರ ತಾಂ ರಜನೀಮುಷ್ಯ ಕೇಶಿನ್ಯಾಂ ರಘುನಂದನಃ । 
ಪ್ರಭಾತೇ ಪುನರುತ್ಮಾಯ ಲಕ್ಷ್ಮಣಃ ಪ್ರಯಯೌ ತದಾ ॥ 1 


ತತೋ5ರ್ಧದಿವಸೇ ಪ್ರಾಪ್ತೇ ಪ್ರವೀವೇಶ ಮಾಹಾರಥಃ । 
ಅಯೋಧ್ಯಾಂ ರತ್ನಸಂಪೂರ್ಣಾಂ ಹೃಷ್ಟಪುಷ್ಪಜನಾವೃತಾಮ್‌ ॥ 2 


ಸೌಮಿತ್ರಿಸ್ತು ಪರಂ ದೈನ್ಯಂ ಜಗಾಮ ಸುಮಹಾಮತಿಃ | 
ರಾಮಪಾದೌ ಸಮಾಸಾದ್ಯ ವಕ್ಷ್ಯಾಮಿ ಕಿಮಹಂ ಗತಃ ॥ 3 


ತಸ್ಕೈವಂ ಚಿಂತತಯಾನಸ್ಯ ಭವನಂ ಶಶಿಸಂನಿಭಮ್‌ । 
ರಾಮಸ್ಯ ಪರಮೋದಾರಂ ಪುರಸ್ತಾತ್‌ ಸಮದೃಶ್ಯತ ॥ 4 


ರಾಜ್ಞಸ್ತು ಭವನದ್ವಾರಿ ಸೋ5ವತೀರ್ಯ ನರೋತ್ತಮಃ | 
ಅವಾಜ್ಕುಖೋ ದೀನಮನಾಃ ಪ್ರವಿವೇಶಾನಿವಾರಿತಃ ॥ 5 


ಸರ್ಗ 52 
ಲಕ್ಷ್ಮಣನು ಅಯೋಧ್ಯೆಗೆ ಮರಳಿ ಶ್ರೀರಾಮನನ್ನು ಸಂತೈಸುವುದು. 

ಲಕ್ಷ್ಮಣನು ಗೋಮತೀತೀರದಲ್ಲಿ ರಾತ್ರಿಯನ್ನು ಕಳೆದನು. ಮಾರನೆಯ 
ದಿನ ಬೆಳಗಾಗಲು ಅಲ್ಲಿಂದ ಹೊರಟು ರಥದಲ್ಲಿ ಪ್ರಯಾಣಮಾಡಿದನು. 
ಅರ್ಧ ದಿವಸ ಕಳೆದು ಮಧ್ಯಾಹ್ನವಾಗಿರುವಾಗ, ಸಂತುಷ್ಟ ಜನ 
ಸಮಾಕೀರ್ಣವಾದ ಅಯೋಧ್ಯೆಗೆ ಬಂದನು (1-2) ಧೀಮಂತನಾದ 
ಸೌಮಿತ್ರಿಯು ಶೋಕಾವಿಷ್ಠನಾಗಿ "ಅಯ್ಯೋ! ನಾನು ಹೋಗಿ ಶ್ರೀರಾಮನ 
ಪಾದಸಮೀಪದಲ್ಲಿ ಏನನ್ನು ಹೇಳಲಿ?'' ಎಂದು ಚಿಂತಿಸುತ್ತ ಬರುತ್ತಿರಲು, 
ಶ್ರೀರಾಮನ ಇಂದುಧವಳವಾದ ದಿವ್ಯಪ್ರಾಸಾದವು ಗೋಚರಿಸಿತು (3-4). 
ಅರಮನೆಯ ದ್ವಾರದಲ್ಲಿ ಲಕ್ಷ್ಮಣನು ರಥದಿಂದಿಳಿದನು. ದೀನಚಿತ್ತನಾಗಿ 
ತಲೆತಗ್ಗಿಸಿ ಅರಮನೆಯೊಳಗೆ ಹೋದನು. ಅವನನ್ನು ಯಾರೂ ತಡೆಯಲಿಲ್ಲ 
ರಾಘವನು ಸಿಂಹಾಸನದಲ್ಲಿ ದೈನ್ಯದಿಂದ ಚಿಂತಾವಿಷ್ಯನಾಗಿ ಕುಳಿತಿದ್ದನು. 
ಲಕ್ಷ್ಮಣನು ಕಂಬನಿದುಂಬಿದ ಕಣ್ಣುಗಳಿಂದ ಅಣ್ಣನನ್ನು ನೋಡಿದನು (5-6). 


ರಾಮಸಮಾಧಾನಮ್‌ 379 
ಸ ದೃಷ್ಟ್ವಾ ರಾಘವಂ ದೀನಮಾಸೀನಂ ಪರಮಾಸನೇ | 


ನೇತ್ರಾಭ್ಯಾಮಶ್ರುಪೂರ್ಣಾಭ್ಯಾಂ ದದರ್ಶಾಗ್ರ ಜಮಗ್ರತಃ ॥ 6 
ಜಗ್ರಾಹ ಚರಣೌ ತಸ್ಯ ಲಕ್ಷ್ಮಣೋ ದೀನಚೇತನಃ | 

ಉವಾಚ ದೀನಯಾ ವಾಚಾ ಪ್ರಾಂಜಲಿಃ ಸುಸಮಾಹಿತಃ ॥ 7 
ಆರ್ಯಸ್ಯಾಜ್ಞಾಂ ಪುರಸ್ಕೃತ್ಯ ವಿಸೃಜ್ಯ ಜನಕಾತ್ಮಜಾಮ್‌ । 

ಗಂಗಾತೀರೇ ಯಥೋದ್ದಿಷ್ಟೇ ವಾಲ್ಮೀಕೇರಾಶ್ರಮೇ ಶುಚೌ ॥ 8 
ತತ್ರ ತಾಂ ಚ ಶುಭಾಚಾರಾಮಾಶ್ರಮಾಂತೇ ಯಶಸ್ವಿನೀಮ್‌ । 
ಪುನರಪ್ಯಾಗತೋ ವೀರ ಪಾದಮೂಲಮುಪಾಸಿತುಮ್‌ ॥ 9 
ಮಾ ಶುಚಃ ಪುರುಷವ್ಯಾಘ್ರ ಕಾಲಸ್ಯ ಗತಿರೀದೃಶೀ । 

ತ್ವದ್ವಿಧಾ ನ ಹಿ ಶೋಚಂತಿ ಬುದ್ಧಿಮಂತೋ ಮನಸ್ವಿನಃ ॥ 10 


ಸರ್ವೇ ಕ್ಷಯಾಂತಾ ನಿಚಯಾಃ ಪತನಾಂತಾಃ ಸಮುಚ್ಚಯಾಃ । 
ಸಂಯೋಗಾ ವಿಪ್ರಯೋಗಾಂತಾ ಮರಣಾಂತಂ ಚ ಜೀವಿತಮ್‌ ॥ 11 


ಮುಂದೆ ಹೋಗಿ ಅಣ್ಣನ ಪಾದಗಳಿಗೆ ವಂದಿಸಿದನು. ಅವನ ಚೈತನ್ಯ ಕುಗ್ಗಿ 
ಹೋಗಿತ್ತು. ಅನಂತರ ತನ್ನನ್ನು ಸಂತೈಸಿಕೊಂಡು ಕೈಮುಗಿದು 
ದೀನವಾಣಿಯಿಂದ ಹೀಗೆಂದನು (7): “ಆರ್ಯನ ಆಜ್ಞೆಯಂತೆ 
ಜನಕಾತ್ಮಜೆಯನ್ನು ಕರೆದೊಯ್ದು ವಾಲ್ದೀಕಿಮುನಿಗಳ ಪುಣ್ಯಾಶ್ರಮದಲ್ಲಿ 
ವಿಸರ್ಜಿಸಿದ್ದಾಯಿತು. ಕೀರ್ತಿಶಾಲಿನಿಯೂ, ಪರಿಶುದ್ಧಚಾರಿತ್ರಳೂ ಆದ 
ದೇವಿಯನ್ನು ಆಶ್ರಮದ ಬಳಿ ವಿಸರ್ಜಿಸಿ, ಸೇವೆಗಾಗಿ ನಿನ್ನ ಪಾದದ ಬಳಿಗೆ 
ಮತ್ತೆ ಬಂದಿದ್ದೇನೆ (8-9). ಹೇ ಪುರುಷೋತ್ತಮ, ದುಃಖಿಸಬೇಡ.. ಕಾಲದ 
ಮಹಿಮೆ ಇಂತಹದು. ನಿನ್ನಂತಹ ಬುದ್ದಿಶಾಲಿಗಳೂ, ಧೀರಚಿತ್ತರೂ 
ಶೋಕಿಸುವುದಿಲ್ಲ ಈ ಜಗತ್ತಿನಲ್ಲಿ ಸಕಲೈೆಶ್ಚರ್ಯವೂ ನಾಶದಲ್ಲಿ 
ಮುಗಿಯುತ್ತದೆ. ಮೇಲೇರುವುದು ಪತನದಲ್ಲಿ ಮಕ್ತಾಯಗೊಳ್ಕುತ್ತದೆ. 
ಸಂಯೋಗಕ್ಕೆ ವಿಯೋಗದಲ್ಲಿ ಪರ್ಯವಸಾನ ಜೀವಿತದ ಕೊನೆಯಲ್ಲಿ 
ಮರಣ ತಪ್ಪಿದ್ದಲ್ಲ (10-11) ಆದ್ದರಿಂದ ಮಕ್ಕಳಲ್ಲಿ: ಮಡದಿಯರಲ್ಲಿ- 
ಮಿತ್ರರಲ್ಲಿ- ಧನದಲ್ಲಿ ಅತ್ಯಾಸಕ್ತಿ ಯನ್ನಿಡಬಾರದು. ಏಕೆಂದರೆ, ಅವರೆಲ್ಲರ 


380 ಉತ್ತರಕಾಂಡ 


ತಸ್ಮಾತಾ ಪುತ್ರೇಷು ದಾರೇಷು ಮಿತ್ರೇಷು ಚ ಧನೇಷು ಚ । 
ನಾತಿಪ್ರಸಂಗಃ ಕರ್ತವ್ಯೋ ವಿಪ್ರಯೋಗೋ ಹಿ ತೈರ್ದ್ರ್ರುವಮ್‌ ॥ 12 


ಶಕ್ತಸ್ವಮಾತ್ಮನಾತ್ಮನಂ ವಿನೇತುಂ ಮನಸ್ಫೆವ ಹಿ । 


ದಿನವ 


ಲೋಕಾನ್‌ ಸರ್ವಾಂಶ್ಚ ಕಾಕುತ್ಸ್ಮ ಕಿಂ ಪುನಃ ಶೋಕಮಾತ್ನನಃ ॥ 13 
ನೇದೃಶೇಷು ವಿಮುಹ್ಯಂತಿ ತ್ವದ್ವಿಧಾಃ ಪುರುಷರ್ಷಭಾಃ | 

ಅಪವಾದ! ಸ ಕಿಲ ತೇ ಪುನರೇಷ್ಯತಿ ರಾಘವ ॥ 14 
ಯದರ್ಥಂ ಮೈಥಿಲೀ ತ್ಯಕ್ತಾ ಅಪವಾದಭಯಾನ ಪ 

ಸೋ5ಪವಾದಃ ಪುರೇ ರಾಜನ್‌ ಭವಿಷ್ಯತಿ ನ ಸಂಶಯಃ ॥ 15 
ಸ ತ್ವಂ ಪುರುಷಶಾರ್ದೂಲ ಧೈರ್ಯೇಣ ಸುಸಮಾಹಿತಃ | 

ತ್ಯಜೈನಾಂ ದುರ್ಬಲಾಂ ಬುದ್ಧಿಂ ಸಂತಾಪಂ ಮಾ ಕುರುಷ್ಟ ಹ ॥ 16 
ಏವಮುಕ್ತಃ ಸ ಕಾಕುತ್ಸ್ಯೋ ಲಕ್ಷ್ಮಣೇನ ಮಹಾತ್ಮನಾ | 

ಉವಾಚ ಪರಯಾ ಪ್ರೀತ್ಯಾ ಸೌಮಿತ್ರಿಂ ಮಿತ್ರವತ್ತಲಃ ॥ 17 


ಮನೋಬಲದಿಂದ ವಶದಲ್ಲಿಟ್ಟುಕೊಂಡು ಶೋಕವನ್ನು ಜಯಿಸಬೇಕು. ಸಕಲ 
ಲೋಕಗಳನ್ನೂ ನಿಗ್ರಹಿಸಬಲ್ಲ ನಿನಗೆ, ನಿನ್ನ ಶೋಕವನ್ನು ನಿಗ್ರಹಿಸಲು 
ಸಾಧ್ಯವಿಲ್ಲವೆ? (13). ನಿನ್ನಂತಹ ಧೀರರಾದ ಪುರುಷಶ್ರೇಷ್ಠರು ಇಂತಹ 
ಪ್ರಸಂಗಗಳಲ್ಲಿ ವಿಮೋಹಗೊಳ್ಳುವುದಿಲ್ಲ ರಾಘವ, ನೀನು ಹೀಗೆ 
ಶೋಕಾವಿಷ್ಠನಾದರೆ ಹಿಂದಿನ ಜನಾಪವಾದವು ಮತ್ತೆ ತಪ್ಪಿದ್ದಲ್ಲ(14). ಯಾವ 
ಅಪವಾದದ ಭಯದಿಂದ ಮೈಥಿಲಿಯನ್ನು ತ್ಯಜಿಸಿದೆಯೋ, ಮಹಾರಾಜ, 
ಅದೇ ಅಪವಾದವು ಪ್ರಕಾರಾಂತರದಿಂದ ನಿಶ್ಚಯವಾಗಿ ಗಂಟುಬೀಳುವುದು* 


ರ "ರಾಮನಿಗೆ ಸೀತೆಯ ವ್ಯಾಮೋಹ ತಪ್ಪಲೇ ಇಲ್ಲ ಅವನು ಕಾಮುಕ'' 
ಎಂದು ಜನರು ಆಡಿಕೊಳ್ಳುವರು. ಅಥವಾ "ಪತಿವ್ರತೆಯಾದ ಮಡದಿಯನ್ನು 
ತ್ಯಜಿಸಿಬಿಟ್ಟನು. ರಾಮನು ಎಂತಹ ಕ್ರೂರಾತ್ಸ!'' ಎಂದು ಇನ್ನೊಂದು ಬಗೆಯಲ್ಲಿ 
ಅಪವಾದ ಹರಡಬಹುದು. ಜನರನ್ನು ಮೆಚ್ಚಿಸುವುದು ಅಶಕ್ಕ-ಎಂದು ಲಕ್ಷ್ಮಣನ 
ಆಶಯವಿರಬಹುದು. 


ರಾಮಸಮಾಧಾನಮ್‌ 38] 
ಏವಮೇತನ್ನರಶ್ರೇಷ್ಠ ಯಥಾ ವದಸಿ ಲಕ್ಷ್ಮಣ । 


ಪರಿತೋಷಶ್ಚ ಮೇ ವೀರ ಮಮ ಕಾರ್ಯಾನುಶಾಸನೇ ॥ 18 
ನಿರ್ವೃತಿಶ್ಠಾ ಗತಾ ಸೌಮ್ಯ ಸಂತಾಪಶ್ಚ ನಿರಾಕೃತಃ 
ಭವದ್ವಾಕ್ಕೈಃ ಸುರುಚಿರೈರನುನೀತೋಸಸ್ಮಿ ಲಕ್ಷ್ಮಣ ॥ 19 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದ್ವಿಪಂಚಾಶಃ ಸರ್ಗಃ 


ತಂದುಕೊ. ಈ ಬುದ್ದಿದೌರ್ಬಲ್ಯವನ್ನು ದೂರಮಾಡು. ಶೋಕಿಸಬೇಡ'' 
ಎಂದನು (15-16). ಮಹಾತ್ಮನಾದ ಲಕ್ಷ್ಮಣನ ನುಡಿಯನ್ನು ಕೇಳಿ 
ಕಾಕುತ್ತನು ಪ್ರೀತಿಯಿಂದ ""ಲಕ್ಷ್ಮಣ, ನೀನು ಹೇಳುವುದು ಸರಿ ನನ್ನ 
ಆಜ್ಞೆಯನ್ನು ನಡೆಸಿದ್ದರಿಂದ ತೃಪ್ತಿಯಾಗಿದೆ. ಸೌಮ್ಯ, ಮನಸಿಗೆ 
ನೆಮ್ಮದಿಯಾಗಿದೆ. ನೀನಾಡಿದ ಒಳ್ಳೆಯ ಮಾತುಗಳಿಂದ ಶೋಕವು ನೀಗಿದೆ. 
ಸಮಾಧಾನವಾಗಿದೆ'' ಎಂದು ಹೇಳಿದನು (11519), 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಐವತ್ತೆರಡನೆಯ ಸರ್ಗ 


ತ್ರಿಪಂಚಾಶಃ ಸರ್ಗಃ 
ನೃಗಶಾಪಕಥನಮ್‌ 


ಲಕ್ಷ್ಮಣಸ್ಯ ತು ತದ್ವಾಕ್ಯಂ ನಿಶಮ್ಯ ಪರಮಾದ್ಭುತಮ್‌ | 
ಸುಪ್ರೀತಶ್ವಾಭವದ್ರಾಮೋ ವಾಕ್ಯಮೇತದುವಾಚ ಹ ॥ 1 


ದುರ್ಲಭಸ್ಟೀದೃಶೋ ಬಂಧುರಸ್ಸಿನ್‌ ಕಾಲೇ ವಿಶೇಷತಃ । 
ಯಾದೃಶಸ್ತ್ವಂ ಮಹಾಬುದ್ಧೇ ಮಮ ಸೌಮ್ಯ ಮನೋನುಗಃ ॥ 2 


ಯಚ್ಚ ಮೇ ಹೃದಯೇ ಕಿಂಚಿದ್ವರ್ತತೇ ಶುಭಲಕ್ಷಣ | 


ತನ್ನಿಶಾಮಯ ಚ ತ್ರುತ್ವಾ ಕುರುಷ್ಟ ವಚನಂ ಮಮ ॥ 3 

ಚತ್ವಾರೋ ದಿವಾಸಾಃ ಸೌಮ್ಯ ಕಾರ್ಯಂ ಪೌರಜನಸ್ಯ ವೈ । 

ಅಕುರ್ವಾಣಸ್ಯ ಸೌಮಿತ್ರೇ ತನ್ನೇ ಮರ್ಮಾಣಿ ಕೃಂತತಿ ॥ 4 

ಅಹೂಯಂತಾಂ ಪ್ರಕೃತಯಃ ಪುರೋಧಾ ಮಂತ್ರಿಣಸ್ತಥಾ । 

ಕಾರ್ಯಾರ್ಥಿನಶ್ಚ ಪುರುಷಾಃ ಸ್ತಿಯೋ ವಾ ಪುರುಷರ್ಷಭ ॥ 5 
ಸರ್ಗ 53 


ನೃಗರಾಜನಿಗೆ ಶಾಪ ಬಂದ ವೃತ್ತಾಂತವನ್ನು ರಾಘವನು 
ಲಕ್ಷ್ಮಣನಿಗೆ ಹೇಳುವುದು. 

ಲಕ್ಷ್ಮಣನಾಡಿದ "ಸರ್ವೇ ಕ್ಷಯಾಂತಾ ನಿಚಯಾಃ (ಶ್ಲೋ 11) ಇತ್ಯಾದಿ 
ಎಸ್ಟಯಕರವಾದ ಹಿತನುಡಿಯನ್ನು ಕೇಳಿ ರಾಘವನು ಸಂಪ್ರೀತನಾಗಿ ಮತ್ತೆ 
ಹೀಗೆಂದನು: ""ಸೌಮ್ಯ, ಈ ಬಗೆಯಲ್ಲಿ ಅದರಲ್ಲಿಯೂ ಈ ಸಮಯದಲ್ಲಿ 
ಹೀಗೆ ಮಾತಾಡುವ ನಿನ್ನಂತಹ ಆಪ್ರ್ತನು ದುರ್ಲಭ. ನೀನು 
ಧೀಮಂತನಾಗಿದ್ದೀಯೆ. ನನ್ನಮನಸ್ಸನ್ನು ತಿಳಿದು ವರ್ತಿಸುತ್ತೀಯೆ (1-2). 
ಶುಭಲಕ್ಷಣ-ಲಕ್ಷ್ಮಣ, ನನ್ನ ಹೃದಯದಲ್ಲಿರುವ ವಿಚಾರವನ್ನು ಕೇಳು. ನನ್ನ 
ಮಾತನ್ನುನಡೆಸು. ನಾನು ಪ್ರಜಾಕಾರ್ಯದ ಕಡೆಗೆ ಗಮನವನ್ನೀಯದೆ ನಾಲ್ಕು 


a ರ 
ದಿನಗಳಾದವು. ಈ ಕರ್ತವ್ಯಶೂನ್ಯತೆ ನನ್ನ ಮರ್ಮವನ್ನು ಕೊರೆಯುತ್ತಿದೆ 


ನೃಗಶಾಪಕಥನಮ್‌ 383 
ಪೌರಕಾರ್ಯಾಣಿ ಯೋ ರಾಜಾ ನ ಕರೋತಿ ದಿನೇ ದಿನೇ | 


ಸಂವೃತೇ ನರಕೇ ಘೋರೇ ಪತಿತೋ ನಾತ್ರ ಸಂಶಯಃ ॥ 6 
ಶ್ರೂಯತೇ ಹಿ ಪುರಾ ರಾಜಾ ನೃಗೋ ನಾಮ ಮಹಾಯಶಾಃ | 
ಬಭೂವ ಪೃಥಿವೀಪಾಲೋ ಬ್ರಹ್ಮಣ್ಯಃ ಸತ್ಯವಾಕ್‌ ಶುಚಿಃ ॥ 7 
ಸ ಕದಾಚಿದ್ದವಾಂ ಕೋಟೀಃ ಸವತ್ತಾಃ ಸ್ವರ್ಣಭೂಷಿತಾಃ | 

ನೃ ದೇವೋ ಭೂಮಿದೇವೇಭ್ಯಃ ಪುಷ್ಕರೇಷು ದದೌ ನೃಪಃ ॥ 8 
ತತಃ ಸಂಗಾದ್ಗತಾ ಧೇನುಃ ಸವತ್ಸಾ ಸ್ಪಶಿಶತಾನಘ । 
ಬ್ರಾಹ್ಮಣಸ್ಯಾಹಿತಾಗ್ನೇಶ್ಚ ದರಿದ್ರಸ್ಯೋಂಛವರ್ತಿನಃ ॥ 9 


ಸ ನಷ್ಟಾಂ ಗಾಂ ಕ್ಷುಧಾರ್ತೊ ವೈ ಅನ್ವಿಷ್ಯಂಸ್ತತ್ರ ತತ್ರ ಚ । 
ನಾಪಶ್ಯತ್‌ ಸರ್ವರಾಜ್ಯೇಷು ಸಂವತ್ತರಗಣಾನ್‌ ಬಹೂನ್‌ ॥ 10 


ತತಃ ಕನಖಲಂ ಗತ್ವಾ ಜೀರ್ಣವತ್ಸಾಂ ನಿರಾಮಯಾಮಾ | 
ದದರ್ಶ ಗಾಂ ಸ್ವಕಾಂ ಧೇನುಂ ಬ್ರಾಹ್ಮಣಸ್ಯ ನಿವೇಶನೇ ॥ 11 


ಮಂತ್ರಿಗಳನ್ನೂ ಬರಮಾಡು. ಕಾರ್ಯಾರ್ಥಿಗಳಾದ ಪುರುಷರೂ, 
ಸ್ತ್ರೀಯರೂ, ಆಗಮಿಸಲಿ. ಲಕ್ಷ್ಮಣ, ಯಾವ ರಾಜನು ಪ್ರತಿದಿನವೂ 
ಪೌರಕಾರ್ಯಗಳನ್ನು ನಡಸುವುದಿಲ್ಲವೋ ಅವನು ಘೋರನರಕದಲ್ಲಿ 
ಬೀಳುವನು, ಸಂಶಯವಿಲ್ಲ | 5-6). ಈ ವಿಷಯದಲ್ಲಿ ಒಂದು ವೃತ್ತಾಂತವು 
ಪ್ರಸಿದ್ಧವಾಗಿದೆ. ನೃಗನೆಂದು ವಿಖ್ಯಾತನಾದ ಒಬ್ಬಭೂಪಾಲನಿದ್ದನು. ಅವನು 
ಬ್ರಾಹ್ಮಣಭಕ್ತನೂ, ಸತ್ಯವಾದಿಯೂ ಶುದ್ಧಚಾರಿತ್ರನೂ ಆಗಿದ್ದನು (7). ಒಂದು 
ಸಲ ಆತನು ಪುಸ್ತರಕ್ಷೇತ್ರದಲ್ಲಿ ಅಸಂಖ್ಯಾತವಾದ ಗೋವುಗಳನ್ನು ಬ್ರಾಹ್ಮಣರಿಗೆ 
ದಾನಮಾಡಿದನು. ಗೋವುಗಳು ಕರುಗಳಿಂದ ಸಹಿತವಾಗಿಯೂ 
ಸ್ವರ್ಣಭೂಷಿತವಾಗಿಯೂ ಇದ್ದವು (8). ಹೀಗಿರುವಾಗ ಆಹಿತಾಗ್ನಿಯಾದ 
ಒಬ್ಬ ಬ್ರಾಹ್ಮಣನಿಗೆ ರಾಜನು ದಾನಮಾಡಿದ ಒಂದು ಹಸು ಇತರ 
ಹಸುಗಳೊಡನೆ ಸೇರಿ ಕರುಸಹಿತವಾಗಿ ತಪ್ಪಿಸಿಕೊಂಡಿತು. ಆ ಬ್ರಾಹ್ಮಣನು 
ಬಡವನೂ ಉಂಛವೃತ್ತಿಯವನೂ ಆಗಿದ್ದನು (9). ಆತನು ಹಸಿವಿನಿಂದ 


384 ಉತ್ತರಕಾಂಡ 


ಅಥ ತಾಂ ನಾಮಧೇಯೇನ ಸ್ವಕೇನೋವಾಚ ಸ ದ್ವಿಜಃ । 
ಆಗಚ್ಛ ಶಬಲೇತ್ಯೇವಂ ಸಾ ತು ಶುಶ್ರಾವ ಗೌಃ ಸ್ವರಮ್‌ || 12 


ತಸ್ಯ ತು ಸ್ವರಮಾಜ್ಞಾಯ ಕ್ಷುಧಾರ್ತಸ್ಯ ದ್ವಿಜಸ್ಯ ವೈ । 
ಅನ್ವಗಾತ್‌ ಪೃಷ್ಠತಃ ಸಾ ಗೌರ್ಗಚ್ಚಂತಂ ಪಾವಕೋಪಮಮ್‌ ॥ 13 


ಯೋತಪಿ ಪಾಲಯತೇ ವಿಪ್ರಃ ಸೋಪಿ ಗಾಮನ್ವಗಾದ್ದು: ತಮ್‌ | 
ಗತ್ವಾ ತಮೃಷಿಮಾಚಷ್ಟ ಮಮ ಗೌರಿತಿ ಸತ್ವರಮ್‌ ॥ 14 


ಸರ್ಶಿತಾ ರಾಜಸಿಂಹೇನ ಮಮ ದತ್ತಾ ನೃಗೇಣ ಹ | 
ತೆಯೋರ್ಬಾಹ್ಮಣಯೋರ್ವಾದೋ ಮಹಾನಾಸೀದ್ವಿಪಶ್ಚಿತೋಃ ॥ 15 


ವಿವದಂತೌ ತತೋತನ್ಯೋನ್ಯಂ ದಾತಾರಮಭಿಜಗ್ಗತುಃ | 
ತೌ ರಾಜಭವನದ್ವಾರಿ ಅಪ್ರಾಪ್ಯ ನೃಗದರ್ಶನಮ್‌ ॥ 16 


ಅಹೋರಾತ್ರಾಣ್ಯನೇಕಾನಿ ವಸಂತ್‌ ಕ್ರೋಧಮೀಯತುಃ । 
ಊಚತುಶ್ಚ ಮಹಾತ್ಮಾನ್‌ ತಾವುಭೌ ದ್ವಿಜಸತ್ತಮೌ ॥ 17 


ಬಳಲುತ್ತೆ ಆ ಗೋವಿಗಾಗಿ ಎಲ್ಲೆಲ್ಲಿಯೂ ಬಹುದಿಗಳವರೆಗೆ ಹುಡುಕಿದನು. 
ಗೋವು ಸಿಗಲಿಲ್ಲ ವರ್ಷಗಳು ಕಳೆದವು. ಕಡೆಗೆ ಕನಖಲವೆಂಬ ಗ್ರಾಮದ 
ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಆ "ಹಸ್ಸುವಿದ್ದುದು ಗೊತ್ತಾಯಿತು. ಹಸು 
ಆರೋಗ್ಯವಾಗಿತ್ತು. ಕರು ದೊಡ್ಡದಾಗಿತ್ತು (10-11). ಈ ಬ್ರಾಹ್ಮಣನು 
ಅದನ್ನುನೋಡಿ ತಾನಿಟ್ಟ ಹೆಸರನ್ನು ಹಿಡಿದು "ಶಬಲೆ, ಬಾ!' ಎಂದು ಕರೆದನು. 
ಗೋವು ಒಡೆಯನ ಧ್ವನಿಯನ್ನು ಗುರುತಿಸಿ ಅವನ ಹಿಂದೆ ಹೊರಟಿತು! 
ಅದನ್ನುಸಾಕುತ್ತಿದ್ದವಿಪ್ರನು ಬೇಗಬೇಗನೆ ಓಡಿಬಂದು "ಇದು ನನ್ನ ಹಸು/' 
ಎಂದು ಹೇಳಿದನು (12-14). "ನೃಗರಾಜನು ಇದನ್ನು ನನಗೆ ಕೊಟ್ಟದ್ದಾನೆ- 
ನನಗೆ ಕೊಟ್ಟಿದ್ದಾನೆ' ಎಂದು ಆ ಬ್ರಾಹ್ಮಣರಲ್ಲಿದೊಡ ವಿವಾದವೆದಿತು. ಇಬ್ಬರೂ 
ಜಗಳವಾಡುತ್ತ ದಾತಾರನಾದ ರಾಜನ ಬಳಿಗೆ ಹೋದರು. ಅರಮನೆಯ 
ಬಾಗಿಲಲ್ಲಿಕಾದರು. ರಾಜದರ್ಶನವಾಗಲಿಲ್ಲ(15-16). ಎಷ್ಟೋ ಹಗಲು 
ರಾತ್ರಿ ಕಾದಿದ್ದರೂ ರಾಜನ ದರ್ಶನವಾಗಲಿಲ್ಲ ಅದರಿಂದ ಬೇಸತ್ತು ಆ 
ದ್ವಿಜೋತ್ತಮರು ಪರಮಕ್ರುದ್ಧರಾಗಿ ""ಎಲ್ಫೆ ನೃಗರಾಜ, ಕಾರ್ಯಾರ್ಥಿಗಳಾಗಿ 


ನೃಗಶಾಪಕಥನಮ್‌ 385 


ಕ್ರುದ್ಧೌ ಪರಮಸಂತಸೌ ವಾಕ್ಕಂ ಘೋರಾಭಿಸಂಹಿತಮ್‌ । 
ಅರ್ಥಿನಾಂ ಕಾರ್ಯಸಿದ್ಧರ್ಥಂ ಯಸ್ಮಾತ್ರ್ವಂ ನೈಷಿ ದರ್ಶನಮ್‌ ॥ 18 


ಅದೃಶ್ಯಃ ಸರ್ವಭೂತಾನಾಂ ಕೃಕಲಾಸೋ ಭವಿಷ್ಯಸಿ । 


ಬಹುವರ್ಷಸಹಸ್ರಾಣಿ ಬಹುವರ್ಷಶತಾನಿ ಚ ॥ 19 
ಶ್ವಭ್ರೇಸ್ಮಿನ್‌ ಕೃಕಲಾಸೋ ವೈ ದೀರ್ಫಕಾಲಂ ವಸಿಷ್ಯಸಿ | 

ಉತ್ಪತ್ಸೃತೇ ಹಿ ಲೋಕೇತಸ್ಥಿನ್‌ ಯದೂನಾಂ ಕೀರ್ತಿವರ್ಧನಃ ॥1 20 
ವಾಸುದೇವ ಇತಿ ಖ್ಯಾತೋ ಲೋಕೇ ಪುರುಷವಿಗ್ರಹಃ । 

ಸ ತೇ ಮೋಕ್ಷಯಿತಾ ರಾಜಂಸ್ತಸ್ಮಾಚ್ಛಾಪಾದೃವಿಷ್ಯತಿ ॥ 21 
ಕೃತಾ ಚ ತೇನ ಕಾಲೇನ ನಿಷ್ಯತಿಸ್ತೇ ಭವಿಷ್ಯತಿ । 

ಭಾರಾವತರಣಾರ್ಥಂ ಹಿ ನರನಾರಾಯಣಾವಭೌ ॥ 22 
ಉತ್ಪತ್ಸೇತೇ ಮಹಾವೀರ್ಯೌ ಕಲೌ ಯುಗ ಉಪಸ್ಥಿತೇ | 

ಏವಂ ತೌ ಶಾಪಮುತ್ಸೃಜ್ಯ ಬ್ರಾಹ್ಮಣೌ ವಿಗತಜ್ವರೌ ॥ 23 


ನಾವು ಬಂದಿದ್ದರೂ ನಮಗೆ ದರ್ಶನವನ್ನೇ ಕೊಡದೆ ಇದ್ದೀಯೆ. ನೀನು 
ಓತಿಕೇತವಾಗು! ಸಾವಿರಾರು ವರ್ಷಗಳವರೆಗೆ ಸರ್ವರಿಗೂ ಅದ್ಭಶ್ಯನಾಗಿಯೇ 
ಇರು!'' ಎಂದು ಘೋರವಾದ ಶಾಪವನ್ನಿತ್ತರು (17-19). ಅನಂತರ 
ಕೋಪವಿಳಿಯಲು ""ಒಂದು ಹಳ್ಳದಲ್ಲಿಓತಿಕೇತವಾಗಿ ಬಹುವರ್ಷಗಳವರೆಗೆ 
ಇರುತ್ತೀಯೆ. ಮುಂದೆ ಯದುವಂಶದಲ್ಲಿ ಕೀರ್ತಿವರ್ಧನನಾದ ಒಬ್ಬ 
ಪುರುಷನು ಅವತರಿಸುವನು. ಅವನು ವಾಸುದೇವನೆಂದು 
ಎಖ್ಯಾತನಾಗಿರುವನು. ಎಲ್ಫೆ ರಾಜನೆ, ವಾಸುದೇವನು ನಿನ್ನನ್ನು ಈ ಶಾಪದಿಂದ 
ವಿಮೋಚನಗೊಳಿಸುವನು (20-21). ಆ ಕಾಲದಲ್ಲಿ ನಿನಗೆ ಶಾಪದಿಂದ 
ಬಿಡುಗಡೆಯಾಗುವುದು. ಕಲಿಯುಗವು ಸಮೀಪಿಸಿದಾಗ 
ಭೂಭಾರವನ್ನಿಳುಹುವುದಕ್ಕಾಗಿ ಮಹಾವೀರರಾದ ನರನಾರಾಯಣರು 
ಅವತರಿಸುವರು'' ಎಂದರು (22). ಹೀಗೆ ಶಾಪವನ್ನಿತ್ತು ಆ ಬ್ರಾಹ್ಮಣರು 
ಮುದಿಯಾಗಿ ದುರ್ಬಲವಾಗಿದ್ದ ಆ ಹಸುವನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ 
ದಾನಮಾಡಿ ನಿಶ್ಲಿಂತರಾದರು! ಲಕ್ಷ್ಮಣ, ನೃಗರಾಜನು ಈಗಲೂ 


386 ಉತ್ತರಕಾಂಡ 


ತಾಂ ಗಾಂ ಹಿ ದುರ್ಬಲಾಂ ವೃದ್ಧಾಂ ದದತುರ್ಬ್ರಾಹ್ಮಣಾಯ ವೈ । 
ಏವಂ ಸ ರಾಜಾ ತಂ ಶಾಪಮುಪಭುಂಕ್ಷೇ ಸುದಾರುಣಮ್‌ ॥ 24 


ಕಾರ್ಯಾರ್ಥಿನಾಂ ವಿಮರ್ದೊ ಹಿ ರಾಜ್ಞಾಂ ದೋಷಾಯ ಕಲ್ಪತೇ । 
ತಚ್ಛೇಫುಂ ದರ್ಶನಂ ಮಹ್ಯಮಭಿವರ್ತಂತು ಕಾರ್ಯಿಣಃ ॥ 25 


ಸುಕೃತಸ್ಯ ಹಿ ಕಾರ್ಯಸ್ಯ ಫಲಂ ನಾವೈತಿ ಪಾರ್ಥಿವಃ । 
ತಸ್ಮಾದ್ಯಚ್ಛ ಪ್ರತೀಕ್ಷಸ್ವ ಸೌಮಿತ್ರೇ ಕಾರ್ಯವಾನ್‌ ಜನಃ ॥ 26 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರಿಪಂಚಾಶಃ ಸರ್ಗಃ 


ಫಾನಾನನನಾಸ್ತಾವಾನಾರ್ಯರ್ಥಗಾಗಿ ವಾದವನ್ನು 
ಪೇಕ್ಷಿಸಿ ತೊಂದರೆಪಡಿಸುವುದು ರಾಜರಿಗೆ ದೋಷಾವಹ. ಆದ್ದರಿಂದ 
ಕಾರ್ಯಾರ್ಥಿಗಳು ಬೇಗನೆ ಬಂದು ನನ್ನನ್ನು ಕಾಣಲಿ (23-25). 
ಪ್ರಜಾಪಾಲನನೆಂಬ ಕರ್ತವ್ಯವನ್ನು ಸರಿಯಾಗಿ ನಡೆಸಿದರೆ ಅದರ ಫಲವು 
ರಾಜನಿಗೆ ದೊರೆಯದಿದ್ದೀತೆ? ಆದ್ದರಿಂದ, ಸೌಮಿತ್ರಿ ಜನರು 
ಕಾರ್ಯಾರ್ಥಿಗಳಾಗಿ ಬಂದಿರುತ್ತಾರೆ. ಅವರನ್ನು ಸ್ವಾಗತಿಸು'' ಎಂದನು 


(26). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಐವತ್ತು ಮೂರನೆಯ ಸರ್ಗ 


ಚತುಷ್ಪಂಚಾಶಃ ಸರ್ಗಃ 
ನೃಗಶ್ವಭ್ರಪ್ರವೇಶಃ 


ರಾಮಸ್ಯ ಭಾಷಿತಂ ಶ್ರುತ್ವಾ ಲಕ್ಷ್ಮಣಃ ಪರಮಾರ್ಥವಿತ್‌ | 
ಉವಾಚ ಪ್ರಾಂಜಲಿರ್ವಾಕ್ಯಂ ರಾಘವಂ ದೀಪ್ಪತೇಜಸಮ್‌ ॥ 


ಅಲ್ಪಾಪರಾಧೇ ಕಾಕುತ್ಸ್ನ ದ್ವಿಜಾಭ್ಯಾಂ ಶಾಪ ಈದೃಶಃ | 
ಮಹಾನ್ನ ಗಸ್ಯ ರಾಜರ್ಷೇರ್ಯಮದಂಡ ಇವಾಪರಃ ॥ 2 


ಶ್ರುತ್ವಾ ತು ಪಾಪಸಂಯುಕ್ತಮಾತ್ಮಾನಂ ಪುರುಷರ್ಷಭ | 
ಕಿಮುವಾಚ ನೃಗೋ ರಾಜಾ ದ್ವಿಜೌ ಕ್ರೋಧಸಮನ್ವಿತೌ ॥ 3 


ಲಕ್ಷ್ಮಣೇನೈವಮುಕ್ತಸ್ತು ರಾಘವಃ ಪುನರಬ್ರವೀತ್‌ । 
ಶೃಣು ಸೌಮ್ಯ ಯಥಾಪೂರ್ವಂ ಸ ರಾಜಾ ಶಾಪವಿಕ್ಷತಃ ॥ 4 
ಅಥಾಧ್ವನಿ ಗತೌ ಎಪ್ರೌ ವಿಜ್ಞಾಯ ಸ ನೃಗಸ್ತದಾ । 
ಅಹೂಯ ಮಂತ್ರಿಣಃ ಸರ್ವಾನ್ಸೈಗಮಾನ್‌ ಸಪುರೋಧಸಃ ॥ 5 
ಸರ್ಗ 54 
ನೃಗರಾಜನು ಒಂದು ಹಳ್ಳವನ್ನು ರಚಿಸಿ 
ಬ್ರಾಹ್ಮಣಶಾಪವನ್ನನುಭವಿಸುವುದು 

ರಾಘವನು ಹೇಳಿದ ವೃತ್ತಾಂತವನ್ನು ಕೇಳಿ ಲಕ್ಷ್ಮಣನು ಕೈಮುಗಿದು 
“ಕಾಕುತ್ತ್ವ ಒಂದು ಚಿಕ್ಕ ಅಪರಾಧಕ್ಕಾಗಿ ರಾಜರ್ಷಿಯಾದ ನೃಗನಿಗೆ ಆ 
ಬ್ರಾಹ್ಮಣರು ಯಮದಂಡದಂತೆ ಕ್ರೂರವಾದ ಶಾಪವನ್ನು ಕೊಟ್ಟುಬಿಟ್ಟರಲ್ಲ! 
ತನಗೆ ಶಾಪ ಬಂದುದನ್ನು ಕೇಳಿದಮೇಲೆ ನೃಗರಾಜನು ಆ ದ್ವಿಜರಿಗೆ ಏನು 
ಹೇಳಿದನು?'' ಎಂದು ಕೇಳಿದನು (1-3). ಆಗ ರಾಘವನು ಹೀಗೆಂದನು: 
""ಸೌಮ್ಯ- ಲಕ್ಷ್ಮಣ, ದ್ವಿಜರು ಶಾಪವನ್ನಿತ್ತು ದಾರಿಹಿಡಿದು 
ಹೊರಟುಹೋದರು. ಅದನ್ನು ತಿಳಿದು ನೃಗರಾಜನು ಮಂತ್ರಿ 
ಪುರೋಹಿತರನ್ನೂ ಪೌರರನ್ನೂ ಕರೆಸಿ ದುಃಖಾವಿಷ್ಠನಾಗಿ ಹೇಳಿದನು (4-6) 

""ಎಲ್ಲರೂ ಚಿತ್ತವಿಟ್ಟುಕೇಳಿರಿ. ನಾರದ, ಪರ್ವತ- ಎಂಬಿಬ್ಬರು ನನಗೆ 


388 ಉತ್ತರಕಾಂಡ 
ತಾನುವಾಚ ನೃಗೋ ರಾಜಾ ಸರ್ವಾಶ್ಚ ಪ್ರಕೃತೀಸ್ತಥಾ । 


ದುಃಖೇನ ಸುಸಮಾವಿಷ್ಠ; ಶ್ರೂಯತಾಂಮೇ ಸಮಾಶಿತೈಃ ॥ 6 
ನಾರದಃ ಪರ್ವತಶ್ಚೈವ ಮ ದತ್ತ್ವಾ ಮಹದ್ದಯಮ್‌ । 

ಗತೌ ತ್ರಿಭುವನಂ ಭದ್ರ್‌ ವಾಯುಭೂತಾಮೌಂದಿತೌ ॥ 7 
ಕುಮಾರೋ$5ಯಂ ವಸುರ್ನಾಮ ಸ ದೇವೋ5ದ್ಯಾಭಿಷಿಚ್ಯತಾಮ್‌ | 
ಶ್ವಭ್ರಂ ಚ ಯತ್‌ ಸುಖಸರ್ಶಂ ಕ್ರಿಯತಾಂ ಶಿಲಿಭಿರ್ಮಮ ॥ 8 
ಯತ್ರಾಹಂ ಸಂಕ್ಷಯಿಷ್ಯಾಮಿ ಶಾಪಂ ಬ್ರಾಹ್ಮಣನಿಃಸೃತಮ್‌ | 
ವರ್ಷಫ್ಲಮೇಕಂ ಶ್ವಭ್ರಂ ತು ಹಿಮಘ್ನಮಪರಂ ತಥಾ ॥ 9 
ಗ್ರೀಷ್ಠಫ್ಲಂ ತು ಸುಖಸ್ಪರ್ಶಮೇಕಂ ಕುರ್ವಂತು ಶಿಲ್ಪಿನಃ । 

ಫಲವಂತಶ್ಚ ಯೇ ವೃಕ್ಷಾಃ ಪುಷ್ಪವತ್ಯಶ್ಚ ಯಾ ಅಲತಾಃ ॥ 10 


ಎರೋಪ್ಯಂತಾಂ ಬಹುವಿಧಾಶ್ನಾ ಯಾವಂತಶ್ವ ಗುಲ್ಲಿನಃ । 
ಕ್ರಿಯಂತಾಂ ರಮಣೇಯಂ ಚ ಶ್ವಭ್ರಾಣಾಂ ಸರ್ವತೋದಿಶಮ್‌ ॥ 11 


ಬಾರಾಾನಾರಾನನಾಾನ್‌ಹಾವಾಮಾವನಡಾನ್‌ಾಗ 
ಎಲ್ಲಿಗೋ ಹೊರಟುಹೋದರು* (7) ನನ್ನ ಮಗನಾದ ವಸುವಿಗೆ 
ರಾಜಪಟ್ಟಾಭಿಷೇಕವನ್ನು ನಡೆಸಿರಿ. (ನಾನು ಓತಿಕೇತವಾಗಿ 
ದೀರ್ಪಕಾಲದವರೆಗೆ ಇರಲು ಸೌಕರ್ಯವಾಗುವಂತೆ) ಸುಖಸರ್ಶವಾದ 
ಒಂದು ದೊಡ್ಡ ಹಳ್ಳವನ್ನು ಶಿಲ್ಪಿಗಳು ನಿರ್ಮಿಸಲಿ (8). ಬ್ರಾಹ್ಮಣರಿತ್ತ 
ಶಾಪವನ್ನು ಅದರಲ್ಲಿ ನಾನು ಅನುಭವಿಸುವೆನು. ಮಳೆಗಾಲ ಚಳಿಗಾಲ 
ಬೇಸಗೆಗಳನ್ನು ಕಳೆಯಲು ಹಿತಕರವಾದ ಮೂರು ಹಳ್ಳಗಳಿರಲಿ. ಹಣ್ಣಿನ 
ಮರಗಳನ್ನೂ ಹೂವಿನ ಬಳ್ಳಿಗಳನ್ನೂ ಅಲ್ಲಿ ನೆಡಿಸಿರಿ (9-10). ನೆರಳನ್ನು 
ನಾರದ, |. ಪರ್ವತ-ಎಂಬ ಪ್ರಸಿದ್ದರಾದ ದೇವರ್ಷಿಗಳು 
ಪರೀಕ್ಷಾರ್ಥವಾಗಿ ಬ್ರಾಹ್ಮಣವೇಷದಿಂದ ಬಂದು ರಾಜನನ್ನು ಶಪಿಸಿರಬಹುದು. 
ಅಥವಾ ಬ್ರಾಹ್ಮಣರು ಶಪಿಸಿದ ವೃತ್ತಾ ೦ಂತವನ್ನು ಅವರು ರಾಜನಿಗೆ ಹೇಳಿರಬಹುದು. 
ಈ ಲೋಕದ ಇಬ್ಬರು ದ್ವಿಜರಿಗೆ ನಾರದ, ಪರ್ವತ-ಎಂಬ ಹೆಸರಿದ್ದಿರಬಹುದು. 
ಯಾವುದೂ ಸಷವಾಗಿಲ್ಲ 


De 


ನೃಗಶ್ವ ಶ್ವಭ್ರಪ್ರವೇಶಃ 389 
ಸುಖಮತ್ರ ವಸಿಷ್ಯಾಮಿ ಯಾವತ್ಕಾಲಸ್ಕ ಪರ್ಯಯಃ । 


ಪುಷ್ಪಾಣಿ ಚ ಸುಗಂಧೀನಿ ಕ್ರಿಯಂತಾಂ ತೇಷು ನಿತ್ಯಶಃ ॥ 12 
ಪರಿವಾರ್ಯ ಯಥಾ ಮೇ ಸ್ಕುರಧ್ಯರ್ಧಂ ಯೋಜನಂ ತಥಾ । 

ಏವಂ ಕೃತ್ವಾ ವಿಧಾನಂ ಸ ಸಂದಿದೇಶ ವಸುಂ ತದಾ ॥ 13 
ಧರ್ಮನಿತ್ಯಃ ಪ್ರಜಾಃ ಪುತ್ರ ಕ್ಷತ್ಯಧರ್ಮೇಣ ಪಾಲಯ । 

ಪ್ರತ್ಯಕ್ಷಂ ತೇ ಯಥಾ ಶಾಪೋ ದ್ವಿಜಾಭ್ಯಾಂ ಮಯಿ ಪಾತಿತಃ ॥ 14 
ನರಶ್ರೇಷ್ಠ ಸರೋಷಾಭ್ಯಾಮಪರಾಧೇತಪಿ ತಾದೃಶೇ । 

ಮಾ ಕೃಥಾಸ್ತ್ವನುಸಂತಾಪಂ ಮತೃತೇತಪಿ ನರರ್ಷಭ ॥ 15 
ಕೃತಾಂತಃ ಕುಶಲಃ ಪುತ್ರ ಯೇನಾಸ್ಥಿ ವ್ಯಸನೀಕೃತಃ । 

ಪ್ರಾಪ್ತವ್ಯಾನ್ಯೇವ ಪ್ರಾಪ್ನೋತಿ ಗಂತವ್ಯಾನ್ಯೇವ ಗಚ್ಛತಿ | 16 


ಲಬ್ಧವ್ಯಾನ್ಯೇವ ಲಭತೇ ದುಃಖಾನಿ ಚ ಸುಖಾನಿ ಚ | 
ಪೂರ್ವೇ "ಜಾತ್ಕ ೦ತರೇ ವತ್ತ ಮಯಾ ಪಾಪಂ ಮಹತ್‌ ಕೃತಮ್‌ ॥ 17 


ರಮಣೀಯವಾಗಿರಲಿ।! ಶಾಪಕಾಲವು ಕಳೆಯುವವರೆಗೂ ಅದರಲ್ಲಿ 
ಸುಖದಿಂದ ವಾಸವಾಗಿರುವೆನು! ಸುಗಂಧವನ್ನು ಬೀರುವ ಹೂಗಳು 
ಎಲ್ಲೆಲ್ಲಿಯೂ ಬೆಳೆದಿರಲಿ! ( 1-12}, ಹಳ್ಳದ ಸುತ್ತಲೂ ಒಂದೂವರೆ 
ಯೋಜನದವರೆಗೆ ಹೂದೋಟವಿರಲಿ!'' ಎಂದನು. ಆಮೇಲೆ ನೃಗರಾಜನು 
ವಸುವನ್ನು ಕರೆಸಿ "ಮಗು, ಧರ್ಮನಿಷ್ಠನಾಗಿ ಬಾಳು. ಪ್ರಜೆಗಳನ್ನು 
ಕ್ಷಾತ್ರ ಧರ್ಮದಿಂದ ಪ ಪಾಲಿಸು. ಬ್ರಾಹ್ಮಣರು ನನಗೆ ಶಾಪವನ್ನಿತ್ತುದು ನಿನಗೆ 
ಪ್ರತ್ಯಕ್ಷವಾಗಿದೆ. (13-14). ಒಂದು ಅಲ್ಲಾ ಪರಾಧಕ್ಕಾಗಿ ಅವರು 
ರೋಷಾವಿಷರಾಗಿ ಶಾಪವನ್ನಿತ್ರರು. ಪುತ, ನನಗಾಗಿ ಕಕ ಜಗತ 
ಪ್ರಾಚೀನ ಕರ್ಮವು ಸುಖದುಃಖಗಳನ್ನು ತಂದೊಡ್ಡುವುದರಲ್ಲಿ 
ಸಮರ್ಥವಾದದ್ದು ಅದರಿಂದಲೇ ನನಗೆ ಈ ವ್ಯಸನವು ಪ್ರಾಪ್ತವಾಯಿತು. 
ಮನುಷ್ಯನಿಗೆ ಬರಬೇಕಾದ್ದು ಬಂದೇ ಬರುವುದು. ಇವನು 
ಸೇರಲೇಬೇಕಾದಲ್ಲಿಗೆ ಹೋಗಿ ಸೇರಲೇಬೇಕು (15-16). ಪಡೆಯಬೇಕಾದ 


390 ಉತ್ತರಕಾಂಡ 


ತಸ್ಮಾತ್‌ ಪ್ರಾಪ್ತಂ ಮಯಾ ಪುತ್ರ ಮಾ ವಿಷಾದಂ ಕುರುಷ್ವ ಹ । 
ಏವಮುಕ್ತ್ವಾ ನಗಸ್ತತ್ರ ಸುತಂ ರಾಜಾ ಮಹಾಯಶಾಃ ॥ 18 


ಶ್ವಭ್ರಂ ಜಗಾಮ ಸುಕೃತಂ ವಾಸಾಯ ಪುರುಷರ್ಷಭ ॥ 


ಏವಂ ಪ್ರವಿಶ್ಯೈವ ನೃಪಸ್ತದಾನೀಂ 
ಶ್ವಭ್ರಂ ಮಹಾರತ್ನವಿಭೂಷಿತಂ ತತ್‌ | 
ಸಂಪಾದಯಾಮಾಸ ತದಾ ಮಹಾತ್ಮಾ 
ಶಾಪಂ ದ್ವಿಜಾಭ್ಯಾಂ ಹಿ ರುಷಾ ವಿಮುಕ್ತಮ್‌ ॥ 19 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತುಷ್ಪಂಚಾಶಃ ಸರ್ಗಃ 


ಸಾರ್ಪರ್ಪಾರಾಾರಾರಾರ್ಪಾರ್ಸಾರ್ಥಷಾಷಾಸ್ನಾ 
ಯಾವುದೋ ಮಹತ್ತರವಾದ ಪಾಪಕೃತ್ಯವನ್ನು ಮಾಡಿದ್ದೇನೆ. ಆದ್ದರಿಂದ 
ಕಷ್ಟವು ನನಗೆ ಪ್ರಾಪ್ತವಾಯಿತು. ನೀನು ವಿಷಾದಿಸಬೇಡ'' ಎಂದು ಹೇಳಿದನು. 
ಕೀರ್ತಿಶಾಲಿಯಾದ ನೃಗರಾಜನು ಈ ರೀತಿಯಲ್ಲಿ ಪುತ್ರನಿಗೆ ಬೋಧಿಸಿ, ತನ್ನ 
ವಾಸಕ್ಕೋಸ್ಕರ ಸುಂದರವಾಗಿ ನಿರ್ಮಿಸಿದ್ದ ಹಳ್ಳವನ್ನು ಪ್ರವೇಶಿಸಿದನು 
(17-18). ರತ್ತಭೂಷಿತವಾದ ಹಳ್ಳವನ್ನು ಪ್ರವೇಶಿಸಿದೊಡನೆ ಆ ನೃಪಾಲನು, 
ರೋಷಾವಿಷರಾದ ಬ್ರಾಹ್ನಣರು ಕೊಟ್ಟ ಶಾಪವನ್ನನುಭವಿಸುವುದಕ್ಕಾಗಿ 
ಓತಿಕೇತದ ರೂಪವನ್ನು ಪಡೆದನು'' (19). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಐವತ್ತುನಾಲ್ಕನೆಯ ಸರ್ಗ 


ಪಂಚಪಂಚಾಶಃ ಸರ್ಗಃ 
ನಿಮಿವಸಿಷ್ಠಶಾಪಃ 


ಏಷ ತೇ ನೃ ಗಶಾಪಸ್ಯ ವಿಸ್ತರೋಭಿಹಿತೋ ಮಯಾ । 
ಯದ್ಯಸ್ತಿ ಶ್ರವಣೇ ಶ್ರದ್ಧಾ ಶೃಣುಷ್ಟೇಹಾಪರಾಂ ಕಥಾಮ್‌ ॥ 


ಏವಮುಕ್ತಸ್ತು ರಾಮೇಣ ಸೌಮಿತ್ರಿಃ ಪುನರಬ್ರವೀತ್‌ । 
ತೃಪ್ತಿರಾಶ್ಚರ್ಯಭೂತಾನಾಂ ಕಥಾನಾಂ ನಾಸ್ತಿ ಮೇ ನೃಪ ॥ 2 


ಲಕ್ಷ್ಮಣೇನೈವಮುಕ್ತಸ್ತು ರಾಮ ಇಕ್ಷ್ವಾಕುನಂದನಃ | 
ಕಥಾಂ ಪರಮಧರ್ಮಿ`ಷ್ಕಾಂ ವ್ಯಾಹರ್ತುಮುಪಚಕ್ರಮೇ ॥ 3 


ಆಸೀದ್ರಾಜಾ ನಿಮಿರ್ನಾಮ ಇಕ್ಷ್ವಾಕೂಣಾಂ ಮಹಾತ್ಮನಾಮ್‌ । 
ಪುತ್ರೋ ದ್ವಾದಶಮೋ ವೀರ್ಯೇ ಧರ್ಮೇ ಚ ಪರಿನಿಷ್ಠಿತಃ | 4 


ಸರಾಜಾ ವೀರ್ಯಸಂಪನ್ನಃ ಪುರಂ ದೇವಪುರೋಪಮಮ್‌ । 
ನಿವೇಶಯಾಮಾಸ ತದಾ ಅಭ್ಯಾಶೇ ಗೌತಮಸ್ಯ ತು ॥ 5 





ಸರ್ಗ 55 
ನಿಮಿ ಮತ್ತು ವಸಿಷ್ಠರು ಪರಸ್ಪರ ಶಪಿಸಿದ ಕಥೆ 

ರಾಘವನು "ಲಕ್ಷ್ಮಣ, ನೃಗರಾಜನಿಗೆ ಶಾಪ ಬಂದ ವೃತ್ತಾಂತವನ್ನು 
ವಿಸ್ತಾರವಾಗಿ ಹೇಳಿದೆನು. ಕೇಳಲು ಆಸಕ್ತಿ ಇದ್ದರೆ, ಇನ್ನೊಂದು ಕಥೆಯನ್ನು 
ಕೇಳು!” ಎಂದನು. ಲಕ್ಷ್ಮಣನು ""ಮಹಾರಾಜ, ಆಶ್ಚರ್ಯಕರವಾದ 
ಕಥೆಗಳನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲ!'' ಎಂದನು (1-2). ಆಗ 
ಕ್ಷಾಕುನಂದನನು ಧರ್ಮಬೋಧಕವಾದ ಕಥೆಯೊಂದನ್ನು ಹೇಳಿದನು: 
ಇಕ್ಷ್ವಾಕುವಂಶದಲ್ಲಿ ನಿಮಿಯೆಂಬ ಒಬ್ಬ ರಾಜನಿದ್ದನು. ಅವನು ಇಕ್ಷ್ವಾಕು 
ಪುತ್ರರಲ್ಲಿಹನ್ನೆರಡನೆಯವನು. ವೀರನೂ ಧರ್ಮನಿಷ್ಠನೂ ಆಗಿದ್ದನು (3-4). 
ಆತನು ಗೌತಮಾಶ್ರಮದ ಸಮೀಪದಲ್ಲಿಅಮರಾವತಿಯಂತಹ ನಗರವನ್ನು 
ನಿರ್ಮಿಸಿ, ವೈಜಯಂತದಂತೆ ಭವ್ಯವಾದ ಅರಮನೆಯಲ್ಲಿ ವಾಸವಾಗಿದ್ದನು 


392 ಉತ್ತರಕಾಂಡ 
ಪುರಸ್ಕ ಸುಕೃತಂ ನಾಮ ವೈಜಯಂತಮಿತಿ ಶ್ರುತಮ್‌ । 


ನಿವೇಶಂ ಯತ್ರ ರಾಜರ್ಷಿರ್ನಿಮಿಶ್ಚಕ್ರೇ ಮಹಾಯಶಾಃ ॥ 6 
ತಸ್ಯ ಬುದ್ಧಿಃ ಸಮುತ್ಪನ್ನಾ ನಿವೇಶ್ಯ ಸುಮಹಾಪುರಮ್‌ । 

ಯಜೇಯಂ ದೀರ್ಫಸತ್ರೇಣ ಪಿತುಃ ಪ್ರಹ್ಲಾದಯನ್‌ ಮನಃ ॥ 1 
ತತಃ ಪಿತರಮಾಮಂತ್ರ ಇಕ್ಷ್ವಾಕುಂ ಹಿ ಮನೋಃ ಸುತಮ್‌ | 

ವಸಿಷ್ಠಂ ವರಯಾಮಾಸ ಪೂರ್ವಂ ಬ್ರಹ್ಮರ್ಷಿಸತ್ತಮಮ್‌॥ 8 
ಅನಂತರಂ ಸ ರಾಜರ್ಷಿರ್ನಿಮಿರಿಕ್ಷ್ವಾ ಕುನಂದನಃ | 

ಅತ್ರಿಮಂಗಿರಸಂ ಚೈವ ಭೃಗುಂ ಚೈವ ತಪೋಧನಮ್‌ ॥ 9 
ತಮುವಾಚ ವಸಿಷ್ಠಸ್ತು ನಿಮಿಂ ರಾಜರ್ಷಿಸತ್ತಮಮ್‌ । 

ವೃತೋ$ಹಂ ಪೂರ್ವಮಿಂದ್ರೇಣ ಅಂತರಂ ಪ್ರತಿಪಾಲಯ ॥ 10 
ಅನಂತರಂ ಮಹಾವಿಪ್ರೋ ಗೌತಮಂ ಪ್ರತ್ಯಪೂರಯತ್‌ | 

ವಸಿಷ್ಠೋ5 ಪಿ ಮಹಾತೇಜಾ ಇಂದ್ರಯಜ್ಞ ಮಹಾಕರೋತ್‌ ॥ 11 


ತಂದೆಯ ಮನಸನ್ನು ಸಂತೋಷಪಡಿಸಬೇಕೆಂದು ಇಚ್ಛೆ ಯಾಯಿತು. ಅನಂತರ 
ತಂದೆಯೂ ಮನುಪುತ್ರನನ್ನೂ ಆದ ಇಕ್ಷ್ವಾಕುವಿನ ಒಪ್ಪಿಗೆಯನ್ನು ಪಡೆದು, 
ಬ್ರಹ್ಮರ್ಷಿಸತ್ತಮರಾದ ವಸಿಷ್ಠರಿಗೆ ಮೊದಲು ವರಣವನಿತ್ತನು (7-8). 
ಆಮೇಲೆ ಅತ್ರಿ, ಅಂಗಿರಸ್‌ ಮತ್ತು ಭೃಗುಮುನಿಗಳಿಗೆ ವರಣವನ್ನಿತ್ತನು. 
ವಸಿಷ್ಠರಾದರೋ ನಿಮಿರಾಜನನ್ನುಕುರಿತು "ಮಹಾರಾಜ, ಇಂದ್ರನು ಒಂದು 
ಯಾಗಕ್ಕಾಗಿ ಮೊದಲೇ ನನಗೆ ವರಣವನಿತ್ತಿದ್ದಾನೆ. ಅದನ್ನು ಮುಗಿಸಿ 
ಬರುವವರೆಗೆ ಸಮಯವನ್ನು ನಿರೀಕ್ಷಿಸುತ್ತಿರು'' ಎಂದು ತಿಳಿಸಿದರು (9-10). 
ಹೀಗೆ ಹೇಳಿ ವಸಿಷ್ಠರು ಹೊರಟುಹೋಗಲು, ನಿಮಿಯ ಯಾಗದಲ್ಲಿ ಅವರು 
ಮಾಡಬೇಕಾಗಿದ್ದ ಹೋತ್ಸಕಾರ್ಯವನ್ನು ಗೌತಮಮಹರ್ಷಿಗಳು 
ನಿರ್ವಹಿಸಿದರು. ವಸಿಷ್ಠರು ದೇವೇಂದ್ರನ ಯಾಗವನ್ನು ನಿವಶಹಿಸುತ್ತಿದರು 
(11). ನಿಮಿಯು ಗೌತಮರೇ ಮೊದಲಾದ ವಿಪ್ರರನ್ನು ಬರಮಾಡಿಕೊಂಡು 
ತನ್ನ ನಗರಕ್ಕೆ ಸಮೀಪದಲ್ಲಿದ್ದ ಹಿಮಾಲಯ ಪ್ರದೇಶದಲ್ಲಿ 


ನಿಮಿವಸಿಷ್ಠಶಾಪಃ 393 
ನಿಮಿಸ್ತು ರಾಜಾ ವಿಪ್ರಾಂಸ್ತಾನ್‌ ಸಮಾನೀಯ ನರಾಧಿಪಃ | 


ಅಯಜದ್ದಿಮವತ್ಪಾರ್ಶ್ವೇ ಸ್ವಪುರಸ್ಯ ಸಮೀಪತಃ ॥ 12 
ಪಂಚ ವರ್ಷಸಹಸ್ರಾಣಿ ರಾಜಾ ದೀಕ್ಷಾಮುಪಾಗತಮ್‌ । 
ಇಂದ್ರಯಜ್ಞಾವಸಾನೇ ತು ವಸಿಷ್ಠ್ಮೋ ಭಗವಾನೃಷಿಃ ॥ 13 
ಸಕಾಶಮಾಗತೋ ರಾಜ್ಞೋ ಹೌತ್ರಂ ಕರ್ತುಮನಿಂದಿತಃ । 
ತದಂತರಮಥಾಪಶ್ಯದೌತಮೇನಾಭಿಪೂರಿತಮ್‌ ॥ 14 


ಕೋಪೇನ ಮಹತಾವಿಷ್ಟೋ ವಸಿಷ್ಠೋ ಬ್ರಹ್ಮಣಃ ಸುತಃ । 
ಸ ರಾಜ್ಞೋ ದರ್ಶನಾಕಾಂಕ್ಷೀ ಮುಹೂರ್ತಂ ಸಮುಪಾವಿಶತ್‌ ॥ 15 


ತಸ್ಮಿನ್ನಹನಿ ರಾಜರ್ಷಿರ್ನಿದ್ರಯಾಪಹೃತೋ ಭೃಶಮ್‌ | 
ತತೋ ಮನ್ಯುರ್ವಸಿಷ್ಠಸ್ಯ ಪ್ರಾದುರಾಸೀನ್ಮಹಾತ್ನನಃ ॥ 16 


ಅದರ್ಶನೇನ ರಾಜರ್ಷೇರ್ವ್ವಾಹರ್ತುಮುಪಚಕ್ರಮೇ । 
ಯಸ್ಮಾತ್ರ್ವಮನ್ಯಂ ವೃತವಾನ್‌ ಮಾಮವಜ್ಞಾಯ ಪಾರ್ಥಿವ ॥ 17 


'ಯಾಗವನ್ನಾರಂಭಿಸಿದನು. .. ಐದುಸಾವಿರ... ವರ್ಷಗಳವರೆಗೆ 
ದೀಕ್ಷಾನಿಯಮದಲ್ಲಿದ್ದನು (12). ಇಂದ್ರಯಜ್ಞವು ಪೂರ್ಣವಾದ ಮೇಲೆ 
ವಸಿಷ್ಠಮಹರ್ಷಿಗಳು ನಿಮಿರಾಜನ ಬಳಿಗೆ ಹೋತೃಕರ್ಮವನ್ನು 
ನಡೆಸುವುದಕ್ಕಾಗಿ ಅಗಮಿಸಿದರು. ಅಷ್ಟರಲ್ಲಿ ಗೌತಮಮುನಿಗಳು ಆ 
ಕಾರ್ಯವನ್ನು ನಿರ್ವಹಿಸಿಬಿಟ್ಟಿದ್ದಾರೆಂಬುದು ತಿಳಿಯಿತು. ಅದರಿಂದ 
ಬ್ರಹ್ಮಪುತ್ರರಾದ ವಸಿಷ್ಠರಿಗೆ ತೀವ್ರಕೋಪ ಉಂಟಾಗಲು, ರಾಜನನ್ನು 
ಸಂದರ್ಶಿಸುವುದಕ್ಕಾಗಿ ಅವರು ಒಂದು ಮುಹೂರ್ತಕಾಲ ಕಾದು ಕುಳಿತರು 
(13-15). ಆ ಸಮಯದಲ್ಲಿ ನಿಮಿರಾಜನು ನಿದಿಸುತ್ತಿದ್ದನು. 
ರಾಜದರ್ಶನವವಾಗಲಿಲ್ಲವೆಂದು ವಸಿಷ್ಠಮುನಿಗಳ ಕೋಪವು 
ಉಗ್ರವಾಯಿತು. ಅವರು "“"ಎಲ್ಫೆ ರಾಜ, ನನಗೆ ಅವಮಾನಮಾಡಿ 
ಇನ್ನೊಬ್ಬನನ್ನು ಯಾಗಕ್ಕಾಗಿ ವರಿಸಿದೆಯಲ್ಲವೆ? (16-17). ನಿನ್ನ ದೇಹವು 
ಚೈತನ್ಯರಹಿತವಾಗಲಿ! (ಸತ್ತು ಹೋಗು)'' ಎಂದು ಶಪಿಸಿದರು. ಅಷ್ಟರಲ್ಲಿ 
ರಾಜರ್ಷಿಯು ಎಚ್ಚೆತ್ತು ವಸಿಷ್ಠರ ಶಾಪವನ್ನು ಕೇಳಿದನು. ಆತನೂ 


304 ಉತ್ತರಕಾಂಡ 


ಚೇತನೇನ ವಿನಾಭೂತೋ ದೇಹಸ್ತವ ಭವಿಷ್ಯತಿ । 
ತತಃ ಪ್ರಬುದ್ಧೋ ರಾಜರ್ಷಿಃ ಶ್ರುತ್ವಾ ಶಾಪಮುದಾಹೃತಮ್‌ ॥ 18 


ಬ್ರಹ್ಮಯೋನಿಮಥೋವಾಚ ಸಂರಂಭಾತ್‌ ಕ್ರೋಧಮೂರ್ಛಿತಃ । 
ಅಜಾನತಃ ಶಯಾನಸ್ಯ ಕ್ರೋಧೊನ ಕಲುಷೀಕೃತಃ ॥ 19 


ಮುಕ್ತವಾನ್‌ ಮಯಿ ಶಾಪಾಗ್ನಿಂ ಯಮದಂಡಮಿವಾಪರಮ್‌ । 
ತಸ್ಮಾತ್ರವಾಪಿ ಬ್ರಹ್ಮರ್ಷೇ ಚೇತನೇನ ವಿನಾಕೃತಃ ॥ 20 


ದೇಹಃ ಸುರುಚಿರಪ್ರಖ್ಯೋ ಭವಿಷ್ಯತಿ ನ ಸಂಶಯಃ ॥ 


ಇತಿ ರೋಷವಶಾದುಭೌ ತದಾನೀ 
ಮನ್ಯೋನ್ಯಂ ಶಪಿತೌ ನೃಪದ್ವಿಜೇಂದ್ರೌ । 
ಸಹಸೈವ ಬಭೂವರ್ತುರ್ವಿದೇಹೌ 
ತತ್ತುಲ್ಯಾಧಿಗತಪ್ರಬಾವವಂತೌ ॥ 21 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚಪಂಚಾಶಃ ಸರ್ಗಃ 


ಸಾವನ ಪಷ್ಣಾವಾರ್‌ ಎಕ್ಸ ವರಾಹ ಾಹಡನನ 
ಮಲಗಿದ್ದರೆ ನೀನು ರೋಷೋದಿಕ್ಷನಾಗಿ ಯಮದಂಡದಂತಿರುವ 
ಶಾಪಾಗ್ನಿಯನ್ನು ನನ್ನಮೇಲೆ ಸುರಿದೆಯಲ್ಲವೆ? ತೇಜೋಮಯವಾದ ನಿನ್ನ 
ದೇಹವೂ ಚೈತನ್ಯರಹಿತವಾಗಲಿ! (ಮೃತನಾಗು)'' ಎಂದು ಶಪಿಸಿದನು 
(18-20). ಲಕ್ಷ್ಮಣ, ನಿಮಿರಾಜನೂ ಬ್ರಾಹ್ಮಣೋತ್ತಮರಾದ ವಸಿಷ್ಠರೂ 
ಸಮಾನವಾದ ಮಹಿಮಾತಿಶಯವುಳ್ಳವರಾಗಿದ್ದರು. ಅವರು 
ರೋಷಾವೇಶದಿಂದ ಈ ಪಕಾರವಾಗಿ ಪರಸರ ಶಪಿಸಿ, ಒಡನೆಯೇ ಮೃತರಾಗಿ 
ವಿದೇಹರಾದರು.'' (21). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಐವತ್ತೈದನೆಯ ಸರ್ಗ 


ಷಟ್‌ಪಂಚಾಶಃ ಸರ್ಗಃ 
ಮೈತ್ರಾವರುಣಿತ್ವ ಪ್ರಾಪ್ತಿಃ 


ರಾಮಸ್ಕ ಭಾಷಿತಂ ಶ್ರುತ್ವಾ ಲಕ್ಷ್ಮಣಃ ಪರವೀರಹಾ । 





ಉವಾಚ ಪ್ರಾಂಜಲಿರ್ವಾಕ್ಯಂ ರಾಘವಂ ದೀಪ್ರತೇಜಸಮ್‌ ॥ 
ನಿಕ್ಷಿಪ್ಪದೇಹೌ ಕಾಕುತ್ಲ ಕಥಂ ತೌ ದ್ವಿಜಪಾರ್ಥಿವೌ | 
ಪುನರ್ದೇಹೇನ ಸಂಯೋಗಂ ಜಗ್ಗತುರ್ದೇವಸಂಮತೌ ॥ 2 
ಲಕ್ಷ್ಮಣೇನೈವಮುಕ್ತಸ್ತು ರಾಮಶ್ಚೇಕ್ಷ್ವಾಕುನಂದನಃ । 
ಪ್ರತ್ಯುವಾಚ ಮಹಾತೇಜಾ ಲಕ್ಷ್ಮಣಂ ಪುರುಷರ್ಷಭಃ ॥ 3 
ತೌ ಪರಸ್ಪರಶಾಪೇನ ದೇಹಾವುತ ಕೈಜ್ಯ ಧಾರ್ಮಿಕ್‌ । 
ಅಭೂತಾಂ ನೃಪವಿಪ್ರರ್ಷೀ ವಾಯುಭೂತೌ ತಪೋಧನೌ ॥ 4 
ಅಶರೀರಃ ಶರೀರಸ್ಕ ಕೃತೋತನ್ಯಸ್ಯ ಮಹಾಮುನಿಃ । 
ವಸಿಷ್ಠಃ ಸುಮಹಾತೇಜಾ ಜಗಾಮ ಪಿತುರಂತಿಕಮ್‌ ॥ 6 
ಸರ್ಗ 56 


ವಸಿಷ್ಠರು ಮೈತ್ರಾವರುಣಿಯಾಗಿ ದೇಹವನ್ನು ಧರಿಸುವಂತೆ ಬ್ರಹ್ಮನ 
ಹಿತವಚನ. ಮಿತ್ರನಿಂದ ಊರ್ವಶಿಗೆ ಶಾಪ 

ರಾಘವನ ನುಡಿಯನ್ನು ಕೇಳಿ ಲಕ್ಷ್ಮಣನು ಪ್ರಾಂಜಲಿಯಾಗಿ “ಕಾಕುತ್ತೈ 
ವಸಿಷ್ಠರೂ ನಿಮಿರಾಜನೂ ತಮ್ಮ ದೇಹವನ್ನು ತ್ಯಜಿಸಿದಮೇಲೆ, ಪುನಃ 
ಅವರಿಗೆದೇಹವು ಹೇಗೆ ಪ್ರಾಪ್ತವಾಯಿತು?'' ಎಂದು ಕೇಳಿದನು. ಆಗ 
ಕಾಕುತ್ಸ್ಯ ನು ಹೀಗೆಂದನು (1-3): “ಧಾರ್ಮಿಕರೂ ತಪೋಧನರೂ ಆದ 
ಅವರಿಬ್ಬರೂ ಪರಸ್ಪ। ಶಾಪವಶರಾಗಿ ದೇಹವನ್ನು ತ್ಯಜಿಸಿ 
ವಾಯುಸದ್ಭಶರಾದರು. ಆಮೇಲೆ ವಸಿಷ್ಠಮಹರ್ಷಿಗಳು ಇನ್ನೊಂದು 
ಶರೀರವನ್ನು ಪಡೆಯುವ ಉದ್ದೇಶದಿಂದ ತಮ್ಮ ತಂದೆಯಾದ ಬ್ರಹ್ಮನ ಬಳಿಗೆ 
ಹೋದರು (4-5).  ವಾಯುವಿನಂತೆ ಅದೃಶ್ಯರಾಗಿದ್ದ ಅವರು 


396 ಉತ್ತರಕಾಂಡ 
ಸೋತಭಿವಾದ್ಯ ತತಃ ಪಾದೌ ದೇವದೇವಸ್ಯ ಧರ್ಮವಿತ್‌ । 


ಪಿತಾಮಹಮಥೋವಾಚ ವಾಯುಭೂತ ಇದಂ ವಚ: ॥ 6 
ಭಗವನ್ನಿಮಿಶಾಪೇನ ವಿದೇಹತ್ವಮುಪಾಗಮಮ್‌ । 

ಲೋಕನಾಥ ಮಹಾದೇವ ಅಂಡಜೋಷಜಪಿ ತ್ವಮಬ್ಬಜಃ ॥ 7 
ಸರ್ವೇಷಾಂ ದೇಹಹೀನಾನಾಂ ಮಹದ್ದುಃಖಂ ಭವಿಷ್ಯತಿ | 

ಲುಪ್ಯಂತೇ ಸರ್ವಕಾರ್ಯಾಣಿ ಹೀನದೇಹಸ್ಯ ವೈ ಪ್ರಭೋ ॥ 8 
ದೇಹಸ್ಯಾನ್ಯಸ್ಯ ಸದ್ಭಾವೇ ಪ್ರಸಾದಂ ಕರ್ತುಮರ್ಹಸಿ | 

ತಮುವಾಚ ತತೋ ಬ್ರಹ್ಮಾ ಸ್ವಯಂಭೂರಮಿತಪ್ರಭಃ ॥ 9 
ಮಿತ್ರಾವರುಣಜಂ ತೇಜಃ ಪ್ರವಿಶ ತ್ವಂ ಮಹಾಯಶಃ | 

ಅಯೋನಿಜಸ್ಟ್ವಂ ಭವಿತಾ ತತ್ರಾಪಿ ದ್ವಿಜಸತ್ತಮ ॥ 10 
ಧರ್ಮೇಣ ಮಹತಾ ಯುಕ್ತಃ ಪುನರೇಷ್ಯಸಿ ಮೇ ವಶಮ್‌ । 
ಏವಮುಕ್ತಸ್ತು ದೇವೇನ ಚಾಭಿವಾದ್ಯ ಪ್ರದಕ್ಷಿಣಮ್‌ ॥ 11 


ದೇವದೇವನಾದ. ಪಿತಾಮಹನೆ ಪಾದಗಳಿಗೆ ವಂದಿಸಿ ಹೇ 
ಭಗವನ್‌- ಲೋಕೇಶ್ವರ, ನೀನು ಹಿರಣ್ಯಗರ್ಭನೆಂದೂ ಕಮಲಜನೆಂದೂ 
ವಿಖ್ಯಾತನಾಗಿರುವೆ. ನನಗೆ ನಿಮಿಶಾಪದಿಂದ ಸ್ಕೂಲದೇಹವು ಕಳಚಿಹೋಯಿತು 
(6-7). ದೇಹವಿಲ್ಲದವರಿಗೆ ಮಹತ್ತರವಾದ ದುಃಖ ಉಂಟು. ಸಕಲ 
ಕಾರ್ಯಗಳೂ ಲುಪ್ತವಾಗುತ್ತವೆ. ಇನ್ನೊಂದು ಸ್ಥೂಲದೇಹವು ನನಗೆ 
ದೊರೆಯುವಂತೆ ನನ್ನಲ್ಲಿ ದಯೆದೋರು'' ಎಂದು ಪ್ರಾರ್ಥಿಸಿದರು. ಆಗ 
ಬ್ರಹ್ಮದೇವನು ""ಎಲ್ಫೆ ದ್ವಿಜಸತ್ತಮ, ಮಿತ್ರಾವರುಣರಿಂದ ಉತೃಷ್ಟವಾದ 
ರೇತಸನ್ನು ಪ್ರವೇಶಿಸು. ಆಗಲೂ ಅಯೋನಿಜವಾಗಿಯೇ ಉಳಿಯುವೆ 
(8-10). ಧರ್ಮಯುಕ್ತನಾದ ನೀನು ನನ್ನ ಪುತ್ರನೆಂದೇ ಖ್ಯಾತನಾಗಿ 
ಪ್ರಜಾಪತಿ ಪದವಿಯನ್ನು ಉಳಿಸಿಕೊಂಡಿರುವೆ'' ಎಂದು ಹೇಳಿದನು. ಅನಂತರ 
ವಸಿಷ್ಠರು ಬ್ರಹ್ಮದೇವನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನುಮಾಡಿ ವರುಣಲೋಕಕ್ಕೆ 
ಹೋದರು. ಆ ಸಮಯದಲ್ಲಿಯಾವುದೋ ಒಂದು ನಿಮಿತ್ತದಿಂದ ಮಿತ್ರನು* 
೫ ಮಿತ್ರನೆಂದರೆ ಸೂರ್ಯನ ಒಂದು ಮೂರ್ತಿಭೇದ. 


ಬತ್ತಾ ರಣ ಪ್ರಾ ಸಃ 397 
ಕೃತ್ಹಾ ಪಿತಾಮಹಂ ತೂರ್ಣಂ ಪ್ರಯಯೌ ವರುಣಾಲಯಮ್‌ | 


ತೆಮೇವ ಕಾಲಂ ಮಿತ್ರೋಪಿ ವರುಣತ್ವಮಕಾರಯತ್‌ ॥ 12 
ಕ್ಷೀರೋದೇವ ಸಹೋಪೇತಃ ಪೂಜ್ಯಮಾನಃ ಸುರೋತ್ತಮೈಃ | 
ಏತಸ್ಮಿನ್ನೇವ ಕಾಲೇ ತು ಉರ್ವಶೀ ಪರಮಾಪ್ಪರಾಃ ॥ 13 
ಯದೃಚ್ಛಯಾ ಸಮುದ್ರೇಶಮಾಯಯ್‌ೌ ಸಖಿಭಿರ್ವ್ಯತಾ । 

ತಾಂ ದೃಷ್ಟಾ ದ ರೂಪಸಂಪನ್ನಾಂ ಕ್ರೀಡಂತೀಂ ವರುಣಾಲಯೇ ॥ 14 
ಆವಿಶತ್‌ ಪರಮೋ ಹರ್ಷೊೋ ವರುಣಂ ಚೋರ್ವಶೀಕೃತೇ । 

ಸ ತಾಂ ಪದ್ಧಪಲಾಶಾಕ್ಷೀಂ ಪೂರ್ಣಚಂದ್ರನಿಭಾನನಾಮ್‌ ॥ 15 
ವರುಣೋ ವರಯಾಮಾಸ ಮೈಥುನಾಯಾಪರೋವರಾಮ್‌ । 
ಪ್ರತ್ಯುವಾಚ ತತಃ ಸಾ ತು ವರುಣಂ ಪ್ರಾಂಜಲಿಃ ಸ್ಥಿತಾ ॥ 16 
ಮಿತ್ರೇಣಾಹಂ ವೃತಾ ಸಾಕ್ಷಾತ್‌ ಪೂರ್ವಮೇವ ಸುರೇಶ್ವರ | 

ವರುಣಸ್ತ ಆಬಿವೀದ್ವಾಕ್ಕಂ ಕಂದರ್ಪಶರಪೀಡಿತಃ ॥ 17 
ಇದಂ ತೇಜಃ ಸಮುತ್ತಕ್ಷೆ 8 ಕುಂಭೇತಸ್ನಿನ್‌ ದೇವನಿರ್ಮಿತೇ | 
ಏವಮುತ್ತೃಜ್ಯ ಸುಶ್ರೋಣಿ ತ್ವಯ್ಯಹಂ ವರವರ್ಣಿನಿ ॥ 18 


ದೇವತೆಗಳಿಂದ ಪೂಜಿತನಾಗಿ ವಿರಾಜಿಸುತ್ತಿದ್ದವು. ಆ ಸಮಯದಲ್ಲಿ 
ಉರ್ವಶಿಯೆನಂಬ ಅಪ್ಪರೆಯು ಸಖೀಸಮೇತಳಾಗಿ ಸಮುದ್ರಪ್ರದೇಶಕ್ಕೆ 
ಬಂದಳು. ವರುಣಲೋಕದಲ್ಲಿವಿಹರಿಸುತ್ತಿದ್ದಆ ರೂಪಸಂಪನ್ನೆಯನ್ನು ಕಂಡು 
ವರುಣನಿಗೆ ಹರ್ಷವಾಯಿತು (13-14). ಪದ್ಮದಳನೇತ್ರೆಯೂ 
ಪೂರ್ಣಚಂದ್ರಾನನೆಯೂ ಆದ ಉರ್ವಶಿಯನ್ನುವರುಣನು ಮೈಥುನಕ್ಕಾಗಿ 
ಕರೆದನು. ಆಗ ಉರ್ವಶಿಯು ಆತನಿಗೆ ಕೈಮುಗಿದು ""ಸುರೋತ್ತಮ, ಮಿತ್ರನು 
ಮೊದಲೇ ನನ್ನನ್ನು ವರಿಸಿದ್ದಾನೆ' ಎಂದು ಹೇಳಿದಳು (15-16). 
ಕಾಮಮೋಹಿತನಾದ ವರುಣನು ""ಎಲೌ ಸುಂದರಿ, ನನ್ನಸಂಗವನ್ನು ನೀನು 
ಬಯಸುವುದಿಲ್ಲವಾದರೆ, ದೇವನಿರ್ಮಿತವಾದ ಈ ಕುಂಭದಲ್ಲಿ ನನ್ನ 
ರೇತಸನನ್ನು ವಿಸರ್ಜಿಸಿ ತೃಪ್ತನಾಗುವೆನು'' ಎಂದನು. ಆ ಮಾತಿನಿಂದ 
ಉರ್ವಶಿಯು ಸಂಪ್ರೀತಳಾಗಿ ""ಸ್ವಾಮಿ, ಆಗಬಹುದು. ನನ್ನ ಹೃದಯವು 
ನಿನ್ನಲ್ಲಿಯೇ ನೆಟ್ಟದೆ (17-20). ನನ್ನ ಪ್ರೇಮವು ನಿನ್ನಲ್ಲಿಯೇ. ದೇಹವು 


398 ಉತ್ತರಕಾಂಡ 
ಕತಕಾಮೋ ಭವಿಷ್ಕಾಮಿ ಯದಿ ನೇಚ್ನಸಿ ಸಂಗಮಮ್‌ು । 


ತಸ್ಯ ತಲ್ಲೋಕಪಾಲಸ್ಯ ವರುಣಸ್ಯ ಸುಭಾಷಿತಮ್‌ ॥ 19 
ಉರ್ವಶೀ ಪರಮಪ್ರೀತಾ ಶ್ರುತ್ವಾ ವಾಕ್ಯಮುವಾಚ ಹ । 
ಕಾಮಮೇತದ್ಭವತ್ವೆ ೀವಂ ಹೃದಯೆಂ ಮೇ ತ್ವಯಿ ಸ್ಥಿತಮ್‌ 1 20 
ಭಾವಶ್ಚಾಭ್ಯ ದಕಸ್ತುಭ್ಯಂ ದೇಹೋ ಮಿತ್ರಸ್ಯ ತು ಸೂ 

ಉರ್ವಶ್ಯಾ "ಏವಮುಕ್ತಸ್ತು ರೇತಸ್ತನ್ನಹದದ್ದುತಮ್‌ || 21 
ಜ್ವಲದಗ್ನಿಶಿಖಾಪ್ರಖ್ಯ ೦ ತಸ್ಮಿನ್‌ ಕುಂಭೇ ಹ್ಯವಾಸೃಜತ್‌ | 

ಉರ್ವಶೀ ತ್ವ ಗಮತ್ತತ್ರ ಮಿತ್ರೋ ವೈ ಯತ್ರ ದೇವತಾ ॥ 22 
ತಾಂ ತು ಮಿತ್ರಃ ಸುಸಂಕ್ರುದ್ಧ ಉರ್ವಶೀಮಿದಮಬ್ರವೀತ್‌ । 

ಮಯಾ ನಿಮಂತ್ರಿತಾ ಪೂವನಿಂ ಕಸ್ಮಾತ್ರ್ವ ಮವಸರ್ಜತಾ Il 23 
ಪತಿಮನ್ಯಂ ವೃತವತೀ ತ: ೦ ದುಷಚಾರಿಣೀ | 

ಅನೇನ ದುಪೈತೇನ ತ್ವ ತ್ನಂ ಕ ಲುಷೀಕೃತಾ ॥ 24 
ಮನುಷ್ಯಲೋಕಮಾಸ್ಥ್ಮಾಯ ಕಿಂಚಿತ್‌ ಕಾಲಂ ನಿವತ್ಮೃತಿ । 

ಬುಧಸ್ಯ ಪುತ್ರೋ ರಾಜರ್ಷಿಃ ಕಾಶೀರಾಜಃ ಪುರೂರಶಾಃ [ 25 


ಮತ್ರ ಮಿತ್ರನಿಗೆ ಅಧೀನವಾಗಿದೆ!'' ಎಂದಳು. ಆಗ ವರುಣನು 
ಅಗ್ನಿಜ್ವಾ ಲೆಯಂತಿದ್ದ ತನ್ನ ತೇಜಸ ನ್ನು ದೇವನಿರ್ಮಿತವಾದ ಕುಂಭದಲ್ಲಿ 
ಭೀ ERE ಮಿತ ನ ಬಳಿಗೆ ತೆರಳಿದಳು (21-22). 

ಮಿತ್ರನು ಈ ವಿಷಯವನ ರಿತು ಕ್ರುದನಾಗಿ ಅವಳನ್ನು ನೋಡಿ ""ಎಲೌ 
ಉರ್ವಶಿ, ಮೊದಲು ನಾನು ನಿನ್ನನ್ನು ಆಹ್ವಾನಿಸಿರುವಾಗ ನನ್ನನ್ನು ತ್ಯಜಿಸಿದ್ದೇಕೆ? 
ಇನ್ನೊಬ್ಬ ಪತಿಯನ್ನು ವರಿಸಿದ್ದೇಕೆ? ನೀನು ದುಷಚಾರಿಣಿ! ಈ ದುಷ್ಕತ್ಯದಿಂದ 
ನನ್ನ ರೋಷಕ್ಕೆ ಗುರಿಯಾಗಿರುವೆ (23-24). ಕೆಲವು ಕಾಲ ಮನುಷ್ಯ 
ಲೋಕದಲ್ಲಿವಾಸವಾಗಿರು! ಅಲ್ಲಿ ಬುಧನ ಪುತ್ರನೂ ಕಾಶಿಶೀರಾಜನೂ ಆದ 
ಪುರೂರವನೆಂಬ ರಾಜರ್ಷಿ ಇದ್ದಾನೆ. ಎಲೌ ದುರ್ಬುದ್ದಿಯವಳೆ! ಅವನ 
ಬಳಿಗೆ ಹೋಗು! ಅವನು ನಿನ್ನ ಪತಿಯಾಗಲಿ!'' ಎಂದು ಶಪಿಸಿದನು. ಈ 
ಶಾಪದೋಷದಿಂದ ಉರ್ವಶಿಯು ಪುರೂರವನ ಬಳಿಗೆ ಹೋದಳು 
(25-26). ಆತನು ಬುಧನ ಔರಸಪುತ್ರ. ಆತನಿಂದ ಉರ್ವಶಿಯಲ್ಲಿ 
ಆಯುವೆಂಬ ಬಲಾಢ್ಯನಾದ ಮಗನು ಜನಿಸಿದನು. ಆಯುವಿಗೆ ನಹುಷನೆಂಬ 


ಮೈತ್ರಾವರುಣಿತ್ವಪ್ರಾಪ್ತಿಃ 


ತಮದ್ಯ ಗಚ್ಛ ದುರ್ಬುದ್ದೇ ಸತೇ ಭರ್ತಾ ಭವಿಷ್ಯತಿ | 
ತತಃ ಶಾಪದೋಷೇಣಿ ಪುರೂರವಸಮಭ್ಯಗಾತ್‌ ॥ 


ಪ್ರತಿಯಾತಾ ಪುರೂರವಂ ಬುಧಸ್ಯಾತ್ಮಜಮೌರಸಮ್‌ । 
ತಸ್ಯ ಜಜ್ಞೇ ತತಃ ಶ್ರೀಮಾನಾಯುಃ ಪುತ್ರೋ ಮಹಾಬಲಃ ॥ 


ನಹುಷೋ ಯತ್ರ ಪುತ್ರಸ್ತು ಬಭೂವೇಂದ್ರಸಮದ್ಯುತಿಃ । 
ವಜ್ರಮುತ್ಸೃಜ್ಯ ವೃತ್ರಾಯ ಶ್ರಾಂತೇsಥ ತ್ರಿದಶೇಶ್ವರೇ ॥ 
ಶತಂ ವರ್ಷಸಹಸ್ರಾಣಿ ಯೇನೇಂದ್ರತ್ವಂ ಪ್ರಶಾಸಿತಮ್‌ ॥ 
ಸಾ ತೇನ ಶಾಪೇನ ಜಗಾಮ ಭೂಮಿಂ 

ತದೋರ್ವಶೀ ಚಾರುದತೀ ಸುನೇತ್ರಾ । 


ಬಹೂನಿ ವರ್ಷಾಣ್ಯವಸಚ್ಚ ಸುಭ್ರೂಃ 
ಶಾಪಕ್ಷಯಾದಿಂದ್ರಸದೋ ಯಯೌ ಚ ॥ 


399 


26 


21 


28 


29 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಟ್‌ಪಂಚಾಶಃ ಸರ್ಗಃ 


ಇಂದ್ರಸಮಾನನಾದ ಸುತನು ಹುಟ್ಟಿದನು. ದೇವೇಂದ್ರನು ವೃತ್ರಾಸುರನ 
ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸಿ ಬಳಲಿ ಅಡಗಿದಾಗ, ನಹುಷನು 
ನೂರುಸಾವಿರ ವರ್ಷಗಳವರೆಗೆ ಇಂದ್ರಾಧಿಕಾರವನ್ನುನಡೆಸಿದನು (27-28). 
ಹೀಗೆ ಉರ್ವಶಿಯು ಮಿತ್ರನ ಶಾಪಕ್ಕೆ ಒಳಗಾಗಿ ಭೂಲೋಕಕ್ಕೆ ಬಂದು 
ಪುರೂರವನೊಡನೆ ಬಹಳ ವರ್ಷಗಳನ್ನುಕಳೆದಳು. ಶಾಪವು ಮುಗಿದಮೇಲೆ 


ಮತ್ತೆ ಇಂದ್ರಸಭೆಗೆ ಹೋದಳು.'' (29). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 


ಐವತ್ತಾ ರನೆಯ ಸರ್ಗ 


ಸಪ್ತ ಪಂಚಾಶಃ ಸರ್ಗಃ 
ನಿಮಿನಿಮಿಷೀಕರಣಮ್‌ 


ತಾಂ ಶ್ರುತ್ವಾ ದಿವ್ಯ ಸಂಕಾಶಾಂ ಕಥಾಮದ್ಭುತದರ್ಶನಮ್‌ । 
ಲಕ್ಷ್ಮಣಃ ಪರಮಪ್ರೀತೋ ರಾಘವಂ ವಾಕ್ಯಮಬ್ರವೀತ್‌ ॥ | 


ನಿಕ್ಷಿಪ್ತ ದೇಹೌ ಕಾಕುತ್ಸ ಕಥಂ ತೌ ದ್ವಿಜಪಾರ್ಥಿವೌ 
ಪುನರ್ದೇಹೇನ ಸಂಯೋಗಂ ಜಗ್ಗತುರ್ದೇವಸಂಮತ್‌ | 2 


ತಸ್ಯ ತದ್ಭಾಷಿತಂ ಶ್ರುತ್ವಾ ರಾಮಃ ಸತ್ಯಪರಾಕ್ರಮಃ | 
ತಾಂ ಕಥಾಂ ಕಥಯಾಮಾಸ ವಸಿಷ್ಠಸ್ಯ ಮಹಾತ್ಮನಃ I 3 


ಯಸ್ತು ಕುಂಭೋ ರಘುಶ್ರೇಷ್ಠ ತೇಜಃಪೂರ್ಣೋ ಮಹಾತ್ಮನೋಃ | 
ತಸ್ಲಿಂಸೇಜೋಮಯೌಾ ವಿಪ್ರೌ ಸಂಭೂತಾವೃಷಿ ಸತ್ತಮೌ | 4 


ಸರ್ಗ 57 


ವಸಿಷ್ಠರು ಮೈತ್ರಾವರುಣಿಗಳಾಗುವುದು ; ನಿಮಿಯು ರೆಪ್ಪೆಗಳಲ್ಲಿ 
ನೆಲಸುವುದು ; ಜನಕರಾಜನ ಉತ್ಪತ್ತಿ. 


ಲಕ್ಷ್ಮಣನು ಅದ್ಭುತವಾದ ಆ ಕಥಯನ್ನು ಕೇಳಿ ರಾಘವನನ್ನು ಕುರಿತು 
"ಕಾಕುತ್ಪ ಲ ವಸಿಷ್ಠರೂ ನಿಮಿರಾಜನೂ ದೇಹವನ್ನು ತ್ಯಜಿಸಿದರಷ್ಟ ಅವರಿಗೆ 
ಪುನಃ ದೇಹಸಂಬ೦ಧವು ಹೇಗಾಯಿತು 9" ಎಂದು ಕೇಳಿದನು (೧-೨). 
ರಾಘವನು ವಸಿಷ್ಠರ ಕಥೆಯನ್ನು ಹೀಗೆ ಮುಂದುವರೆಸಿ ಹೇಳಿದನು: 
"ಲಕ್ಷ್ಮಣ, ಮಹಾತ್ಮರಾದ ಮಿತ್ರ ಮತ್ತು ವರುಣರ"` ರೇತಸಿನಿಂದ ಕೂಡಿದ 
ಯಾವ ಕುಂಭವಿತ್ತೋ ಅದರಲ್ಲಿ ಯಷಿಸತ್ತಮರಾದ ಅಗಸ್ತ್ಯರೂ ವಸಿಷ್ಠರೂ 
ಜನಿಸಿದರು (೩-೪). ಆ ಕುಂಭದಲ್ಲಿ ಮೊದಲು ಭಗವಾನ್‌ ಅಗಸ್ತ ಮುನಿಗಳು 


ಸ ವರುಣಲೋಕದಲ್ಲಿದ್ದ ಮಿತ್ರನು ಊರ್ವಶಿಯನ್ನು ಮೊದಲು ಆಹ್ತಾನಿಸಿದ್ದನು. 
ಅವಳು ಬರುವೆನೆಂದು ಹೇಳಿ. ಹೊರಟುಹೋಗಿದ್ದಳು. ಆ ಸಮಯದಲಿ ಮಿತನು ಸ್ಪಲಿತವಾದ 
ರೇತಸ ಸನ್ನು ಒಂದು ಕು೦ಭದಲ್ಲಿಟ್ಟನು. ಆನಂತರ ವರುಣನು ತನ್ನ ರೇತಸ್ಸನ್ನು ಅದೇ 
ಕುಂಭದಲ್ಲಿ ವಿಸರ್ಜಿಸಿದನು. ಆಮೇಲೆ ಬ೦ದ ಊರ್ವಶಿಯನ್ನು ಮಿತ್ರನು ಶಪಿಸಿದನು. 


401 ನಿಮಿನಿಮಿಷೀಕರಣಮ್‌ 
ಪೂರ್ವಂ ಸಮಭವತ್ತತ್ರ ಹ್ಯಗಸ್ತ್ಯೋ ಭಗವಾನೃಷಿಃ । 
ನಾಹಂ ಸುತಸ್ತವೇತ್ಯುಕ್ವ್ವಾ ಮಿತ್ರಂ ತಸ್ಮಾದಪಾಕ್ರಮತ್‌ | 5 


ತದ್ಧಿ ತೇಜಸ್ತು ಮಿತ್ರಸ್ಯ ಉರ್ವಶ್ಯಾ: ಪೂರ್ವಮಾಹಿತಮ್‌ । 
ತಸ್ಮಿನ್‌ ಸಮಭವತ್‌ ಕುಂಭೇ ತತ್ತೇಜೋ ಯತ್ರ ವಾರುಣಮ್‌ 6 


ಕಸ್ಯಚಿತ್ತ್ವಥ ಕಾಲಸ್ಯ ಮಿತ್ರಾವರುಣಸಂಭವಃ । 


ವಸಿಷಸೇಜಸಾ ಯುಕೋ ಜಜೇ ಚೇಕಾ ಕುದೆವತಮ್‌ ॥ 7 
© fr ಇ ಎನ ಲ 

ತಮಿಕ್ಟ್ವಾ ಕುರ್ಮಹಾತೇಜಾ ಜಾತಮಾತ್ರಮನಿಂದಿತಮ್‌ | 

ವವೇ ಪುರೋಹಿತಂ ಸೌಮ್ಯ ವಂಶಸ್ಯಾಸ್ಯ ಭವಾಯ ನಃ ॥ 8 


೬ 
ಏವಂ ತ್ವಪೂರ್ವದೇಹಸ್ಯ ವಸಿಷ್ಠಸ್ಯ ಮಹಾತ್ಮನಃ 
ಕಥಿತೋ ನಿರ್ಗಮಃ ಸೌಮ್ಯ ನಿಮೇಃ ಶೃಣು ಯಥಾ ಭವೇತ್‌ ॥ 9 


ದೃಷ್ಟ್ವಾ ವಿದೇಹಂ ರಾಜಾನಮೃಷಯಃ ಸರ್ವ ಏವ ತೇ । 

ತಂ ತತೋ ಯಾಜಯಾಮಾಸುರ್ಯಾಗದೀಕ್ಷಂ ಮನೀಷಿಣಃ ॥ 10 
ಹುಟ್ಟಿದರು. ಅವರು ಮಿತ್ರನನ್ನು ಕುರಿತು "ನಾನು ನಿನ್ನ ಮಗನಲ್ಲ" ಎ೦ದು 
ಹೇಳಿ ಹೊರಟುಹೋದರು. ಏಕೆಂದರೆ, ಊರ್ವಶೀನಿಮಿತ್ತವಾಗಿ ಸ್ವಲಿಸಿದ 
ರೇತಸ್ಸನ್ನು ಮಿತ್ರನು ಮೊದಲು ಆ ಕುಂಭದಲ್ಲಿಟ್ಟಿದ್ದನು. ಅದರಲ್ಲಿಯೇ 
ವರುಣನ ರೇತಸ್ಸೂ ವಿಸೃಷ್ಟವಾಗಿತ್ತು (೫-೬). ಕೆಲವು ಕಾಲದ ಮೇಲೆ 
ಮಿತ್ರಾವರುಣರ ರೇತಸ್ಸಿನಿಂದ ವಸಿಷ್ಠರೂ ತೇಜೋಯುಕ್ತರಾಗಿ 
ಆವಿರ್ಭವಿಸಿದರು. ಅವರೇ ಇಕ್ಷಾ ವಂಶಕ್ಕೆ ದೇವತೆಯಾಗಿದ್ದಾರೆ. ಸೌಮೃ- 
ಲಕ್ಷ್ಮಣ, ವಸಿಷ್ಠರು ಜನಿಸಿದೊಡನೆ ಇಕಾ ಮಹಾರಾಜನು ನಮ್ಮ ವಂಶದ 
ಉದ್ದಾರಕ್ಕಾಗಿ ಅವರನ್ನು ಪುರೋಹಿತರನ್ನಾಗಿ ವರಿಸಿದನು (೭-೪). ವಸಿಷ್ಠರು 
ಹೊಸ ದೇಹವನ್ನು ಧರಿಸಿ ಹೊರಬಂದ ವೃತ್ತಾಂತವನ್ನು ಹೇಳಿದೆನು. 
ಈಗ ನಿಮಿರಾಜನ ವೃತ್ತಾಂತವನ್ನು ಕೇಳು. ರಾಜನು ದೇಹರಹಿತನಾದ್ದನ್ನು 
ಕ೦ಡು ಯಷಿಗಳಲ್ಲರೂ ಯಜ್ಞದೀಕ್ಷೆಯನ್ನು ವಹಿಸಿಕೊಂಡು ಯಾಗವನ್ನು 
ಮುಂದುವರಿಸಿದರು. ಪೌರರ ಮತ್ತು ಸೇವಕರ ನೆರವಿನಿಂದ ನಿಮಿರಾಜನ 


*'ನಿನ್ನೂಬ್ಬನಿ೦ದಲೇ ಜನಿಸಿದವನಲ್ಲ. ಈರ್ವರ ರೇತಸಿನಿಂದ ಜನಿಸಿದವನು' 
ಎಂದು ಅಭಿಪ್ರಾಯ. 


ಉತ್ತರಕಾಂಡ 402 
ತಂ ಚ ದೇಹಂ ನರೇಂದ್ರಸ್ಯ ರಕ್ಷಂತಿ ಸ್ಮ ದ್ವಿಜೋತ್ತಮಾಃ | 


ಗಂಧೈರ್ಮಾಲ್ಯೈಶ್ಚ ವಸ್ರೈಶ್ನ ಪೌರಭೃತ್ಯಸಮನ್ವಿತಾಃ | 11 
ತತೋ ಯಜ್ಞೇ ಸಮಾಪ್ತೇ ತು ಭೃಗುಸ್ತತ್ರೇದಮಬ್ರವೀತ್‌ 
ಆನಯಿಷ್ಯಾಮಿ ತೇ ಚೇತಸ್ತುಷ್ಹೋಶಅಸ್ಕಿ ತವ ಪಾರ್ಥಿವ ॥ 12 


ಸುಪ್ರೀತಾಶ್ಚ ಸುರಾಃ ಸರ್ವೇ ನಿಮೇಶ್ಲೇತಸ್ತಥಾಬ್ರುವನ್‌ । 
ವರಂ ವರಯ ರಾಜರ್ಷೇ ಕ್ವ ತೇ ಚೇತೋ ನಿರೂಪ್ಯತಾಮ್‌ ॥ 13 


ಏವಮುಕ್ತಃ ಸುರೈಃ ಸರ್ವೈರ್ನಿಮೇಶ್ದೇತಸ್ತದಾಬ್ರವೀತ್‌ | 


ಇಾಧಿ ಇ 


ನೇತ್ರೇಷು ಸರ್ವಭೂತಾನಾಂ ವಸೇಯಂ ಸುರಸತ್ರಮಾಃ ॥ 14 


ಬಾಢಮಿತ್ಯೇವ ವಿಬುಧಾ ನಿಮೇಶ್ಚೇತಸ್ತದಾಬ್ರುವನ್‌ 


ಇವಿ ಇಳೆ 

ನೇತ್ರೇಷು ಸರ್ವಭೂತಾನಾಂ ವಾಯುಭೂತತ್ಡರಿಷ್ಯಸಿ ॥ 15 
ತೃತ್ನತೇ ಚಿ ನಿಮಿಷ್ನ್ಠಂತಿ ಚಕ್ಷೂಂಷಿ ಪೃಥಿವೀಪತೇ 

ವಾಯುಭೂತೇನ ಚರತಾ ವಿಶ್ರಮಾರ್ಥಂ ಮುಹುರ್ಮುಹುಃ ॥ 16 
ದೇಹವನ್ನು ಗ೦ಧಮಾಲ್ಯವಸ್ತಗಳಂ೦ದ ಅಲಂಕರಿಸಿ ರಕ್ಷಿಸಿದರು (೯-೧೧). 
ಯಜ್ಞವು ಸಮಾಪ್ತವಾದ ಮೇಲೆ ಭೃಗುಮುನಿಗಳು ನಿಮಿರಾಜನ 
ಪ್ರತ್ಯಗಾತ್ಮವನ್ನು ಸಂಬೋಧಿಸಿ "ಎಲೈ ಪಾರ್ಥಿವ, ಸಂತುಪ್ಟನಾಗಿದ್ದೇನೆ. 
ನಿನ್ನ ಜೀವವನ್ನು ದೇಹದಲ್ಲಿ ತಂದಿರಿಸುವೆನು !" ಎಂದರು. ಸುಪ್ರೀತರಾದ 
ದೇವತೆಗಳೂ ಸಹ "ರಾಜರ್ಷಿ, ವರವನ್ನು ಕೇಳಿಕೊ. ನಿನ್ನ ಜೀವವನ್ನು 
ಎಲ್ಲಿ ಸೇರಿಸೋಣ? ಹೇಳು! " ಎಂದರು (೧೨-೧೩). ನಿಮಿರಾಜನು 
"ದೇವತೆಗಳ, ಸಕಲ ಪ್ರಾಣಿಗಳ ನೇತ್ರಗಳಲ್ಲಿ ನೆಲಸಬೇಕೆಂದು ನನ್ನ 
ಬಯಕೆ" ಎಂದನು. "ತಥಾಸ್ತು |" ಎಂದು ನುಡಿದು "ನಿಮಿರಾಜ, ನೀನು 
ವಾಯು ಭೂತನಾಗಿ ಸಂಚರಿಸುವಾಗ ವಿಶ್ರಾಂತಿಗೋಸ್ಕರ” ನಿನ್ನ ನಿಮಿತ್ತದಿಂದ 
ಪ್ರಾಣಿಗಳು ಪದೇ ಪದೇ ರೆಪ್ಪೆಗಳನ್ನು ಮುಚ್ಚುವರು "ಎಂದು ತಿಳಿಸಿದರು 
(೧೪-೧೫). ಹೀಗೆ ತಿಳಿಸಿ ದೇವತೆಗಳು ಹೊರಟುಹೋದರು. ಆಮೇಲೆ 
ಮಹಾತ್ಮರಾದ ಯಪಷಿಗಳು ನಿಮಿಯ ದೇಹವನ್ನು ಯಜ್ಜಭೂಮಿಗೆ ತಂದು 


*ವಾಯುರೂಪನಾದ ನಿಮಿರಾಜನಿಗೆ ವಿಶ್ರಾಂತಿ ಅಥವಾ ಸದಾ ರೆಪೆಯನ್ನು 
ತೆರೆದಿರುವ ಪ್ರಾಣಿಗಳಿಗೆ ವಿಶ್ರಾಂತಿ. 


403 ನಿಮಿನಿಮಿಷೀಕರಣಮ್‌ 


ಏವಮುಕ್ತ್ವಾ ತು ವಿಬುಧಾಃ ಸರ್ವೇ ಜಗ್ಮುರ್ಯಥಾಗತಮ್‌ | 
ಯಷಯೋಪೃಎಅಪಿ ಮಹಾತ್ಮಾನೋ ನಿಮೇರ್ದೇಹಂ ಸಮಾಹರನ್‌ ॥ 17 


ಅರಣಿಂ ತತ್ರ ನಿಕ್ಷಿಪ್ಯ ಮಥನಂ ಚಕ್ರುರೋಜಸಾ | 
ಮಂತ್ರಹೋಮೈರ್ಮಹಾತ್ಮನಃ ಪುತ್ರಹೇತೋರ್ನಿಮೇಸ್ತದಾ | 18 


ಅರಣ್ಯಾಂ ಮಥ್ಯಮಾನಾಯಾಂ ಪ್ರಾದುರ್ಭೂತೋ ಮಹಾತಪಾಃ । 
ಮಥನಾನ್ಶಿಧಿರಿತ್ಯಾಹುರ್ಜನನಾಜ್ಜನಕೋಇ*ಭವತ್‌ | 19 
ಯಸ್ಮಾದ್ವಿದೇಹಾತ್‌ ಸಂಭೂತೋ ವೈದೇಹಸ್ತು ತತಃ ಸ್ಮತಃ | 

ಏವಂ ಎದೇಹರಾಜಶ್ಚ ಜನಕಃ ಪೂರ್ವಕೋಳಇಭವತ್‌ ॥ 20 


ಮಿಧಿರ್ನಾಮ ಮಹಾತೇಜಾಸ್ತೇನಾಯಂ ಮೈಥಿಲೋಇಭವತ್‌ | 


ಇತಿ ಸರ್ವಮಶೇಷತೋ ಮಯಾ 
ಕಥಿತಂ ಸಂಭವಕಾರಣಂ ತು ಸೌಮ್ಯ 


ಅದರಲ್ಲಿ ಅರಣಿಯನ್ನಿಟ್ಟು ಪುತ್ರೋತ್ಪತ್ತಿಯಾಗಲೆಂದು ಪುತ್ರೀಯಮಂತ್ರ 
ಹೋಮ ಪೂರ್ವಕವಾಗಿ ಮಂಥನಮಾಡಿದರು. (17-18). ಹೀಗೆ 
ಮಧಿಸುತ್ತಿರುವಾಗ ನಿಮಿಯ ದೇಹದಿಂದ ಮಹಾತಪಸ್ವಿಯಾದ ಒಬ್ಬ 
ಪುತ್ರನು ಉದಯಿಸಿದನು. ಮಥನದಿ೦ದ ಜನಿಸಿದ ನಿಮಿತ್ತವಾಗಿ 
ಮಧಿಯೆಂದೂ ಅದ್ಭುತವಾದ ಜನನವನ್ನು ಪಡೆದಿದ್ದರಿಂದ ಜನಕನೆಂದೂ 
ಆತನಿಗೆ ಹೆಸರಾಯಿತು. ಜೀವರಹಿತವಾದ ವಿದೇಹದಿಂದ ಹುಟ್ಟದನಾದ್ದರಿಂದ 
ವೈದೇಹನೆಂದೂ ಆತನು ಪ್ರಸಿದ್ದನಾದನು. ಈ ಪ್ರಕಾರದಲ್ಲಿ ಆ ವಂಶದ 
ಮೂಲಪುರುಷನು ವಿದೇಹರಾಜನೆಂದೂ ಜನಕರಾಜನೆಂದೂ 
ಮಿಥಿಯೆಂದೂ ಏಖ್ಯಾತನಾದನು. ಆದ್ದರಿಂದ ಆ ವಂಶವು ಮೈಥಿಲವೆಂಬ 
ಹೆಸರನ್ನು ಪಡೆಯಿತು. (19-20). ಸೌಮ್ಯ-ಲಕ್ಷ್ಮಣ, ರಾಜಪುಂಗವನಾದ 
ನಿಮಿಯ ಶಾಪದಿಂದ ವಸಿಷ್ಠರೂ ವಸಿಷ್ಠರ ಶಾಪದಿ೦ದ ನಿಮಿರಾಜನಿಗೂ 
ಅದ್ಭುತವಾದ ಪುನರ್ಜನೃವು ಹೇಗೆ ಸಂಭವಿಸಿತೆಂಬುದನ್ನೂ ಪೂರ್ಣವಾಗಿ 
ವಿವರಿಸಿದ್ದೇನೆ” (21). 


ಉತ್ತರಕಾಂಡ 
ನೃಪಪುಂಗವಶಾಪಜಂ ದ್ವಿಜಸ್ಯ 
ದಿಜಶಾಪಾಚ ಯದದುತಂ ನಪಸ, ॥ 
ವ ಚ ಜ ೪ ಲಿ 
ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತಪಂಚಾಶಃ ಸರ್ಗಃ 
ಅಷ್ಟಪಂಚಾಶಃ ಸರ್ಗಃ 
ಯಯಾತಿಶಾಪಃ 


ಏವಂ ಬ್ರುವತಿ ರಾಮೇ ತು ಲಕ್ಷ್ಮಣಃ ಪರವೀರಹಾ | 
ಪ್ರತ್ಯುವಾಚ ಮಹಾತ್ಮಾನಂ ಜ್ವಲಂತಮಿವ ತೇಜಸಾ ॥ 


ಮಹದದ್ದು ತಮಾಶ್ಚರ್ಯಂ ವಿದೇಹಸ್ಯ ಪುರಾತನಮ್‌ | 
ನಿರ್ವತ್ತಂ ರಾಜಶಾರ್ದೂಲ ವಸಿಷ್ಠಸ್ಯ ನಿಮೇಃ ಸಹ ॥ 


ನಿಮಿಸ್ತು ಕ್ಷತ್ರಿಯಃ ಶೂರೋ ವಿಶೇಷೇಣ ಚ ದೀಕ್ಷಿತಃ । 
ನ ಕ್ಟ ಮಾಂ ಕೃತವಾನ್‌ ರಾಜಾ ವಸಿಷ್ಠಸ್ಯ ಮಹಾತ್ಮನಃ | 


404 


21 





ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಐವತ್ತೇಳನೆಯ ಸರ್ಗ 


ಸರ್ಗ 58 


ಶುಕ್ರಾಚಾರ್ಯನಿಂದ ಯಯಾತಿರಾಜನಿಗೆ ಬಂದ ಶಾಪದ ವೃತ್ತಾಂತ. 


ಈ ಪ್ರಕಾರವಾಗಿ ಶ್ರೀರಾಮನು ಹೇಳಲು, ಲಕ್ಷ್ಮಣನು "ಮಹಾರಾಜ, 
ವಿದೇಹನಾದ ನಿಮಿರಾಜನಿಗೂ, ವಸಿಷ್ಠಮುನಿಗಳಿಗೂ ಉಂಟಾದ ಈ 
ಪುರಾತನ ಪ್ರಸಂಗವು ಅಚ್ಚರಿಗಳಲ್ಲಿ ಅಚ್ಚರಿಯದು | ನಿಮಿಯಾದರೋ 
ಶೂರನಾದ ಕ್ಷತ್ತಿಯ. ಅದರಲ್ಲಿಯೂ ಯಜ್ಞಸಮಯದಲ್ಲಿ ದೀಕ್ಷಿತನಾಗಿದ್ದವನು. 
ಅಂಥವನು ಮಹಾತ್ಮರಾದ ವಸಿಷ್ಠರ ವಿಷಯದಲ್ಲಿ ತಾಳ್ಮೆಯನ್ನು ತೋರಿಸದೆ 
ಹೋದನಲ್ಲ !" ಎಂದು ನುಡಿದನು (1-4). ಆಗ ರಾಘವನು ತಮ್ಮನನ್ನು 
ಕುರಿತು ಹೀಗೆಂದನು : "ಲಕ್ಷ್ಮಣ, ಎಲ್ಲರಿಗೂ ತಾಳ್ಮೆ ಇರುವುದಿಲ್ಲ. ಕೋಪವನ್ನು 


405 ಯಯಾತಿಶಾಪಃ 
ಏವಮುಕ್ತಸ್ತು ತೇನಾಯಂ ಶ್ರೀಮಾನ್‌ ಕ್ಷತ್ತಿಯಪುಂಗವಃ | 


ಉವಾಚ ಲಕ್ಷ್ಮಣಂ ವಾಕ್ಯಂ ಸರ್ವಶಾಸ್ತ್ರವಿಶಾರದಮ್‌ ॥ 4 
ರಾಮೋ ರಮಯತಾಂ ಶ್ರೇಷ್ಠೋ ಭ್ರಾತರಂ ದೀಪ್ರತೇಜಸಮ್‌ | 

ನ ಸರ್ವತ್ರ ಕ್ಷಮಾ ವೀರ ಪುರುಷೇಷು ಪ್ರದೃಶ್ಯತೇ ॥ 5 
ಸೌಮಿತ್ರೇ ದು:ಸಹೋ ರೋಷೋ ಯಥಾ ಕ್ಷಾಂತೋ ಯಯಾತಿನಾ । 
ಸತ್ತ್ವಾನುಗಂ ಪುರಸ್ಕೃತ್ಯ ತಂ ನಿಬೋಧ ಸಮಾಹಿತಃ ॥ 6 


ನಹುಷಸ್ಯ ಸುತೋ ರಾಜಾ ಯಯಾತಿಃ ಪೌರವರ್ಧನ: | 
ತಸ್ಯ ಭಾರ್ಯಾದ್ದಯಂ ಸೌಮ್ಯ ರೂಪೇಣಾಪ್ರತಿಮಂ ಭುವಿ ॥ 7 
ಏಕಾ ತು ತಸ್ಯ ರಾಜರ್ಷೇರ್ನಾಹುಷಸ್ಯ ಪುರಸ್ಕತಾ 

ಶರ್ಮಿಷ್ಠಾ ನಾಮ ದೈತೇಯೀ ದುಹಿತಾ ವೃಷಪರ್ವಣಃ | 8 
ಅನ್ಯಾ ತೂಶನಸಃ ಪತ್ನೀ ಯಯಾತೇ: ಪುರುಷರ್ಷಭ | 

ನತುಸಾ ದಯಿತಾರಾಜೋ ದೇವಯಾನೀ ಸುಮಧ್ಯಮಾ I 9 
ತಡೆಯುವುದು ಕಷ್ಟ. ಆದರೆ ಯಂಯಾತಿರಾಜನೊಬ್ಬನು 
ಸಾತ್ತ್ವಿಕಮಾರ್ಗವನ್ನವಲಂಬಿಸಿ ತಾಳ್ಮೆಯನ್ನು ತಳೆದನು. ಆ ಕಥೆಯನ್ನು 
ಹೇಳುವೆನು. ಸಾವಧಾನವಾಗಿ ಕೇಳು (5-6) :ನಹುಷನ ಮಗ ಯಯಾತಿ. 
ಆ ರಾಜರ್ಷಿಗೆ ಸುಂದರಿಯಾದ ಇಬ್ಬರು ಪತ್ನಿಯರಿದ್ದರು ಅವರಲ್ಲಿ 
ಶರ್ಮಿಷ್ಠಯೆ೦ಬುವಳು ಯಯಾತಿಗೆ ಪ್ರಿಯಳಾಗಿದ್ದಳು. ಆಕೆ ವೃಷಪರ್ವನೆಂಬ 
ದೈತ್ಯರಾಜನ ಮಗಳು (7-8). ಇನ್ನೊಬ್ಬಳು ಶುಕ್ರಾಚಾರ್ಯನ ಮಗಳು. 
ಅವಳ ಹಸರು ದೇವಯಾನಿ. ಆಕೆ ಯಯಾತಿರಾಜನಿಗೆ ಅಷ್ಟು 
ಪ್ರಿಯಳಾಗಿರಲಿಲ್ಲ. ಹೀಗಿರುವಾಗ ಆ ಈರ್ವರು ಪತ್ನಿಯರಲ್ಲಿ 
ರೂಪಶಾಲಿಗಳಾದ ಇಬ್ಬರು ಪುತ್ರರು ಜನಿಸಿದರು. ಶರ್ಮಿಷ್ಟಯ ಮಗ 
ಪೂರು. ದೇವಯಾನಿಯ ಮಗ ಯದು (9-10). ಪೂರುವು ತನ್ನ 
ಸದ್ದುಣಗಳಿಂದಲೂ ತಾಯಿಯ ನಿಮಿತ್ತದಿ೦ದಲೂ ಯಯಾತಿಗೆ ಬಹಳ 
ಪ್ರಿಯನಾಗಿದ್ದನು. ಅದರಿಂದ ಯದುವಿಗೆ ಬಹಳ ವ್ಯಥೆಯಾಯಿತು. ಅವನು 
ತನ್ನ ತಾಯಿಯಾದ ದೇವಯಾನಿಯನ್ನು ಕುರಿತು 'ಅಮ್ಮ ಪುಣ್ಯಶಾಲಿಯಾದ 


ತಯೋಃ ಪುತ್ರೌತು ಸಂಭೂತೌ ರೂಪವಂತೌ ಸಮಹಿತೌ । 
ಶರ್ಮಿಷ್ಠಾಜನಯತ್‌ ಪೂರಂ ದೇವಯಾನೀ ಯದುಂ ತದಾ॥ 10 


ಪೂರುಸ್ತು ದಯಿತೋ ರಾಜ್ಞೋ ಗುಣೈರ್ಮಾತೃಕೃತೇನ ಚ | 
ತತೋ ದು:ಃಖಸಮಾವಿಷ್ಣೋ ಯದುರ್ಮಾತರಮಬುವೀತ್‌ ॥ 11 


ಭಾರ್ಗವಸ್ಯ ಕುಲೇ ಜಾತಾ ದೇವಸ್ಯಾಕ್ರಿಷ್ಟಕರ್ಮಣಃ 
ಸಹಸೇ ಹೃದ್ಧತಂ ದುುಖಮವಮಾನಂ ಚ ದುಃಸಹಮ್‌ ॥ 12 


ಆವಾಂ ಚ ಸಹಿತೌ ದೇವಿ ಪ್ರವಿಶಾವ ಹುತಾಶನಮ್‌ | 
ರಾಜಾ ತು ರಮತಾಂ ಸಾರ್ಧಂ ದೈತ್ಯಪುತ್ರ್ಯಾ ಬಹುಕ್ಷಪಾಃ ॥ 13 


ಯದಿ ವಾ ಸಹನೀಯಂ ತೇ ಮಾಮುನುಜ್ಞಾತುಮರ್ಹಸಿ | 

ಕ್ಷಮ ತ್ವಂ ನ ಕ್ಷಮಿಷ್ಯೇ:ಹಂ ಮರಿಷ್ಯಾಮಿ ನ ಸಂಶಯಃ ॥ 14 
ಪುತ್ರಸ್ಯ ಭಾಷಿತಂ ಶ್ರುತ್ವಾ ಪರಮಾರ್ತಸ್ಯ ರೋದತಃ । 

ದೇವಯಾನೀ ತು ಸಂಕುದಾ ಸಸಾರ ಪಿತರಂ ತದಾ ॥ 15 
ಆ ಭಾರ್ಗವನ ಕುಲದಲ್ಲಿ ಅವನಿಗೆ ಮಗಳಾಗಿ ಜನಿಸಿದವಳು ನೀನು. 
ಮನಸ್ಸಿನಲ್ಲಿಯೇ ಈ ದುಃಖವನ್ನೂ ದುಸಹವಾದ ಅವಮಾನವನ್ನೂ 
ಸಹಿಸಿಕೂಳ್ಳುತ್ತಿದ್ದೀಯೆ (11-12). ದೇವಿ, ನಾವಿಬ್ಬರೂ ಒಟ್ಟಿಗೆ ಬೆಂಕಿಯಲ್ಲಿ 
ಬಿದ್ದುಬಿಡೋಣ | ರಾಜನು ಆ ದೈತ್ಯಪುತ್ರಿಯೊಡನೆ ಸುಖವಾಗಿ ರಾತ್ರಿಗಳನ್ನು 
ಕಳಯುತ್ತಿರಲಿ| ನೀನು ಕಷ್ಟವನ್ನು ಸಹಿಸಿಕೂ೦ಡಿರುವೆಯಾದರೆ, ಬೆಂಕಿಯಲ್ಲಿ 
ಬೀಳಲು ನನಗಾದರೂ ಅನುಮತಿಯನ್ನು ಕೊಡು | ಬೇಕಾದರೆ ನೀನು 
ಸೈರಿಸಿಕೊ; ನಾನಂತೂ ಸೈರಿಸಲಾರೆ. ನಾನು ಸಾಯುವುದು ನಿಶ್ಚಯ |" 
ಎ೦ದನು (13-14). ಹೀಗೆ ಅತ್ಯಂತ ದುಃಖದಿಂದ ಅಳುತ್ತ ಹೇಳಿದ 
ಯದುವಿನ ನುಡಿಯನ್ನು ಕೇಳಿ ದೇವಯಾನಿಗೆ ತಾಳ್ಕೆದಪ್ಪಿತು. ಅವಳು 
ಕುಪಿತಳಾಗಿ ತನ್ನ ತಂದೆಯನ್ನು ಸ್ಮರಿಸಿಕೊ೦ಡಳು. (15). ಆಗ 
ಭೃಗುವಂಶಜಾತನಾದ ಶುಕ್ರಚಾರ್ಯನು ಮಗಳ ಇಂಗಿತವನ್ನರಿತು 
ದೇವಯಾನಿಯಿದ್ದಲ್ಲಿಗೆ ತ್ವರೆಯಿಂದ ಬಂದನು. ದೇವಯಾನಿಯು 
ಎ೦ದಿನಂತಿಲ್ಲದೆ ಹರ್ಷಹೀನಳಾಗಿಯೂ ಉದ್ವಿಗ್ನಚಿತ್ತಳಾಗಿಯೂ 


407 ಯಯಾತಿಶಾಪಃ 

ಆಂಗಿತಂ ತದಭಿಜ್ಞಾಯ ದುಹಿತುರ್ಭಾರ್ಗವಸ್ತದಾ | 

ಅಗತಸ್ತ್ವರಿತಂ ತತ್ರ ದೇವಯಾನೀ ತು ಯತ್ರ ಸಾ॥ 16 
ದೃಷ್ಟ್ವಾ ಚಾಪ್ರಕೃತಿಸ್ಥಾ೦ ತಾಮಪ್ರಹೃಷ್ಟಾಮಚೇತನಾಮ್‌ । 

ಪಿತಾ ದುಹಿತರಂ ವಾಕ್ಯಂ ಕಿಮೇದಿತಿ ಚಾಬ್ರವೀತ್‌ ॥ 17 
ಪೃಚ್ಛಂತಮಸಕೃತ್ತಂ ವೈ ಭಾರ್ಗವಂ ದೀಪ್ರತೇಜಸಮ್‌ | 

ದೇವಯಾನೀ ತು ಸಂಕ್ರುದ್ಧಾ ಪಿತರಂ ವಾಕ್ಯಮಬ್ರವೀತ್‌ ॥ 18 


ಅಹಮಗ್ನಿಂ ವಿಷಂ ತೀಕ್ಷ್ಣಮಪೋ ವಾ ಮುನಿಸತ್ತಮ । 
ಭಕ್ಷಯಿಷ್ಯೇ ಪ್ರವೇಕ್ಷ್ಯಾಮಿ ನ ತು ಶಕ್ಷ್ಯಾಮಿ ಜೀವಿತಮ್‌ ॥ 19 


ನ ಮಾಂ ತ್ವಮವಜಾನೀಷೇ ದು:ಖತಾಮವಮಾನಿತಾಮ್‌ | 

ವೃಕ್ಷಸ್ಕಾವಜ್ಞಯಾ ಬ್ರಹ್ಮನ್‌ ಖದ್ಯಂತೇ ವೃಕ್ಷಜೀವಿನಃ ॥ 20 
ಅವಜ್ಞಯಾ ಚ ರಾಜರ್ಷಿಃ ಪರಿಭೂಯ ಚ ಭಾರ್ಗವ | 

ಮಯ್ಯವಜ್ಞಾಂ ಪ್ರಯುಂಕ್ಷೇ ಹಿ ನ ಚ ಮಾಂ ಬಹು ಮನ್ಯತೇ ॥ 21 
ಇರುವುದನ್ನು ಕಂಡು ಭಾರ್ಗವನು "ಮಗಳೆ, ಇದೇನು 9?" ಎಂದು 
ಕೇಳಿದನು (16-17). ತೇಜೋನಿಧಿಯಾದ ಶುಕ್ರಾಚಾರ್ಯನು ಹೀಗೆ ಮತ್ತೆ 
ಮತ್ತೆ ಕೇಳಲಾಗಿ, ಕ್ರೋಧಗೊಂಡಿದ್ದ ದೇವಯಾನಿಯು "ತಂದೆಯೆ, ನಾನು 
ಅಗ್ನಿಯಲ್ಲಾದರೂ ಬೀಳುವೆನು; ಘೋರವಿಷವನ್ನಾದರೂ ಕುಡಿಯುವೆನು; 
ಇಲ್ಲವೆ, ನೀರಿಗಾದರೂ ಬಿದ್ದು ಸಾಯುವೆನು ! ಬದುಕಿರಲು ನನಗೆ 
ಸಾಧ್ಯವಿಲ್ಲ | (18-19). ನನಗೆ ಎಷ್ಟು ದುಃಖವಾಗಿದೆ, ಎಷ್ಟು 
ಅವಮಾನವಾಗುತ್ತಿದೆ -ಎ೦ಬುದು ನಿನಗೆ ಗೊತ್ತಿಲ್ಲ. ಮರವನ್ನು ಉಪೇಕ್ಷಿಸಿ 
ಹಿಂಸಪಡಿಸಿದರೆ ಮರವನ್ನಾಶ್ರಯಿಸಿಕೊಂಡಿರುವ ಹೂ ಹಣ್ಣುಗಳಿಗೂ 
ಹಕ್ಕಿಗಳಿಗೂ ಹಿ೦ಸೆಯಾಗುತ್ತದೆಯಲ್ಲವೆ 9 ಮುನಿಶ್ರೇಷ್ಠ, ಮಹಾರಾಜನು 
ನಿನ್ನನ್ನು ಗಣನೆಗೆ ತೆಗೆದುಕೊಳ್ಳದೆ ಉಪೇಕ್ಷಿಸಿರುವುದರಿಂದ ನನ್ನನ್ನು 
ಕಡಗಣಿಸಿದ್ದಾನೆ. ನನ್ನ ವಿಷಯದಲ್ಲಿ ಅವನಿಗೆ ಆದರವೇ ಇಲ್ಲ" ಎಂದು 
ಹೇಳಿದನು (20-21).ಮಗಳ ಮಾತನ್ನು ಕೇಳಿ ಭಾರ್ಗವನು 
ಕೋಪೋದಿಕ್ಷನಾದನು. ಆತನು ಯಯಾತಿಯನ್ನು ಸಂಬೋಧಿಸಿ "ಎಲೈ 


ಉತ್ತರಕಾಂಡ 
ತಸ್ಯಾಸ್ತದ್ಧಚನಂ ಶ್ರುತ್ವಾ ಕೋಪೇನಾಭಿಪರಿಪ್ಪುತಃ । 
ವ್ಯಾಹರ್ತುಮುಪಚಕ್ರಾಮ ಭಾರ್ಗವೋ ನಹುಷಾತ್ಮಜಮ್‌ ॥ 


ಯಸ್ಮಾನ್ಮಾಮವಜಾನೀಷೇ ನಾಹುಷ ತ್ವಂ ದುರಾತ್ಮವಾನ್‌ 
ಜರಯಾ ಪರಯಾ ಜೀರ್ಣ:ಃ ಶೈಥಿಲ್ಯಮುಪಯಾಸ್ಯಸಿ | 


ಏವಮುಕ್ತಾ ದುಹಿತರಂ ಸಮಾಶ್ವಾಸ್ಯ ಚ ಭಾರ್ಗವಃ । 
ಪುನರ್ಜಗಾಮ ಬ್ರಹ್ಮರ್ಷಿರ್ಭವನಂ ಸ್ವಂ ಮಹಾಯಶಾಃ ॥ 
ಸ ಏವಮುಕ್ತ್ವಾದ್ವಿಜಪುಂಗವಾಗ್ರ್ಯಃ 

ಸುತಾಂ ಸಮಶ್ವಾಸ್ಯ ಚ ದೇವಯಾನೀಮ್‌ | 
ಪುನರ್ಯಯೌ ಸೂರ್ಯಸಮಾನತೇಜಾ 

ದತಾ ಕ್ರಿ ಚ ಶಾಪಂ ನಹುಷಾತ್ಮಜಾಯ | 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಷ್ಟಪಂಚಾಶಃ ಸರ್ಗಃ 


ನಹುಷಪುತ್ರ | ನನಗೆ ಅವಮಾನಮಾಡುವೆಯಾ | ದುರಾತ್ಮ | ದಾರುಣವಾದ 


408 


22 


23 


24 


25 


ಮುಪ್ಪು ಬಂದು ನಿನ್ನನ್ನು ಕವಿಯಲಿ ! ಮುದಿತನದಿಂದ ನಿನ್ನ ದೇಹವು 
ಶಿಧಿಲವಾಗಲಿ 1!" ಎಂದು ಶಪಿಸಿದನು. ಅನಂತರ ಆ ಬ್ರಹ್ಮರ್ಷಿಯು 
ದೇವಯಾನಿಯನ್ನು ಸಂತೈಸಿ ತನ್ನ ಗೃಹಕ್ಕೆ ತೆರಳಿದನು (22-24). ಈ 
ರೀತಿಯಲ್ಲಿ ಸೂರ್ಯಸಮಾನತೇಜನಾದ ಆ ದ್ವಿಜಾಗ್ರ ಗಣ್ಯನು 
ಯಯಾತಿರಾಜನಿಗೆ ಶಾಪವನ್ನಿತ್ತು ಮಗಳಾದ ದೇವಯಾನಿಗೆ ಸಮಾಧಾನದ 


ಮಾತನ್ನು ಹೇಳಿ ಹಿಂದಿರುಗಿದನು (25). 


ಇಲ್ಲಿಗೆ ಶೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 


ಐವತ್ತೆಂಟನೆಯ ಸರ್ಗಃ 


409 
ಏಕೋನಷಷ್ಲಿತಮಃ ಸರ್ಗಃ 


ಪೂರುರಾಜ್ಯಾಭಿಷೇಕಃ 
ಶ್ರುತ್ವಾ ತೂಶನಸಂ ಕ್ರುದ್ಧಂ ತದಾರ್ತೊ ನಹುಷಾತ್ಮಜ:ಃ | 
ಜರಾಂ ಪರಮಿಕಾಂ ಪ್ರಾಪ್ಯ ಯದುಂ ವಚನಮಬ್ರವೀತ್‌ ॥ I 
ಯದೋ ತ್ವಮಸಿ ಧರ್ಮಜ್ಞೋ ಮದರ್ಥಂ ಪ್ರತಿಗೃಹ್ಯತಾಮ್‌ | 
ಜರಾಂ ಪರಮಿಕಾಂ ಪುತ್ರ ಭೋಗೈ ರಂಸ್ಕೇ ಮಹಾಯಶಃ ॥ 2 
ನ ತಾವತ್‌ ಕೃತಕೃತ್ಯೋ:ಸ್ಥಿ ವಿಷಯೇಷು ನರರ್ಷಭ | 
ಅನುಭೂಯ ತಥಾ ಕಾಮಂ ತತಃ ಪ್ರಾಪ್ಲಾ ಸಮೃ್ಯಹಂ ಜರಾಮ್‌ ॥ 3 
ಯದುಸ್ತದ್ವಚನಂ ಶ್ರುತ್ವಾ ಪ್ರತ್ಯುವಾಚ ನರರ್ಷಭಮ್‌ | 
ಪುತ್ರಸ್ತೇ ದಯಿತಃ ಪೂರುಃ ಪ್ರತಿಗೃಹ್ಣಾತು ವೈ ಜರಾಮ್‌ ॥ 4 
ಬಹಿಷ್ಠ ತೋ:ಹಮರ್ಥೇಷು ಸಂನಿಕರ್ಷಾಚ್ಚ ಪಾರ್ಥಿವ | 
ಪ್ರತಿಗೃಹ್ಲಾತು ವೈ ರಾಜನ್‌ ಕಃ ಸಹಾಶ್ನಾತಿ ಭೋಜನಮ್‌ ॥ 5 

ಸರ್ಗ 59 


ಪುರುವಿನಿಂದ ಯಯಾತಿಗೆ ತಾರುಣ್ಯ ಪ್ರದಾನ, ಪುರುವಿನ 
ಪಟ್ಟಾಭಿಷೇಕ, ಯದುವಿಗೆ ಶಾಪ. 

ಶುಕ್ರಾಚಾರ್ಯನು ಕುದ್ದನಾಗಿ ಶಪಿಸಿದ್ದನ್ನು ಕೇಳಿ, ಯಯಾತಿಯು 
ಶೋಕಾರ್ತನಾದನು. ಅವನಿಗೆ ಘೋರವಾದ ಮುಪ್ಪು ಬಂದಿತು. 
ಆಗ ಯದುವನ್ನು ಕುರಿತು "ವತ್ತ-ಯದು, ನೀನು ಧರ್ಮಜ್ಞನಾಗಿರುವೆ. 
ನನಗೋಸ್ಕರ ಈ ಮುಪ್ಪನ್ನು ಸ್ವೀಕರಿಸು | ನಾನು 
ವಿಷಯಭೋಗಗಳನ್ನನುಭವಿಸುತ್ತ ಸಂತೋಷಿಸಬೇಕೆಂದಿದ್ದೇನೆ (1- 
2). ನನಗೆ ವಿಷಯಸುಖದಲ್ಲಿ ಆಸೆಯು ಇನ್ನೂ ನೀಗಿಲ್ಲ. 
ಯಥೇಚ್ಛೆಯಾಗಿ ಸುಖವನ್ನನುಭವಿಸಿದ ಮೇಲೆ ಈ ಮುಪ್ಪನ್ನು ಮತ್ತೆ 
ಸ್ವೀಕರಿಸುವೆನು |" ಎಂದನು. ಅದಕ್ಕೆ ಯದು ತಂದೆಯನ್ನು ನೋಡಿ 
"ನಿನಗೆ ಪ್ರಿಯನಾದ ಪುತ್ರನು ಪೂರು ಅಲ್ಲವೆ 9 ಅವನೇ ಮುಪ್ಪನ್ನು 
ಸ್ವೀಕರಿಸಲಿ | (3-4). ಮಹಾರಾಜ, ಧನಭೋಗದಿಂದ ನನ್ನನ್ನು 


ಉತ್ತರಕಾಂಡ 410 
ತಸ್ಯ ತದ್ವಚನಂ ಶ್ರುತ್ವಾ ರಾಜಾ ಪೂರುಮಥಾಬ್ರವೀತ್‌ । 
ಇಯಂ ಜರಾ ಮಹಾಬಾಹೋ ಮದರ್ಥಂ ಪ್ರತಿಗೃಹ್ಯತಾಮ್‌ ॥ 6 
ನಾಹುಷೇಣೈವಮುಕ್ತಸ್ತು ಪೂರುಃ ಪ್ರಾಂಜಲಿರಬ್ರವೀತ್‌ । 
ಧನ್ಯೋ5ಸ್ಕ ೈನುಗೃಹೀತೋ ಸ್ತಿ ಶಾಸನೇ sಸ್ಮಿ ತವ ಸ್ಥಿತಃ ॥ 7 
ಪೂರೋರ್ವಚನಮಾಜ್ಞಾಯ ನಾಹುಷಃ ಪರಯಾ ಮುದಾ । 
ಪ್ರಹರ್ಷಮತುಲಂ ಲೇಭೇ ಜರಾಂ ಸಂಕ್ರಾಮಯಚ್ಚ ತಾಮ್‌ ॥ 8 
ತತಃ ಸ ರಾಜಾ ತರುಣಃ ಪ್ರಾಪ್ಯ ಯಜ್ಜಾನ್‌ ಸಹಸ್ಪಶಃ | 
ಬಹುವರ್ಷಸಹಸ್ರಾಣಿ ಪಾಲಯಾಮಾಸ ಮೇದಿನೀಮ್‌ ॥ 9 
ಅಥ ದೀರ್ಫಸ್ಯ ಕಾಲಸ್ಯ ರಾಜಾ ಪೂರುಮಥಾಬವೀತ್‌ | 
ಅನಯಸ್ವ ಜರಾಂ ಪುತ್ರ ನ್ಯಾಸಂ ನಿರ್ಯಾತಯಸ್ವ ಮೇ ॥ 10 
ನ್ಯಾಸಭೂತಾ ಮಯಾ ಪುತ್ರ ತ್ವಯಿ ಸಂಕ್ರಾಮಿತಾ ಜರಾ | 
ತಸಾತ್‌ ಪುತಿಗಹೀಷಾಮಿ ತಾಂ ಜರಾಂ ಮಾ ವಾಂ ಕಥಾಃ ॥ 11 
ದೂರಮಾಡಿದ್ದೀಯ. ನಿನ್ನ ಹತ್ತಿರವೂ ನನ್ನನ್ನು ಸೇರಿಸುತ್ತಿಲ್ಲ. ಯಾರೊಡನೆ 
ಕುಳಿತು ತಿಂದು ಸಂತೋಷಪಡುವೆಯೋ ಅವರು ಮುಪ್ಪನ್ನು ಸ್ತೀಕರಿಸಲಿ 
|" ಎಂದು ಉತ್ತರಕೊಟ್ಟನು (5). ಯದುವಿನ ಆ ಮಾತನ್ನು ಕೇಳಿ 
ಯಯಾತಿಯು ಪೂರುವನ್ನು ಕರೆದು "ಓ ಮಹಾಬಾಹು ಪೂರು, 
ನನಗೋಸ್ಕರ ಈ ಮುಪ್ಪನ್ನು ವಹಿಸಿಕೊ" ಎಂದನು. ಆಗ ಪೂರು ತಂದೆಗೆ 
ಕೈಮುಗಿದು "ಮಹಾರಾಜ, ನಾನು ಧನ್ಯನಾದೆ, ಅನುಗೃಹೀತನಾದೆ. ನಿನ್ನ 
ಆಜ್ಞೆಯನ್ನು ಪಾಲಿಸುತ್ತೇನೆ" ಎಂದು ನುಡಿದನು (6-7). ಪೂರುವಿನ 
ಮುಡಿಯನ್ನು ಕೇಳಿ ಯಯಾತಿಗೆ ಪರಮಾನಂದವಾಯಿತು. ಆತನು 
ಯೋಗಬಲದಿಂದ ತನ್ನ ಮುಪ್ಪನ್ನು ಮಗನಿಗೆ ದಾಟಿಸಿದನು. ಅನಂತರ 
ತಾನು ಯುವಕರಾಜನಾಗಿ ಸಾವಿರಾರು ಯಜ್ಞಗಳನ್ನು ನಡಸಿ 
ಬಹುವರ್ಷಗಳವರೆಗೆ ಭೂಮಿಯನ್ನು ಪಾಲಿಸಿದನು (8-9). ಧೀರ್ಫಕಾಲವು 
ಕಳೆದ ಮೇಲೆ ಯಯಾತಿರಾಜನು ಪೂರುವನ್ನು ಕುರಿತು "ವತ್ತ, ನಿನ್ನಲ್ಲಿ 
ನ್ಯಾಸವಾಗಿಟ್ಟಿದ್ದ ಮುಪ್ಪು ನನಗೆ ಬರಲಿ. ಅದನ್ನು ಹಿ೦ದಿರುಗಿಸು. ಮುಪನ್ನು 





11 ಪೂರುರಾಜ್ಯಾಭಿಷೇಕಃ 
€ತಶ್ಸಾಸ್ಥಿ ಮಹಾಬಾಹೋ ಶಾಸನಸ್ಯ ಪ್ರತಿಗ್ರಹಾತ್‌ | 
ತ್ವಾಂ ಚಾಹಮಭಿಷೇಕ್ಟ್ಯಾಮಿ ಪ್ರೀತಿಯುಕ್ತೋ ನರಾಧಿಪಮ್‌ ॥ 12 


ವ 


ಇ. 


(gs 


ಏವಮುಕ್ತಾ ಸುತಂ ಪೂರಂ ಯಯಾತಿರ್ನಹುಷಾತ್ಮಜಃ 
ದೇವಯಾನೀಸುತಂ ಕ್ರುದ್ಧೋ ರಾಜಾ ವಾಕ್ಯಮುವಾಚ ಹ ॥ 13 
ರಾಕ್ಷ ಸಸ್ತ್ವಂ ಮಯಾ ಜಾತಃ ಪುತ್ರರೂಹೋ ದುರಾಸದಃ | 

ಪ್ರತಿಹಂಸಿ ಮಮಾಜ್ಞಾಂ ಯತ್‌ ಪ್ರಜಾರ್ಥೇ ವಿಫಲೋ ಭವ ॥ 14 
ಪಿತರಂ ಗುರುಭೂತಂ ಮಾಂ ಯಸ್ಥಾತ್ತಮವಮನ್ಯಸೇ 

ರಾಕ್ಷ ಸಾನ್‌ ಯಾತುಧಾನಾಂಸ್ತ್ವಂ ಜನಯಿಷ್ಯಸಿ ದಾರುಣಾನ್‌ ॥ 15 


ನ ತು ಸೋಮಕುಲೋತ್ಪನ್ನೇ ವಂಶೇ ಸ್ಥಾಸ್ಯತಿ ದುರ್ಮತೇಃ । 
ವಂಶೋತsಪಿ ಭವತಸ್ತುಲ್ಯೋ ದುರ್ವಿನೀತೋ ಭವಿಷ್ಯತಿ ॥ 16 


ತಮೇವಮುಕ್ತ್ವಾ ರಾಜರ್ಷಿ: ಪೂರುಂ ರಾಜ್ಯವಿವರ್ಧನಮ್‌ 

ಅಭಿಷೇಕೇಣ ಸಂಪೂಜ್ಯ ಆಶ್ರಮಂ ಪ್ರವಿವೇಶ ಹ ॥ 17 
ನಿನಗೆ ಬದಲಾಯಿಸಿ ಕೊಟ್ಟಿದ್ದೆನು. ಈಗ ಅದನ್ನು ಸ್ತೀಕರಿಸುತ್ತೇನೆ. ಇದುವರೆಗೆ 
ಮುಪ್ಪನ್ನು ಅನುಭವಿಸಿದೆನೆ೦ದು ವ್ಯಥೆಪಡಬೇಡ (10-11). ನನ್ನ ಆಜ್ಞೆಯನ್ನು 
ನಡೆಸಿದ್ದರಿಂದ ಸಂಪ್ರೀತನಾಗಿದ್ದೇನೆ. ಸಂತೋಷದಿಂದ ನಿನಗೆ ಈ ರಾಜ್ಯದಲ್ಲಿ 
ಪಟ್ಟಾಭಿಷೇಕ ಮಾಡುವನು" ಎಂದನು (12). ಹೀಗೆ ನಹುಷಾತ್ಮಜನಾದ 
ಯಯಾತಿಯು ಪೂರುವಿಗೆ ಹೇಳಿ, ದೇವಯಾನೀಸುತನಾದ ಯದುವನ್ನು 
ಕುರಿತು ರೋಷದಿಂದ "ಎಲ್ಫೆ ಯದು, ನೀನೊಬ್ಬ ರಾಕ್ಷಸ ! ದುರುಳನಾದ 
ನೀನು ಪುತ್ರರೂಪದಿ೦ದ ನನಗೆ ಜನಿಸಿರುವೆ. ನನ್ನ ಆಜ್ಞೆಯನ್ನು 
ಉಲ್ಲಂಘಿಸುವಯಾದ್ದರಿಂದ ಪ್ರಜಾಪಾಲನ ಕಾರ್ಯವು ನಿನಗೆ 
ದೊರೆಯದಿರಲಿ | (13-14). ತಂದೆಯೂ. ಗುರುವೂ ಆದ ನನಗೆ 
ಅವಮಾನ ಮಾಡಿದ್ದೀಯ. ಆದ್ದರಿಂದ ನಿನಗೆ ಕ್ರೂರಾತ್ಮರಾದ ರಾಕ್ಷಸರೂ 
ಯಾತುಧಾನರೂ ಮಕ್ಕಳಾಗಿ ಜನಿಸಲಿ ! ದುರ್ಬುದ್ದಿಯಾದ ನಿನ್ನ ಸಂತಾನವು 
ಸೋಮಕುಲೋತ್ಪನ್ನವಾದ ಈ ವಂಶದಲ್ಲಿ ಪ್ರತಿಷ್ಠೆಯನ್ನು ಗಳಿಸುವುದಿಲ್ಲ. 
ನಿನ್ನಂತೆಯೇ ನಿನ್ನ ವಂಶೀಯರೂ ಉದ್ದತರಾಗುವರು "ಎಂದು ಶಪಿಸಿದನು 


ಉತ್ತರಕಾಂಡ 412 


ತತಃ ಕಾಲೇನ ಮಹತಾ ದಿಷ್ಟಾಂತಮುಪಜಗ್ನಿವಾನ್‌ | 
ತ್ರಿದಿವಂ ಸಂಗತೋ ರಾಜಾ ಯಯಾತಿರ್ನಹುಷಾತ್ಮಜಃ ॥ 18 


ಪೂರುಶ್ಚಕಾರ ತದ್ರಾಜ್ಯಂ ಧರ್ಮೇಣ ಮಹತಾ ವೃತಃ । 
ಪ್ರತಿಷ್ಠಾನೇ ಪುರವರೇ ಕಾಶೀರಾಜ್ಯೇ ಮಹಾಶಯಶಾಃ ॥ 19 


ಯದುಸ್ತು ಜನಯಾಮಾಸ ಯಾತುಧಾನಾನ್‌ ಸಹಸ್ರಶಃ । 
ಪುರೇ ಕ್ರೌಂಚವನೇ ದುರ್ಗೇ ರಾಜವಂಶಬಹಿಷ್ನತಃ ॥ 20 


ಏಷ ತೂಶನಸಾ ಮುಕ್ತಃ ಶಾಪೋತರ್ಗೋ ಯಯಾತಿನಾ | 
ಧಾರಿತಃ ಕ್ಷ ತ್ರಧರ್ಮೇಣ ಯನ್ನಿಮಿಶ್ಚ ನ ಚಕ್ಷ ಮೇ॥ 21 


ಏತತ್ತೇ ಸರ್ವಮಾಖ್ಯಾ ತಂ ದರ್ಶನಂ ಸರ್ವಕಾರಿಣಾಮ್‌ | 
ಟಮ ಪತಾ ಸೌಮ್ಯ ದೋಷೋ ನ ಸ್ಯಾದ್ಯಥಾ ನೃಗೇ | 22 


ಇತಿ ಕಥಯತಿ ರಾಮೇ ಚಂದ್ರತುಲ್ಯಾನನೇ ಚ 


ಪ್ರವಿರಲತರತಾರಂ ವ್ಯೋಮ ಜಜ್ಞೇ ತದಾನೀಮ್‌ | 


(15-16). ಅನಂತರ ಆ ರಾಜರ್ಷಿಯು ಪೂರುವಿಗೆ ಪಟ್ಟಾಭಿಷೇಕವನ್ನು 
ಮಾಡಿ ತಪಸಿಗಾಗಿ ಆಶ್ರಮಕ್ಕೆ ತೆರಳಿದನು. ಅಲ್ಲಿ ಬಹಳ ಕಾಲವಾದಮೇಲೆ 
ದೃೈವಾಧೀನನಾಗಿ ಸ್ವರ್ಗವನ್ನಡರಿದನು (17-18). ಪೂರುವು 
ಕೀರ್ತಿಶಾಲಿಯಾಗಿ ಕಾಶೀರಾಜ್ಯದ ಪ್ರತಿಷ್ಠಾನವೆಂಬ ನಗರದಲ್ಲಿ ಧರ್ಮದಿಂದ 
ರಾಜ್ಯವನ್ನಾಳಿದನು. ಯದುವು ರಾಜವಂಶದಿಂದ ಬಹಿಷ್ಕೃತನಾಗಿ 
ನಗರದಲ್ಲಿಯೂ ದುರ್ಗಮವಾದ ಕೌಂಚವನದಲ್ಲಿಯೂ ಇದ್ದನು. ಅವನಿಗೆ 
ಜನಿಸಿದ ಮಕ್ಕಳು ರಾಕ್ಷಸ ಸ್ವಭಾವದವರಾದರು. (19-20). ಹೀಗೆ 
ಶುಕ್ರಾಚಾರ್ಯನ ಶಾಪವನ್ನು ಯಯಾತಿಯು ಕ್ಲಾತ್ತಾಧರ್ಮವನ್ನುನುಸರಿಸಿ 
ಸಹಿಸಿಕೊ೦ಡನು. ನಿಮಿಯು ಮಾತ್ರ ವಸಿಷ್ಠರ ಶಾಪವನ್ನು ಸಹಿಸಿಕೊಳ್ಳಲಿಲ್ಲ. 
ಲಕ್ಷ್ಮಣ, ಹೀಗೆ ಶಾಪ, ತಾಳ್ಮೆ ಮು೦ತಾದ ಪ್ರಸ೦ಗವನ್ನು ನಿನಗೆ ಹೇಳಿದನು. 
ಒಟ್ಟಿನಲ್ಲಿ ಈಗ ಕಾರ್ಯಾಪೇಕ್ಷಿಗಳಾದ ಜನರೆಲ್ಲರನ್ನೂ ಸ೦ದರ್ಶಿಸಿ ಅವರ 
ಕಾರ್ಯಗಳನ್ನು ನಡೆಸೋಣ. "ಸೌಮ್ಯ ನೃಗರಾಜನಲ್ಲಿ ನಡೆದ ತಪ್ಪು ನಮ್ಮಲ್ಲಿ 
ಆಗದಿರಲಿ" ಎಂದನು (21-22). ಶ್ರೀರಾಮಚಂದನು ಹೀಗೆ ಹೇಳುತಿರುಲಾಗಿ 

ಗಗನದಲ್ಲಿ ಮಿನುಗುವ ತಾರೆಗಳು ವಿರಳವಾದವು. ಅರುಣೋದಯವಾಯಿತು. 


413 ಭಾಗವಚ್ಯವನಾದ್ಯಾಗಮನಮ್‌ 
ಅರುಣಕಿರಣಕ್ತಾ ದಿಗ್ಗಭೌ ಚೈವ ಪೂರ್ವಾ 
ಕುಸುಮರಸವಿಮುಕ್ತಂ ವಸ್ತಮಾಕುಂಠಿತೇವ I 23 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋನಷಷ್ಟಿತಮಃ ಸರ್ಗಃ 


ಪಪ್ಪಿತಮಃ ಸರ್ಗಃ 
ಭಾಗವಚ್ಛವನಾದ್ಯಾಗಮನಮ್‌ 
ತಯೋಃ ಸಂವದತೋರೇವಂ ರಾಮಲಕ್ಷ ಕಯೋಸ್ಪದಾ 
ವಾಸಂತಿಕೀ ನಿಶಾ ಪ್ರಾಪ್ತಾ ನ ಶೀತಾ ನ ಚ ಘರ್ಮದಾ ॥ 1 


ತತಃ ಪ್ರಭಾತೇ ವಿಮಲೇ ಕೃತಪೌರ್ವಾಹ್ಞಿಕಕ್ರಿಯಃ । 
ಅಭಿಚಕ್ರಾಮ ಕಾಕುತ್ಥೋ ದರ್ಶನಂ ಪೌರಕಾರ್ಯವಿತ್‌ ॥ 2 


ಅರುಣಕಿರಣಗಳಿಂದ ರಕ್ತವರ್ಣಳಾದ ಪೂರ್ವದಿಗಂಗನೆಯು 
ಕುಸುಮರಸದಲ್ಲದ್ದಿದ ಸೀರೆಯನ್ನುಟ್ಟಳೋ ಎಂಬಂತೆ ರಂಜಿಸಿದಳು (23). 
ಇಲ್ಲಿಗೆ ಶ್ರೀಮದ್ರಾಮಾಯಣದಲ್ಲಿ ಐವತ್ತೊಂದನೆಯ ಸರ್ಗ 


ಸರ್ಗ 60 
ಭಾರ್ಗವ, ಚ್ಯವನ -ಮುಂತಾದ ಮುನಿಗಳು ಶ್ರೀರಾಮನ ಬಳಿಗೆ 
ಆಗಮಿಸುವುದು 


ಹೀಗೆ ಶ್ರೀರಾಮಲಕ್ಷ್ಮಣರು ಸಂಭಾಷಿಸುತ್ತಿರುವಾಗ ರಾತ್ರಿಯಾಯಿತು. 
ಅದು ವಸಂತಯತುವಿನ ರಾತ್ರಿಯಾದ್ದರಿಂದ ಚಳಿ-ಸೆಕೆಗಳಿಲ್ಲದೆ 
ಸಮಶೀತೋಷ್ಟವಾಗಿತ್ತು. ರಾತ್ರಿ ಕಳೆದು ಸುಪ್ರಭಾತವಾಗಲು ಕಾಕುತ್ತ ಅಮು 
ಪೂರ್ವಾಹ್ನದ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿ, ಪೌರಕಾರ್ಯದ 
ಸಮಯವು ಪ್ರಾಪವಾಯಿತೆಂದರಿತು ದರ್ಶವನ್ನೀಯುವುದಕ್ಕಾಗಿ ಸಭಾಂಗಣಕ್ಕೆ 


ಉತ್ತರಕಾಂಡ 414 


ತತಃ ಸುಮಂತ್ರಸ್ತ್ಯಾಗಮ್ಯ ರಾಘವಂ ವಾಕ್ಯಮಬ್ರವೀತ್‌ | 
ಏತೇ ಪ್ರತಿಹತಾ ರಾಜನ್‌ ದ್ವಾರಿ ತಿಷ್ಯಂತಿ ತಾಪಸಾಃ ॥ 3 


ಭಾರ್ಗವಂ ಚ್ಛವನಂ ಚೈವ ಪುರಸ್ಕೃತ್ಯ ಮಹರ್ಷಯಃ | 
ದರ್ಶನಂ ತೇ ಮಹಾರಾಜ ಚೋದಯಂತಿ ಕೃತತ್ವರಾಃ I 4 


ಪ್ರೀಯಮಾಣಾ ನರವ್ಯಾಘ್ರ ಯಮುನಾತೀರವಾಸಿನಃ । 
ತಸ್ಯ ತದ್ವಚನಂ ಶ್ರುತ್ವಾ ರಾಮಃ ಪ್ರೋವಾಚ ಧರ್ಮವಿತ್‌ ॥ 5 


ಪ್ರವೇಶ್ಯಂತಾಂ ಮಹಾಭಾಗಾ ಭಾರ್ಗವಪ್ರಮುಖಾ ದ್ವಿಜಾಃ । 
ರಾಜ್ಯಸ್ತ್ವಾಜ್ಜಾಂ ಪುರಸ್ಕೃತ್ಯ ದ್ವಾಸ್ಫೋ ಮೂರ್ಧ್ನಿ ಕೃತಾಂಜಲಿಃ ॥ 6 
ಪ್ರವೇಶಯಾಮಾಸ ತದಾ ತಾಪಸಾನ್‌ ಸುದುರಾಸದಾನ್‌ । 
ಶತಂ ಸಮಧಿಕಂ ತತ್ರ ದೀಪ್ಯಮಾನಂ ಸ್ಪತೇಜಸಾ ॥ 7 


ಪ್ರವಿಷ್ಣಂ ರಾಜಭವನಂ ತಾಪಸಾನಾಂ ಮಹಾತ್ಮನಾಮ್‌ । 

ತೇ ದಿಜಾಃ ಪೂರ್ಣಕಲಶ್ರೆ: ಸರ್ವತೀರ್ಥಾಂಬುಸತ್ತ ತ್ರೆಃ ॥ 8 
ಆಗಮಿಸಿದನು (1-2). ಆಗ ಸುಮಂತ್ರನು ಬಂದು "ಮಹಾರಾಜ, 
ಯಾವುದೋ ತೊಂದರೆಗೊಳಗಾದ ತಾಪಸರು ಬಂದು ಅರಮನೆಯ 
ಬಾಗಿಲಿಲ್ಲಿ ನಿಂತಿದ್ದಾರೆ. ಬಾರ್ಗವ ರನ್ನೂ ಚ್ಯವನರನ್ನೂ 
ಮುಂದೆಮಾಡಿಕೊಂಡು ಬಂದಿರುವ ಆ ಯಷಿಗಳು ರಾಜದರ್ಶನಕ್ಕಾಗಿ 
ತ್ವರೆಪಡಿಸುತ್ತಿದ್ದಾರೆ. (3-4). ಅವರಿಗೆ ನಿನ್ನಲ್ಲಿ ಪ್ರೀತಿಯು೦ಟು. ಅವರು 
ಯಮುನಾತೀರವಾಸಿಗಳಾದ ಮುನಿಗಳು" ಎಂದು ನಿವೇದಿಸಿದನು. 
ಧರ್ಮನಿಷ್ಠನಾದ ಶ್ರೀರಾಮನು "ಭಾರ್ಗವಾದಿ ಮಹಾಭಾಗರನ್ನು ಒಳಗೆ 
ಕರೆದುಕೊಂಡು ಬಾ" ಎಂದು ದ್ವಾರಪಾಲನಿಗೆ ಆಜ್ಞಾಪಿಸಿದನು (5-6). 
ಒಡನೆಯೇ ದ್ವಾರಪಾಲನು ಹೋಗಿ ಶಿರಸ್ಸಿನ ಮೇಲೆ ಕೈಯಿಟ್ಟುಕೊಂಡು 
ವಂದಿಸಿ ತೇಜಸ್ಸ್ಪಿಗಳಾದ ಆ ತಾಪಸರನ್ನು ಕರೆತಂದನು. ಮಹಾತ್ಮರಾದ ಆ 
ತಪಸ್ವಿಗಳ ಸಂಖ್ಯೆ ಮೂರಕ್ಕಿಂತ ಹೆಚ್ಚಾಗಿತ್ತು. ಆ ದ್ರಿಜರು ತೀರ್ಥಜಲದಿಂದ 
ತುಂಬಿದ ಪೂರ್ಣಕಲಶಗಳೊಡನೆ ಫಲಮೂಲಗಳನ್ನು ತಂದು ರಾಜನಿಗೆ 
ಅರ್ಪಿಸಿದರು. ಶ್ರೀರಾಮನು ಅದೆಲ್ಲವನ್ನೂ ಪ್ರೀತಿಯಿಂದ ಸ್ವೀಕರಿಸಿದನು 


415 ಭಾಗವಚ್ಯವನಾದ್ಯಾಗಮನಮ್‌ 

ಗೃಹೀತ್ವಾ ಫಲಮೂಲಂ ಚ ರಾಮಸ್ಕಾಭ್ಯಾಹರನ್‌ ಬಹು | 

ಪ್ರತಿಗೃಹ್ಯ ತು ತತ್‌ ಸರ್ವಂ ರಾಮಃ ಪ್ರೀತಿಷುರಸ್ಕತಃ ॥ 9 
ತಿರ್ಧ್ಥೋದಕಾನಿ ಸರ್ವಾಣಿ ಫಲಾನಿ ವಿವಿಧಾನಿ ಚ । 

ಉವಾಚ ಚ ಮಹಾಬಾಹುಃ ಸರ್ವಾನೇವ ಮಹಾಮುನೀನ್‌ ॥ 10 


ಇಮಾನ್ಯಾಸನಮುಖ್ಯಾನಿ ಯಥಾರ್ಹಮುಪವಿಶ್ಯತಾಮ್‌ | 

ರಾಮಸ್ಯ ಭಾಷಿತಂ ಶ್ರುತ್ವಾ ಸರ್ವ ಏವ ಮಹರ್ಷಯಃ ॥ 11 
ಬೃಸೀಷು ರುಚಿರಾಖ್ಯಾಸು ನಿಷೇದು: ಕಾಂಚನೀಷು ತೇ । 
ಉಪವಿಷ್ಣಾನೃಷೀಂಸ್ತತ್ರ ದೃಷ್ಟ್ವಾ ಷಪುರಪುರಂಜಯಃ ॥ 12 
ಪ್ರಯತಂ ಪ್ರಾಂಜಲಿರ್ಭೂತ್ವಾ ರಾಘವೋ ವಾಕ್ಯಮಬ್ರವೀತ್‌ | 
ಕಿಮಾಗಮನಕಾರ್ಯಂ ವಃ ಕಿಂ ಕರೋಮಿ ಸಮಾಹಿತಃ ॥ 13 


ಆಜ್ಞಾಪ್ಯೋ5ಹಂ ಮಹರ್ಷೀಣಾಂ ಸರ್ವಕಾಮಕರ: ಸುಖಮ್‌ | 

ಇದಂ ರಾಜ್ಯಂ ಚ ಸಕಲಂ ಜೀವಿತಂ ಚ ಹೃದಿ ಸ್ಥಿತಮ್‌ ॥ 14 
(7-9). ಅನಂತರ ಆ ವೀರನು ಮಹಾಮುನಿಗಳನ್ನು ನೋಡಿ "ಮಹರ್ಷಿಗಳ, 
ಈ ಪೀಠಗಳಲ್ಲಿ ಯಥೋಚಿತವಾಗಿ ಕುಳಿತು ಕೊಳ್ಳಿರಿ" ಎಂದನು. ಯಷಿಗಳು 
ಚಾಪೆ ಮತ್ತು ಅಜಿನಗಳನ್ನು ಹಾಸಿದ ಸುವರ್ಣಮಯಪೀಠಗಳಲ್ಲಿ ಕುಳಿತರು 
(10-12). ಆಗ ರಾಘವನು ಪ್ರಾಂಜಲಿಯಾಗಿ 'ಮಹಾತ್ಮರೇ, ತಾವು 
ಆಗಮಿಸಿದ ಕಾರ್ಯವಾವುದು ? ನನ್ನಿಂದೇನಾಗಬೇಕು 9 ತಮ್ಮ ಇಷ್ಟವನ್ನು 
ನೆರವೇರಿಸುವೆನು. ಆಜ್ಞೆಯಾಗಲಿ. ಈ ನನ್ನ ಸಕಲ ರಾಜ್ಯವೂ ನನ್ನ ಜೀವಿತವೂ 
ದ್ವಿಜರಗೋಸ್ಕರವೇ. ಇದು ಸತ್ಯ" ಎಂದು ನಿವೇದಿಸಿದನು (13-14). 
ಅವನ ನುಡಿಯನ್ನು ಕೇಳಿ ಆ ಖಯಷಿಗಳು "ಸಾಧು ಸಾಧು !” ಎಂದು 
ಸಂತೋಷದಿಂದ ಉದ್ದರಿಸಿದರು. ಯಮುನಾತೀರವಾಸಿಗಳಾದ ಆ 
ಮಹಾತ್ಮರು "ನರಶ್ರೇಷ್ಠ ಇಂತಹ ನುಡಿ ನಿನ್ನೊಬ್ಬನಿಗೆ ಯುಕ್ತವಾಗಿದೆ. 
ನಿನಗೆ ಮೀಸಲಾಗಿದೆ. ಇನ್ನೊಬ್ಬನುಗೆ ಹೀಗೆ ನುಡಿಯಲಾರ. ಬಲಾಢ್ಕರಾದ 
ಎಷ್ಟೋ ಮಂದಿ ರಾಜರು ಗತಿಸಿ ಹೋದರು. ಕಾರ್ಯದ ಗರುತ್ತ ಎನನ್ನರಿತು 
ಯಾರೂ ಅದನ್ನು ಸಾಧಿಸಿ ಕೊಡುತ್ತೇವೆಂದು ಮಾತು ಕೊಡಲಿಲ್ಲ (15- 


ಉತ್ತರಕಾಂಡ 416 


ಸರ್ವಮೇತದಿ ಿಜಾರ್ಥಂ ಮೇ ಸತ್ಯಮೇತದ್ದವೀಮಿ ವಃ। 
ತಸ್ಯ ತದ್ವಚನಂ ಶ್ರುತ್ವಾ ಸಾಧುಕರೋ ಮಹಾನಭೂತ್‌ | 15 


ಯಷೀಣಾಮುಗ್ರತಪಸಾಂ ಯಮುನಾತೀರವಾಸಿನಾಮ್‌ | 

ಊಚುಶ್ಚ ತೇ ಮಹಾತ್ಮನೋ ಹರ್ಷೇಣ ಮಹತಾ ವೃತಾಃ ॥' 16 
ಉಪಪನ್ನಂ ನರಶ್ರೇಷ್ಠ ತವೈವಿ ಭುವಿ ನಾನ್ಯತಃ 

ಬಹವಃ ಪಾರ್ಥಿವಾ ರಾಜನ್ನತಿಕ್ರಾಂತಾ ಮಹಾಬಲಾಃ ॥ 17 


ಕಾರ್ಯಸ ; ಗೌರವಂ ಮತ್ವಾಪ ಪ್ರತಿಜ್ಞಾಂ ನಾಭ್ಯರೋಚಯನ್‌ I 


ತ್ವಯಾ ಪುನರ್ಬಾಹ್ಮಣಗೌರವಾದಿಯಂ 
ಕೃತಾ ಪ್ರತಿಜ್ಞಾಹ್ಯನವೇಕ್ಷ್ಯ ಕಾರಣಮ್‌ | 
ತತಶ್ಚ ಕರ್ತಾ ಹ್ಯಸಿ ನಾತ್ರ ಸಂಶಯೋ 
ಮಹಾಭಯಾತ್ತಾತುಮೃಷೀಂಸ್ಕೃಮರ್ಹಸಿ ॥ 18 
ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಷಪ್ಲಿತಮಃ ಸರ್ಗಃ 


17). ನೀನಾದರೋ ಬ್ರಾಹ್ಮಣರಲ್ಲಿರುವ ಗೌರವಬುದ್ಧಿಯಿ೦ದ ನಮ್ಮ 
ಭಯಕಾರಣವೇನೆಂಬುದನ್ನು ಸಹ ಕೇಳದೆ, ನೆರವೇರಿಸುವೆನೆಂದು 
ಮಾತುಕೊಟ್ಟಿದ್ದೀಯೆ. ಆದ್ದರಿಂದ ನೀನು ಈ ಕಾರ್ಯವನ್ನು ಸಾಧಿಸುವುದು 
ನಿಶ್ಚಯ. ಸಂಶಯವೇ ಇಲ್ಲ. ಖುಷಿಗಳಿಗೆ ಬಂದಿರುವ ಒಂದು ಮಹಾ 
ಭಯವನ್ನು ನೀನು ನಿವಾರಿಸಬೇಕು" ಎಂದರು (18). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಅರುವತ್ತನೆಯ ಸರ್ಗ 


417 
ಏಕಷಷ್ನಿತಮಃ ಸರ್ಗ: 
ಲವಣತ್ರಾಣಪ್ರಾರ್ಥನಾ 
ಬ್ರುವದ್ಧಿರೇವಮೃಷಿಭಿಃ ಕಾಕುತ್ಸ್ಕೋ ವಾಕ್ಯಮಬ್ರವೀತ್‌ । 
ಕಿಂ ಕಾರ್ಯಂ ಬ್ರೂತ ಮುನಯೋ ಭಯಂ ತಾವದಪೈತು ವಃ ॥ 1 
ತಥಾ ಬ್ರುವತಿ ಕಾಕುತ್ನೇ ಭಾರ್ಗವೋ ವಾಕ್ಯಮಬ್ರವೀತ್‌ | 
ಭಯಾನಾಂ ಶೃಣು ಯನ್ಮೂಲಂ ದೇಶಸ್ಯ ಚ ನರೇಶ್ವರ I 2 


ಪೂರ್ವಂ ಕೃತಯುಗೇ ರಾಜನ್‌ ದೈತೇಯಃ ಸುಮಹಾಬಲ: । 
ಲೋಲಾಪುತ್ರೋsಭವಜ್ಚ್ಯೇಷ್ಠ್ಟೋ ಮಧುರ್ನಾಮ ಮಹಾಸುರಃ ॥ 3 
ಬ್ರಹ್ಮಣ್ಯಶ್ಚ ಶರಣ್ಯಶ್ಚ ಬುದ್ಧ್ಯಾ ಚ ಪರಿನಿಷ್ಠಿತಃ | 

ಸುರೃಶ್ಚ ಪರಮೋದಾರೈ; ಪ್ರೀತಿಸ್ತಸ್ಯಾ ತುಲಾಭವತ್‌ ॥ 4 
ಸ ಮಧುರ್ವೀರ್ಯಸಂಪನ್ನೋ ಧರ್ಮೇಚ ಸುಸಮಾಹಿತಃ | 
ಬಹುವರ್ಷಸಹಸ್ರಾಣಿ ರುದ್ರಪೀತ್ಯಾಕರೋತ್ತಪಃ ॥ 5 


ಸರ್ಗ 61 


ಲವಣಾಸುರನ ಪೀಡೆಯಿಂದ ತಮ್ಮನ್ನು ರಕ್ಷಿಸಬೇಕೆಂದು ಚ್ಯವನರು 
ರಾಘವನಿಗೆ ತಿಳಿಸುವುದು. 

ಯಷಿಗಳು ಹೀಗೆ ನುಡಿಯುತ್ತಿರಲು ಕಾಕುತ್ತ ನು "ಮುನಿಗಳೆ, ನಾನು 
ಮಾಡಬೇಕಾದ್ದೆ ಮು, ತಿಳಿಸಿರಿ. ಭಯವನ್ನು ತ್ಯಜಿಸಿರಿ" ಎಂದು ಕೇಳಿದನು. 
ಆಗ ಭೃಗುವ೦ಶಜರಾದ ಚ್ಯವನರು ಹೀಗೆ೦ದರು : "ನರೇಶ್ವರ, ನಮಗೂ 
ನಮ್ಮ ದೇಶಕ್ಕೂ ಒದಗಿರುವ ಭಯದ ಮೂಲವೇನೆಂಬುದನ್ನು ಕೇಳು 
(1-2). ಹಿಂದೆ ಕೃತಯುಗದಲ್ಲಿ ಮಧುವೆಂಬ ಬಲಾಡ್ಯನಾದ 
ಮಹಾಸುರನಿದ್ದನು. ಅವನು ಲೋಲಾ ಎಂಬುವಳ ಹಿರಿಯ ಮಗ. 
ಆತನು ಬ್ರಾಹ್ಮಣರಿಗೆ ಹಿತಕಾರಿಯೂ ಶರಣಾಗತರಕ್ಷಕನೂ ಬುದ್ದಿಶಾಲಿಯೂ 
ಆಗಿದ್ದನು. ಉದಾರಚರಿತರಾದ ದೇವತೆಗಳೂಡನೆ ಮಧುವಿಗೆ ಗಾಢವಾದ 
ಪ್ರೀತಿ ಬೆಳದಿತ್ತು (3-4). ಹೀಗಿರಲು ಧರ್ಮನಿಷ್ಠನಾದ ಮಧುವು ರುದ್ರನಿಗೆ 


ಉತ್ತರಕಾಂಡ 418 
ರುದ್ರಃ ಪ್ರೀತೋ*ಭವತ್ತಸ್ಮೈ ವರಂ ದಾತುಂ ಯಯೌ ಚ ಸಃ । 
ಬಹುಮಾನಾಚ್ಚ ರುದ್ರೇಣ ದತ್ತಸ್ತ ಸ್ಯಾದ್ಧುತೋ ವರಃ ॥ 6 


ಶೂಲಂ ಶೂಲಾದ್ದಿನಿಷ್ಕಷ್ಯ ಮಹಾವೀರ್ಯಂ ಮಹಾಪ್ರಭಮ್‌ । 
ದದೌ ಮಹಾತ್ಮ ಸುಪ್ರೀತೋ ವಾಕ್ಯಂ ಚೈತದುವಾಚ ಹ ॥ 7 


ತ್ರಯಾಯಮತುಲೋ ಧರ್ಮೋ ಮತ್ತಸಾದಕರಃ ಕೃತಃ | 
ಪ್ರೀತ್ಯಾ ಪರಮಯಾ ಯುಕ್ತೋ ದದಾಮ್ಯಾಯುಧಮುತ್ತಮಮ್‌ । 8 
ಯಾವತ್‌ ಸುರೈಶ್ಚ ವಿಪ್ರೈಶ್ಚ ನ ವಿರುಧ್ಯೇರ್ಮಹಾಸುರ | 
ತಾವಚ್ಚೂ ಲಂ ತವೇದಂ ಸ್ಕಾದನ್ಯಥಾ ನಾಶಮೇಷ್ಯತಿ I 9 


ಯಶ್ಚ ತ್ಹಾಮಭಿಯುಂಜೀತ ಯುದ್ಧಾಯ ವಿಗತಜ್ಜರಃ | 
ತಂ ಶೂಲೋ ಭಸ್ಮಸಾತ್ಮೃತ್ವಾ ಪುನರೇಷ್ಯತಿ ತೇ ಕರಮ್‌ ॥ 10 


ಏವಂ ರುದ್ರಾದ್ರರಂ ಲಬ್ದಾ ಭೂಯ ಏವ ಮಹಾಸುರಃ | 

ಪ್ರಣಿಪತ್ಯ ಮಹಾದೇವಂ ವಾಕ್ವಮೇತದುವಾಚ ಹ ॥ 11 
ಪ್ರೀತಿಯಾಗಲೆಂದು ಸಾವಿರಾರು ವರ್ಷಗಳವರೆಗೆ ತಪಸ್ಸು ಮಾಡಿದನು. 
ರುದ್ರನು ಸಂಪ್ರೀತನಾಗಿ ಆತನಿಗೆ ಅದ್ಭುತವಾದ ಒಂದು ವರವನ್ನಿತ್ತನು 
(5-6). ಏನೆಂದರೆ, ತನ್ನ ತ್ರಿಶೂಲದಿಂದ ಶಕ್ತಿಯನ್ನಾಕರ್ಷಿಸಿ ಇನ್ನೊಂದು 
ಶೂಲದಲ್ಲಳವಡಿಸಿ, ಮಹಾವೀರ್ಯಸಂಪನ್ನವಾದ ಆ ಶೂಲವನ್ನು ಮಧುವಿಗೆ 
ಕೊಟ್ಟನು. ಆನಂತರ "ಎಲೈ ಅಸುರನೆ, ನನ್ನ ಅನುಗ್ರಹವನ್ನು 
ಪಡೆಯುವುದಕ್ಕಾಗಿ ಎಣೆಯಿಲ್ಲದ ತಪಸ್ಥಾಚರಿಸಿದ್ದೀಯೆ. ಆದ್ದರಿ೦ದ 
ಸಂತುಷ್ಟನಾಗಿ ಈ ಉತ್ತಮಾಯುಧವನ್ನು ನಿನಗೆ ಕೊಡುತ್ತಿದ್ದೇನೆ (7-8). 
ನೀನು ದೇವಬ್ರಾಹ್ಮಣರೊಡನೆ ವಿರೋಧವನ್ನು ಬೆಳಸದಿದ್ದರೆ ಈ ಶೂಲವು 
ನಿನ್ನ ವಶದಲ್ಲರುವುದು. ವಿರೋಧವನ್ನು ಬೆಳೆಸಿದರೆ ಒಡನೆಯೇ 
ಅದೃಶ್ಯವಾಗುವುದು | ಯಾರಾದರೂ ಯುದ್ದದಲ್ಲಿ ನಿನ್ನನ್ನೆದುರಿಸಿದರೆ, ಈ 
ಶೂಲವು ಅವರನ್ನು ಧ್ವಂಸಮಾಡಿ ಮತ್ತೆ ನಿನ್ನ ಕೈಗೆ ಬಂದು ಸೇರುವುದು" 
ಎ೦ದು ತಿಳಿಸಿದನು (9-10). ಹೀಗೆ ವರವನ್ನು ಪಡದ ಮಧುವು 
ಮಹಾದೇವನಿಗೆ ವಂದಿಸಿ "ಹೇ ಭಗವನ್‌, ಈ ದಿವ್ಯಶೂಲವು ನನ್ನ 


419 ಲವಣತ್ರಾಣಪ್ರಾರ್ಥನಾ 


ಭಗವಾನ್‌ ಮಮ ವಂಶಸ್ಯ ಶೂಲಮೇತದನುತ್ತಮಮ್‌ । 
ಭವೇತ್ತು ಸತತಂ ದೇವಂ ಸುರಾಣಾಮೀಶ್ರರೋ ಹ್ಯಸಿ ॥ 12 


ತಂ ಬ್ರುವಾಣಂ ಮಧುಂ ದೇವಃ ಸರ್ವಭೂತಪತಿಃ ಶಿವಃ | 
ಪ್ರತ್ಯುವಾಚ ಮಹಾತೇಜಾ ನೈತದೇವಂ ಭವಿಷ್ಯತಿ ॥ 13 


ಮಾ ಭೂತ್ರೇ ವಿಫಲಾ ವಾಣೀ ಮತ್ತಸಾದಕೃತಾ ಶುಭಾ | 
ಭವತಃ ಪುತ್ರಮೇಕಂ ತು ಶೂಲಮೇತದ್ಧಜಿಷ್ಯತೇ ॥ 14 


ಯಾವತ್‌ ಕರಸ್ಥ: ಶೂಲೋಇ5ಯಂ ಭವಿಷ ತಿ ಸುತಸ್ಯ ತೇ | 
ಅವಧ್ಯಃ ಸವ ಇತಾನಾರ ಶೂಲಹಸ್ರೋ ಭವಿಷ್ಯತಿ 15 


ಏವಂ ಮಧುರ್ವರಂ ಲಬಾ ಚ ದೇವಾತ್‌ ಸುಮಹದದ್ಳು ತಮ್‌ | 

ಭವನಂ ಸೋ*ಸುರಶ್ರೇಷ್ಠಃ ಕಾರಯಾಮಾಸ ಸುಪ್ರಭಮ್‌ ॥ 16 
ತಸ್ಯ ಪತ್ನೀ ಮಹಾಭಾಗಾ ಪ್ರಿಯಾ ಕುಂಭೀನಸೀತಿ ಯಾ । 
ವಿಶ್ವಾವಸೋರಪತ್ಯಂ ಸಾ ಹ್ಯನಲಾಯಾಂ ಮಹಾಪುಭಾ ॥ 17 
ವಂಶದಲ್ಲಿ ಪರಂಪರೆಯಾಗಿ ಉಳಿಯಲಿ. ದೇವ, ನೀನು ನಿಖಿಲ ಸುರರಿಗೂ 
ಮಹೇಶ್ವರನಾಗಿರುವೆ" ಎ೦ದನು (11-12). ಆಗ ಸರ್ವಭೂತೇಶ್ಚರನಾದ 
ಶಿವನು ಮಧುವನ್ನು ಕುರಿತು "ಅದು ಸಾಧ್ಯವಿಲ್ಲ | ಆದರೆ ನಿನ್ನ ಪ್ರಾರ್ಥನೆಯು 
ನಿಷ್ಠಲವಾಗಬಾರದು. ಈ ಪ್ರಾರ್ಥನೆ ನನ್ನ ಪ್ರಸಾದದಿ೦ದಾದ ಸಂತೋಷದಿಂದ 
ಬ೦ದಿತಲ್ಲವೆ ? ನಿನ್ನ ಒಬ್ಬ ಮಗನಿಗೆ ಮಾತ್ರ ಈಶೂಲವು ಸೇರುವುದು 
(13-14). ನಿನ್ನ ಮಗನು ಈ ಶೂಲವನ್ನು ಕೈಯಲ್ಲಿ ಹಿಡಿದಿರುವಾಗ 
ಮಾತ್ರ ಸಕಲರಿಗೂ ಅವಧ್ಯನಾಗುವನು” ಎಂದು ವರವನ್ನಿತ್ತನು (15). 
ಹೀಗೆ ಮಧುದೈತ್ಯನು ಮಹಾದೇವನಿಂದ ಅದ್ಭುತವಾದ ವರವನ್ನು 
ಪಡೆದುಬಂದು, ಮನೋಜ್ಯವಾದ ಭವನವನ್ನು ನಿರ್ಮಿಸಿ ವಾಸವಾಗಿದ್ದನು. 
ಆತನಿಗೆ ಕುಂಭೀನಸಿಯಂಬ ಭಾಗ್ಯಶಾಲಿನಿಯಾದ ಪತ್ನಿ ಇದ್ದಳು. ಅವಳು 


* ಕು೦ಭೀನಸಿಯು ಮಾಲ್ಕವಂ೦ತನ ಮಗಳಾದ ಅನಲೆಯ ಮಗಳು. ರಾವಣನ 
ತಂಗಿ. ಇವಳು ಸುಮಾಲಿಯ ಮಗಳಾದ ಕುಂಭೀನಸಿಯಲ್ಲ. ಈಕೆಯನ್ನು ಮಧುವು 
ಅಪಹರಿಸಿ ಮದುವೆಯಾದನು. 25ನೆಯ ಸರ್ಗವನ್ನು ನೋಡಿ. 


ಉತ್ತರಕಾಂಡ 420 


ತಸ್ಯಾಃ ಪುತ್ರೋ ಮಹಾವೀರ್ಯೋ ಲವಣೋ ನಾಮ ದಾರುಣಃ | 
ಬಾಲ್ಯಾತ್‌ ಪ್ರಭೃತಿ ದುಷ್ಟಾತ್ಮಾ ಪಾಪಾನ್ಯೇವ ಸಮಾಚರತ್‌ ॥ 18 


ತಂ ಪುತ್ರಂ ದುರ್ವಿನೀತಂ ತು ದೃಷ್ಟ್ವಾ ಕ್ರೋಧಸಮನ್ನಿತಃ । 


ರ ದ್‌ 
ಮಧುಃ ಸ ಶೋಕಮಾಪೇದೇ ನ ಚೈನಂ ಕಿಂಚಿಬ್ರವೀತ್‌ ॥ 19 
ಸ ವಿಹಾಯ ತ್ತಿಮಂ ಲೋಕಂ ಪ್ರವಿಷ್ಣೋ ವರುಣಾಲಯಮ್‌ । 

ಶೂಲಂ ನಿವೇಶ್ಯ ಲವಣೇ ವರಂ ತಸ್ಮೈ ನ್ಯವೇದಯತ್‌ l 20 
ಸ ಪ್ರಭಾವೇಣ ಶೂಲಸ್ಯ ದೌರಾತ್ಮ್ಯೇನಾತ್ಮನಸ್ತಥಾ । 

ಸಂತಾಪಯತಿ ಲೋಕಾಂಸ್ತೀನ್‌ ವಿಶೇಷೇಣ ಚ ತಾಪಸಾನ್‌ ॥ 21 
ಏವಂಪ್ರಭಾವೋ ಲವಣ: ಶೂಲಂ ಚೈವ ತಥಾವಿಧಮ್‌ | 

ಶ್ರುತ್ಹಾ ಪ್ರಮಾಣಂ ಕಾಕುತ್ಸೃ ತ್ವಂ ಹಿ ನಃ ಪರಮಾ ಗತಿಃ ॥ 22 


ಬಹವಃ ಪಾರ್ಥಿವಾ ರಾಮ ಭಯಾತ್ತೈರ್ಜಷಿಭಿಃ ಪುರಾ | 

ಅಭಯಂ ಯಾಚಿತಾ ವೀರ ತ್ರಾತಾರಂ ನ ಚ ವಿದಹೇ ॥ 23 
ಅನಲೆಯಲ್ಲಿ' ವಿಶ್ವಾವಸುವಿನಿ೦ದ ಜನಿಸಿದವಳು (16-17). ಕು೦ಭೀನಸಿಗೆ 
ಮಹಾವೀರನೂ ಕ್ರೂರನೂ ಆದ ಲವಣನೆಂಬ ಪುತ್ರನು ಹುಟ್ಟಿದನು. 
ಲವಣಾಸುರನು ದುಷ್ಟ ಬಾಲ್ಕದಿಂದಲೂ ಪಾಪಕರ್ಮಗಳನ್ನೇ ಆಚರಿಸುತ್ತ 
ಬಂದನು. ಪುತ್ರನು ಅವಿನೀತನಾಗಿರುವುದನ್ನು ಕಂಡು ಮಧುವಿಗೆ ಕೋಪ 
ಉಂಟಾಯಿತು. ಅವನು ಒಳಗೊಳಗೇ ಶೋಕದಿಂದ ಸ೦ತೃಪ್ತನಾದನು. 
ಆದರೆ ಲವಣನಿಗೆ ಏನನ್ನೂ ಹೇಳಲಾರದೇಹೋದನು (18-19). ಕಡೆಗೆ 
ಮಧುವು ಈ ಲೋಕವನ್ನೇ ಬಿಟ್ಟು ವರುಣಲೋಕಕ್ಕೆ ಹೊರಟುಹೋದನು. 
ಹೋಗುವಾಗ ವರದತ್ತವಾದ ಶೂಲವನ್ನು ಲವಣಾಸುರನಿಗೆ ಕೊಟ್ಟು ಅದರ 
ಪ್ರಭಾವವನ್ನು ತಿಳಿಸಿದನು (20). ರಾಘವ, ಈಗ ಲವಣಾಸುರನ ಆ 
ಶೂಲದ ಮಹಿಮೆಯನ್ನವಲಂಬಿಸಿ ತನ್ನ ದೌರತ ಓದಿಮದ ಲೋಕವನ್ನು 
ಪೀಡಿಸುತ್ತಿದದ್ದಾನೆ. ವಿಶೇಷವಾಗಿ ತಪಸ್ಪಿಗಳನ್ನು ಹಿಂಸಿಸುತ್ತಾನೆ. 
ಲವಣಾಸುರನ ಪ್ರಭಾವ ಈ ಪರಿಯಾಗಿದೆ. ಶೂಲವಾದರೋ ಅಂತಹ 
ಶಕ್ತಿಯುಳ್ಳದ್ದು ಕಾಕುತ್ತ ಇದನ್ನು ಕೇಳಿದ ಮೇಲೆ ಮು೦ದಿನ ಕಾರ್ಯವು 


421 ಲವಣತ್ರಾಣಪ್ರಾರ್ಥನಾ 


ತೇ ವಯಂ ರಾವಣಂ ಶ್ರುತ್ವಾ ಹತಂ ಸಬಲವಾಹನಮ್‌ । 
ತ್ರಾತಾರಂ ವಿದ್ಮಹೇ ತಾತ ನಾನ್ಯಂ ಭುವಿ ನರಾಧಿಪಮ್‌ ॥ 24 


ತತ್‌ ಪರಿತ್ರಾತುಮಿಚ್ಛಾಮೋ ಲವಣಾದ್ದಯಪೀಡಿತಾನ್‌ | 
ಇತಿ ರಾಮ ನಿವೇದಿತಂ ತು ತೇ 

ಭಯಜಂ ಕಾರಣಮುತ್ಥಿತಂ ಚ ಯತ್‌ । 
ವಿನಿವಾರಯಿತುಂ ಭವಾನ್‌ ಕ್ಟ ಮಃ 

ಕುರು ತಂ ಕಾಮಮಹೀನವಿಕ್ರಮ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕಷಪ್ಪಿತಮಃ ಸರ್ಗಃ 


ನಿನಗೆ ಸೇರಿದ್ದು. ನೀನೇ ನಮಗೆ ಪರಮಗತಿ (21-22). ಶ್ರೀರಾಮ, 
ಭಯಾರ್ತರಾದ ಖುಷಿಗಳು ಹಿಂದೆ ಬಹುಮಂದಿ ರಾಜರ ಬಳಿಗೆ 
ಹೋಗಿ ಅಭಯವನ್ನು ಬೇಡಿದ್ದಾರೆ. ಅದರೇನು 9 ನಮಗೆ 
ಭಯತ್ರಾತನೊಬ್ಬನೂ ಕಾಣಲಿಲ್ಲ. ನೀನು ರಾವಣನನ್ನು 
ಪರಿಹಾರಸಹಿತವಾಗಿ ವಿದ್ದಂಸಗೊಳಿಸಿದೆಯೆ೦ಬುದನ್ನು ಕೇಳಿ, ನೀನೇ 
ಭಯತ್ರಾತನೆಂದು ತಿಳಿದು ಬಂದಿದ್ದೇವೆ. ಈ ಲೋಕದಲ್ಲಿ ಇನ್ನಾರನ್ನೂ 
ನಾವು ಕಾಣೆವು. ಲವಣಾಸುರನಿಂದ ಬೀತರಾದ ನಮ್ಮನ್ನು 
ರಕ್ಷಿಸಬೇಕೆಂಬುದೇ ನಮ್ಮ ಬಯಕೆ (23-24). ಶ್ರೀರಾಮ, 
ನಮಗೊದಗಿದ ಭಯಕ್ಕೆ ಕಾರಣವೇನೆಂಬುದನ್ನು ನಿವೇದಿಸಿದ್ದಾಯಿತು. 
ಇದನ್ನು ಪರಿಹರಿಸಲು ನೀನು ಸಮರ್ಥನಾಗಿದ್ದೀಯೆ. ಎಲೈ ಪರಾಕ್ರಮಿ, 
ನಮ್ಮ ಅಪೇಕ್ಷೆಯನ್ನು ಪೂರೈಸಿಕೊಡು” ಎಂದರು (25). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 

ಅರುವತ್ತೊಂದನೆಯ ಸರ್ಗ 


ತಥೋಕ್ತೇ ತಾನೃಷೀನ್‌ ರಾಮಃ ಪ್ರತ್ಯುವಾಚ ಕೃತಾಂಜಲಿಃ । 
ಕೆಮಾಹಾರ: ಕಿಮಾಚಾರೋ ಲವಣಃ ಕ್ಚಚ ವರ್ತತೇ ॥ 
ರಾಘವಸ್ಯ ವಚಃ ಶ್ರುತ್ವಾ ಯಷಯಃ ಸರ್ವ ಏವ ತೇ | 
ತತೋ ನಿವೇದಯಾಮಾಸುರ್ಲವಣೋ ವವೃಧೇ ಯಥಾ ॥ 


ಆಹಾರ: ಸರ್ವಸತಾ ನಿ ವಿಶೇಷೇಣ ಚ ತಾಪಸಾಃ । 
ಆಚಾರೋ ರೌದ್ರತಾ ನಿತ್ಯಂ ವಾಸೋ ಮಧುವನೇ ತಥಾ॥ 


ಹತ್ವಾ ಬಹುಸಹಸ್ರಾಣಿ ಸಿಂಹವ್ಯಾಘ್ರಮೃಗದ್ದಿಪಾನ್‌ । 


ಅ ಲ ವದ 


ಮಾನುಪಾಂಶ್ಚೈವ ಕುರುತೇ ನಿತ್ಯಮಾಹಾರಮಾಹ್ನಿಕಮ್‌ ॥ 


ತತೋ೬ಂತರಾಣಿ ಸತಾ ನಿ ಖಾದತೇ ಸ ಮಹಾಬಲಃ | 
ಸಂಹಾರೇ ಸಮನುಪಾಪೇ ವಾ.ದಿತಾಸ, ಇವಾಂತಕಃ ॥ 


ಸರ್ಗ 62 


422 


ಲವಣಾಸುರನನ್ನು ತಾನು ಸಂಹರಿಸುವುದಾಗಿ ಶತ್ರುಘ್ನನ ಹೇಳಿಕೆ. 


ಅದಕ್ಕೆ ಶ್ರೀರಾಮನ ಒಪ್ಪಿಗೆ. 


ಆಗ ಶ್ರೀರಾಮನು ಮುನಿಗಳಿಗೆ ಕೈಮುಗಿದು "ಮಹರ್ಷಿಗಳೆ, 
ಲವಣಾಸುರನ ಆಹಾರವೇನು ? ಆಚಾರ ಎಂತಹುದು 9 ಅವನಿರುವುದೆಲ್ಲಿ 
7" ಎಂದು ಕೇಳಿದನು (1). ಅದಕ್ಕೆ ಯಷಿಗಳು "ಮಹಾರಾಜ, ಸಕಲ 
ಪ್ರಾಣಿಗಳೂ ಆತನ ಆಹಾರ | ವಿಶೇಷವಾಗಿ ತಾಪಸರು | ಕೂರಕರ್ಮವೇ 
ಆಚಾರ | ಅವನಿರುವುದು ಮಧುವನದಲ್ಲಿ. ಸಿಂಹ, ಹುಲಿ, ಜಿಂಕೆ, 
ಆನೆಗಳನ್ನೂ, ಮನುಷ್ಯರನ್ನೂ ಪ್ರತಿದಿನವೂ ಕೊಂದು ಒಂದು ಹಗಲಿನ 
ಆಹಾರವನ್ನು ಮಾಡಿಕೊಳ್ಳುತ್ತಾನೆ (2-4). ಇವುಗಳನ್ನಲ್ಲದೆ ಇತರ 


ಪ್ರಾಣಿಗಳನ್ನೂ ತಿನ್ನುತ್ತಾನೆ. 


423 ಶತ್ರುಘ್ನಪ್ರಾರ್ಥನಾ 
ತಚ್ಚು: ತ್ವಾ ರಾಘವೋ ವಾಕ್ಯಮುವಾಚ ಸ ಮಹಾಮುನೀನ್‌ | 
ಫಾತಯಿಷ್ಯಾಮಿ ತದ್ರಕ್ಷೋ ಹ್ಯಪಗಚ್ಛತು ವೋ ಭಯಮ್‌ ॥ 6 


ಪ್ರತಿಜ್ಞಾಯ ತಥಾ ತೇಷಾಂ ಮುನೀನಾಮುಗ್ರತೇಜಸಾಮ್‌ । 
ಸಭ್ರಾತೃನ್‌ ಸಹಿತಾನ್‌ ಸರ್ವಾನುವಾಚ ರಘುನಂದನ: ॥ 7 


ಕೋ ಹಂತಾ ಲವಣಂ ವೀರಃ ಕಸ್ಯಾಂಶಃ ಸ ವಿಧೀಯತಾಮ್‌ | 
ಭರತಸ್ಯ ಮಹಾಬಾಹೋ: ಶತ್ರುಘ್ನಸ್ಕ ಚ ಧೀಮತಃ ॥ 8 


ರಾಘವೇಣೈವಮುಕ್ತಸ್ತು ಭರತೋ ವಾಕ್ಯಮಬ್ರವೀತ್‌ 
ಅಹಮೇತಂ ವಧಿಷ್ಠಾಮಿ ಮಮಾಂಶಃ ಸ ವಿಧೀಯತಾಮ್‌ ॥ 9 
ಭರತಸ್ಯ ವಚಃ ಶುತ್ವಾ ಧೃರ್ಯಶೌರ್ಯಸಮನ್ವಿತಮ್‌ | 
ಲಕ್ಷ ಾವರಜಸ್ತಸ್ಟೌ ಹಿತ್ವಾ ಸೌವರ್ಣಮಾಸನಮ್‌ ॥ 10 
ಶತ್ರುಘ್ನಸ್ತ್ವಬ್ರವೀದ್ವಾಕಂ ಪ್ರಣಿಪತ್ಯ ನರಾಧಿಪಮ್‌ | 
ಕೃತಕರ್ಮಾ ಮಹಾಬಹುರ್ಮಧ್ಯಮೋ ರಘುನಂದನ: ॥ 11 
ಪ್ರಳಯಕಾಲದಲ್ಲಿ ಬಾಯ್ದೆರೆದು ಬರುವ ಯಮನಂತೆ ಕಾಣಿಸುತ್ತಾನೆ 
[" ಎಂದರು. ಆಗ ಶ್ರೀರಾಮನು "ಮುನಿಗಳ, ಆ ರಾಕ್ಷಸನನ್ನು ಕೊಲ್ಲಿಸುವೆನು. 
ಹದರಬೇಡಿರಿ” ಎಂದು ಸಮಾಧಾನಪಡಿಸಿದನು (5-6). ಅನಂತರ 
ರಘುನ೦ದನನು ತನ್ನ ತಮ್ಮಂದಿರ ಕಡೆಗೆ ತಿರುಗಿ "ನಿಮ್ಮಲ್ಲಿ ಲವಣಾಸುರನನ್ನು 
ಸಂಹರಿಸಲಚ್ಛಿಸುವ ವೀರನು ಯಾರು 9೪ಆತನ ಸಂಹಾರ ಕಾರ್ಯದ 
ಪಾಲನ್ನು ಯಾರಿಗೆ ವಹಿಸೋಣ9ಭರತನೀಗೋ?9 ಶತ್ರುಘ್ನನಿಗೊ ೧" 
ಎಂದು ಕೇಳಿದನು (7-8). ಭರತನು "ಆ ರಾಕ್ಷಸನನ್ನು ನಾನು ವಧಿಸುವನು. 
ಆ ಕಾಂರ್ತುಬಾರಮ್ರು ನನಗಿರಲಿ" ಎಂದನು. ಬ'ರತನ 
ಧೈರ್ಯಶೌರ್ಯಾನ್ವಿತವಾದ ವಚನವನ್ನು ಕೇಳಿ ಲಕ್ಷ್ಮಣನ ತಮ್ಮನಾದ 
ಶತ್ರುಘ್ನನು ತನ್ನ ಸುವರ್ಣಪೀಠದಿಂದೆದ್ದು ರಾಘವನಿಗೆ ನಮಸ್ಕರಿಸಿ 
ಹೀಗೆಂದನು : "ಮಹಾಬಾಹುವೂ ನಮಗೆ ಮಧ್ಯಮಸೋದರನೂ ಆದ 
ಭರತನು ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಕೃತಕೃತ್ಯನಾಗಿದ್ದಾನೆ (9-10). 
ಹಿ೦ದೆ ಅಣ್ಣನಿಲ್ಲದಾಗ ಅಯೋಧ್ಯೆಯನ್ನು ಪಾಲಿಸಿದ್ದಾನೆ. ಅಣ್ಣನು ಯಾವಾಗ 


ಉತ್ತರಕಾಂಡ 424 


ಆರ್ಯೇಣ ಹಿ ಪುರಾ ಶೂನ್ಯಾ ತ್ವಯೋಧ್ಯಾ ಪರಿಪಾಲಿತಾ | 
ಸಂತಾಪಂ ಹೃದಯೇ ಕೃತ್ವಾ ಆರ್ಯಸ್ಯಾಗಮನಂ ಪ್ರತಿ ॥ 12 


ದುಃಖಾನಿ ಚ ಬಹೂನೀಹ ಹ್ಯನುಭೂತಾನಿ ಪಾರ್ಥಿವ । 
ಶಯಾನೋ ದುಃಖಶಯ್ಯಾಸು ನಂದಿಗ್ರಾಮೇ5ವಸತ್‌ ಪುರಾ ॥ 13 


ಫಲಮೂಲಾಶನೋ ಭೂತ್ವಾ ಜಟೀ ಚೀರಧರಸ್ತಥಾ । 
ಅನುಭೂಯೇದೃಶಂ ದು:ಖಮೇಷ ರಾಘವನಂದನ: ॥" 14 


ಪ್ರೇಷ್ಯೇ ಮಯಿ ಸ್ಥಿತೇ ರಾಜನ್ನ ಭೂಯಃ ಕ್ಷೇಶಮಾಷ್ನುಯಾತ್‌ । 
ತಥಾ ಬ್ರುವತಿ ಶತ್ರುಫ್ನೇ ರಾಘವಃ ಪುನರಬ್ರವೀತ್‌ ॥ 15 


ಏವಂ ಭವತು ಕಾಕುತ್ಸೃ ಕ್ರಿಯತಾಂ ಮಮ ಶಾಸನಮ್‌ | 
ರಾಜ್ಯೇ ತ್ಹಾಮಭಿಷೇಕ್ಷಾ ಮು ಮಧೋಸ್ತು ನಗರೇ ಶುಭೇ ॥ 16 


ನಿವೇಶಯ ಮಹಾಬಾಹೋ ಭರತಂ ಯದ್ಯವೇಕ್ಷ ಸೇ। 


ಶೂರಸ ೦ ಕೃತವಿದ್ರಶ ಸಮರ್ಥಶ ನಿವೇಶನೇ ॥ 17 


ಬರುವನೋ ಎಂದು ಹಾರೈಸುತ್ತ ಕಷ್ಟವನ್ನನುಭವಿಸಿದ್ದಾನೆ. 
ಮಹಾರಾಜ, ಭರತನು ಅನುಭವಿಸಿದ ದುಃಖಗಳು ಅಪಾರವಾದವು. 
ನಂದಿಗ್ರಾಮದಲ್ಲರುವಾಗ ಅವನು ಮಲಗಿದ್ದು ಮುಳ್ಳಿನ ಹಾಸಿಗೆಯಲ್ಲಿ 
(11-13). ಫಲಮೂಲಗಳನ್ನೇ ತಿನ್ನುತ್ತ ಜಟೆಯನ್ನು ಬೆಳಸಿ 
ನಾರುಬಟ್ಟೆಂರುನ್ನ್ನುಟ್ಟು ಈ ರ'ಫಘುಕುಲನಂ೦ಂದನ'ನು 
ಘೋರದುಃಖವನ್ನುನುಭವಿಸಿದ್ದಾನೆ. ಹೀಗಿರಲು, ಮಹಾರಾಜ, 
ಭರತನಿಗೆ ಇನ್ನೊಂದು ಕ್ಷೇಶವನ್ನೊಡ್ಡುವುದು ಬೇಡ. ಭೃತ್ಯನಾದ 
ನಾನಿರುವಾಗ ಅವನಿಗೆ ಈ ಶ್ರಮವೇಕೆ 9" ಎಂದು ನಿವೇದಿಸಿದನು 
(14-15). ಶತ್ರುಘ್ನನ ಮಾತನ್ನು ಕೇಳಿ ರಾಘವನು "ಶತ್ರುಘ್ನ, 
ಹಾಗೆಯೇ ಆಗಲಿ. ನನ್ನ ಆಜ್ಞೆಯನ್ನು ನಡಸು. ನೀನು ಮಧುವಿನ 
ರಾಜ್ಯಕ್ಕೆ ಅಧಿಪತಿಯೆ೦ದು ಪಟ್ಟಗಟುವೆನು. ಭರತನಿಗೆ ಆ ಕ್ಷೇಶವು 
ಬೇಡವೆಂದು ನಿನ್ನ ಅಬಿಪ್ರಾಂತುವಾದರೆ, ಅವನು ಈ 
ಅಯೋಧ್ಯಾನಗರದಲ್ಲಿಯೇ ಇರಲಿ. ನೀನು ಶೂರನೂ ವಿದ್ದಾಂಸನೂ 
ನೂತನ ನಗರನಿರ್ಮಾಣದಲ್ಲಿ ಸಮರ್ಥನೂ ಆಗಿದ್ದೀಯೆ (16- 


425 ಶತ್ರುಘ್ನಪ್ರಾರ್ಥನಾ 

ಯೋ ಹಿ ಶತ್ರುಂ ಸಮುತ್ಪ್ಬಾಟ್ಯ ಪಾರ್ಥಿವಸ್ಯ ಪುನಃ ಕ್ಷಯೇ | 

ನ ವಿಧತ್ತೇ ನೃಪಂ ತತ್ರ ನರಕಂ ಸಹಿ ಗಚ್ಛತಿ ॥ 18 
ಹ ತ್ವಂ ಹತ್ವಾ ಮಧುಸುತಂ ಲವಣಂ ಪಾಪನಿಶ್ಚಯಮ್‌ | 

ರಾಜ್ಯಂ ಪ್ರಶಾಧಿ ಧರ್ಮೇಣ ವಾಕ್ಯಂ ಮೇ ಯದ್ಯವೇಕ್ಷಸೇ ॥ 19 


ಉತ್ತರಂ ಚ ನ ವಕ್ತವ್ಯಂ ಶೂರ ವಾಕ್ಕಾಂತರೇ ಮಮ | 
ಬಾಲೇನ ಪೂರ್ವಜಸ್ಯಾಜ್ಞಾಕರ್ತವ್ಯಾ ನಾತ್ರ ಸಂಶಯಃ ॥ 20 


ಅಭಿಷೇಕಂ ಚ ಕಾಕುತ್ಸೃ ಪ್ರತೀಚ್ಛಸ್ವ ಮಯೋದ್ಯತಮ್‌ | 
ವಸಿಷ್ಠಪ್ರಮುಖೈರ್ವಿಪ್ರೈರ್ವಿಧಿಮಂತ್ರಪುರಸ್ಕತಮ್‌ | 21 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದ್ವಿಷಷ್ಟಿತಮಃ ಸರ್ಗಃ 


11). ಶತ್ರುವನ್ನು ಸಂಹರಿಸಿದ ಮೇಲೆ, ಅಲ್ಲಿ ರಾಜವಂಶವು ಕ್ಷಯಿಸಲಾಗಿ, 
ಆ ದೇಶಕ್ಕೆ ರಾಜನೊಬ್ಬನನ್ನು ನಿಯಮಿಸಿಬೇಕು. ಇಲ್ಲದಿದ್ದರೆ ಮನುಷ್ಯನು 
ನರಕಭಾಗಿಯಾಗುವನು. ಆದ್ದರಿ೦ದ, ಶತ್ರುಘ್ನ, ಮಧುಪುತ್ರನೂ ಪಾಪಿಯೂ 
ಆದ ಲವಣಾಸುರನನ್ನು ಸಂಹರಿಸಿ ಆ ರಾಜ್ಯವನ್ನು ನೀನು ಧರ್ಮದಿಂದ 
ಪರಿಪಾಲಿಸುತ್ತಿರು. ನನ್ನ ಮಾತಿಗೆ ಮನ್ನಣೆ ಕೊಡುವುದಾದರೆ, ನೀನು ಆ 
ರಾಜ್ಯವನ್ನು ಪಾಲಿಸಬೇಕು (18-19). ಎಲ್ಫೆ ವೀರನೆ, ನಾನು ಹೇಳಿದಮೇಲೆ 
ನಡುವೆ ನೀನು ಪ್ರತಿಯಾಗಿ ಹೇಳಕೂಡದು ! ಕಿರಿಯನು ಹಿರಿಯನ 
ಅಪ್ಪಣೆಯನ್ನು ನಡೆಸಲೇಬೇಕು. ನಾನು ಏರ್ಪಡಿಸುವ ಪಟ್ಟಾಭಿಷೇಕವನ್ನು 
ಅಂಗೀಕರಿಸು. ವಸಿಷ್ಠರೇ ಮೊದಲಾದ ವಿಪ್ರರು ವಿಧ್ಯುಕ್ತ ಕ್ರಮದಲ್ಲಿ ಮಂತ್ರ 
ಪೂರ್ವಕವಾಗಿ ಅಭಿಷೇಕ ಕಾರ್ಯವನ್ನು ನಡಸುವರು" ಎಂದು ತಿಳಿಸಿದನು 
(26-21). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಅರುವತ್ತರಡನೆಯ ಸರ್ಗ 


426 


ತ್ರಿಷಪ್ಲಿತಮಃ ಸರ್ಗಃ 
ಲವಣವಧೋಪಾಯಕಥನಮ್‌ 


ಏವಮುಕ್ತಸ್ತು ರಾಮೇಣ ಪರಾಂ ವ್ರೀಡಾಮುಪಾಗತಮ್‌ | 

ಶತ್ರುಘ್ನೋ ವೀರ್ಯಸಂಪನ್ನೋ ಮಂದಂ ಮಂದಮುವಾಚ ಹ॥ 1 

ಅಧರ್ಮಂ ಎದ್ದ ಕಾಕುತ್ಸ ಹೃಸ್ಕಿನ್ನರ್ಥೇ ನರೇಶ್ವರ 

ಕಥಂ ತಿಷ್ಠತ್ತು ಜ್ಯೇಷ್ಠೇಷು ಕನೀಯಾನಭಿಷಿಚ್ಛತೇ ॥ 2 
ನಿ ಥ್ರ ಶಿ 

ಅವಶ್ಯಂ ಕರಣೀಯಂ ಚ ಶಾಸನಂ ಪುರುಷರ್ಷಭ | 

ತವ ಚೈವ ಮಹಾಭಾಗ ಶಾಸನಂ ದುರತಿಕ್ರಮಮ್‌ ॥ 3 

ತ್ವತ್ತೋ ಮಯಾ ಶ್ರುತಂ ವೀರ ಶ್ರುತಿಭ್ಯಶ್ಚ ಮಯಾ ಶ್ರುತಮ್‌ | 

ನೋತ್ತರ ಹಿ ಮಯಾ ವಾಚ್ಯಂ ಮಧ್ಯಮೇ ಪ್ರತಿಜಾನತಿ ॥ 4 





ಸರ್ಗ 63 


ಶ್ರೀರಾಮನು ಶತ್ರುಫ್ನನಿಗೆ ಅಮೋಘ ಶರವನ್ನಿತ್ತು ಲವಣಾಸುರನ 
ವಧೋಪಾಯವನ್ನು ತಿಳಿಸುವುದು. 


ಶ್ರೀರಾಮನು ಹೀಗೆ ಪಟ್ಟಾಭಿಷೇಕದ ಮಾತನ್ನಾಡಲು ಶತ್ರುಘ್ಪನಿಗೆ 
ಬಹಳ ಲಜ್ಜೆಯಾಯಿತು. ಆ ವೀರನು ಮೆಲ್ಲಮೆಲ್ಲನೆ ಇಂತೆಂದನು : 
"ಮಹಾರಾಜ, ಈ ವಿಷಯದಲ್ಲಿ ಅಧರ್ಮವು ಗ೦ಟುಬೀಳುವುದೆಂದು 
ನಾನು ತಿಳಿಯುತ್ತೇನೆ. ಹಿರಿಯರಾದ ಅಣ್ಣಂದಿರಿರುವಾಗ ತಮ್ಮನಿಗೆ 
ಪಟ್ಟಾಭಿಷೇಕವೆ೦ದರೇನು 9? (1-2). ಹೇ ಪುರುಷೋತ್ತಮ, ನಿನ್ನ 
ಆಜ್ಜೆಯನ್ನಾದರೋ ಅವಶ್ಯವಾಗಿ ಪಾಲಿಸಬೇಕು. ನಿನ್ನ ಅಪ್ಪಣೆಯನ್ನು 
ಮೀರಲು ಶಕ್ಕವಲ್ಲ. ಈ ವಿಷಯವನ್ನು ನಿನ್ನಿಂದಲೂ ಶಾಸ್ತವಚನಗಳಿಂದಲೂ 
ತಿಳಿದಿದ್ದೇನೆ. ಅಣ್ಣನಾದ ಭರತನು ಲವಣಾಸುರನನ್ನು ಕೂಲ್ಲುವೆನೆಂದು 


427 ಲವಣವಧೋಪಾಯಕಥನಮ್‌ 
ವ್ಯಾಷೃತಂ ದುರ್ವಚೋ ಘೋರಂ ಹಂತಾಸ್ಮಿ ಲವಣಂ ಮೃಧೇ | 


ತಸ್ಯೇಯಂ ಮೇ ದುರುಕ್ತಸ್ಯ ದುರ್ಗತಿ: ಪುರುಷರ್ಷಭ ॥ 5 
ಉತ್ತರಂ ಹಿ ನ ವಕ್ತವ್ಯಂ ಜ್ಯೇಷ್ಠೇನಾಭಿಹಿತೇ ಪುನಃ । 

ಅಧರ್ಮಸಹಿತಂ ಚೈವ ಪರಲೋಕವಿವರ್ಜಿತಮ್‌ ॥ 6 
ಸೋಹಂ ದ್ವಿತೀಯಂ ಕಾಕುತ್ಸೃ ನ ವಕ್ಷ್ಯಾಮಿ ತವೋತ್ತರಮ್‌ | 

ಮಾ ದ್ವಿತೀಯೇನ ದಂಡೋ ವೈ ನಿಪತೇನ್ಮಯಿ ಮಾನದ ॥ 7 
ಕಾಮಕಾರೋ ಹ್ಯಹಂ ರಾಜಂಸ್ತವಾಸ್ಕಿ ಪುರುಷರ್ಷಭ | 

ಅಧರ್ಮಂ ಜಹಿ ಕಾಕುತ್ಸೃ ಮತ್ಕತೇ ರಘುನಂದನ ॥ 8 
ಏವಮುಕ್ತೇ ತು ಶೂರೇಣ ಶತ್ರುಫ್ನೇನ ಮಹಾತ್ಮನಾ । 

ಉವಾಚ ರಾಮಃ ಸಂಹೃಷ್ಟೋ ಭರತಂ ಲಕ್ಷ ೦ ತಥಾ ॥ 9 
ಸಂಭಾರಾನಭಿಷೇಕಸ್ಯ ಆನಯಧ್ಧಂ ಸಮಾಹಿತಾಃ | 

ಅದ್ಯೈವ ಪುರುಷವ್ಯಾಘ್ರಮಭಿಷೇಕ್ಷಾ ಖನಿ ರಾಘವಮ್‌ ॥ 10 
ಪುರೋಹಿತಂ ಚ ಕಾಕುತ್ಸೃ ನೈಗಮಾನೃತ್ತಿಜಸ್ತಥಾ | 

ಮಂತ್ರಿಣಶ್ಚೈವ ತಾನ್‌ ಸರ್ವಾನಾನಯೆದ್ದಂ ಮಮಾಜ್ಯಯಾ ॥ 11 


ಪ್ರತಿಜ್ಞಮಾಡುತ್ತಿರುವಾಗ, ನಡುವೆ ನಾನು ಬಾಯಿಹಾಕಬಾರದಾಗಿತ್ತು | 
(3-4). 


ಲವಣನನ್ನು ಯುದ್ಧದಲ್ಲಿ ನಾನು ಕೊಲ್ಲುವೆನೆಂದು ಘೋರವಾದ 
ದುರ್ವಚನವನ್ನಾಡಿಬಿಟ್ಟಿನು ! ನನ್ನ ದುರುಕ್ತಿಗೆ ಈ ದುರ್ಗತಿಯೇ 
ಫಲವಾಯಿತು ! ಜ್ಯೇಷ್ಠನು ಒಂದು ಮಾತನ್ನಾಡಿದಾಗ ಅದಕ್ಕೆ ಪ್ರತಿಯಾಗಿ 
ಉತ್ತರವನ್ನು ಹೇಳಬಾರದು. ಹಾಗೆ ಹೇಳುವುದು ಅಧರ್ಮ; 
ಪರಲೋಕವಿನಾಶಕಾರಿ (5-6). ಹೀಗಿರುವಾಗ ಕಾಕುತ್ಸೃ, ಮತ್ತೆ ನಿನಗೆ 
ಎದುರುಮಾತನ್ನಾಡಲಾರೆ. ಇನ್ನೊಂದು ಸಲ ಮಾತನ್ನಾಡಿ ಇನ್ನೊಂದು 
ಶಿಕ್ಷೆಯನ್ನನುಭವಿಸಲಾರೆ | ಮಹಾರಾಜ, ನಿನ್ನ ಇಚ್ಛೆಯಂತೆ ನಡೆಯತಕ್ಕವನು 
ನಾನು. ರಘುನಂದನ, ನನಗೆ ಅಧರ್ಮವು ಬರದಂತೆ ಮಾಡು" ಎಂದನು 
(1-8). ಆಗ ಸಂಪೀತನಾದ ಶ್ರೀರಾಮನು ಭರತಲಕ್ಷ್ಮಣಾದಿಗಳನ್ನು ಕುರಿತು 
"ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ದಪಡಿಸಿರಿ. ಈ ದಿನವೇ 


ಉತ್ತರಕಾಂಡ 428 
ರಾಜ್ಯ ಶಾಸನಮಜ್ಜಾಯ ತಥಾಕುರ್ವನ್‌ ಮಹಾರಥಾಃ । 
ಅಭಿಷೇಕಸಮಾರಂಭಂ ಪುರಸ್ಕೃತ್ಯ ಪುರೋಧಸಮ್‌ ॥ 12 
ಪ್ರವಿಷ್ಠಾ ರಾಜಭವನಂ ರಾಜಾನೋ ಬ್ರಾಹ್ಮಣಾಸ್ತಥಾ | 
ತಥಾಭಿಷೇಕೋ ವವೃಧೇ ಶತ್ರುಘ್ನಸ್ಯ ಮಹಾತ್ಮನಃ ॥ 13 
ಸಂಪ್ರಹರ್ಷಕರ:ಃ ಶ್ರೀಮಾನ್‌ ರಾಘವಸ್ಯ ಪುರಸ್ಕ ಚಿ । 
ಅಭಿಷಿಕ್ರಸ್ತು ಶತ್ರುಘ್ನೋ ಬಭೌ ಚಾದಿತ್ಯಸಂನಿಭಃ ॥ 14 


ಅಭಿಷಿಕ್ತ: ಪುರಾ ಸ್ಕಂದಃ ಸೇಂದೈರಿವ ಮರುದ್ಗಣ್ಳಃ | 


ಅಭಿಷಿಕೇ ತು ಶತ್ರುಥ್ನೇ ರಾಮೇಣಾಕ್ಷಿಪ್ಟಕರ್ಮಣಾ ॥ 15 


ಹಶಿ 


ಪೌರಾಃ ಪ್ರಮುದಿತಾಶ್ಚಾಸನ್‌ ಬ್ರಾಹ್ಮಣಶ್ಚ ಬಹುಶ್ರುತಾಃ । 


ಕೌಸಲ್ಯಾ ಚ ಸುಮಿತ್ರಾ ಚ ಮಂಗಲಂ ಕೇಕಯೀ ತಥಾ ॥ 16 
ಚ ಸ್ರಸ್ತಾ ರಾಜಭವನೇ ಯಾಶ್ಚಾನ್ಯಾ ರಾಜಯೋಷಿತಃ | 

ಯಚಯಶ್ಚಮಹಾತ್ಮನೋ ಯಮುನಾತೀರವಾಸಿನಃ ॥ 17 
ಪುರುಷಸಿ೦ಹನಾದ ಶತ್ರುಘ್ನನಿಗೆ ಪಟ್ಟಗಟ್ಟುವೆನು. ಪರೋಹಿತರಾದ 
ವಸಿಷ್ಠರನ್ನೂ ಖುತ್ತಿಜರನ್ನೂ ಬರಮಾಡಿರಿ. ಮಂತ್ರಿಗಳನ್ನೂ ಪೌರರನ್ನೂ 
ಕರೆಸಿರಿ”" ಎಂದು ಆಜ್ಞೆಮಾಡಿದನು (9-11). ರಾಜಾಜ್ಞೆಯಂತೆ ಭರತಾದಿಗಳು 
ಮುಂದಿನ ಸಿದ್ಧತೆಗಳನ್ನು ನಡೆಸಿದರು. ಬ್ರಾಹ್ಮಣರೂ ಸಾಮಂತರಾಜರೂ 
ಅಭಿಷೇಕಸಾಮಗ್ರಿಗಳನ್ನು ತೆಗೆದುಕೊಂಡು ಪುರೋಹಿತರೊಡನೆ 
ರಾಜಭವನವನ್ನು ಪ್ರವೇಶಿಸಿದರು. ಮಹಾತ್ಮನಾದ ಶತ್ರುಘ್ನನ ಪಟ್ಟಾಭಿಷೇಕವು 
ವೈಭವದಿಂದ ನೆರವೇರಿತು (12-13). ಅದರಿಂದ ರಾಘವನೂ ಪೌರರೂ 
ಆನಂದಿಸಿದರು. ಇಂದ್ರನೇ ಮೊದಲಾದ ದೇವತೆಗಳಿಂದ ತಾರಕಾಸುರನ 
ವಧಯ ಸಂದರ್ಭದಲ್ಲಿ ಪಟ್ಟಾಭಿಷಿಕ್ತನಾದ ಸ್ಕಂದಸ್ವಾಮಿಯಂತೆ, 
ಸೂರ್ಯಸಂಕಾಶನಾದ ಶತುಘನು ವಿರಾಜಿಸಿದನು. ರಾಪವನು ಅವನಿಗೆ 
ಪಟ್ಟಗಟ್ಟಲಾಗಿ ಪೌರರೂ ದ್ವಿಜರೂ ಸಂತೋಷಪಟ್ಟರು. ಕೌಸಲ್ಯೆ, ಸುಮಿತ್ರೆ. 
ಕೈಕೇಯಿ ಮತ್ತು ಅರಮನೆಯಲ್ಲಿದ್ದ ರಾಜಸ್ತೀಯರು ಶತ್ರುಘ್ನ್ಪನಿಗೆ 


429 ಲವಣವಧೋಪಾಯಕಥನಮ್‌ 
ಹತಂ ಲವಣಮಾಶಂಸುಃ ಶತ್ರುಘ್ನಸ್ಕಾಭಿಷೇಚನಾತ್‌ | 


ತತೋಇಭಿಷಿಕ್ತಂ ಶತ್ರುಫ್ಲಮಂಕಮಾರೋಪ್ಯ ರಾಘವಃ ॥ 18 
ಉವಾಚ ಮಧುರಾಂ ವಾಣೀಂ ತೇಜಸ್ತಸ್ಕಾಭಿಪೂರಯನ್‌ | 

ಅಯಂ ಶರಸ್ತ್ವಮೋಘಸ್ತೇ ದಿವ್ಯಃ ಪರಪುರಂಜಯ ॥ 19 
ಅನೇನ ಲವಣಂ ಸೌಮ್ಯ ಹಂತಾಸಿ ರಘುನಂದನ | 

ಸೃಷ್ಟಟ ಶರೋಇಯಂ ಕಾಕುತ್ಸೃ ಯದಾ ಶೇತೇ ಮಹಾರ್ಣವೇ ॥ 20 
ಸ್ವಯಂಭೂರಜಿತೋ ದೇವೋ ಯಂ ನಾಪಶ್ಯನ್‌ ಸುರಾಸುರಾಃ । 

ಅದೃಶ್ಯಃ ಸರ್ವಭೂತಾನಾಂ ತೇನಾಯಂ ತು ಶರೋತ್ರಮಃ ॥ 21 
ಸೃಷ್ಟಃ ಕ್ರೋಧಾಭಿಭೂತೇನ ವಿನಾಶಾರ್ಥಂ ದುರಾತ್ಮನೋಃ | 

ಅದೃಶ್ಯಃ ಸರ್ವಭೂತಾನಾಂ ತೇನಾಯಂ ತು ಶರೋತ್ತಮಃ ॥ 22 
ಸ್ರಷ್ಟಃ ಕ್ರೋಧಾಭಿಭೂತೇನ ವಿನಾಶಾರ್ಥಂ ದುರಾತ್ಮನೋಃ | 
ಮಧುಕೈಟಭಯೋರ್ಮೀರ ವಿಘಾತೇ ವರ್ತಮಾನಯೋಃ ॥ 23 
ಅನೇನ ಶರಮುಖ್ಯೇನ ತತೋ ಲೋಕಾಂಶ್ಚಕಾರ ಸಃ | 

ನಾಯಂ ಮಯಾ ಶರ: ಪೂರ್ವಂ ರಾವಣಸ್ಯ ವಧಾರ್ಥಿನಾ ॥ 24 


ಮಂಗಳವನ್ನು ಕೋರಿದರು (14-16). ಯಮುನಾತೀರವಾಸಿಗಳಾದ 
ಖಯಷಿಗಳು ಶತ್ರುಘ್ನನ ಅಭಿಷೇಕವಾದ್ದರಿಂದ ಲವಣಾಸುರನು 
ಹತನಾದನೆಂದೇ ತಿಳಿದರು. ಹೀಗೆ ಅಭಿಷಿಕ್ಷನಾದ ಶತ್ರುಘ್ನನನ್ನು ಶ್ರೀರಾಮನು 
ತನ್ನ ತೊಡೆಯಮೇಲೆ ಕುಳ್ಳರಿಸಿಕೊ೦ಡು, ಆತನಲ್ಲಿ ತೇಜೋವಿಶೇಷವನ್ನು 
ತುಂಬುತ್ತ, ಮಧುರವಾಗಿ ಇಂತೆಂದನು : "ಶತ್ರುಘ್ನ, ಇಲ್ಲಿ ನೋಡು. 
ಇದು ಅಮೋಘವಾದ ದಿವ್ಯಾಸ್ತ್ರ (17-19). ಇದರಿಂದ ನೀನು 
ಲವಣಾಸುರನನ್ನು ಸ೦ಹರಿಸಬಲ್ಲೆ. ಹಿಂದೆ ಸ್ಪ್ವಯಂಭುವಾದ ಮಹಾವಿಷ್ಣುವು 
ಸುರಾಸುರರಿಗೆ ಅದೃಶ್ಯನಾಗಿ ಸಮುದ್ರದಲ್ಲಿ ಪವಡಿಸಿದ್ದನು. ಆತನು ಈ 
ದಿವ್ಯಶರವನ್ನು ನಿರ್ಮಿಸಿದನು (20-21). ಸೃಷಿಗೆ ಎಫ್ಸಕಾರಕರೂ 
ದುರಾತರೂ ಆದ ಮಧುಕೈಟಭರನ್ನು ಸಂಹರಿಸುವುದಕ್ಕಾಗಿ ಕ್ರುದ್ದನಾದ 
ವಿಷ್ಣುವು ಈ ಶರದಿಂದ ಮಧುಕೈಟಭರನ್ನು ಸಂಹರಿಸಿ ಲೋಕತ್ರಯವನ್ನು 
ಸೃಷ್ಟಿಸಿದನು (22-23). ಶತ್ರುಘ್ನ, ರಾವಣನನ್ನು ವಧಿಸುವಾಗ ನಾನು 


ಉತ್ತರಕಾಂಡ 430 
ಮುಕ್ತಂ ಶತ್ರುಘ್ನ ಭೂತಾನಾಂ ಮಹಾಂಸ್ತಾಸೋ ಭವೇದಿತಿ । 


ಯಚ್ಚ ತಸ ; ಮಹಚ್ಚೂ ಲಂ ತ್ಯಂಬಕೇಣ ಮಹಾತ್ಮನಾ l 25 
ದತ್ತಂ ಶತ್ರುವಿನಾಶಾಯ ಮಧೋರಾಯುಧಮುತ್ತಮಮ್‌ | 
ಸ ತಂ ನಿಕ್ಷಿ ಹೃ ಭವನೇ ಪೂಜ್ಯಮಾನಂ ಪುನಃ ಪುನಃ ॥ 26 
ದಿಶಃ ಸರ್ವಾಃ ಸಮಾಸಾದ್ಯ ಪ್ರಾಪ್ನೋತ್ಯಾಹಾರಮುತ್ತಮಮ್‌ । 
ಯದಾತು ಯುದ್ಧಮಾಕಾಂಕ್ಟ ನ್‌ ಕಶ್ಚಿದೇನಂ ಸಮಾಹ್ವಯೇತ್‌ | 27 
ತದಾ ಶೂಲಂ ಗೃಹೀತ್ವಾ ತಂ ಭಸ್ಮ ರಕ್ಷ: ಕರೋತಿ ಹಿ | 
ಸ ತ್ಪಂ ಪುರುಷಶಾರ್ದೂಲ ತಮಾಯುಧವಿನಾಕೃತಮ್‌ ॥ 28 
ಅಪ್ರವಿ ಎಪ್ಪಂ ಪುರಂ ಪೂರ್ವಂ ದ್ದಾರಿ ತಿಷ್ಠ ಧೃತಾಯುಧಃ | 
ಅಪ್ರವಿಷ್ಣಂ ಚ ಭವನಂ ಯುದ್ಧಾಯ ಪುರುಷರ್ಷಭ ॥ 29 


ಅಹ್ವಯೇಥಾ ಮಹಾಬಾಹೋ ತತೋ ಹಂತಾಸಿ ರಾಕ್ಷಸಮ್‌ | 

ಅನ್ವಥಾ ಕ್ರಿಯಮಾಣೇ ತು ಅವಥ್ತಃ ಭವಿಷ್ಯತಿ ॥ 30 
ಈ ಶರವನ್ನು ಬಳಸಲಿಲ್ಲ. ಜನರಿಗೆ ಮಹತ್ತರವಾದ ಹಾನಿಯಾದೀತೆಂದು 
ಭೂತದಯಯಿಂದ ಇದನ್ನು ಪ್ರಯೋಗಿಸಲಿಲ್ಲ. ಮಹಾತ್ಮನಾದ 
ತ್ರಿಯಂಬಕನು ಮಧುವಿಗೆ ಶೂಲವೆಂಬ ಮಹಾಯುಧವನ್ನು ಕೊಟ್ಟಿರುವನಪ್ಪೆ 
(26-27). ಆದ್ದರಿಂದ ವೀರಾಗ್ರಣಿ, ಲವಣನು ಶೂಲವನ್ನು ಧರಿಸದೆ 
ನಗರದಿಂದ ಹೂರಗೆ ಹೋಗಿದ್ದಾಗ ಅವನನ್ನೆದುರಿಸು. ನಗರದೊಳಗೆ 
ಅವನು ಪ್ರವೇಶಿಸುವುದಕ್ಕೆ ಮೊದಲೇ ಪುರದ್ವಾರದಲ್ಲಿ ಆಯುಧಧಾರಿಯಾಗಿ 
ನಿಂತು ಅಡ್ಡಗಟ್ಟು (28-29). ಹೀಗೆ ಮಾಡಿದಲ್ಲಿ ಆ ರಾಕ್ಷಸನನ್ನು ನೀನು 
ಕೂಲ್ಲಬಹುದು. ಇಲ್ಲದಿದ್ದರೆ ಕೊಲ್ಲಲು ಸಾಧ್ಯವಿಲ್ಲ. ಶತ್ರುಘ್ನ, ನಾನು 
ಹೇಳಿದಂತೆ ನಡೆದರೆ ಲವಣನು ಹತನಾಗುವನು ಈಶ್ವರನ ಶೂಲಾಯಧಕ್ಕೆ 
ಪರಿಹಾರವೇನೆಂಬುದನ್ನು ಹೇಳಿದ್ದೇನೆ (ಬೇರೆ ದಾರಿ ಇಲ್ಲ). ಶ್ರೀರುದ್ರನ 
ಕೃತ್ಯವು ದುರ್ಲಂಘ್ಯವಾದುದು” ಎಂದು ಬೋಧಿಸಿದನು (30-31). 


431 ಶತ್ರುಘ್ನಪ್ರಸ್ಥಾನಮ್‌ 

ಯದಿ ತ್ವೇವಂ ಕೃತಂ ವೀರ ಎನಾಶಮುಪಯಾಸ್ಕತಿ 

ಏತತ್ತೇ ಸರ್ವಮಾಖ್ಯಾತಂ ಶೂಲಸ್ಯ ಚ ವಿಪರ್ಯಯ: ॥ 31 
ಶ್ರೀಮತಃ ಶತಿಕಂಠಸ್ಯ ಕೃತ್ಯಂ ಹಿ ದುರತಿಕಮಮ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರಿಷಪ್ಲಿತಮಃ ಸರ್ಗಃ 


ಚತುಃಷಷ್ನಿತಮಃ ಸರ್ಗಃ 
ಶತ್ರುಘ್ನಪ್ರಸ್ಥಾನಮ್‌ 
ಏವಮುಕ್ತ್ವಾ ಚ ಕಾಕುತ್ನಂ ಪ್ರಶಸ್ಯ ಚ ಪುನಃ ಪುನಃ । 
ಪುನರೇವಾಪರಂ ವಾಕ್ಯಮುವಾಚ ರಘುನಂದನಃ ॥ 
ಇಮಾನೃಶ್ಚಸಹಸ್ರಾಣಿ ಚತ್ವಾರಿ ಪುರುಷರ್ಷಭ | 
ರಥಾನಾಂ ದ್ವೇ ಸಹಸ್ರೇ ಚ ಗಜಾನಾಂ ಶತಮುತ್ತಮಮ್‌ ॥ 2 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಆರುವತ್ತುಮೂರನೆಯ ಸರ್ಗ 


ಸರ್ಗ 64 


ಲವಣಾಸುರನ ಸಂಹಾರಕ್ಕಾಗಿ ಶತ್ರುಫ್ನನ ಪ್ರಯಾಣ 
ರಘುನ೦ದನನು ಶತ್ರುಘ್ನನಿಗೆ ಹೀಗೆ ಹೇಳಿ ಅವನನ್ನು ಕೊಂಡಾಡಿ 
ಮತ್ತೆ ಇಂತೆಂದನು : "ಶತ್ರುಘ್ನ, ನಿನ್ನೊಡನೆ ನಾಲ್ಕು ಸಾವಿರ ಅಶ್ವಗಳೂ 
ಎರಡುಸಾವಿರ ರಥಗಳೂ ಒಂದು ನೂರು ಆನೆಗಳೂ ಹೋಗಲಿ(1-2). 
ದಾರಿಯ ಮಧ್ಯದಲ್ಲಿ ಅವಶ್ಶಕವಾದ್ದರಿ೦ದ ಮಾರಾಟದ ನಾನಾ 
ಸರಕುಗಳೊಡನೆ ವರ್ತಕರೂ ಹೋಗಲಿ, ಜೊತೆಯಲ್ಲಿ ಮನೋರಂಜನೆಗಾಗಿ 
ನಟವರ್ತಕರೂ ಪ್ರಯಾಣಮಾಡಲಿ. ಶತ್ರುಘ್ನ, ಉತ್ತಮವಾದ ಒಂದು ಲಕ್ಷ 


ವ್‌ 


ಸುವರ್ಣ ನಾಣ್ಯಗಳನ್ನು ಜೊತೆಯಲ್ಲಿ ತೆಗೆದುಕೊ೦ಡು ಹೋಗು. ನಿನಗೆ 


ಉತ್ತರಕಾಂಡ 43) 
ಅಂತರಾಪಣವೀಥ್ಯಶ್ಚ ನಾನಾಪಣ್ಯೋಪಶೋಭಿತಾಃ | 
ಅನುಗಚ್ಛಂತು ಕಾಕುತ್ಸಂ ತಥೈವ ನಟನರ್ತಕಾಃ ॥ 3 
ಹಿರಣ್ಯಸ್ಯ ಸುವರ್ಣಸ್ಯ ನಿಯುತಂ ಪುರುಷರ್ಷಭ | 
ಆದಾಯ ಗಚ್ಛ ಶತ್ರುಘ್ನ ಪರ್ಯಾಪ್ರಧನವಾಹನಃ ॥ 4 
ಬಲಂ ಚ ಸುಭೃತಂ ವೀರ ಹೃಷ್ಟಪುಷ್ಟಮನುತ್ತಮಮ್‌ | 
ಸಂಭಾಷಾಸಂಪ್ರದಾನೇನ ರಂಜಯಸ್ವ ನರೋತ್ತಮ ॥ 5 
ನ ಹ್ಯರ್ಥಾಸ್ತತ್ರ ತಿಷ್ಠಂತಿ ನ ದಾರಾ ನ ಚ ಬಾಂಧವಾಃ । 
ಸುಪ್ರೀತೋ ಭೃತ್ಯವರ್ಗಶ್ಚ ಯತ್ರ ತಿಷ್ಠಸಿ ರಾಘವ ॥ 6 
ತತೋ ಹೃಷ್ಟಜನಾಕೀರ್ಣಾಂ ಪ್ರಸ್ಥಾಪ್ಯ ಮಹತೀಂ ಚಮೂಮ್‌ | 
ಏಕ ಏವ ಧನುಷ್ಟಾಣಿರ್ಗಚ್ಛ ತ್ವಂ ಮಧುನೋ ವನಮ್‌ ॥ 7 
ಯಥಾ ತ್ವಾಂ ನ ಪ್ರಜಾನಾತಿ ತಚ್ಛಂತಂ ಯುದ್ಧಕಾಂಕ್ಷಿಣಮ್‌ | 
ಲವಣಸು ಮಧೋಃ ಪುತ್ರಸಥಾ ಗಚೇರಶಂಕಿತಮ್‌ ॥ 8 
ಬೇಕಾದಷ್ಟು ಧನವಾಹನಗಳು ಬಳಿಯಲ್ಲಿರಲಿ (3-4). ಸೈನಿಕರಿಗೆ ಚೆನ್ನಾಗಿ 
ಸಂಬಳ ಸಾರಿಗೆಗಳನ್ನು ಕೊಟ್ಟು ಅವರೆಲ್ಲರೂ ಹೃಷ್ಣಪುಷ್ನರಾಗಿರುವಂತೆ 
ನೋಡಿಕೊ. ಒಳ್ಳೆಯ ಮಾತುಗಳಿಂದ ಅವರನ್ನು ಸಂತೋಷಪಡಿಸುತ್ತಿರು. 
ನೀನು ಹೋಗಿ ನೆಲೆಸುವ ವನ ಪ್ರದೇಶದಲ್ಲಿ ಧನ ಮಡದಿ ಬಾಂಧವರು 
ಭೃತ್ಯವರ್ಗ-ಮೊದಲಾದವರು ಯಾರೂ ಇಲ್ಲ (ಆದ್ದರಿಂದ ಸಕಲ 
ಸಾಮಗ್ರೀಸಹಿತನಾಗಿ ಹೋಗು ) (5-6). ಹೃಷ್ಟಜನರಿಂದ ತುಂಬಿದ 
ದೊಡ್ಡ ಸೇನೆಯನ್ನು ಮೊದಲು ಮುಂದೆ ಕಳಿಸು. ಆಮೇಲೆ ನೀನೊಬ್ಬನೇ 
ಧನುಷಾಣಿಯಾಗಿ ಮಧುವನಕ್ಕೆ ಹೋಗು. ನೀನು ಯುದ್ಧಾಪೇಕ್ಷೆಯಿ೦ದ 
ಬರುತ್ತಿರುವೆಯೆ೦ದು ಮಧುಪುತ್ರನಾದ ಲವಣನಿಗೆ ಸಂದೇಹ ಬರಬಾರದು. 
ಆ ರೀತಿಯಲ್ಲಿ ಹೋಗು (7-8). ಆತನಿಗೆ ಶಂಕೆಯುಂಟಾಗದಂತೆ ಹೋಗಿ 
ಎದುರಿಸತಕ್ಕವನಲ್ಲದೆ ಇನ್ನೊಬ್ಬನು ಆತನನ್ನು ಕೊಲ್ಲಲಾರ. ಶೂಲಸಹಿತನಾದ 
ಲವಣನಿಗೆ ಯಾವನು ಗೋಚರಿಸುವನೋ ಆತನನ್ನು ಲವಣನು ಕೊ೦ದೇ 


433 ಶತ್ರುಫ್ನಪ್ರಸ್ಥಾನಮ್‌ 
ನ ತಸ್ಯ ಮೃತ್ಯುರನ್ಯೋಶಸ್ತಿ ಕಶ್ಚಿದ್ದಿ ಪುರುಷರ್ಷಭ | 
ದರ್ಶನಂ ಯೋಇಭಿಗಚ್ಚೇತ ಸ ವಧ್ಯೋ ಲವಣೇನ ಹಿ ॥ 9 


ಸ ಗ್ರೀಷ್ಮ ಅಪಯಾತೇ ತು ವರ್ಷಾರಾತ್ರ ಉಪಾಗತೇ । 
ಹನ್ಯಾಸ್ತ್ವಂ ಲವಣಂ' ಸೌಮ್ಯ ಸಹಿ ಕಾಲೋತಸ್ಯ ದುರ್ಮತೇಃ ॥ 10 
ಮಹರ್ಷಿೀಂಸ್ತು ಪುರಸ್ಕೃತ್ಯ ಪ್ರಯಾಂತು ತವ ಸೈನಿಕಾಃ | 
ಯಥಾ ಗ್ರೀಷ್ಠಾಶೇಷೇಣ ತರೇಯುರ್ಜಾಹ್ನವೀಜಲಮ್‌ ॥ 11 


ತತ್ರ ಸ್ಥಾಪ್ಯ ಬಲಂ ಸರ್ವಂ ನದೀತೀರೇ ಸಮಾಹಿತಃ । 


ಅಗ್ರತೋ ಧನುಷಾ ಸಾರ್ಧಂ ಗಚ್ಛ ತ್ವಂ ಲಘುವಿಕ್ರಮಃ ॥ 12 


ಏವಮುಕ್ತಸ್ತು ರಾಮೇಣ ಶತ್ರುಘ್ನಸ್ತಾನ್‌ ಮಹಾಬಲಾನ್‌ | 
ಸೇನಾಮುಖ್ಯಾನ್‌ ಸಮಾನೀಯ ತತೋ ವಾಕ್ಯಮುವಾಚ ಹ॥ 13 


ಏತೇ ವೋ ಗಣಿತಾ ವಾಸಾ ಯತ್ರ ತತ್ರ ನಿವತ್ಮಥ | 
ಸ್ಥಾತವ್ಯಂ ಚಾವಿರೋಧೇನ ಯಥಾ ಬಾಧಾ ನ ಕಸ್ಯಚಿತ್‌ | 14 
ತೀರುವನು (9). ಸೌಮ್ಯ-ಶತ್ತುಫ್ಪ, ಗ್ರೀಷ್ಠಕಾಲವು ಕಳದು ವರ್ಷಾಕಾಲವು 
ಬ೦ದಾಗ ಆತನನ್ನು ವಧಿಸು. ಅದೇ ಆ ದುರುಳನಿಗೆ ಮೃತ್ಯುಕಾಲ. 
ಮಹರ್ಷಿಗಳನ್ನು ಮುಂದಮಾಡಿಕೊಂಡು ನಿನ್ನ ಸೈನಿಕರು ಪ್ರಯಾಣಮಾಡಲಿ. 
ಗ್ರೀಷ್ಠಯತುವಿನಲ್ಲ ಅವರು ಗಂಗಾನದಿಯನ್ನು ದಾಟಲಿ (10-11). ದಾಟಿದ 
ಮೇಲೆ ಸೈನಿಕರನ್ನು ಅಲ್ಲಿಯೇ ನಿಲ್ಲಿಸಿ, ನೀನು ಎಚ್ಚರಿಕೆಯಿಂದ 
ಧನುರ್ಧಾರಿಯಾಗಿ ತ್ತರಯಿಂದ ಹೋಗು" ಎಂದು ಹಿತವಚನವನ್ನಾಡಿದನು 
(12). ಅನಂತರ ಶತ್ರುಘ್ನನು ಬಲಾಢ್ಯರಾದ ಸೇನಾಪತಿಗಳನ್ನು ಸರ್ಕ 
ಸೇನಾಪತಿಗಳೆ, ನೀವು ಎಲ್ಲೆಲ್ಲಿ ಶಿಬಿರಗಳನ್ನು ಹಾಕಿ ವಾಸಿಸಬೇಕೋ ಅದು 
ಕ್ಲಿಪ್ಪವಾಗಿದೆ. ನೀವು ಸುತ್ತಲಿರುವ ಜನರಲ್ಲಿ ಯಾರಿಗೂ ತೊಂದರೆಯಾಗದಂತೆ 
ವಿರೋಧವನ್ನೆಬ್ಬಿಸದೆ ನೆಲೆಸಬೇಕು" ಎಂದು ಅಜ್ಜಾಪಿಸಿದನು (13-14). 
ಹೀಗೆ ಅಜ್ಞಾಪಿಸಿ ದೊಡ್ಡ ಸೈನ್ಯವನ್ನು ಕಳಿಸಿ ಕೌಸಲ್ಯಾ ಸುಮಿತ್ರಾ 
ಕೃಕೇಯಿಯವರೆಗೆ ಅಭಿವಾದನೆ ಮಾಡಿದನು (15). ಆಮೇಲೆ ಶತ್ರುತಾಪನನಾದ 


ಉತ್ತರಕಾಂಡ 434 
ಪ್ರಸ್ಲಾಪ್ಸ ಚ ಮಹದ್ದಲಮ್‌ । 


ರ 
ಕೈಕೆ ಯೀಂ ಚಾಭ್ಯವಾದಯತ್‌ ॥ 1S 


ತಥಾ ತಾಂಸ್ತು ಸಮಾಜ್ಞಾಘ್ಯ 
ಕೌಸಲ್ಯಾಂ ಚ ಸುಮಿತ್ರಾಂ ಚ 


ಗಾ ್ರಾ 


ರಾಮಂ ಪ್ರದಕ್ಷಿಣೀಕೃತ್ಯ ಶಿರಸಾಭಿಪ್ರಣಮ್ಯ ಚ | 
ರಾಮೇಣ ಚಾಭ್ಯನುಜ್ಞಾತಃ ಶತ್ರುಘ್ನ: ಶತ್ರುತಾಪನ: ॥ 16 


ಲಕ್ಷ್ಮಣಂ ಭರತಂ ಚೈವ ಪ್ರಣಿಪತ್ಯ ಕೃತಾಂಜಲಿಃ | 
ಪುರೋಹಿತಂ ವಸಿಷ್ಠಂ ಚ ಶತ್ರುಘ್ನಃ ಪ್ರಯತಾತ್ಮವಾನ್‌ ॥ 17 


ಪ್ರದಕ್ಷಿ ಣಮಥೋ ಕೃತ್ವಾ ನಿರ್ಜಗಾಮ ಮಹಾಬಲಃ ॥ 


ಪ್ರಸ್ಥಾಪ್ಯ ಸೇನಾಮಥ ಸೋ:ಗೃತಸ್ತದಾ 
ಗಜೇ೦ದ್ರವಾಜಿಪ್ರವರೌಘಸಂಕುಲಾಮ್‌ | 
ಉವಾಸ ಮಾಸಂ ತು ನರೇಂದ್ರಪಾಶz್ವತ 


ಸ್ಪಥ ಪ್ರಯಾತೋ ರಘುವಂಶವರ್ಧನಃ ॥ 18 


p: 


ಇತಿ ಶ್ರೀಮದ್ರಾಮಾಯಣೇ ಉತರಕಾಂಡೇ ಚತು:ಷಷಿತಮಃ ಸರ್ಗಃ 
ಶತ್ರುಘ್ನನು ಶ್ರೀರಾಮನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅನುಜ್ಜಯನ್ನು 
ಪಡೆದು, ಭರತ ಲಕ್ಷ್ಮಣರಿಗೆ ವಂದಿಸಿ, ಪುರೋಹಿತರಾದ ವಸಿಷ್ಠರಿಗೆ 
ಬಲವಂದು ಪ್ರಯಾಣಮಾಡಿದನು (16-17). ಶತ್ರುಫ್ನನು ಗಜಾಶ್ವಗಳಿಂದ 
ಸಂಕುಲವಾದ ಸೇನೆಯನ್ನು ಮುಂದೆ ಕಳಿಸಿ, ನರೇಂದನಾದ ಶ್ರೀರಾಮನ 
ಜೊತೆಗೆ ಒಂದು ತಿ೦ಗಳಿದ್ದು ಅನಂತರ ಪ್ರಯಾಣಮಾಡಿದನು (18). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಆರುವತ್ತುನಾಲ್ಕನೆಯ 
ಸರ್ಗ 


435 
ಪಂಚಷಪ್ಲಿತಮಃ ಸಿರ್ಗಃ 
ಸೌದಾಸಕಥಾ 
ಸ್ಥಾಪ್ಯ ತು ಬಲಂ ಸರ್ವಂ ಮಾಸಮಾತ್ರೋಷಿತ: ಪಥಿ | 
ಕ ಏವಾಶು ಶತ್ರುಘ್ನೋ ಜಗಾಮ ತ್ಹರಿತಂ ತದಾ॥ 1 


§ 4 


«0 


ರಾತ್ರಮಂತರೇ ಶೂರ ಉಷ ರಾಘವನಂದನ । 
ವಾಲ್ಮೀಕೇರಾಶ್ರಮಂ ಪುಣ್ಯಮಗಚ್ಛದ್ದಾಸಮುತ್ತಮಮ್‌ ॥ 2 


ಸೋಇಭಿವಾದ್ಯ ಮಹಾತ್ಮಾನಂ ವಾಲ್ಮೀಕಿಂ ಮುನಿಸತ್ತಮಮ್‌ 
ಕೃತಾಂಜಲಿರಥೋ ಭೂತ್ವಾ ವಾಕ್ಯಮೇತದುವಾಚ ಹ॥ 3 


ಭಗವಾನ್‌ ವಸುಮಿಚ್ಛಾಮಿ ಗುರೋಃ ಕೃತ್ಯಾದಿಹಾಗತಃ 
ಶ್ವಃ ಪ್ರಭಾತೇ ಗಮಿಷ್ಯಾಮಿ ಪ್ರತೀಚೀಂ ವಾರುಣೀಂ ದಿಶಮ್‌ ॥ 4 


ಶತ್ರುಘ್ನಸ್ಯ ವಚಃ ಶ್ರುತ್ವಾ ಪ್ರಹಸ್ಯ ಮುನಿಪುಂಗವಃ | 


ಮುನ ತತವ) 


ಪ್ರತ್ಯುವಾಚ ಮಹಾತ್ಮಾನಂ ಸ್ವಾಗತಂ ತೇ ಮಹಾಯಶಃ ॥ 5 


ಸರ್ಗ 65 

ಶತ್ರುಘ್ನನು ದಾರಿಯಲ್ಲಿ ವಾಲ್ಮೀಕಿಮುನಿಗಳ ಆಶ್ರಮಕ್ಕೆ ಹೋಗುವುದು. ಆ 

ಮುನಿಗಳು ಶತ್ರುಫನಿಗೆ ಸೌದಾಸನ ವೃತ್ತಾಂತವನ್ನು ಹೇಳುವುದು. 

'ಶತ್ರುಘ್ನನು ತನ್ನ ಸೇನೆಯನ್ನು ಮುಂದೆ ಕಳಿಸಿ ಅಯೋಧ್ಯೆಯಲ್ಲಿ 
ಒ೦ದು ತಿ೦ಗಳಿದ್ದು, ಅನಂತರ ತಾನೊಬ್ಬನೇ ಏಕಾಕಿಯಾಗಿ ತ್ವರೆಯಿ೦ದ 
ದಾರಿಯನ್ನು ಹಿಡಿದು ಹೊರಟನು. (1) ದಾರಿಯಲ್ಲಿ ಎರಡು ರಾತ್ರಿಗಳನ್ನು 
ಕಳೆದು ಮೂರನೆಯ ದಿನ ತಂಗುವುದಕ್ಕಾಗಿ ವಾಲ್ಮೀಕಿಮುನಿಗಳ ಪುಣ್ಯಾಶ್ರಮಕ್ಕೆ 
ಹೋದನು. ಅಲ್ಲಿ ವಾಲ್ಮೀಕಿಮಹರ್ಷಿಗಳನ್ನು ಕಂಡು. ಅಭಿವಾದನೆ ಮಾಡಿ 
ಕೃತಾ೦ಜಲಿಯಾಗಿ “ಭಗವನ್‌,ಈ ದಿನ ಇಲ್ಲಿ ಇಳಿದುಕೊಳ್ಳಲು ಬಯಸುತ್ತೇನೆ. 
ನನ್ನ ಅಣ್ಣನ ಒಂದು ಕಾರ್ಯಕ್ಕಾಗಿ ಇತ್ತ. ಬಂದಿದ್ದೇನೆ. ನಾಳೆ ಪ್ರಾತಃಕಾಲ 
ವರುಣಪಾಲಿತವಾದ ಪಶ್ಚಿಮದಿಕ್ಕಿಗೆ ಹೋಗತಕ್ಕವನಾಗಿದ್ದೇನೆ” ಎಂದನು 


ಉತ್ತರಕಾಂಡ 436 
ಸ್ಪಮಾತ್ರಮಮಿದಂ ಸೌಮ್ಯ ರಾಘವಾಣಾಂ ಕುಲಸ್ಯ ಹಿ | 
ಆಸನಂ ಪಾದ್ಯಮರ್ಫ್ಯಂ ಚ ನಿರ್ವಿಶಂಕಃ ಪ್ರತೀಚ್ಛೆ ಮೇ॥ 6 


ಪ್ರತಿಗೃಹ್ಯ ತದಾ ಪೂಜಾಂ ಫಲಮೂಲಂ ಚ ಭೋಜನಮ್‌ । 
ಭಕ್ಷ ಯಾಮಾಸ ಕಾಕುತ್ಸ್ಯಸ್ತ್ಯ ಪಿಂ ಚ ಪರಮಾಂ ಗತಃ ॥ 


ಸ ಭುಕ್ತ್ವಾ ಫಲಮೂಲಂ ಚ ಮಹರ್ಷಿಂ ತಮುವಾಚ ಹ। 
ಪೂರ್ವಾ ಯಜ್ಞ ವಿಭೂತೀಯಂ ಕಸ್ಯಾಶ್ರಮಸಮೀಪತಃ ॥ 8 


ತತ್ತಸ್ಯ ಭಾಷಿತಂ ಶ್ರುತ್ವಾ ವಾಲ್ಮೀಕಿರ್ವಾಕ್ಯಮಬ್ರವೀತ್‌ | 
ಶತ್ರುಘ್ನ ಶೃಣು ಯಸ್ಕೇದಂ ಬಭೂವಾಯತನಂ ಪುರಾ ॥ 9 


ಯುಷ್ಮಾಕಂ ಪೂರ್ವಕೋ ರಾಜಾ ಸುದಾಸಸ್ತಸ್ಯ ಭೂಪತೇಃ । 
ಪುತ್ರೋ ವೀರಸಹೋ ನಾಮ ವೀರ್ಯವಾನತಿಧಾರ್ಮಿಕಃ ॥ 10 


ಸ ಬಾಲ ಏವ ಸೌದಾಸೋ ಮೃಗಯಾಮುಪಚಕ್ರಮೇ | 
ಚಂಚೂರ್ಯಮಾಣಂ ದದೃಶೇ ಸಶೂರೋ ರಾಕ್ಷ ಸದ್ದಯಮ್‌ | 11 


(2-4) ಶತ್ರುಘಪ್ತನ ಮಾತನ್ನು ಕೇಳಿ ಆ ಮುನಿಪುಂಗವರು ನಕ್ಕು" 
“ಕೀರ್ತಿಶಾಲಿಯೆ, ನಿನಗೆ ಸ್ವಾಗತ. ಈ ಆಶ್ರಮವು ರಘುಕುಲದವರಿಗೆ 
ಸೇರಿದ್ದು! ಯಾವ ಸಂಕೋಚವನ್ನೂ ಪಡದೆ ಆಸನವನ್ನೂ ಅರ್ಫ್ಯಪಾದ್ಕಾದಿ 
ಸತ್ಕಾರಗಳನ್ನೂ ಸ್ವೀಕರಿಸು” ಎಂದರು(5-6). ಶತ್ರುಘ್ನನು ಮುನಿಗಳ 
ಸತ್ಕಾರವನ್ನು ಸ್ವೀಕರಿಸಿ ಫಲಮೂಲಗಳನ್ನು ಭು೦ಜಿಸಿ ಸಂತೃಪ್ಪನಾದನು. 
ಆಮೇಲೆ ವಾಲ್ಕೀಕಿಮುನಿಗಳನ್ನು ಕುರಿತು” ಮಹಾತ್ಮರೆ, ನಿಮ್ಮ ಆಶ್ರಮದ 
ಸಮೀಪದಲ್ಲಿ ಪೂರ್ವದಿಕ್ಕಿಗೆ ಯೂಪಾದಿ ಯಜ್ಞೋಪಕರಣಗಳ 
ಸಮೃದ್ಧಚಿಹ್ನೆಯು ಕಾಣಿಸುವುದಲ್ಲ, ಆ ಯಜ್ಞವು ಯಾರದು?” ಎಂದು 
ಕೇಳಿದನು (7-8). ಆಗ ವಾಲ್ಮೀಕಿಮುನಿಗಳು ಇಂತೆಂದರು: “ಶತ್ರುಘ,, 
ಇದು ಯಾರ ಯಜ್ಞ ಭೂಮಿಯಾಗಿತ್ತೆಂಬುದನ್ನು ಹೇಳುವನು, ಕೇಳು. 


* ವಾಲ್ಮೀಕಿಮುನಿಗಳು ನಕ್ಕದ್ದೇಕೆ? ಸೀತೆ ಆಶ್ರಮದಲ್ಲಿರುವಳೆಂದೆ? ಶತುಘ್ನನು 
ಆಶ್ರಯವನ್ನು ಬೇಡುವೆನೆಂದೆ? ಬಂದ ನಿಮಿತ್ತವನ್ನು ಸ್ಪಷ್ಟವಾಗಿ ತಿಳಿಸಲಿಲ್ಲವೆಂದೆ? 
ಯಥೋಚಿತವಾಗಿ ಊಹಿಸಿಕೊಳ್ಳಬಹುದು. 


437 ಸೌದಾಸಕಥಾ 

ಶಾರ್ದೂಲರೂಪಿಣ್‌ ಘೋರಾ ಮೃಗಾನ್‌ ಬಹುಸಹಸಶಃ | 
ಭಕ್ಷಮಾಣಾವಸಂತುಪ್ತೌ ಪರ್ಯಾಪ್ತಿಂ ನೈವ ಜಗ್ಗತುಃ ॥ 12 
ಸತು ತೌ ರಾಕ್ಷಸೌ ದೃಷ್ಟ್ವಾ ನಿಮಣ್ಯಗಂ ಚ ವನಂ ಕೃತಮ್‌ | 

ಕ್ರೋಧೇನ ಮಹತಾವಿಷ್ಣೋ ಜಘಾನೈಕಂ ಮಹೇಷುಣಾ ॥ 13 


ಎನಿಪಾತ್ಯ ತಮೇಕಂ ತು ಸೌದಾಸಃ ಪುರುಷರ್ಷಭಃ | 

ವಿಜ್ವರೋ ವಿಗತಾಮರ್ಷೋ ಹತಂ ರಕೋ ಹುದೆಕತ ॥ 14 
ಹ "೮ಎ 

ನಿರೀಕ್ಷ ಮಾಣಂ ತಂ ದೃಷ್ಟ್ವಾ ಸಹಾಯಂ ತಸ್ಯ ರಕ್ಷ ಸಃ । 

ಸಂತಾಪಮಕರೋದ್ರೋರಂ ಸೌದಾಸಂ ಚೇದಮಬ್ರವೀತ್‌ ॥ 15 

ಯಸ್ಮಾದನಪರಾಧಂ ತ್ಪಂ ಸಹಾಯಂ ಮಮ ಜಫ್ಲಿವಾನ್‌ | 

ತಸ್ಮಾತ್ರವಾಪಿ ಪಾಪಿಷ್ಠ ಪ್ರದಾಸ್ಯಾಮಿ ಪ್ರತಿಕ್ರಿಯಾಮ್‌ ॥ 16 

ಏವಮುಕ್ತ್ವ್ವಾತು ತದಕ್ಷಸ್ಪ್ತತೈವಾಂತರಧೀಯತ | 

ಕಾಲಪರ್ಯಾಯೋಗೇನ ರಾಜಾ ಮಿತ್ರಸಹೋಇ*ಭವತ್‌ ॥ 17 


ಮಗ ವೀರಸಹ. ಅವನು ವೀರನೂ ಧಾರ್ಮಿಕನೂ ಆಗಿದ್ದನು (9-10). 
ಸುದಾಸಪುತ್ರನಾದ ವೀರಸಹನು. 

ಬಾಲಕನಾಗಿರುವಾಗಲೇ ಬೇಟೆಯಾಡಲು ಆರಂಭಿಸಿದನು. ಒಂದು 
ಸಲ ಆತನು ಅಡವಿಯಲ್ಲಿ ಅಲೆದಾಡುತ್ತಿದ್ದ ಇಬ್ಬರು ರಾಕ್ಷಸರನ್ನು ಕಂಡನು. 
ಆ ರಾಕ್ಷಸರು ಭಯಂಕರವಾದ ಹುಲಿಗಳ ರೂಪವನ್ನು ಧರಿಸಿ ವನದಲ್ಲಿದ್ದ 
ಮೃಗಗಳೆಲ್ಲವನ್ನೂ ಸಾವಿರಗಟ್ಟಲೆ ತಿಂದುಹಾಕಿದ್ದರು. ಆದರೂ ಅವರಿಗೆ 
ತೃಪ್ತಿಯಾಗಿರಲಿಲ್ಲ (11-12). ಅವರಿಬ್ಬರೂ ಸೇರಿ ಅಡವಿಯನ್ನು 
ಮೃಗಶೂನ್ಮವಾಗಿ ಮಾಡಿದ್ದರಿಂದ ವೀರಸಹನು ಕುದ್ದನಾಗಿ ಮಹಾಶರದಿಂದ 
ಒಬ್ಬ ರಾಕ್ಷಸನಿಗೆ ಗುರಿಯಿಟ್ಟು ಹೊಡೆದು ಕೊಂದನು. ಕೊಂದಮೇಲೆ 
ನಿರಾತಂಕನಾಗಿ ನೋಡಲಾಗಿ ಸತ್ತವನು ರಾಕ್ಷಸನಾಗಿದ್ದನು.(13-14). 
ಇನ್ನೊಬ್ಬ ರಾಕ್ಷಸನು ತನ್ನ ಜೊತೆಗಾರನಾದ ರಾಕ್ಷಸನನ್ನು ವೀರಸಹನು 
ಸಂಹರಿಸಿ ನಿಶ್ಚಿಂತೆಯಿಂದ ನೋಡುತ್ತಿರುವುದನ್ನು ಕಂಡು ಸಿಟ್ಟಿನಿಂದ 


ಉತ್ತರಕಾಂಡ 438 
ರಾಜಾ ತು ಯಜತೇ ಯಜ್ಞಮಸ್ಕಾಶ್ರಮಸಮೀಪತ:ಃ | 


ಅಶ್ಚಮೇಧಂ ಮಹಾಯಜ್ಞಂ ತಂ ವಸಿಷ್ಠೋ*ಭ್ಯಪಾಲಯತ್‌ | 18 
ತತ್ರ ಯಜ್ಞೋ ಮಹಾನಾಸೀದ್ದಹುವರ್ಷಗಣಾಯುತಃ | 

ಸಮೃದ್ಧಃ ಪರಯಾ ಲಕ್ಷ್ಮ್ಯಾ ದೇವಯಜ್ಞಸಮೋಇ*ಭವತ್‌ | 19 
ಅಥಾವಸಾನೇ ಯಜ್ಞಸ್ಯ ಪೂರ್ವವೈರಮನುಸ್ಥ ರನ್‌ । 

ವಸಿಷ್ಠರೂಪೀ ರಾಜಾನಮಿತಿ ಹೋವಾಚ ರಾಕ್ಷಸಃ ॥ 20 


ಅಸ್ಯ ಯಜ್ಞಸ್ಯ ಜಾತೋ5೦ತಃ ಸಾಮಿಷಂ ಭೋಜನಂ ಮಮ । 
ದೀಯತಾಮಿಹ ಶೀಘ್ರಂ ವೈ ನಾತ್ರ ಕಾರ್ಯಾ ವಿಚಾರಣಾ ॥ 21 
ತಚ್ಛುತ್ವಾ ವ್ಯಾಹೃತಂ ವಾಕ್ಯಂ ರಕ್ಷಸಾ ಬ್ರಹ್ಮರೂಪಿಣಾ । 
ಭಕ್ಷ್ಯಸಂಸ್ಕಾರಕುಶಲಮುವಾಚೆ ಪೃಥಿವೀಪತಿಃ ॥ 22 


ಹವಿಷ್ಯಂ ಸ್ಪಾಮಿಷಂ ಸ್ವಾದು ಯಥಾ ಭವತಿ ಭೋಜನಮ್‌ । 
ತಥಾ ಕುರುಷ್ವ ಶೀಘ್ರಂ ವೈ ಪರಿತುಷ್ಕೇದ್ಯಥಾ ಗುರುಃ ॥ 23 





ಉರಿದದ್ದನು. ಅವನು ಸುದಾಸಪುತ್ರನಿಗೆ "ಎಲೈ ಪಾಪಿಷ್ಠ 1 ಯಾವ 
ಅಪರಾಧವನ್ನು ಮಾಡದಿದ್ದರೂ ನನ್ನ ಗೆಳೆಯನನ್ನು ಸಂಹರಿಸಿದೆಯಲ್ಲವೆ? 
ಇದಕ್ಕ ತಕ್ಕ ರೀತಿಯಲ್ಲಿ ಮುಯ್ಯಿ ತೀರಿಸಿಕೊಳ್ಳುವೆನು!" ಎ೦ದು ಹೇಳಿ 
ಅಂತರ್ಧಾನಹೊಂದಿದನು(15-16). ಕಾಲವು ಕಳೆಯಿತು. ಮಿತ್ರಸಹನು 
ರಾಜನಾದನು. ಆತನು ಈ ಆಶ್ರಮದ ಸಮೀಪದಲ್ಲಿ ಅಶ್ವಮೇಧವೆ೦ಂಬ 
ಮುಹಾಂರುಜ್ಜವ'ನ್ನಾರ್‌೦ಬಿ ಸಿದ'ನು. ವಸಿಷ್ಠರ ೦ಉುಜ್ಜದ 
ವಿಚಾರಣಕರ್ತರಾಗಿದ್ದರು. ಬಹುವರ್ಷಗಳವರೆಗೆ ಯಜ್ಞವು ಸಾಗಿತು. ಸಕಲ 
ಸಂಪತ್ತುಗಳಿಂದಲೂ ಸಮೃದ್ಧವಾದ ಆ ಯಜ್ಞವು ದೇವಯಜ್ಞಕ್ಕೆ 
ಸಮಾನವಾಗಿತ್ತು. (17-19). ಯಜ್ಞವು ಮುಗಿಯಲಾಗಿ ಆ ರಾಕ್ಷಸನು 
ಪೂರ್ವವೈರವನ್ನು ಸ್ಮರಿಸಿಕೊಂಡು ವಸಿಷ್ಠಮುನಿಗಳ ರೂಪವನ್ನು ಧರಿಸಿ 
ಬಂದು *ರಾಜಸೌದಾಸ, ಯಜ್ಞವು ಸಮಾಪ್ತವಾಯಿತು. ನನಗೆ 


* ವೀರಸಹನಿಗೆ ಮಿತ್ರಸಹನೆ೦ಂಬ ಇನ್ನೊಂದು ಹೆಸರಿತ್ತು ಸದಾಸನೆಂದರೂ 
ಈತನೇ. 


439 ಸೌದಾಸಕಥಾ 
ಶಾಸನಾತ್‌ ಪಾರ್ಥಿವೇಂದ್ರಸ್ಕ ಸೂದಃ ಸಂಭ್ರಾಂತಮಾನಸಃ | 
ಸ ರಾಕ್ಷಸಃ ಪುನಸ್ತತ್ರ ಸೂದವೇಷಮಥಾಕರೋತ್‌ ॥ 24 


ಸ ಮಾನುಷಮಥೋ ಮಾಂಸಂ ಪಾರ್ಥಿವಾಯ ನ್ಯವೇದಯತ್‌ | 
ಇದಂ ಸ್ವಾದು ಹವಿಷ್ಯಂ ಚ ಸಾಮಿಷಂ ಚಾನ್ನಮಾಹೃತಮ್‌ | 25 


ಸ ಭೋಜನಂ ವಸಿಷ್ಠಾಯ ಪತ್ನಾ K ಸಾರ್ಧಮುಪಾಹರತ್‌ । | 
ಮದಯಂತ್ಯಾ ನರವಾಪ್ರ ಸಾಮಿಷಂ ರಕ್ಷಸಾಹೃತಮ್‌ ॥ 26 


ಜ್ಞಾತ್ಹಾ ತದಾಮಿಷಂ ವಿಪ್ರೋ ಮಾನುಷಂ ಭಾಜನಂ ಗತಮ್‌ | 
ಕ್ರೋಧೇನ ಮಹತಾವಿಷ್ಟೋ ವ್ಯಾಹರ್ತುಮುಪಚಕ್ರಮೇ ॥ 27 


ಯಸಾ ತತ್ತ್ವಂ ಭೋಜನಂ ರಾಜನ್‌ ಮಮೈತದ್ದಾತುಮಿಚ್ಛಸಿ 
ತಸ್ಮಾದ್ಭೊ £ಜನಮೇತತ್ತೇ ಭವಿಷ್ಯತಿ ನ ಸಂಶಯಃ ॥ 28 


ತತಃ ಕ್ರುದ್ಧಸ್ತು ಸೌದಾಸಸ್ತೋಯಂ ಜಗ್ರಾಹ ಪಾಣಿನಾ । 
ವಸಿಷ್ಠಂ ಶಷ್ತುಮಾರೇಭೇ ಭಾರ್ಯಾ ಚೈನಮವಾರಯತ್‌ ॥ 29 


ಮಾಂಸಸಹಿತವಾದ ಭೋಜನವನ್ನು ಹಾಕು! ಶೀಘ್ರವಾಗಿ ನಡೆಯಲಿ. 
ಇದರಲ್ಲಿ ವಿಚಾರಿಸಬೇಕಾದ್ದೇನೂ ಇಲ್ಲ!" ಎಂದು ಹೇಳಿದನು(20-21). 
ಹೀಗೆ ವಸಿಷ್ಠಮುನಿಗಳ ವೇಷದಲ್ಲಿ ಬಂದು ರಾಕ್ಷಸನು ಹೇಳಲಾಗಿ, ರಾಜನು 
ಅಡಿಗೆ ಮಾಡುವುದರಲ್ಲಿ ನಿಪುಣನಾದ ಪಾಚಕನನ್ನು ಕರೆಸಿ "ಒಳ್ಳೆಯ 
ಮಾಂಸವನ್ನು ಸೇರಿಸಿ ರುಚಿಕರವಾದ ಅಡಿಗೆಯನ್ನು ಮಾಡು. ನಮ್ಮ 
ಗುರುಗಳಿಗೆ ಸಂತೋಷವಾಗುವಂತೆ ಪಾಕವನ್ನು ಕೂಡಲೆ ಸಿದ್ಧಪಡಿಸು" 
ಎ೦ದು ಆಜ್ಞಾಪಿಸಿದನು (22-23). ರಾಜಾಜ್ಞೆಯನ್ನು ಕೇಳಿ ಪಾಚಕನು 
ದಿಗ್ಭಾ೦ತನಾದನು. ಅಷ್ಟರಲ್ಲ ರಾಕ್ಷಸನು ಇನ್ನೊಬ್ಬ ಅಡಿಗೆಯವನ ವೇಷವನ್ನು 
ಧರಿಸಿ ಮನುಷ್ಯಮಾ೦ಸವನ್ನು ಸೇರಿಸಿದ ಪಾಕವನ್ನು ಸಿದ್ದಪಡಿಸಿ "ಮಹಾರಾಜ, 
ರುಚಿಕರವೂ ಮಾಂಸಮಿಶವೂ ಆದ ಹವಿಷ್ಯಾನ್ನವು ಸಿದ್ಧ ವಾಗಿದೆ" ಎಂದು 
ಸಾದಾಸನಿಗೆ ನಿವೇದಿಸಿದನು (24-25). ರಾಜನು ಪತ್ನಿಯಾದ 
ಮದಯಂತಿಯೊಡನೆ ಬಂದು ರಾಕ್ಷಸನು ಸಿದ್ದಪಡಿಸಿದ ಅಡಿಗೆಯನ್ನು 
ವಸಿಷ್ಠಮುನಿಗಳಿಗೆ ಬಡಿಸಿದನು. ಶತ್ರುಘ್ನ, ಆಗ ಊಟದ ಪಾತ್ರೆಯಲ್ಲಿ 


ಕಮತ 


ಮನುಷ್ಯಮಾಂಸವನ್ನು ಕಂಡು ವಸಿಷ್ಟಮುನಿಗಳು ಕ್ರೋಧಾವಿಷ್ಠರಾದರು(26- 


ಉತ್ತರಕಾಂಡ 440 
ರಾಜನ್‌ ಪ್ರಭುರ್ಯತೋಃಸ್ಮಾಕಂ ವಸಿಷ್ಟೋ ಭಗವಾನೃಷಿಃ | 
ಪ್ರತಿಶಪ್ತುಂನ ಶಕ್ತಸ್ತಂ ದೇವತುಲ್ಕಂ ಪುರೋಧಸಮ್‌ ॥ 30 
ತತಃ ಕ್ರೋಧಮಯಂ ತೋಯಂ ತೇಜೋಬಲಸಮನ್ವಿತಮ್‌ | 
ವ್ಯಸರ್ಜಯತ ಧರ್ಮಾತ್ಮಾ ತತಃ ಪಾದೌ ಸಿಷೇಚ ಚ॥ 31 


ತೇನಾಸ್ಕ ರಾಜ್ಯಸ್ತೌ ಪಾದೌ ತದಾ ಕಲ್ಮಾಷತಾಂ ಗತ್‌ । 

ತದಾಪ್ರಭೃತಿ ರಾಜಾಸೌ ಸೌದಾಸಃ ಸುಮಹಾಯಶಾಃ ॥ 32 
ಕಲ್ಮಾಷಪಾದಃ ಸಂವೃತ್ತಃ ಖ್ಯಾತಶ್ಚೈವ ತಥಾ ನೃಪಃ | 

ಸ ರಾಜಾ ಸಹ ಪತ್ನ್ಯಾ ವೈ ಪ್ರಣಿಪತ್ಯ ಮುಹುರ್ಮುಹುಃ ॥ 33 
ಪುನರ್ವಸಿಷ್ಠಂ ಪ್ರೋವಾಚ ಯದುಕ್ತಂ ಬ್ರಹ್ಮರೂಪಿಣಾ । 

ತಚ್ಛು ತ್ವಾ ಪಾರ್ಥಿವೇಂದ್ರಸ್ಯ ರಕ್ಷ ಸಾಧಿಕೃತಂ ಚ ತತ್‌ ॥ 34 
ಪುನಃ ಪ್ರೋವಾಚ ರಾಜಾನಂ ವಸಿಷ್ಠ; ಪುರುಷರ್ಷಭಮ್‌ | 

ಮಯಾ ರೋಷಪರೀತೇನ ಯದಿದಂ ವ್ವಾಹೃತಂ ವಚಃ ॥ 35 
27). ಅವರು ಕೋಪಾವೇಶದಿಂದ "ಎಲೈ ರಾಜ, ನನಗೆ ಈ ಬಗೆಯ 
ಭೋಜನವನ್ನು ಹಾಕಲಿಚ್ಛಿಸುವೆಯಾ? ನಿನಗೆ ಈ ನರಮಾಂಸವೇ ಇನ್ನು 
ಮೇಲೆ ಭೋಜನವಾಗಲಿ!" ಎಂದು ಶಪಿಸಿದರು.(28).ಸೌದಾಸನೂ 
ಕೋಪಾವಿಷ್ಟನಾದನು. ಪ್ರತಿಯಾಗಿ ವಸಿಷ್ಠರನ್ನು ಶಪಿಸಬೇಕೆಂದು ಅವನು 
ಕೈಯಲ್ಲಿ ನೀರು ತೆಗೆದುಕೊಂಡನು. ಅಷ್ಟರಲ್ಲಿ ಪತ್ನಿಯಾದ ಮದಯಂತಿಯು 
ಆತನನ್ನು ತಡದು"ಮಹಾರಾಜ, ಭಗವಾನ್‌ ವಸಿಷ್ಠ ಮುನಿಗಳು ನಮಗೆ 
ಪ್ರಬೌಗಳು. ದೇವತಾಸದೈಸರಾದ್‌ ಈ ಪುರೋಹಿತರಿಗೆ 
ಪತಿಶಾಪವನ್ನೀಯುವುದು ಯೋಗ್ಯವಲ್ಲ" ಎ೦ದಳು(29-30). ಆಗ 
ಧರ್ಮಾತ್ಮನಾದ ಸೌದಾಸನು ತೇಜೋಬಲಸಮನ್ನಿತವೂ ಕ್ರೋಧೋದ್ದೀಪ್ತವೂ 
ಆದ ಶಾಪಜಲವನ್ನು ತನ್ನ ಕಾಲಮೇಲೆ ಸುರುವಿಕೊ೦ಡನು. ರಾಜನ 
ಪಾದಗಳು ಕಪ್ಪಾದವು. ಹೀಗೆ ಸೌದಾಸನ ಪಾದಗಳು ಕಲ್ಮಾಷವಾದ್ದರಿಂದ 
ಆತನು ಕಲ್ಲಾಷಪಾದನೆಂದು ಪ್ರಸಿದ್ಧನಾದನು(31-32). ಅನಂತರ ರಾಜನು 
ತನ್ನ ಪತ್ನಿಯೊಡನೆ ವಸಿಷ್ಠರಿಗೆ ಅಡ್ಡಬಿದ್ದು" ನಮಸ್ಕರಿಸಿ ರಾಕ್ಷಸನು 


441 ಸೌದಾಸಕಥಾ 
ನೈತಚ್ಛಕ್ಕಂ ವೃಥಾ ಕರ್ತುಂ ಪ್ರದಾಸ್ಯಾಮಿ ಚ ತೇ ವರಮ್‌ । 
ಕಾಲೋ ದ್ವಾದಶವರ್ಷಾಣಿ ಶಾಪಸ್ಯಾಂತೋ ಭವಿಷ್ಯತಿ l 36 


ಮತ್ತಸಾದಾಚ್ಛ ರಾಜೇಂದ್ರ ವ್ಯತೀತಂ ನ ಸ್ಕರಿಷ್ಯಸಿ । 
ಏವಂ ಸ ರಾಜಾ ತಂ ಶಾಪಮುಪಭುಜ್ಯಾರಿಸೂದನಃ ॥ 37 


ಪ್ರತಿಲೇಭೇ ಪುನಾ ರಾಜ್ಯಂ ಪ್ರಜಾಶ್ಚೈವಾನ್ಹಪಾಲಯತ್‌ | 
ತಸ್ಯ ಕಲ್ಮಾಷಪಾದಸ್ಯ ಯಜ್ಞ ಸ್ಯಾ ಯತನಂ ಶುಭಮ್‌ ॥ 38 


ಆಶ್ರಮಸ್ಯ ಸಮೀಪೇತಸ್ಯ ಯನ್ಮಾಂ ಪೃಚ್ಛಸಿ ರಾಘವ । 
ತಸ್ಯ ತಾಂ ಪಾರ್ಥಿವೇಂದ್ರಸ್ಯ ಕಥಾಂ ಶ್ರುತ್ವಾ ಸುದಾರುಣಾಮ್‌ ॥39॥ 


ವಿವೇಶ ಪರ್ಣಶಾಲಾಯಾಂ ಮಹರ್ಷಿಮಭಿವಾದ್ಯ ಚ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚಷಷ್ಟಿತಮಃ ಸರ್ಗ 


ವಸಿಷ್ಠರೂಪದಿ೦ದ ಬ೦ದು ಹೇಳಿದ ಸ೦ಗತಿಯನ್ನು ತಿಳಿಸಿದನು. ರಾಕ್ಷಸನ 
ಚೇಪ್ಪಯನ್ನು ಕೇಳಿ ವಸಿಷ್ಠರು "ಓಹೋ | ಇದೆಲ್ಲವೂ ರಾಕ್ಷಸನ ಮಾಯೆ!" 
ಎ೦ದು ತಿಳಿಸಿ, "ರಾಜೇಂದ್ರ ರೋಷವಶನಾಗಿ ನಾನು ಏನನ್ನೋ 
ಹೇಳಿಬಿಟ್ಟಿನು।(33-34). ಅದನ್ನು ಪರಿಹರಿಸುವುದು ಶಕ್ಕವಲ್ಲ. ಇರಲಿ; 
ನಿನಗೆ ಒಂದು ವರವನ್ನು ಕೊಡುವೆನು ಹನ್ನೆರಡು ವರ್ಷಗಳಲ್ಲಿ ಈ 
ಶಾಪವು ಕೊನೆಗೊಳ್ಳುವುದು(36). ಮಹಾರಾಜ, ನನ್ನ ಅನುಗ್ರಹದಿಂದ 
ನಿನಗೆ ಪೂರ್ವವೃತ್ತಾಂತದ ಸ್ಮರಣ ಇರುವುದಿಲ್ಲ" ಎಂದರು. ಶತ್ರುಘ್ನ, 
ಸೌದಾಸನು ಆ ಶಾಪವನ್ನನುಭವಿಸಿದಮೇಲೆ ಮತ್ತೆ ರಾಜ್ಯಕ್ಕೆ ಹಿ೦ದಿರುಗಿ 
ಪ್ರಜೆಗಳನ್ನು ಪಾಲಿಸಿದನು. ಆ ಕಲ್ಮಾಷಪಾದನ ಯಜ್ಞಭೂಮಿ ಇದು. 
ನಮ್ಮ ಆಶ್ರಮದ ಸಮೀಪದಲ್ಲಿದೆ. ನೀನು ಕೇಳಿದ್ದು ಅದರ ವಿಷಯವನ್ನು" 
ಎ೦ದರು. ಶತ್ರುಘ್ನನು ರಾಜೇಂದ್ರನಾದ ಕಲ್ಮಾಷಪಾದನ ದಾರುಣಕಥೆಯನ್ನು 
ಕೇಳಿ ವಾಲ್ಮೀಕಿಮುನಿಗಳಿಗೆ ವಂದಿಸಿ ವಿಶ್ರಾಂತಿಗಾಗಿ ಪರ್ಣಶಾಲೆಯೊಳಗೆ 
ಹೋದನು(37-39). 


442 


ಷಟ್‌ ಷಷ್ಠಿತಮಃ ಸರ್ಗಃ 
ಕುಶಲವಜನನಮ್‌ 


ಯಾಮೇವ ರಾತ್ರಿಂ ಶತ್ರುಘ್ನ: ಪರ್ಣಶಾಲಾಮುಪಾವಿಶತ್‌ । 
ತಾಮೇವ ರಾತ್ರಿಂ ಸೀತಾಪಿ ಪ್ರಸೂತಾ ದಾರಕದ್ವಯಮ್‌ ॥ 


ತತೋಇ*5ರ್ಥರಾತ್ರಸಮಯೇ ಬಾಲಕಾ ಮುನಿದಾರಕಾಃ । 
ವಾಲ್ಮೀಕೇಃ ಪ್ರಿಯಮಾಚಖ್ಯುಃ ಸೀತಾಯಾಃ ಪ್ರಸವಂ ಶುಭಮ್‌ ॥ 2 


ಭಗವಾನ್‌ ರಾಮಪತ್ನೀ ಸಾ ಪ್ರಸೂತಾ ದಾರಕದ್ದಯಮ್‌ | 
ತತೋ ರಕ್ಷಾಂ ಮಹಾತೇಜಃ ಕುರು ಭೂತವಿನಾಶಿನೀಮ್‌ ॥ 3 


ತೇಷಾಂ ತದ್ವಚನಂ ಶುತ್ವಾ ಮಹರ್ಷಿಃ ಸಮುಪಾಗಮತ್‌ | 
ಬಾಲಚಂದ್ರ ಪ್ರತೀಕಾಶೌ ದೇವಪುತ್ರೌ ಮಹೌಜಸೌ | 4 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಅರುವತ್ತೈದನೆಯ ಸರ್ಗ 





ಸರ್ಗ 66 


ಕುಶಲವರ ಜನ್ಮ ಶತ್ರುಪ್ಲ್ನನು ಪ್ರಯಾಣಮಾಡಿ ಯಮುನಾತೀರ 
ವಾಸಿಗಳಾದ ಮುನಿಗಳ ಆಶ್ರಮವನ್ನು ಸೇರುವುದು. 


ಶತ್ರುಘ್ನನು ಯಾವ ರಾತ್ರಿ ವಾಲ್ಮೀಕಿಮುನಿಗಳ ಪರ್ಣಶಾಲೆಯಲ್ಲಿ 
ತಂಗಿದನೋ ಅದೇ ರಾತ್ರಿಯಲ್ಲಿ ಸೀತಾದೇವಿಯು ಇಬ್ಬರು ಗಂಡುಮಕ್ಕಳಿಗೆ 
ಜನ್ಮವಿತ್ತಳು(1). ಅರ್ಧರಾತ್ರಿಯ ಸಮಯದಲ್ಲಿ ಮುನಿಪುತ್ರರಾದ ಬಾಲಕರು 
ಬಂದು ಸೀತೆಯು ಪ್ರಸವಿಸಿದಳೆಂಬ ಶುಭಕರವಾದ ಪ್ರಿಯವಾರ್ತೆಯನ್ನು 
ವಾಲ್ಮೀಕಿಮುನಿಗಳಿಗೆ ಅರುಹಿದರು: "ಭಗವನ್‌, ಶ್ರೀರಾಮನ ಪತ್ನಿ ಇರುವಳಲ್ಲ, 
ಅವಳು ಇಬ್ಬರು ಗಂಡುಮಕ್ಕಳನ್ನು ಪ್ರಸವಿಸಿದ್ದಾಳೆ. ಮಹರ್ಷಿಗಳೆ, 
ಬಾಲಗ್ರಹನಿವಾರಕವಾದ ರಕ್ಷೆಯನ್ನು ಮಾಡಬೇಕು”ಎಂದು 


443 ಕುಶಲವಜನನಮ್‌ 


ಜಗಾಮ ತತ್ರ ಹೃಷ್ಟಾತ್ಮಾ ದದರ್ಶ ಚ ಕುಮಾರಕೌ | 
ಭೂತಫ್ಲೀಂ ಚಾಕರೋತ್ತಾಭ್ಯಾಂ ರಕ್ಷಾಂ ರಕ್ಷೋವಿನಾಶಿನೀಮ್‌ ॥ 5 


ಕುಶಮುಷ್ಟಿಮುಪಾದಾಯ ಲವಂ ಚೈವ ತುಸ ದ್ವಿಜಃ । 
ವಾಲ್ಮೀಕಿಃ ಪ್ರದದೌ ತಾಭ್ಯಾಂ ರಕ್ಷಾಂ ಭೂತವಿನಾಶಿನೀಮ್‌ ॥ 6 


ಯಸ್ತಯೋಃ ಪೂರ್ವಜೋ ಜಾತಃ ಸ ಕುಶೈರ್ಮಂತ್ರಸತ್ಯತ್ಯೆಃ | 
ನಿರ್ಮಾರ್ಜನೀಯಸ್ತು ತದಾ ಕುಶ ಇತ್ಯಸ್ಯ ನಾಮ ತತ್‌ ॥ 7 


ಯಶ್ಚಾವರೋ ಭವೇತ್ತಾಭ್ಯಾಂ ಲವೇನ ಸ ಸಮಾಹಿತಃ: । 
ನಿರ್ಮಾರ್ಜನೀಯೋ ವೃದ್ಧಾಭಿರ್ಲವ ಇತ್ಯೇವ ನಾಮತಃ: ॥ 8 


ಏವಂ ಕುಶಲವಾ ನಾಮ್ನಾ ತಾವುಭೌ ಯಮಜಾತಕ್‌ | 
ಮತ್ಕತಾಭ್ಯಾಂ ಚ ನಾಮಭ್ಯಾಂ ಖ್ಯಾತಿಯುಕ್ತಾ ಭವಿಷ್ಯತಃ | 9 


ತಾಂ ರಕ್ಷಾಂ ಜಗೃಹುಸ್ತಾಶ್ಚ ಮುನಿಹಸ್ತಾತ್‌ ಸಮಾಹಿತಾಃ । 

ಅಕುರ್ವಂಶ್ಚ ತತೋ ರಕ್ಷಾಂ ತಯೋರ್ವಿಗತಕಲ್ಮಹಾಃ | 10 
ವಜ್ಞಾಫಿಸಿದರು(2-3). ಒಡನೆಯೇ ವಾಲ್ಮೀಕಿಮಹರ್ಷಿಗಳು ಹೋಗಿ, 
ಬಾಲಚಂದ್ರನಂತೆ ಬೆಳಗುತ್ತ ರಾಜಪುತ್ರರೂ ತೇಜಸ್ವಿಗಳೂ ಆದ ಆ ಶಿಶುಗಳನ್ನು 
ನೋಡಿ ಆನಂದಿಸಿದರು. ಭೂತಬಾಧೆಯನ್ನೂ ರಕ್ಷೋಬಾಧೆಯನ್ನೂ 
ನಿವಾರಿಸುವ ರಕ್ಷೆಯನ್ನು ಮಾಡಿದರು(4-5). ವಾಲ್ಮೀಕಿಮುನಿಗಳು ಒಂದು 
ಹಿಡಿ ಕುಶವನ್ನೂ ಲವವನ್ನೂ ಮಂತ್ರಗಳಿಂದ ಅಭಿಮಂತ್ರಿಸಿ ವೃದ್ಧಸ್ತೀಯರ 
ಕೈಯಿಂದ ಆ ಯಮರರಿಗೆ ಮಾರ್ದನಮಾಡಿಸಲು ಕೊಟ್ಟರು. ಅವರಲ್ಲಿ 
ಮೊದಲು ಜನಿಸಿದ ಮಗುವನ್ನು ಕುಶದಿ೦ದಲೂ ಎರಡನೆಯ ಮಗುವನ್ನು 
ಲವದಿಂದಲೂ ಮಾರ್ಜನಮಾಡಿಸಿದ್ದರಿ೦ದ, “ಈ ಬಾಲಕರು ಕ್ರಮವಾಗಿ 
ಕುಶ.ಲವ-ಎಂಬ ಹೆಸರಿನಿಂದ ಎಖ್ಯಾತರಾಗಲಿ" ಎ೦ದು ವಾಲ್ಮೀಕಿಮುನಿಗಳು 


* ಒ೦ದು ಹಿಡಿ ದರ್ಭೆಗಳನ್ನು ಮಧ್ಯದಲ್ಲಿ ಕತ್ತರಿಸಿದಾಗ ಅಗ್ರಭಾಗಕ್ಕೆ 
ಕುಶವೆಂದೂ ಅಗ್ರಭಾಗಕ್ಕೆ ಲವವೆಂದೂ ಹೆಸರು. ಸೂತಿಕಾಗೃಹಕ್ಕೆ ತಾವು 
ಪ್ರವೇಶಿಸುವುದು ಅನುಚಿತವೆಂದು ವಾಲ್ಮೀಕಿಮುನಿಗಳು ವೃದ್ಧಸ್ತೀಯರಿಂದ 
ಮಾರ್ಜನಮಾಡಿಸಿದರು. ಮಾರ್ಜನವೇ ರಕ್ಷೆ. 


ಉತ್ತರಕಾಂಡ 444 
ತಥಾ ತಾಂ ಕ್ರಿಯಾಮಾಣಾಂ ಚ ವೃದ್ಧಾಭಿರ್ಗೋತ್ರನಾಮ ಚ। 
ಸಂಕೀರ್ತನಂ ಚ ರಾಮಸ್ಯ ಸೀತಾಯಾಃ ಪ್ರಸವೌ ಶುಭೌ ॥ 11 
ಅರ್ಧರಾತ್ರೇ ತು ಶತ್ರುಫ್ನಃ ಶುಶ್ರಾವ ಸುಮಹತ್‌ ಪ್ರಿಯಮ್‌ | 
ಪರ್ಣಶಾಲಾಂ ತತೋ ಗತ್ವಾ ಮಾತರ್ದಿಷ್ಟೇತಿ ಚಾಬ್ರವೀತ್‌ ॥ 12 
ತಥಾ ತಸ್ಯ ಪ್ರಹೃಷ್ಟಸ್ಯ ಶತ್ರುಘ್ನಸ್ಯ ಮಹಾತ್ಮನಃ | 
ವ್ಯತೀತಾ ವಾರ್ಷಿಕೀ ರಾತ್ರಿ: ಶ್ರಾವಣೀ ಲಘುವಿಕ್ರಮಾ ॥ 13 


ಪ್ರಭಾತೇ ಸುಮಹಾವೀರ್ಯಃ ಕೃತ್ವಾ ಪೌರ್ವಾಡಿ ಕೀಂ ಕ್ರಿಯಾಮ್‌ । 

ಮುನಿಂ ಪ್ರಾಂಜಲಿರಾಮಂತ್ರ್ಯ ಯಯೌ ಪಶ್ಚಾನ್ಮುಖಃ ಪುನಃ ॥ 14 
ಸ ಗತ್ವಾ ಯಮುನಾತೀರಂ ಸಪ್ತರಾತ್ರೋಷಿತಃ ಪಥಿ | 

ಖಯಷೀಣಾಂ ಪುಣ್ಯ ಕೀರ್ತೀನಾಮಾಶ್ರಮೇ ವಾಸಮಭ್ಯಯಾತ್‌ ॥ 15 
ಸ ತತ್ರ ಮುನಿಭಿಃ ಸಾರ್ಧಂ ಭಾರ್ಗವಪ್ರಮುಖೈರ್ನ್ಯಪಃ | 
ಕಥಾಭಿರಭಿರೂಪಾಭಿರ್ವಾಸಂ ಚಕ್ಕೇ ಮಹಾಯಶಾಃ ॥ 16 
ಹರಸಿದರು'(6-9). ಪುಣ್ಯವತಿಯರಾದ ವೃದ್ಧಸ್ತೀಯರು ಮುನಿಗಳ ಕೈಯಿಂದ 
ದರ್ಭೆಗಳನ್ನು ತೆಗೆದುಕೊಂಡು ಶಿಶುಗಳಿಗೆ ರಕ್ಷೆಯನ್ನು ಮಾಡಿದರು. 
ವೃದ್ದೆಯರು ರಕ್ಷೆಹಾಕುವ ಸಡಗರ, ಗೋತ್ರದ ಹೆಸರು, ಕುಶಲವರೆಂಬ 
ನಾಮಕರಣ, ಶ್ರೀರಾಮನ ಹಸರು, ಸೀತೆಗೆ ಪುತ್ರರು ಜನಿಸಿದರೆಂಬ ಶುಭ- 
ವಾರ್ತೆ-ಇವೆಲ್ಲವನ್ನೂ ಅರ್ಧರಾತ್ರಿಯಲ್ಲಿ ಶತ್ರುಘ್ನನು ಕೇಳಿದನು. ಅವನಿಗೆ 
ಅತ್ಯಾನಂದವಾಯಿತು. ಆತನು ಸೀತೆಯಿದ್ದ ಪರ್ಣಶಾಲೆಯ ಬಳಿಗೆ 
ಹೋಗಿ"ಅಮ್ಮಾ ಇದು ನಮ್ಮ ಭಾಗ್ಯ!” ಎ೦ದು ಉದ್ಗರಿಸಿದನು(10-12). 
ಮಹಾತ್ಮನಾದ ಶತ್ರುಪ್ನನು ಹರ್ಷದ ಸಂಭ್ರಮದಿಂದಿರುವಾಗಲಿ: ಮಳೆಗಾಲದ 
ಶ್ರಾವಣಮಾಸದ ಆ ರಾತ್ರಿಯು ಕಳೆದುಹೋಯಿತು. ಬೆಳಗಾದಮೇಲೆ ಆ 
ವೀರನು ಪೂರ್ವಾಹ್ನದ ವಿಧಿಯನ್ನು ನೆರವೇರಿಸಿ ವಾಲ್ಮೇಕಿಮುನಿಗಳಿಗೆ 
ನಮಸ್ಕರಿಸಿ ಬೀಳ್ಗೊಂಡು ಪಶ್ಚಿಮಾಭಿಮುಖವಾಗಿ ಪ್ರಯಾಣಮಾಡಿದನು(13- 
14). ದಾರಿಯಲ್ಲಿ ಏಳು ರಾತ್ರಿಗಳು ಕಳೆದವು. ಆಮೇಲೆ ಯಮುನಾತೀರವನ್ನು 


445 ಕುಶಲವಜನನಮ್‌ 
ಸ ಕಾಂಚನಾದ್ಯೈರ್ಮುನಿಭಿಃ ಸಮೇತೋ 

ರಘುಪ್ರವೀರೋ ರಜನೀಂ ತದಾನೀಮ್‌ | 
ಕಥಾಪ್ತಕರೈರ್ಬಹುಭಿರ್ಮಹಾತ್ಮಾ 

ವಿರಾಮಯಾಮಾಸ ನರೇಂದ್ರಸೂನು ॥ 17 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಟ್‌ ಷಷ್ಠಿತಮಃ ಸರ್ಗಃ 


ಸೇರಿ ಪುಣ್ಯಕೀರ್ತಿಗಳಾದ ಯಷಿಗಳ ಆಶ್ರಮದಲ್ಲಿ ಇಳಿದುಕೊ೦ಡನು. ಆ 
ನೃಪಾಲನು ಭಾರ್ಗವರೇ ಮೊದಲಾದ ಮುನಿಗಳೊಡನೆ ಅನುರೂಪವಾದ 
ಮಾತುಗಳನ್ನು ನಡೆಸಿದನು (15-16).ದಶರಥರಾಜತನಯನೂ 
ರಘುವೀರನೂ ಆದ ಶತ್ರುಘ್ನನು ಚೃವನರೇ" ಮೊದಲಾದ ಮುನಿಗಳೊಡನೆ 
ವಿವಿಧ ವಿಷಯಗಳನ್ನು ಕುರಿತು ಸಂಭಾಷಿಸುತ್ತ ರಾತ್ರಿಯನ್ನು ಕಳೆದನು 
(17). 
ಇಲ್ಲಿಗೆ ಶೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಅರುವತ್ತಾರನೆಯ ಸರ್ಗ 


*ಮೂಲದಲ್ಲಿ ಕಾಂಚನ ಎ೦ಬ ಶಬ್ದವಿದೆ. ಚ್ಯವನರಿಗೆ ಕಾಂಚನ ಎ೦ಬ ಇನ್ನೊಂದು 
ಹೆಸರಿತ್ತೆಂದು ವ್ಯಾಖ್ಯಾನಕಾರರು ಹೇಳುತ್ತಾರೆ. 'ಸ ಕಾಂಚನಾದ್ಯೈ' ಎಂಬ ಸ್ಥಳದಲ್ಲಿ 'ಸ 


ಭಾರ್ಗವಾದ್ಯೆ ಫಿ ಎಂಬ ಪಾಠಾಂತರ ಉಂಟು. ಭಾರ್ಗವ ರೆಂದರೂ ಚ್ಯವನರೇ. 


446 


ಅಥ ರಾತ್ರ್ಯಾಂ ಪ್ರವೃತ್ತಾಯಾಂ ಶತ್ರುಘ್ನೋಭೃಗುನಂದನಮ್‌ । 
ಪಪ್ರಚ್ಛ ಚ್ಯವನಂ ವಿಪ್ರಂ ಲವಣಸ್ಯ ಯಥಾ ಬಲಮ್‌ ॥ 


ಶೂಲಸ್ಯ ಚ ಬಲಂ ಬ್ರಹ್ಮನ್‌ ಕೇ ಚ ಪೂರ್ವಂ ವಿನಾಶಿತಾಃ । 
ಅನೇನ ಶೂಲಮುಖ್ಯೇನ ದ್ವಂದ್ವಯುದ್ಧಮುಪಾಗತಾಃ | 2 


ತಸ್ಯ ತದ್ವಚನಂ ಶ್ರುತ್ವಾ ಶತ್ರುಘ್ನಸ್ಯ ಮಹಾತ್ಮನೇ । 
ಪ್ರತ್ಯುವಾಚ ಮಹಾತೇಜಾಶ್ಚವನೋ ರಘುನಂದನಮ್‌ ॥ 3 


ಅಸಂಖ್ಯೇಯಾನಿ ಕರ್ಮಾಣಿ ಯಾನ್ಯಸ್ಯ ರಘುನಂದನ | 
ಇಕಾ ಕುವಂಶಪ್ರಭುವೇ ಯದ್ದತಂ ತಚ್ಛುಣುಷ್ನ ಮೇ ॥ 4 
SS ಜಯ ಐ. SN A ಭು 22೨೨೨೨೨೨... 


ಸರ್ಗ 67 
ಶತ್ರುಫ್ನನು ಚ್ಯವರೊಡನೆ ಲವಣಾಸುರನ ಶೂಲದ ಪ್ರಭಾವವನ್ನು 
ಕೇಳುವುದು. ಚ್ಯವನರು ಅದನ್ನು ವರ್ಣಿಸುತ್ತ ಮಾಂಧಾತನನ್ನು 
ಲವಣಾಸುರನು ಸಂಹರಿಸಿದ ಕಥೆಯನ್ನು ಹೇಳುವುದು. 


ಆ ರಾತ್ರಿಯಲ್ಲಿ ಶತ್ರುಘ್ನನು ಭೃಗುನಂದನರಾದ ಚ್ಮವನರನ್ನು ಕುರಿತು 
"ಮಹರ್ಷಿಗಳ, ಲವಣಾಸುರನ ಬಲವೆಷ್ಟು? ಅವನ ಶೂಲದ ಪ್ರಭಾವವೇನು? 
ಆತನೊಡನೆ ದ್ವಂದ್ವಕ್ಕೆ ಬಂದ ಯಾರನ್ನು ಲವಣನು ಶೂಲದಿಂದ 
ಸ೦ಹರಿಸಿದ್ದಾನ?” ಎಂದು ಪ್ರಶ್ನೆ ಮಾಡಿದನು(1-2). ತೇಜಸ್ವಿಗಳಾದ 
ಚ್ಯವನರು ರಘುನ೦ದನನನ್ನು ಕುರಿತು ಹೀಗಂದರು: "ರಘುನಂದನ- 
ಶತ್ರುಘ್ನ, ಲವಣಾಸುರನು ಅಸಂಖ್ಯಾತವಾದ ಕೃತ್ವಗಳನ್ನೆಸಗಿದ್ದಾನೆ. ಅವುಗಳಲ್ಲಿ 


447 ಮಾಂಧಾತೃವಧಃ 

ಅಯೋಧ್ಯಾಯಾಂ ಪುರಾ ರಾಜಾ ಯುವನಾಶ್ಚಸುತೋ ಬಲೀ । 
ಮಾಂಧಾತೇತಿ ಸ ವಿಖ್ಯಾತಸ್ತಿಷು ಲೋಕೇಷು ವೀರ್ಯವಾನ್‌ ॥ 5 
ಸ ಕೃತ್ವಾ ಪೃಥಿವೀಂ ಕೃತ್ಸಾ ಎಂ ಶಾಸನೇ ಪೃತಿವೀಪತಿಃ | 

ಸುರಲೋಕಮಿತೋ ಜೇತುಮುದ್ಯೋಗಮಕರೋನ್ನಪಃ | 6 
ಇಂದ್ರಸ್ಯ ಚ ಭಯಂ ತೀವ್ರಂ ಸುರಾಣಾಂ ಚ ಮಹಾತ್ಮನಾಮ್‌ | 
ಮಾಂಧಾತರಿ ಕೃತೋದ್ಯೋಗೇ ದೇವಲೋಕಜಿಗೀಷಯಾ ॥ 7 
ಅರ್ಧಾಸನೇನ ಶಕ್ರಸ್ಯ ರಾಜ್ಯಾರ್ಥೇನ ಚ ಪಾರ್ಥಿವಃ । 

ವಂದ್ಯಮಾನಃ ಸುರಗಣ್ಯೆಃ ಪ್ರತಿಜ್ಞಾಮಧ್ಯರೋಹತ I 8 
ತಸ್ಯ ಪಾಪಮಭಿಪ್ರಾಯಂ ವಿದಿತ್ವಾ ಪಾಕಶಾಸನಃ | 

ಸಾಂತ್ರಪೂರ್ವಮಿದಂ ವಾಕ್ಯಮುವಾಚ ಯುವನಾಶ್ಚಜಮ್‌ ॥ 9 
ರಾಜಾ ತ್ವಂ ಮಾನುಷೇ ಲೋಕೇ ನ ತಾವತ್‌ ಪುರಷರ್ಷಭ | 

ಅಕೃತ್ವಾ ಪೃಥಿವೀಂ ವಶ್ಶಾಂ ದೇವರಾಜ್ಯಮಿಹೇಚ್ಛಸಿ ॥ 10 
ನಿಮ್ಮ ಇಕ್ಸ್ಟ್ವಾಕುವ೦ಶಕ್ಕೆ ಸ೦ಬ೦ಧಿಸಿದ ಒ೦ದು ವೃತ್ತಾಂತವನ್ನು ಹೇಳುವೆನು, 
ಕೇಳು: (3-4). ಅಯೋಧ್ಯೆಯಲ್ಲಿ ಹಿಂದೆ ಯುವನಾಶ್ಚನ ಪುತ್ರನಾದ 
ಮಾಂಧಾತನೆಂಬ ವೀರನಾದ ರಾಜನಿದ್ದನು. ಅವನ ಯಶಸ್ಸು ಮೂರು 
ಲೋಕಗಳಲ್ಲಿ ಹರಡಿತ್ತು ಅವನು ಈ ಪೃಥ್ವಿಯೆಲ್ಲವನ್ನೂ ವಶಪಡಿಸಿಕೊಂಡು 
ದೇವಲೋಕವನ್ನು ಗೆಲ್ಲಲು ಸನ್ನಾಹ ಮಾಡಿದನು(5-6) ಮಾಂಧಾತನು 
ದೇವಲೋಕವನ್ನು ಜಯಿಸಲು ಉದ್ಯುಕ್ತನಾದಾಗ ಇಂದ್ರನಿಗೂ 
ದೇವತೆಗಳಿಗೂ ತೀವ್ರವಾದ ಭೀತಿಯುಂಟಾಯಿತು. "ದೇವೇಂದ್ರನ 
ಅರ್ಧರಾಜ್ಯವನ್ನು ಕಿತ್ತುಕೊಂಡು ಅವನ ಅರ್ಥಾಸನದಲ್ಲಿ ಕುಳಿತು 
ದೇವತೆಗಳಿಂದ ವಂದಿತನಾಗಿ ಮೆರೆಯುವೆನು!" ಎಂದು ನಿಶ್ಚಯಿಸಿ 
ಮಾಂಧಾತನು ದೇವಲೋಕಕ್ಕೆ ಹೋದನು(7-8). ಆತನ ದುರಭಿಪ್ರಾಯವನ್ನು 
ತಿಳಿದು ದೇವೇಂದ್ರನು "ಎಲೈ ಮಾಂಧಾತ, ನೀನು ಇನ್ನೂ 
ಭೂಲೋಕವಲ್ಲವನ್ನೂ ಗೆದ್ದು ಅಧಿಪತಿಯಾಗಿಲ್ಲ 1 ಭೂಲೋಕವೇ 


ಉತ್ತರಕಾಂಡ 448 


ಯದಿ ವೀರ ಸಮಗ್ರಾ ತೇ ಮೇದಿನೀ ನಿಖಿಲಾ ವಶೇ । 
ದೇವರಾಜ್ಯಂ ಕುರುಷ್ಟೇಹ ಸಭೃತ್ಯಬಲವಾಹನಃ ॥ 11 


ಇಂದ್ರಮೇವಂ ಬ್ರುವಾಣಂ ತಂ ಮಾಂಧಾತಾ ವಾಕ್ಯಮಬ್ರವೀತ್‌ | 
ಕೃಮೇ ಶಕ್ರ ಪ್ರತಿಹತಂ ಶಾಸನಂ ಪೃಥಿವೀತಲೇ ॥ 12 


ತಮುವಾಚ ಸಹಸ್ರಾಕ್ಷೋ ಲವಣೋ ನಾಮ ರಾಕ್ಷಸಃ । 
ಮಧುಪುತ್ರೋ ಮಧುವನೇ ನಾಜ್ಜಾಂ ತೇ ಕುರುತೇ5ನಘ ॥ 13 


ತಚ್ಛುತ್ವಾ ವಿಪ್ರಿಯಂ ಘೋರಂ ಸಹಸ್ತಾಕ್ಷೀಣ ಭಾಷಿತಮ್‌ । 
ವ್ರೀಡಿತೋ*ವಾಜ್ಮುಖೋ ರಾಜಾ ವ್ಯಾಹರ್ತುಂ ನ ಶಶಾಕ ಹ ॥ 14 


ಆಮಂತ್ರ್ಯ ತು ಸಹಸಾಕ್ಷಂ ಹ್ರಿಯಾ ಕಿಂಚಿಡವಾಜ್ಕುಖಃ 

ಪುನರೇವಾಗಮಚ್ಚಿ €ಮಾನಿಮಂ ಲೋಕಂ ನರೇಶ್ವರಃ | 1S 
ಸ ಕೃತ್ವಾ ಹೃದಯೇsಮರ್ಷಂ ಸಭೃತ್ಯಬಲವಾಹನಃ | 

ಆಜಗಾಮ ಮಧೋಃ ಪುತ್ರಂ ವಶೇ ಕುರ್ತುಮರಿಂದವುಃ ॥ 16 
ವಶವಾಗದಿರುವಾಗ ದೇವಲೋಕವನ್ನು ಬಯಸುವೆಯಲ್ಲ | ಎಲೈ ವೀರನೆ, 
ಸಮಸ್ತ ಬೂಮಂಡಲವೂ ನಿನಗೆ ಅಧೀನವಾದ ಮೇಲೆ, 
ಪರಿವಾರಸಮೇತನಾಗಿ ದೇವರಾಜ್ಯವನ್ನಾಳಬಹುದು" ಎಂದನು (9-11). 
ಇಂದ್ರನು ಹೀಗೆನ್ನಲು ಮಾಂಧಾತನು "ಎಲೈ ಇಂದ್ರ, ಭೂಮಂಡಲದಲ್ಲಿ 
ನನ್ನ ಆಜ್ಞೆ ಎಲ್ಲಿ ನಡೆಯುವುದಿಲ್ಲ, ಹೇಳು!” ಎಂದು ಕೇಳಿದನು. ಆಗ 
ಇಂದ್ರನು "ಮಧುವನದಲ್ಲಿ ಮಧುಪುತ್ರನಾದ ಲವಣನೆಂಬ ರಾಕ್ಷಸಸನಿದ್ದಾನೆ. 
ಅವನು ನಿನ್ನ ಆಜ್ಞೆಯನ್ನು ನಡಸುವುದಿಲ್ಲ!" ಎ೦ದು ಉತ್ತರಿಸಿದನು(12- 
13). ಘೋರವಾದ ಈ ಅಪ್ರಿಯವಾರ್ತೆಯನ್ನು ಕೇಳಿ ಮಾಂಧಾತರಾಜನಿಗೆ 
ನಾಚಿಕೆಯಾಯಿತು. ತಲೆ ತಗ್ಗಿಸಿದನು. ಮಾತಾಡಲು ಅವನಿಗೆ 
ಶಕ್ತಿಯುಳಿಯಲಿಲ್ಲ (14). ಒಡನೆಯೇ ಲಜ್ಜೆಯಿಂದ ದೇವೇಂದನನ್ನು 
ಬೀಳ್ಗೂಂಡು ಮತ್ತೆ ಈ ಲೋಕಕ್ಕೆ ಬಂದನು. ಆ ವೀರಾಗ್ರಣಿಯು 
ಈರ್ಷ್ವಯಿಂದ ಕನಲಿ ಲವಣಾಸುರನನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿ೦ದ 
ಸೇನಾಸಮೇತನಾಗಿ ಬಂದನು.(15-16). ಯುದ್ದ್ಧಾಪೇಕ್ಷೆಯಿಂದ ಮಾಂಧಾತನು 


449 ಮಾಂಧಾತೃವಧಃ 
ಸ ಕಾಂಕ್ಷಮಾಣೋ ಲವಣಂ ಯುದ್ಧಾಯ ಪುರುಷರ್ಷಭಃ । 
ದೂತಂ ಸಂಪ್ರೇಷಯಾಮಾಸ ಸಕಾಶಂ ಲವಣಸ್ಯ ಹಿ ॥ 17 


ಸ ಗತ್ವಾ ಎಷ್ರಿಯಾಣ್ಯಾಹ ಬಹೂನಿ ಮಧುನಃ ಸುತಮ್‌ | 
ವದಂತಮೇವಂ ತಂ ದೂತಂ ಭಕ್ಷ ಯಾಮಾಸ ರಾಕ್ಷ ಸಃ॥ 18 


ಚಿರಾಯಮಾಣೇ ದೂತೇ ತು ರಾಜಾ ಕ್ರೋಧಸಮನ್ನಿತಃ | 
ಅರ್ದಯಾಮಾಸ ತದ್ರಕ್ಷ: ಶರವೃಷ್ಟ್ಯಾ ಸಮಂತತಃ ॥ 19 


ತತಃ ಪ್ರಹಸ್ಯ ತದ್ರಕ್ಷಃ ಶೂಲಂ ಜಗ್ರಾಹ ಪಾಣಿನಾ | 
ವಧಾಯ ಸಾನುಬಂಧಸ್ಯ ಮುಮೋಚಾಯುಧಮುತ್ತಮಮ್‌ ॥ 20 


ತಚ್ಛೂ ಲಂ ದೀಪ್ಯಮಾನಂ ತು ಸಭೃತ್ಯಬಲವಾಹನಮ್‌ | 
ಭಸ್ಮೀಕೃತ್ವಾ ನೃಪಂ ಭೂಯೋ ಲವಣಸ್ಕಾಗಮತ್‌ ಕರಮ್‌ ॥ 21 


ಏವಂ ಸ ರಾಜಾ ಸುಮಹಾನ್‌ ಹತಃ ಸಬಲವಾಹನಃ । 

ಶೂಲಸ್ಯ ತು ಬಲಂ ಸೌಮ್ಯ ಅಪ್ರಮೇಯಮನುತ್ತಮಮ್‌ ॥ 22 
ಲವಣನ ಬಳಿಗೆ ಒಬ್ಬ ದೂತನನ್ನು ಕಳಿಸಿದನು. ಆ ದೂತನು ಹೋಗಿ 
ಲವಣನಿಗೆ ಅಪ್ರಿಯವಾದ ವಚನಗಳನ್ನಾಡಿದನು. ದೂತನು ಹಾಗೆ 
ಮಾತಾಡುತ್ತಿರುವಾಗಲೇ ಆ ರಾಕ್ಷಸನು ದೂತನನ್ನು ಹಿಡಿದು ಭಕ್ಷಿಸಿಬಿಟ್ಟನು! 
(17-18). ದೂತನು ಹಿ೦ದಿರುಗಿಬರುವುದು ತಡವಾಯಿತೆಂದು ಮಾಂಧಾತನು 
ಕ್ರುದ್ಧನಾಗಿ ನುಗ್ಗಿ ಬ೦ದು ಶರವೃಷ್ಟಿಗಳಿ೦ದ ರಾಕ್ಷಸನನ್ನು ತರುಬಿದನು. 
ಲವಣಾಸುರನು ಒಂದು ಸಲ ನಕ್ಕು ಶೂಲವನ್ನು ಕೈಗೆ ತೆಗೆದುಕೊಂಡು 
ಸೇನಾಸಮೇತನಾದ ರಾಜನನ್ನು ವಧಿಸಬೇಕೆಂದು ಆ ಶೂಲವನ್ನು ಬೀಸಿದನು 
(19-20). ದೇದೀಪ್ಯಮಾನವಾದ ಶೂಲವು ಮಾಂಧಾತನನ್ನು 
ಸೇನಾಸಮೇತವಾಗಿ ಭಸ್ಮಮಾಡಿ ಪುನಃ ಲವಣನ ಕೈ ಸೇರಿತು. ಸೌಮ್ಯ- 
ಶತ್ರುಘ್ನ, ಅಂಥ ವೀರಾಗ ಗಣ್ಯನಾದ ಮಾಂಧಾತನು ಪರಿವಾರಸಹಿತವಾಗಿ 
ಹತನಾದನು. ಶೂಲದ ಪ್ರಭಾವವು ಊಹಾತೀತವಾದದ್ದು. ಅದಕ್ಕಿಂತ 
ಪ್ರಬಲವಾದ ಆಯುಧವಎಲ್ಲ (21-22). ಆದರೆ ನಾಳ ಪ್ರಾತಃಕಾಲದಲ್ಲಿ 
ಶೂಲಾಯುಧವನ್ನು ಲವಣನು ಹಿಡಿಯದಿದ್ದಾಗ ನಿಸಂಶಯವಾಗಿಯೂ 


ಉತ್ತರಕಾಂಡ 450 
ಶ್ರ; ಪ್ರಭಾತೇ ತು ಲವಣಂ ವಧಿಷ್ಠ ಸಿ ನ ಸಂಶಯಃ | 
ಅಗೃಹೀತಾಯುಧಂ ಕ್ಷಿಪ್ರಂ ಧ್ರುವೋ ಹಿ ವಿಜಯಸ್ತವ ॥ 23 


ಲೋಕಾನಾಂ ಸ್ಪಸ್ತ ಚೈವ ಸ್ಯಾತ್‌ ಕೃತೇ ಕರ್ಮಣಿ ಚ ತ್ವಯಾ | 
ಏತತ್ತೇ ಸರ್ವಮಾಖ್ಯಾತಂ ಲವಣಸ್ಯ ದುರಾತ್ಮನಃ ॥ 24 


ಶೂಲಸ್ಯ ಚ ಬಲಂ ಘೋರಮಪ್ರಮೇಯಂ ನರರ್ಷಭ । 
ಎನಾಶಶ್ಚೈವ ಮಾಂಧಾತುರ್ಯತ್ತೇನಾಭೂಚ್ಛ ಪಾರ್ಥಿವ ॥ 25 


ತ್ವಂ ಶ್ವಃ ಪ್ರಭಾತೇ ಲವಣಂ ಮಹಾತ್ಮನ್‌ 
ವಧಿಷ್ಯಸೇ ನಾತ್ರ ತು ಸಂಶಯೋ ಮೇ | 
ಶೂಲಂ ವಿನಾ ನಿರ್ಗತಮಾಮಿಷಾರ್ಥೇ 
ಧ್ರುವೋ ಜಯಸ್ತೇ ಭವಿತಾ ನರೇಂದ್ರ ॥ 26 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತಷಷ್ಟಿತಮಃ ಸರ್ಗಃ 


ಇರಿ 


ಅವನನ್ನು ಕೊಲ್ಲುತ್ತೀಯೆ. ನಿನಗೆ ವಿಜಯವಾಗುವುದು ನಿಶ್ಚಯ. ನೀನು 
ಆ ಕಾರ್ಯವನ್ನು ಸಾಧಿಸಿದರೆ ಲೋಕಕ್ಕೆ ಮಂಗಳವಾಗುವುದು. ದುರಾತ್ಮನಾದ 
ಲವಣನ ವಿಷಯವೆಲ್ಲವನ್ನೂ ಹೇಳಿದ್ದೇನೆ(23-24). ಶೂಲಯುಧದ 
ಅಪ್ರಮೇಯವಾದ ಘೋರಬಲವನ್ನು ತಿಳಿಸಿದ್ದೇನೆ. ಮಾಂಧಾತನ 
ವಿನಾಶವಾದ ಬಗೆಯನ್ನು ವರ್ಣಿಸಿದ್ದೇನೆ. ಮಹಾತ್ಮ-ಶತ್ರುಘ್ನ, ನಾಳೆ 
ಪ್ರಭಾತದಲ್ಲ ಲವಣಾಸುರನನ್ನು ಸಂಹರಿಸುತ್ತೀಯೆ. ನನಗೆ ಸ್ವಲ್ಪವೂ 
ಸಂದೇಹವಿಲ್ಲ. ಮಹಾರಾಜ, ಆಹಾರಕ್ಕಾಗಿ ಶೂಲವಿಲ್ಲದೆ ಅವನು 
ಹೊರಟುಬಂದಾಗ ಕೊಲ್ಲಲು ಯತ್ನಿಸು, ನಿಶ್ಚಯವಾಗಿಯೂ ನಿನಗೆ ಜಯವು 


ಲಭಿಸುವುದು" ಎಂದರು(25-26) 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಅರುವತ್ತೇಳನೆಯ ಸರ್ಗ 


451 
ಅಷ್ಟಷಷ್ಠಿತಮಃ ಸರ್ಗಃ 
ಲವಣಶತ್ರುಫ್ಸವಿವಾದಃ 


ಕಥಾಂ ಕಥಯತಾಂ ತೇಷಾಂ ಜಯಂ ಚಾಕಾಂಕ್ಟತಾಂ ಶುಭಮ್‌ | 
ವ್ಯತೀತಾ ರಜನೀ ಶೀಘ್ರಂ ಶತ್ರುಘ್ನಸ್ಯ ಮಹಾತ್ಮನ: ॥ 1 


ತತಃ ಪ್ರಭಾತೇ ವಿಮಲೇ ತಸ್ಮಿನ್‌ ಕಾಲೇ ಸ ರಾಕ್ಷಸಃ । 
ನಿರ್ಗತಸ್ತು ಪುರಾದ್ದೀರೋ ಭಕ್ಷ್ಯಾಹಾರಪ್ರಚೋದಿತಃ ॥ 2 


ಏತಸ್ಮಿನ್ನಂತರೇ ವೀರಃ ಶತ್ರುಘ್ನೋ ಯಮುನಾಂ ನದೀಮ್‌ | 

ತೀತಾ೯್ವ ಮಧುಪುರದ್ವಾರಿ ಧನುಷ್ಟಾಣಿರತಿಷ್ಠತ ॥ 3 
ತತೋಇರ್ಧದಿವಸೇ ಪ್ರಾಪ್ತೇ ಕ್ರೂರಕರ್ಮಾಸ ರಾಕ್ಷಸಃ । 
ಆಗಚ್ಛದ್ದಹುಸಾಹಸ್ತಂ ಪ್ರಾಣಿನಾಂ ಭಾರಮುದ್ದಹನ್‌ ॥ 4 


ತತೋ ದದರ್ಶ ಶತ್ರುಘ್ನಂ ಸ್ಥಿತಂ ದ್ದಾರಿ ಧೃತಾಯುಧಮ್‌ | 
ತಮುವಾಚ ತತೋ ರಕ್ಷ : ಕಿಮನೇನ ಕರಿಷ್ಯಸಿ ॥ 5 


ಸರ್ಗ 68 
ಲವಣ-ಶತ್ರುಘ್ನರ ವಿವಾದ. 

ಹೀಗೆ ಯಷಿಗಳ ಶತ್ರುಫ್ನನಿಗೆ ಕಥೆಯನ್ನು ಹೇಳುತ್ತ ಶುಭವನ್ನು 
ಹಾರೈಸುತ್ತಿರಲು ರಾತ್ರಿ ಕಳೆಯಿತು. ಬೆಳಗಾದಮೇಲೆ ಇತ್ತಲಾಗಿ ಲವಣಾಸುರನು 
ಆಹಾರವನ್ನು ತರಲು ಮನಸ್ಸಿಗೆ ಪ್ರೇರಣೆಯಾದ್ದರಿ೦ದ ಮಧುಪುರಿಯಿ೦ದ 
ಹೊರಗೆ ಹೋದನು (1-2). ಆ ಸಮಯದಲ್ಲಿ ವೀರನಾದ ಶತ್ರುಘ್ನನು 
ಯಮುನಾ ನದಿಯನ್ನು ದಾಟಿಹೋಗಿ ಮಧುಪುರಿಯ ದ್ವಾರದಲ್ಲಿ 
ಧನುಷ್ಟಾಣಿಯಾಗಿ ನಿ೦ತನು. ಮಧ್ಯಾಹ್ನದ ಸಮಯದಲ್ಲಿ ಕ್ರೂರಕರ್ಮನಾದ 
ಆ ರಾಕ್ಷಸನು ಸಾವಿರಾರು ಪ್ರಾಣಿಗಳನ್ನು ಹೊತ್ತುಕೊಂಡು ಆಗಮಿಸಿದನು 
(3-4).ಪುರದ್ದಾರದಲ್ಲಿ ಆಯುಧಧಾರಿಯಾಗಿ ನಿಂತಿದ್ದ ಶತ್ರುಘ್ನನನ್ನು ನೋಡಿ 
ಆ ರಾಕ್ಷಸನು "ಎಲೈ, ಈ ಆಯುಧದಿಂದ ಏನು ಮಾಡುವೆ? ಹೀಗೆ 


ಉತ್ತರಕಾಂಡ 452 


ಈದೃಶಾನಾಂ ಸಹಸ್ರಾಣಿ ಸಾಯುಧಾನಾಂ ನರಾಧಮ । 
ಭಕ್ತಿತಾನಿ ಮಯಾ ರೋಷಾತ್‌ ಕಾಲಮಾಕಾಂಕ್ಷ ಸೇ ನು ಕಿಮ್‌ ॥ 6 


ಆಹಾರಶ್ಚಾಸ್ಯ ಸಂಪೂರ್ಣೋ ಮಯಾಯಂ ಪುರುಷಾಧಮ | 
ಸ್ಪಯಂ ಪ್ರವಿಷ್ಣೋ ದ್ಯ ಮುಖಂ ಕಥಮಾಸಾದ್ಯ ದುರ್ಮತೇ ॥ 7 


ತಸ್ಕೈವಂ ಭಾಷಮಾಣಸ್ಯ ಹಸತಶ್ಚ ಮುಹುರ್ಮುಹುಃ । 
ಶತ್ರುಘ್ನೋ ವೀರ್ಯಸಂಪನ್ನೋ ರೋಷಾದಶ್ರೂಣ್ಯವಸೃಜತ್‌ ॥ 8 


ತಸ್ಯ ರೋಷಾಭಿಭೂತಸ್ಯ ಶತ್ರುಘ್ನಸ್ಯ ಮಹಾತ್ಮನಃ | 
ತೇಜೋಮಾಯಾ ಮರೀಚ್ಯಯಸ್ತು ಸರ್ವಗಾತ್ರೈರ್ವಿನಿಷ್ಟತನ್‌ ॥ 9 


ಉವಾಚ ಚ ಸುಸಂಕ್ರುದ್ಧಃ ಶತ್ರುಘ್ನಸ್ತಂ ನಿಶಾಚರಮ್‌ | 
ಯೋದುಮಿಚಾಮಿ ದುರ್ಬುದೇ ದಂದಯುದಂ ತಯಾ ಸಹ ॥ 10 
ಧಿ ಬ್ರ ಏಂ 'ಜ್‌'ದ ಧ್‌ ವ 


ಪುತ್ರೋ ದಶರಥಸ್ಕಾಹಂ ಭ್ರಾತಾ ರಾಮಸ್ಯ ಧೀಮತಃ । 


ಶತ್ರುಘ್ರೋ ನಿತ್ವಶತ್ರುಘ್ಟೋ ವಧಾಕಾಂಕೀ ತವಾಗತಃ ॥ 11 


ಆಯುಧಗಳನ್ನು ಹಿಡಿದು ಬ೦ದ ಸಹಸ್ರಾರು ಜನರನ್ನು ರೋಷದಿ೦ದ 
ತಿ೦ದು ಬಿಟ್ಟಿದ್ದೇನೆ! ನರಾಧಮ | ಮೃತ್ಯುವನ್ನು ನಿರೀಕ್ಷಿಸುತ್ತಿರುವೆಯೋ 
ಹೇಗೆ 9 (5-6). ಈಗ ತಂದಿರುವ ಈ ಆಹಾರವು ನನಗೆ ತೃಪ್ತಿಯಾಗುವಷ್ಟಿಲ್ಲ! 
ಎಲೋ ಬುದ್ದಿಹೀನ, ನೀನಾಗಿ ಬಂದು ಏಕೆ ನನ್ನ ಬಾಯಲ್ಲಿ ಬೀಳುತ್ತಿರುವೆ?" 
ಎ೦ದು ಹೇಳುತ್ತ ಮತ್ತೆ ಮತ್ತೆ ಅಟ್ಟಹಾಸದಿ೦ದ ನಕ್ಕನು. ಅದನ್ನು ಕೇಳಿ 
ರುಷ್ಟನಾದ ಶತ್ರುಘ್ನನ ಕಣ್ಣುಗಳಿಂದ ಸಿಟ್ಟಿನ ಹನಿಗಳು ಸಿಡಿದವು (7-8). 
ಕೋಧಾವಿಷ್ಠನಾದ ಆ ವೀರನ ಸರ್ವಗಾತ್ರಗಳಿಂದಲೂ ತೇಜೋಮಯವಾದ 
ಕಿರಣಗಳು ಹೊಮ್ಮಿದವು. ಶತ್ರುಘ್ನನು ಆ ನಿಶಾಚರನನ್ನು ಸಂಬೋಧಿಸಿ 
"ಎಲೈ ದುರ್ಬುದ್ಧಿಯವನೆ, ನಿನ್ನೊಡನೆ ದ್ವಂದ್ವಯುದ್ಧಮಾಡಲು ಇಚ್ಛಿಸಿದ್ದೇನೆ 
(9-10). ನಾನು ದಶರಥಮಹಾರಾಜನ ಪುತ್ರ ಧೀಮಂತನಾದ ಶ್ರೀರಾಮನ 
ಸೋದರ. ನನ್ನ ಹೆಸರು ಶತ್ರುಘ್ನ. ಶತ್ರುಗಳನ್ನು ಸದಾ ಮರ್ದಿಸತಕ್ಕವನು. 
ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದೇನೆ. ಆದ್ದರಿಂದ ನನ್ನೊಡನೆ 
ದ್ವಂದ್ವಯುದ್ಧಕ್ಕೆ ಸಿದ್ಧನಾಗು. ಸಕಲ ಜೀವರಾಶಿಗಳಿಗೂ ನೀನು 


453 ಲವಣಶತ್ರುಫ್ನವಿವಾದಃ 
ತಸ್ಯ ಮೇ ಯುದ್ಧಂಕಾಮಸ್ಯ ದ್ವಂದ್ವಯುದ್ಧಂ ಪ್ರದೀಯತಾಮ್‌ । 
ಶತ್ರುಸ್ತಂ ಸರ್ವಜೀವಾನಾಂ ನ ಮೇ ಜೀವನ್‌ ಗಮಿಷ್ಯಸಿ ॥ 12 


ತಸ್ಮಿಂಸ್ತಥಾ ಬ್ರುವಾಣೇ ತು ರಾಕ್ಷಸಃ ಪ್ರಹಸನ್ನಿವ । 


ಪ್ರತ್ಯುವಾಚ ನರಶ್ರೇಷ್ಠಂ ದಿಷ್ಟ್ಯಾ ಪ್ರಾಪ್ತೋ5ಸಿ ದುರ್ಮತೇ ॥ 13 
ಮಮ ಮಾತೃಪ್ಟಸುರ್ಭ್ರಾತಾ ರಾವಣೋ ರಾಕ್ಷ ಸಾಧಿಪಃ । 
ಹತೋ ರಾಮೇಣ ದುರ್ಬುದ್ಧೇ ಸ್ತ್ರೀಹೇತೋಃ ಪುರುಷಾಧಮ ॥ 14 


ತಚ್ಚ ಸರ್ವಂ ಮಯಾ ಕ್ಷಾಂತಂ ರಾವಣಸ್ಯ ಕುಲಕ್ಷಯಮ್‌ | 
ಅವಜ್ಜಾಂ ಪುರತಃ ಕೃತ್ವಾಮುಯಾ ಯೂಯಂ ವಿಶೇಷತಃ ॥ 1S 


ನಿಹತಾಶ್ಚ ಹಮೇ ಸರ್ವೇ ಪರಿಭೂತಾಸ್ತ] ಣಂಯಥಾ!। 
ಭೂತಾಶ್ಚೈವ ಭವಿಷ್ಯಾಶ್ಚ ಯೂಯಂ ಚ ಪುರುಷಾಧಮಾಃ ॥ 16 


ತಸ್ಯತೇ ಯುದ್ಧಕಾಮಸ್ಯ ಯುದ್ಧಂ ದಾಸ್ಯಾಮಿ ದುರ್ಮತೇ | 

ತಿಷ್ಠ ತ್ಪಂ ಚ ಮುಹೂರ್ತಂ ತು ಯಾವದಾಯುಧಮಾನಯೇ ॥ 17 
ಶತ್ರುವಾದ್ದೀಯೆ. ಇನ್ನು ನೀನು ಬದುಕಲಾರೆ" ಎಂದನು (11-12). ಶತ್ರುಘ್ನನು 
ಹೀಗೆ ನುಡಿಯುತ್ತಿರಲು, ಲವಣಾಸುರನು ಅಟ್ಟಹಾಸಮಾಡಿ "ಆಹಾ! ದೈವವೇ 
ನಿನ್ನನ್ನು ಇಲ್ಲಿಗೆ ಕರೆತಂದಿತು! ರಾಕ್ಷಸೇಶ್ವ್ನರನಾದ ರಾವಣನು ನನ್ನ ತಾಯಿಯ 
ಸೋದರಿಯ ಅಣ್ಣ". ಎಲೈ ಪುರುಷಾಧಮ, ಒಬ್ಬ ಹೆಂಗಸಿನ ನಿಮಿತ್ತದಿಂದ 
ರಾಮನು ರಾವಣನನ್ನು ವಧಿಸಿದ್ದಾನೆ (13-14). ರಾವಣನ ಕುಲಕ್ಷಯವನ್ನೂ 
ಸಹ ನಾನು ಸಹಿಸಿಕೂಂಡೆನು. ಮುಖ್ಯವಾಗಿ ನಿಮ್ಮೆಲ್ಲರ ವಿಷಯದಲ್ಲಿ 
ನನ್ನ ಅಸಡ್ಡೆಯೇ ಇದಕ್ಕೆ ಕಾರಣ. ಆದ್ದರಿಂದಲೇ ನಿಮ್ಮನ್ನು ಕ್ಷಮಿಸಿದೆನು. 
ನಿಮ್ಮ ವಂಶದವರನ್ನು ಹುಲ್ಲುಕಡ್ಡಿಯೆಂದು ತಿಳಿದಿದ್ದೇನೆ! ನಿಮ್ಮಲ್ಲಿ ಎಷ್ಟೋ 


 * ಲವಣಾಸುರನ ತಾಯಿ ಕುಂಭೀನಸಿ. ಅವಳು ಮಾಲ್ಕವಂತನ ಮಗಳಾದ 
ಅನಲೆಯ ಮಗಳು. ಸುಮಾಲಿಯ ಮಗಳಾದ ಕೈಕಸಿಯ ಮಗಳು ಶೂರ್ಪಣಖೆ. 
ಮಾಲ್ಯವಂತನೂ ಸುಮಾಲಿಯೂ ಅಣ್ಣ ತಮ್ಮಂದಿರು ಹೀಗೆ ದಾಯಾದಿ ಸಂಬಂಧದಿಂದ 
ಕುಂಭೀನಸಿಯೂ ಶೂರ್ಪಣಖೆಯೂ ಅಕ್ಕತಂಗಿಯರಾದರು. ತಾಯಿಯ ಸೋದರಿಯ 
ಅಣ್ಣ ಕುಂಭೀನಸಿಯ ಸೋದರಿಯಾದ ಶೂರ್ಪಣಖೆಯ ಅಣ್ಣಿ. 


ಉತ್ತರಕಾಂಡ 454 


ಈಪ್ಪಿತಂ ಯದೃಶಂ ತಭ್ಯಂ ಸಜ್ಜಯೇ ಯಾವದಾಯುಧಮ್‌ | 
ತಮುವಾಚಾಥ ಶತ್ರುಘ್ನ: ಕ್ಷಮೇ ಜೀವನ್‌ ಗಮಿಷ್ಯಸಿ ॥ 18 


ಶತ್ರುರ್ಯದೃಚ್ಛಯಾ ದೃಷ್ಟೋ ನ ಮೋಕ್ತವ್ಯಃ ಕೃತಾತ್ಮನಾ । 
ಯೋ ಹಿ ವಿಕ್ಷವಯಾ ಬುದ್ಧ್ಯಾ ಪ್ರಸರಂ ಶತ್ರವೇ ದಿಶೇತ್‌ ॥ 19 


ಸಹತೋ ಮಂದಬುದ್ಧಿತ್ವಾದ್ಯಥಾ ಕಾಪುರುಷಸ್ತಥಾ ॥ 


ತಸ್ಮಾತ್‌ ಸುದೃಷ್ಟಂ ಕುರು ಜೀವಲೋಕಂ 
ಶರೈಃ ಶಿತೈಸ್ತಾ ಸ್ವಾಂ ವಿವಿಧೈರ್ನಯಾಮಿ | 
ಯಮಸ್ಯ ಗೇಹಾಭಿಮುಖಂ ಹಿ ಪಾಪಂ 
ರಿಪುಂ ತ್ರಿಲೋಕಸ್ಯ ಚ ರಾಘವಸ್ಯ | 20 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಪ್ಪಪಷಪ್ಟಿತಮಃ ಸರ್ಗಃ 


ಜನರನ್ನು ಹಿಂದ ಕೂಂದಿದ್ದೇನೆ. ಹಿ೦ದೆ ಇದ್ದವರು ಮುಂದೆ ಬಂದವರು 
ನೀವೆಲ್ಲರೂ ಪುರುಷಾಧಮರು! (15-16). ಎಲೈ ದುರ್ಬುದ್ದಿಯವನೆ, 
ಯುದ್ದಾಪೇಕ್ಷೆಯಿಂದ ಬಂದಿರುವೆಯಾ? ಇದೋ, ಯುದ್ಧಕ್ಕೆ ಬರುವೆನು. 
ಒ೦ದು ಮುಹೂರ್ತ ಕಾದಿರು. ಆಯುಧವನ್ನು ತರುವನು! ಆಯುಧವನ್ನು 
ತಂದೊಡನೆ ನಿನಗೆ ಬೇಕಾದ ಬಗೆಯ ಯುದ್ದವನ್ನು ನೀಡುವೆನು" ಎಂದನು. 
ಆಗ ಶತ್ರುಪ್ನನು "ಎಲೈ, ನೀನು ಜೀವಂತನಾಗಿ ಎಲ್ಲಿಗೆ ಹೋಗುವೆ? 
(17-18). ವೈರಿಯು ಕಣ್ಣಿಗೆ ಬಿದ್ದಮೇಲೆ ವಿವೇಕಿಯಾದ ಯೋಧನು 
ಅವನನ್ನೆಂದಿಗೂ ಬಿಡುವುದಿಲ್ಲ. ಯಾವನು ಅವಿವೇಕದಿಂದ ವೈರಿಗೆ 
ಅವಕಾಶವನ್ನೀಯುವನೋ ಆ ಮಂದಬುದ್ಧಿಯು ಹೇಡಿಯಾದ 
ಕಾಪುರುಷನಂತೆ ಹತನಾಗುವನು(19). ಆದ್ದರಿ೦ದ, ಎಲೈ ರಾಕ್ಷಸ, ಈ 
ಜೀವಲೋಕವನ್ನು ಒಮ್ಮೆ ಚೆನ್ನಾಗಿ ನೋಡಿಬಿಡು! ತ್ರಿಲೋಕಗಳಿಗೂ 
ಶ್ರೀರಾಮನಿಗೂ ಶತ್ರುವೂ, ಪಾಪಿಯೂ ಆದ ನಿನ್ನನ್ನು ಶಿತಶರಗಳಿಂದ 
ಯಮನ ಮನೆಗೆ ದಬ್ಬುವೆನು!" ಎ೦ದನು(20). 


ಇಲ್ಲಿಗೆ ಶ್ರೀಮದ್ರಾಮಯಣದ ಉತ್ತರಕಾಂಡದಲ್ಲಿ 


455 
ಏಕೋನಸಪ್ಪತಿತಮಃ ಸರ್ಗ 
ಲವಣವಧಃ 


ತಚ್ಚು: ತ್ಹಾಭಾಷಿತಂ ತಸ್ಯ ಶತ್ರುಘ್ನಸ್ಯ ಮಹಾತ್ಮನಃ | 
ಕ್ರೋಧಮಾಹಾರತ್ತೀವಂ ತಿಷ್ಠ ತಿಷ್ಟೇತಿ ಚಾಬ್ರವೀತ್‌ ॥ 1 


ಪಾಣೌ ಪಾಣಿಂ ವಿನಿಷ್ಟಷ್ಠ ದಂತಾನ್‌ ಕಟಕಟಾಯ್ಯ ಚ । 
ಲವಣೋ ರಘುಶಾರ್ದೂಲಮಾಷ್ಟಯಾಮಾಸ ಚಾಸಕೃತ್‌ ॥ 2 


ತಮಾಹ್ಟಯಂತಂ ಸೌಮಿತ್ರಿರಲವಣಂ ಘೋರದರ್ಶನಮ್‌ | 
ಶತ್ರುಘ್ನೋ ದೇವಶತ್ರುಫ್ನ ಇದಂ ವಚನಮಬ್ರವೀತ್‌ ॥ 3 
ನ ಶತ್ರುಘ್ನಸ್ತಥಾ ಜಾತೋ ಯಥಾನ್ಯೇ ನಿರ್ಜಿತಾಸ್ತ್ವಯಾ । 
ತದದ್ಯ ಬಾಣಾಭಿಹತೋ ವಹ ತ್ವಂ ಯಮಸಾದನಮ್‌ ॥ 4 


ಯಷಯೋಃಪ್ಯದ್ಯ ಪಾಪಾತ್ಮನ್‌ ಮಯಾ ತ್ವಾಂ ನಿಯತಂ ರಣೇ । 
ಪಶ್ಯಂತು ವಿಪ್ರಾ ವಿದ್ದಾಂಸಸ್ತಿದಶಾ ಇವ ರಾವಣಮ್‌ ॥ 5 


ಅರವತ್ತಂಟನೆಯ ಸರ್ಗ 


ಸರ್ಗ 69 
ಲವಣಾಸುರನ ವಧೆ 


ಶತ್ರುಘ್ನನ ನುಡಿಯನ್ನು ಕೇಳಿ ಲವಣನು ರೋಷಾವಿಷ್ಠನಾದನು. 
ಅವನು ನಿಲ್ಲು ನಿಲ್ಲೆಂದು ಗರ್ಜಿಸಿ ಕೈ ಕೈ ಹಿಸುಕಿ ಹಲ್ಲುಗಳನ್ನು ಕಟಕಟನೆ 
ಕಡಿದು, ಯುದ್ಧಕ್ಕೆ ಸಜ್ಜಾಗುವಂತೆ ಶತ್ರುಘ್ನನನ್ನು ಆಹ್ವಾನಿಸಿದನು(1-2). 
ಹಾಗೆ ಆಹ್ವಾನಿಸುತ್ತಿದ್ದ ಘೋರರೂಪನಾದ ರಾಕ್ಷಸನನ್ನು ನೋಡಿ ಶತ್ರುಘ್ನನು 
"ಎಲೈ ರಾಕ್ಷಸ, ಈ ಶತ್ರುಘ್ನನು ನಿನ್ನಿಂದ ಜಿತರಾದ ಇತರ 
ಯೋಧರಂತಲ್ಲವೆಂಬುದನ್ನರಿತುಕೊ! ನನ್ನ ಶರದಿ೦ದ ಹತನಾಗಿ ಯಮಸದನಕ್ಕ 
ಹೊರಡಬೇಕಾಗುವುದು(3-4). ಎಲೈ ದುರಾತ್ಮ ರಾವಣನು ಹತನಾದಾಗ 
ದೇವತೆಗಳು ನೋಡಿದಂತೆ, ನೀನು ಹತನಾಗುವುದನ್ನು ವಿದ್ವಾಂಸರಿಂದ 


ಉತ್ತರಕಾಂಡ 456 
ತ್ವಯಿ ಮದ್ದಾಣನಿರ್ದಗ್ಹೇ ಪತಿತೇಇದ್ಯ ನಿಶಾಚರ । 
ಪುರೇ ಜನಪದೇ ಚಾಪಿ ಕ್ಷೇಮಮೇವ ಭವಿಷ್ಯತಿ ॥ 6 
ಅದ್ಯ ಮದ್ದಾಹುನಿಷ್ಕಾಂತಃ ಶರೋ ವಜ್ರನಿಭಾನನಃ । 
ಪ್ರವೇಕ್ಷತೇ ತೇ ಹೃದಯಂ ಪದ್ಮಮಂಶುರಿವಾರ್ಕಜಃ ॥ 7 

ಇಲಿ ೪ ೬ 

ಏವಮುಕ್ತೋ ಮಹಾವೃಕ್ಷ ೦ ಲವಣಃ ಕ್ರೋಧಮೂರ್ಛಿತಃ | 
ಶತ್ರುಘ್ನೋರಸಿ ಚಿಕ್ಷೆ ೀಪಸಚತಂ ಶತಧಾಚ್ಛಿನತ್‌ ॥ 8 
ತದ್ದಷ್ಟ್ವಾ ವಿಫಲಂ ಕರ್ಮ ರಾಕ್ಷಸಃ ಪುನರೇವ ತು । 
ಪಾದಪಾನ್‌ ಸಬಹೂನ್‌ ಗೃಹ್ಯ ಶತ್ರುಘ್ನಾಯಾಸೃಜದ್ದಲೀ ॥ 9 
ಶತ್ರುಫ್ಪಶ್ಲಾಪಿ ತೇಜಸ್ವೀ ವೃಕ್ಷಾನಾಪತತೋ ಬಹೂನ್‌ | 
ತ್ರಿಭಿಶ್ಚತುರ್ಭಿರೇಕೈಕಂ ಚಿಚ್ಛೇದ ನತಪರ್ವಭಿಃ ॥ 10 


ತತೋ ಬಾಣಮಯಂ ವರ್ಷಂ ವ್ಯಸೃಜದ್ರಾಕ್ಷಸೋರಸಿ । 

ಶತ್ರುಘ್ಟೋ ವೀರ್ಯಸಂಪನ್ಮೋ ವಿವೃಥೇ ನ ಸ ರಾಕ್ಷಸಃ ॥ 11 
ಯಷಿಗಳು ನೋಡುತ್ತಿರಲಿ. ನನ್ನ ಶರಾಘಾತದಿ೦ದ ಸೀಳಿ ಹೋದ ನೀನು 
ನೆಲದಮೇಲುರುಳಿದರೆ, ಈ ನಗರದಲ್ಲಿಯೂ ರಾಷ್ಟ್ರದಲ್ಲಿಯೂ ಕ್ಷೇಮವು 
ನೆಲಸುವುದು(5-6). ನನ್ನ ತೋಳ್ಪಲದಿಂದ ಸಿಡಿದು ಹಾರುವ 
ವಜಸದೃಶವಾದ ಸರಳು, ಸೂರ್ಯಕಿರಣವು ಕಮಲದೊಳಗೆ ಹೋಗುವಂತೆ, 
ನಿನ್ನ ಎದೆಯೊಳಗೆ ನುಗ್ಗುವುದು” ಎಂದನು. ಒಡನೆಯೇ ಲವಣಾಸುರನು 
ಸಿಟ್ಟಿನಿಂದ ಮೈಮರೆತು ಮರವೊಂದನ್ನು ಕಿತ್ತು ಶತ್ರುಘ್ನನ ಎದೆಗೆ ಬೀಸಿದನು. 
ಶತ್ರುಘ್ನನು ಅದನ್ನು ಚೂರುಚೂರಾಗಿ ಕತ್ತರಿಸಿದನು (6-8). ತನ್ನ ಯತ್ನವು 
ಎಫಲವಾದ್ದನ್ನು ಕಂಡು ಬಲಾಢ್ಯನಾದ ಆ ರಾಕ್ಷಸನು ಇನ್ನೂ ಕೆಲವು 
ಮರಗಳನ್ನು ಎತ್ತಿ ಎತ್ತಿ ಶತ್ರುಘ್ನನನ್ನು ಅಪ್ಪಳಿಸುತ್ತ ಹೋದನು. ತೇಜಸ್ವಿಯಾದ 
ಶತ್ರುಘ್ನನು ಮೂರು ನಾಲ್ಕು ಕೊಂಕುಬಾಣಗಳನ್ನು ಹೊಡೆದು ಹೊಡದು 
ಒಂದೊಂದಾಗಿ ಕತ್ತರಿಸಿ ಕಡವಿದನು. (9-10). ಆ ವೀರನು ರಾಕ್ಷಸನ 
ಎದೆಗೆ ಗುರಿಯಿಟ್ಟು ಬಾಣವೃಷ್ಟಿಯನ್ನೇ ಸುರಿಸಿದನು. ರಾಕ್ಷಸನು ಜಗ್ಗಲಿಲ್ಲ. 


457 ಲವಣವಧಃ 
ತತಃ ಪ್ರಹಸ್ಯ ಲವಣೋ ವೃಕ್ಷ ಮುದ್ಯಮ್ಯ ವೀರ್ಯವಾನ್‌ | 


ಶಿರಸ್ಕಭ್ಯಹನಚ್ಛೂರಂ ಸ್ರಸ್ತಾಂಗಃ ಮುಮೋಹ ವೈ ॥ 12 
ತಸ್ಮಿನ್ನಿಪತಿತೇ ವೀರೇ ಹಾಹಾಕಾರೋ ಮಹಾನಭೂತ್‌ | 

ಯಪೀಣಾಂ ದೇವಸಂಘಾನಾಂ ಗಂಧರ್ವಾಪ್ಪರಸಾಂ ತಥಾ ॥ 13 
ತಮವಜ್ಜಾಯ ತು ಹತಂ ಶತ್ರುಘ್ನಂ ಭುವಿ ಪಾತಿತಮ್‌ | 

ರಕ್ಷೋ ಲಬ್ಧಾಂತರಮಪಿ ನ ವಿವೇಶ ಸ್ವಮಾಲಯಮ್‌ ॥ 14 
ನಾಪಿ ಶೂಲಂ ಪ್ರಜಗ್ರಾಹ ತಂ ದೃಷ್ಟ್ವಾಭುವಿ ಪಾತಿತಮ್‌ । 

ತತೋ ಹತ ಇತಿ ಜ್ಞಾತ್ಸಾ ತಾನ್‌ ಭಕ್ಷಾನ್‌ ಸಮುದಾವಹತ್‌ ॥ 15 
ಮುಹೂರ್ತಾಲ್ಲಬ್ಧ ಸ೦ಜ್ಯಸ್ತು ಪುನಸ್ತಸ್ಸೌ ಧೃತಾಯುಧಃ | 

ಶತ್ರುಘ್ನೋ ವೈ ಪುರದ್ವಾರಿ ಯಷಿಭಿಃ ಸಂಪ್ರಪೂಜಿತ:ಃ ॥ 16 
ತತೋ ದಿವ್ಯಮಮೋಘಂ ತಂ ಜಗ್ರಾಹ ಶರಮುತ್ತಮಮ್‌ | 

ಜ್ವಲಂತಂ ತೇಜಸಾ ಘೋರಂ ಪೂರಯಂತಂ ದಿಶೋ ದಶ ॥ 17 


ಕಡೆಗೆ ಆ ಲವಣನು ಗಟ್ಟಿಯಾಗಿ ನಕ್ಕು ಒಂದು ವೃಕ್ಷವನ್ನು ಹಿಡಿದೆತ್ತಿ 
ಶತ್ರುಘ್ನನ ತಲೆಯಮೇಲೆ ಬಡಿದನು. ಆ ಬಡಿತಕ್ಕೆ ಶತ್ರುಘ್ನನು ಕುಸಿದುಬಿದ್ದು 
ಮೂರ|್ಥೆಹೋದನು(11-12). ಹಯಷಿಗಳೂ, ದೇವಗಂಧರ್ವರೂ, 
ಅಪ್ಪರೆಯರೂ, ಹಾಹಾಕಾರ ಮಾಡಿದರು. ನೆಲದಮೇಲೆ ಬಿದ್ದ ಶತ್ರುಘ್ನನು 
ಹತನಾದನೆಂದೇ ತಿಳಿದ ಲವಣಾಸುರನು, ಅವನನ್ನುಪೇಕ್ಷಿಸಿ ಸುಮ್ಮನಾದನು. 
ಅವಕಾಶ ದೊರಕಿದರೂ ಆ ರಾಕ್ಷಸನು ತನ್ನ ಮನೆಗೆ ತೆರಳಲಿಲ್ಲ (13- 
14). ಶೂಲವನ್ನು ತರಲಿಲ್ಲ. ಶತ್ರುಘ್ನನು ಮೃತನಾದನೆಂದು ಭ್ರಮಿಸಿ, ತನ್ನ 
ಆಹಾರವಸ್ತುಗಳನ್ನು ಒಟ್ಟು ಮಾಡಿ ಹೂರಲು ಏರ್ಪಡಿಸಿಕೊಳ್ಳುತ್ತಿದ್ದನು. 
ಅಷ್ಟರಲ್ಲಿ ಶತ್ರುಘ್ನನು ಮೂರ್ಛೆಯಿಂದ ತಿಳಿದೆದ್ದು ತನ್ನ ಆಯುಧಗಳನ್ನು 
ಹಿಡಿದು ಪುರದ್ದಾರದಲ್ಲಿ ಅಡ್ಡಲಾಗಿ ನಿಂತನು. ಯಷಿಗಳು "ಭಲಾ!" ಎಂದು 
ಹೊಗಳಿದರು (15-16). ಆಗ ಶತ್ರುಘ್ನನು ದಿವೃವೂ ಅಮೋಘವೂ ಆದ 
ಶರೋತ್ತಮವನ್ನು ಕೈಗೆತ್ತಿಕೊ೦ಡನು. (ಶ್ರೀರಾಮನು ಕೊಟ್ಟಿದ್ದ) ಆ ಶರವು 


ಉತ್ತರಕಾಂಡ 458 
ವಜ್ರಾನನಂ ವಜ್ರವೇಗಂ ಮೇರುಮಂದರಸಂನಿಭಮ್‌ । 
ನತಂ ಪರ್ವಸು ಸರ್ವೇಷು ಸಂಯುಗೇಷ್ಟ ಪರಾಜಿತಮ್‌ ॥ 18 


ಅಸೃಕ್‌ಚಂದನದಿಗ್ನಾಂಗಂ ಚಾರುಪತ್ರಂ ಪತತ್ತಿಣಮ್‌ | 
ದಾನವೇಂದ್ರಾಚಲೇಂದ್ರಾಣಾಮಸುರಣಾಂ ಚ ದಾರಣಮ್‌ ॥ 19 


ತಂ ದೀಪ್ತಮಿವ ಕಾಲಾಗ್ನಿಂ ಯುಗಾಂತೇ ಸಮುಪಸ್ಥಿತೇ 

ದೃಷ್ಟ್ವಾ ಸರ್ವಾಣಿ ಭೂತಾನಿ ಪರಿತ್ರಾಸಮುಪಾಗಮನ್‌ ॥ 20 
ಸದೇವಾಸುರಗಂಧರ್ವಂ ಮುನಿಭಿಃ ಸಾಪರೋಗಣಮ್‌ । 

ಜಗದ್ದಿ ಸರ್ವಮಸ್ಪಸ್ಥಂ ಪಿತಾಮಹಮುಪಸ್ಥಿತಮ್‌ ॥ 21 
ಊಚುಶ್ಚ ದೇವಾ ದೇವೇಶಂ ವರದಂ ಪ್ರಷಿತಾಮಹಮ್‌ | 

ಕಚ್ಚಿಲ್ಲೋಕಕ್ಷ ಯೋ ದೇವ ಸಂಪ್ರಾಪ್ತೋ ವಾ ಯುಗಕ್ಷಯಃ ॥ 22 
ನೇದೃಶಂ ದೃಷ್ಟಪೂರ್ವಂ ಚ ನ ಶ್ರುತಂ ಪ್ರಿಪಿತಾಮಹ | 

ದೇವಾನಾಂ ಭಯಸಂಮೋಹೋ ಲೋಕಾನಾಂ ಸಂಕಯಂ ಪತಿ ॥ 23 
ತೇಜಸಿನಿಂದ ದಶದಿಶೆಗಳನ್ನೂ ಬೆಳಗುತ್ತ ಘೋರವಾಗಿ ಕಂಗೊಳಿಸಿತು. 
ಅದು ವಜ್ರಾಯುಧದಂತೆ ತೀಕ್ಷ್ಣಾಗ್ರವೂ ಸಿಡಿಲಿನಂತೆ ವೇಗಶಾಲಿಯೂ 
ಮೇರುಮಂದರಗಿರಿಗಳಂತೆ ದುರ್ಧರ್ಷವೂ ಆಗಿತ್ತು. ಅದರ ಗಿಣ್ಣುಗಳು 
ಕೊಂಕಿದ್ದವು. ಆ ಶರವು ಯುದ್ಧಗಳಲ್ಲಿ ಅಜೇಯವಾಗಿತ್ತು (17-18). ಆ 
ಬಾಣವನ್ನು ರಕ್ತದಂತಹ ಕೆ೦ಪುಚ೦ದನದಿ೦ದ ಲೇಪಿಸಲಾಗಿತ್ತು. ಗರಿಗಳು 
ಸು೦ದರವಾಗಿದ್ದವು. ದಾನವೇ೦ದ್ರರನ್ನಾಗಲಿ ಪರ್ವತೇ೦ದ್ರಗಳನ್ನಾಗಲಿ 
ಅಸುರೇ೦ದ್ರರನ್ನಾಗಲಿ ಸೀಳಿಬಿಸುಡುವ ಸಾಮರ್ಥ್ಯವನ್ನು ಪಡದಿತ್ತು (19). 
ಪ್ರಳಯದ ಕಾಲಾಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಆ ಶರವನ್ನು ನೋಡಿ ಸಕಲ 
'ಭೂತಗಳೂ ಹದರಿದವು. ಹೆದರಿ ಕಂಗೆಟ್ಟ ದೇವಾಸುರಗಂಧರ್ವರೂ 
ಅಪ್ಪರೆಯರೂ ಸಕಲರೂ ಮುನಿಗಳೊಡನೆ ಬ್ರಹ್ಮನ ಬಳಿಗೆ ಹೋಗಿ "ಹೇ 
ದೇವ, ಪ್ರಳಯಕಾಲವು ಸಮೀಪಿಸಿತೋ ಹೇಗೆ? ಆ ಬಗೆಯಲ್ಲಿ ಲೋಕದ 
ದುರಸ್ಕೆಯನ್ನು ನಾವು ನೋಡಿಲ್ಲ, ಕೇಳಿಲ್ಲ! ಲೋಕಗಳೆಲ್ಲವೂ 


459 ಲವಣವಧಃ 
ತೇಷಾಂ ತದ್ವಚನಂ ಶ್ರುತ್ವಾ ಬ್ರಹ್ಮಾ ಲೋಕಪಿತಾಮಹಃ । 


ಭಯಕಾರಣಮಾಚಪ್ಪ ಲೋಕಾನಾಮಭಯಂಕರಃ ॥ 24 
ಉವಾಚ ಮಧುರಾಂ ವಾಣೀಂ ಶೃಣುದ್ದಂ ಸರ್ವದೇವತಾಃ । 

ವಧಾಯ ಲವಣಸ್ಯಾಜೌ ಶರಃ ಶತ್ರುಘ್ನಧಾರಿತಃ | 25 
ತೇಜಸಾ ತಸ್ಯ ಸಂಮೂಢಾ: ಸರ್ವೇ ಸ್ಮಃ ಸುರಸತ್ತಮಾಃ | 

ಏಷ ಪೂರ್ವಸ್ಯ ದೇವಸ್ಯ ಲೋಕಕರ್ತುಃ ಸನಾತನಃ ॥ 26 
ಶರಸ್ತೇಜೋಮಯೋ ವತ್ಪಾಸ್ನೇನ ವೋ ಭಯಮಾಗತಮ್‌ | 

ಏಷ ವೈ ಕೈಟಭಸ್ಕಾರ್ಥೇ ಮಧುನಶ್ಚ ಮಹಾಶರಃ ॥ 27 
ಸೃಷ್ಟೋ ಮಹಾತ್ಮನಾ ಯೇನ ವಧಾರ್ಥೇ ದೈತ್ಯಯೋಸ್ತಯೋಃ | 

ಏಕ ಏವ ಪ್ರಜಾನಾತಿ ಎಷ್ಟುಸ್ತೇಷೋಮಯಂ ಶರಮ್‌ ॥ 28 


ಏಷಾ ಏವ ತನುಃ ಪೂರ್ವಾ ಎಷ್ಟೋಸ್ತಸ್ಕ ಮಹಾತ್ಮನಃ 

ಇತೋ ಗಚ್ಛತ ಪಶ್ಯದ್ದಂ ವಧ್ಯಮಾನಂ ಮಹಾತ್ಮನಾ ॥ 29 
ಲಯಿಸಿಹೋಗುತ್ತವೆಯೆಂದು ದೇವತೆಗಳೂ ಭಯದಿಂದ ಕಂಗೆಟ್ಟಿದ್ದಾರೆ!" 
ಎ೦ದು ನಿವೇದಿಸಿದರು(20-23). ಆಗ ಸಕಲರ ಭಯವನ್ನೂ ನಿವಾರಿಸತಕ್ಕ 
ಪಿತಾಮಹನು ಮೃದುಸ್ತರದಿ೦ದ"ಸಕಲ ದೇವತೆಗಳೂ ಕೇಳಬೇಕು. ಯುದ್ದದಲ್ಲಿ 
ಲವಣಾಸುರನನ್ನು ಕೊಲ್ಲುವುದಕ್ಕಾಗಿ ಶತ್ರುಘ್ನನು ಶರವನ್ನು ಕೈಯಲ್ಲಿ 
ಹಿಡಿದಿದ್ದಾನೆ (14-15). ಅದರ ತೇಜಸ್ಸಿನಿಂದ ನಾವೆಲ್ಲರೂ 
ಸಂಮೂಢರಾಗಿಬಿಟ್ಟಿದ್ದೇವೆ! ಅದು ಆದಿದೇವನಾದ ಎಷ್ಟುವಿನ ಸನಾತನವಾದ 
ಅಸ್ತ. ತೇಜೋಮಯವಾದ ಶರದಿಂದ ನಿಮಗೆ ಭಯ ಉಂಟಾಗಿದೆ. 
ಮಧುಕೈಟಭರ ಸಂಹಾರಕ್ಕಾಗಿ ಮಹಾತ್ಮನಾದ ಎಷ್ಟುವು ಅದನ್ನು ಸೃಜಿಸಿದ್ದಾನೆ. 
ಆತನೊಬ್ಬನಿಗೆ ಮಾತ್ರ ಅದರ ಸ್ವರೂಪವು ತಿಳಿದಿದೆ. ಆ ಶರವೇ ವಿಷ್ಣುವಿನ 
ಪ್ರಾಚೀನ ಮೂರ್ತಿ. ರಾಮಾನುಜನಾದ ಶತ್ರುಘ್ನನು ಲವಣಾಸುರನನ್ನು 
ವಧಿಸುವ ಬಗೆಯನ್ನು ಹೋಗಿ ನೋಡಿರಿ" ಎಂದನು (26-27). 
ದೇವದೇವನಾದ ಬ್ರಹ್ಮನ ವಚನವನ್ನು ಕೇಳಿ, ದೇವತೆಗಳು ಶತ್ರುಘ್ನ- 


ಉತ್ತರಕಾಂಡ 460 
ರಾಮಾನುಜೇನ ವೀರೇಣ ಲವಣಂ ರಾಕ್ಷಸೋತ್ತಮಮ್‌ | 


ತಸ್ಯ ತೇ ದೇವದೇವಸ್ಯ ನಿಶಮ್ಯ ವಚನಂ ಸುರಾಃ ॥ 30 
ಆಜಗ್ಗುರ್ಯತ್ರ ಯುಧ್ಯೇತೇ ಶತ್ರುಘ್ನಲವಣಾವುಭೌ | 

ತಂ ಶರಂ ದಿವ್ಯ ಸಂಕಾಶಂ ಶತ್ರುಘ್ನಕರಧಾರಿತಮ್‌ ॥ 31 
ದದೃಶುಃ ಸರ್ವಭೂತಾನಿ ಯುಗಾಂತಾಗ್ನಿಮಿವೋತ್ಠಿತಮ್‌ | 

ಆಕಾಶಮಾವೃತಂ ದೃಷ್ಟ್ವಾ ದೇವೈರ್ಹಿ ರಘುನಂದನ: ॥ 32 
ಸಿಂಹನಾದಂ ಭೃಶಂ ಕೃತ್ವಾ ದದರ್ಶ ಲವಣಂ ಪುನಃ । 

ಆಹೂತಶ್ಚ ಪುನಸ್ತೇನ ಶತ್ರುಘ್ನೇನ ಮಹಾತ್ಮನಾ l 33 
ಲವಣಃ ಕ್ರೋಧಸಂಯುಕ್ತೋ ಯುದ್ಧಾಯ ಸಮುಪಸ್ಥಿತಃ । 

ಆಕರ್ಣಾತ್‌ ಸವಿಕೃಷ್ಯಾಥ ತದ್ದನುಧ್ಧನ್ನಿನಾಂ ವರಃ ॥ 34 
ತಂ ಮುಮೋಚ ಮಹಾಬಾಣಂ ಲವಣಸ್ಯ ಮಹೋರಸಿ | 

ಉರಸ್ತಸ್ಯ ವಿದಾರ್ಯಾಶು ಪ್ರವಿವೇಶ ರಸಾತಲಮ್‌ ॥ 35 


ಗತ್ವಾ ರಸಾತಲಂ ದಿವ್ಯಃ ಶರೋ ವಿಬುಧಪೂಜಿತಃ । 

ಪುನರೇವಾಗಮತೂರ್ಣಮಿಕಾ , ಕುಕುಲನಂದನಮ್‌ ॥ 36 
ಲವಣರು ಯುದ್ಧ ಮಾಡುತ್ತಿದ್ದ ಸ್ಥಳಕ್ಕೆ ಬಂದರು. ಅಲ್ಲಿ ಶತ್ರುಘ್ನನು 
ಧರಿಸಿದ್ದ ಪಳಯಕಾಲಾಗ್ನಿ ಸದೃಶವಾದ ಶರವನ್ನು ಕಂಡರು ಗಗನವನ್ನಾವರಿಸಿ 
ನಿಂತ ದೇವತೆಗಳನ್ನು ನೋಡಿದ ಶತ್ರುಘ್ನನು ಸಿಂಹನಾದ ಮಾಡಿ 
ಲವಣಾಸುರನನ್ನು ಮತ್ತೆ ಯುದ್ಧಕ್ಕೆ ಆಹ್ವಾನಿಸಿದನು(30- 
33).ಕ್ರೋಧೋದ್ರಿಕ್ತ್ಷನಾದ ಲವಣನು ಮತ್ತೆ ಯುದ್ಧಕ್ಕೆ ನಿಂತನು. 
ಧನುರ್ಧಾರಿಗಳಲ್ಲ ಅಗ್ರಗಣ್ಯನಾದ ಶತ್ತುಫ್ನನು ಬಿಲ್ಲನ್ನು ಕಿವಿಯವರೆಗೆಳೆದು 
ಲವಣಾಸುರನ ಎದೆಗೆ ಗುರಿಯಿಟ್ಟು ಆ ಮಹಾಶರವನ್ನು ಹೊಡೆದನು. 
ಶರವು ಲವಣಾಸುರನ ಎದೆಯನ್ನು ಸೀಳಿ ರಸಾತಲಕ್ಕೆ ನುಗ್ಗಿತು॥(34-35) 
ದೇವಪೂಜಿತವಾದ ಆ ದಿವ್ಯಾಸ್ತವು ರಸಾತಳದವರೆಗೆ ನುಗ್ಗಿ. ಮತ್ತೆ ಶತ್ರುಘ್ನನ 
ಸಮೀಪಕ್ಕೆ ಬ೦ದು ಸೇರಿತು. ವಜ್ರಾಹತವಾದ ಗಿರಿಯಂತೆ ಲವಣಾಸುರನು 
ದೊಪ್ಪನೆ ಭೂಮಿಯಲ್ಲಿ ಬಿದ್ದನು. ಆಗ ಲವಣನ ವಶದಲ್ಲಿದ್ದ ದಿವ್ಯಶೂಲವು 
ದೇವತೆಗಳು ನೋಡುತ್ತಿರುವಂತೆಯೇ ಮೇಲೆ ಹಾರಿ ರುದ್ರದೇವನ ಬಳಿಗೆ 


461 ಲವಣವಧಃ 
ಶತ್ರುಘ್ನ ಶರನಿರ್ಭಿನ್ನೋ ಲವಣ: ಸ ನಿಶಾಚರ: । 


ಪಪಾತ ಸಹಸಾ ಭೂಮೌ ವಜ್ರಾಹತ ಇವಾಚಲ: ॥ 37 
ತಚ್ಚ ಶೂಲಂ ಮಹತ್ತೇನ ಹತೇ ಲವಣರಾಕ್ಷಸೇ | 
ಪಶ್ಯತಾಂ ಸರ್ವದೇವಾನಾಂ ರುದ್ರಸ್ಯ ವಶಮನ್ವಗಾತ್‌ ॥ 38 


ಏಕೇಷುಪಾತೇನ ಭಯಂ ನಿಪಾತ್ಯ 

ಲೋಕತ್ರಯಸ್ಯಾಪಿ ರಘುಪ್ರವೀರಃ | 
ಎಏನಿರ್ಬಭಾವುತ್ತಮಚಾಪಬಾಣ 

ಸಮಃ ಪ್ರಣುದ್ಯೇವ ಸಹಸ್ತರಶ್ಮಿ: ॥ 39 
ತತೋ ಹಿ ದೇವಾ ಯಷಿಪನ್ನಗಾಶ್ನ 

ಪ್ರಪೂಜಿರೇ ಹ್ಯಪ್ಪರಸಶ್ಚ ಸರ್ವಾಃ । 
ದಿಷ್ಟ್ಯಾ ಜಯೋ ದಾಶರಥೇರವಾಪ್ತ- 

ಸ್ನೃಕ್ತ್ವಾ ಭಯಂ ಸರ್ಪ ಇವ ಪ್ರಶಾಂತಃ ॥ 40 

ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋನಸಪ್ಪತಿತಮಃ ಸರ್ಗಃ 
ಪ್ರಯೋಗಿಸಿ ಮೂರು ಲೋಕದ ಭಯವನ್ನೂ ನಿವಾರಿಸಿದನು. ಉತ್ತಮವಾದ 
ಚಾಪಬಾಣಗಳನ್ನು ಧರಿಸಿದ್ದ ಆ ವೀರನು ಕತ್ತಲೆಯನ್ನು ತೊಡೆದುಹಾಕಿದ 
ಭಾಸ್ಕರನ೦ತ ಬೆಳಗಿದನು(39) ಸಕಲ ದೇವತೆಗಳೂ ಯಷಿಗಳೂ ಪನ್ನಗರೂ 


ಅಪರೆಯರೂ "ಆಹಾ! ಭಲಾ! ದಶರಥ ಪುತ್ರನು ನಿರ್ಭಯದಿಂದ ಜಯವನ್ನು 

ಗಳಿಸಿದನು. ಸರ್ಪದಂತಿದ್ದ ಲವಣಾಸುರನು ತಣ್ಣಗಾದನು!" ಎಂದು 

ಉದ್ಧರಿಸಿದರು(40) 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಅರವತ್ತೊಂಬತ್ತನೆಯ 
ಸರ್ಗ 


ಉತ್ತರಕಾಂಡ 46) 
ಸಪ್ಪತಿತಮಃ ಸರ್ಗಃ 
ಮಧುಪುರೀನಿವೇಶಃ 


ಹತೇ ತು ಲವಣೇ ದೇವಾಃ ಸೇಂದ್ರಾಃ ಸಾಗ್ನಿ ಪುರೋಗಮಾಃ । 
ಊಚುಃ ಸುಮಧುರಾಂ ವಾಣೀಂ ಶತ್ರುಫ್ನಂ ಶತ್ರುತಾಪನಮ್‌ ॥ 1 


ದಿಷ್ಟ್ಯಾ ತೇ ವಿಜಯೋ ವತ್ತದಿಷ್ಟ್ವಾ ಲವಣರಾಕ್ಷ ಸಃ | 
ಹತಃ ಪುರುಷಶಾರ್ದೂಲ ವರಂ ವರಯ ಸುವ್ರತ ॥ 2 


ವರದಾಸ್ತು ಮಹಾಬಾಹೋ ಸರ್ವ ಏವ ಸಮಾಗತಾಃ | 
ವಿಜಯಾಕಾಂಕ್ಷಿ ಣಸ್ತುಭುಮಮೋಘಂ ದರ್ಶನಂ ಹಿ ನಃ॥ 3 


ದೇವಾನಾಂ ಭಾಷಿತಂ ಶ್ರುತ್ವಾ ಶೂರೋ ಮೂಧಿಣ್ಣ ಕೃತಾಂಜಲಿಃ | 
ಪ್ರತ್ಯುವಾಚ ಮಹಾಬಾಹುಃ ಶತ್ರುಘ್ನ: ಪ್ರಯತಾತ್ಮವಾನ್‌ ॥ 4 
ಇಯಂ ಮಧುಪುರೀ ರಮ್ಯಾ ಮಧುರಾ ದೇವನಿರ್ಮಿತಾ | 


ನಿವೇಶಂ ಪ್ರಾಪ್ನುಯಾಚ್ಛೀಫ್ರಮೇಷ ಮೇಇಸು ವರಃ ಪರಃ ॥ 5 


ಸರ್ಗ 70 
ದೇವತೆಗಳಿಂದ ಶತ್ರುಘ್ನನ ಅಭಿನಂದನೆ. ಮಧುಪುರೀ ಸ್ಥಾ ಪನೆ. 
ಹನ್ನೆರಡು ವರ್ಷ ಶತ್ರುಘ್ನನ ರಾಜ್ಯಭಾರ. 

ಲವಣಾಸುರನು ಹತನಾಗಲು ಇಂದ್ರಾಗ್ನಿಗಳೇ ಮೊದಲಾದಲ 
ದೇವತೆಗಳು ಶತ್ರುಘನ ಬಳಿಗೆ ಆಗಮಿಸಿ"ವತ್ತ ಬಹಳ ಸಂತೋಷವಾಯಿತು. 
ನಿನಗೆ ವಿಜಯವಾಯಿತು. ಲವಣನು ಹತನಾದನು. ಎಲೈ ಮಹಾಬಾಹು, 
ನಿನಗೆ ವರವನ್ನೀಯುವುದಕ್ಕಾಗಿ ಬಂದಿದ್ದೇನೆ. ನಿನಗೆ ಸರ್ವದಾ ವಿಜಯವನ್ನು 
ಹಾರೈಸುತ್ತೇವೆ. ನಮ್ಮ ದರ್ಶನವು ಫಲಕಾರಿಯಾಗಬೇಕು. (ವರವನ್ನು 
ಕೇಳಿಕೂ)" ಎಂದರು(1-2). ದೇವತೆಗಳ ಮುಡಿಯನ್ನು ಕೇಳಿ ಶತ್ರುಘ್ನನು 
ಅವರಿಗೆ ವಂದಿಸಿ "ದೇವತೆಗಳೆ, ಈ ಮಧುಪುರಿಯು ದೇವ ನಿರ್ಮಿತವೆನಿಸಿ 
ರಮ್ಯವೂ ಮಧುರವೂ ಆಗಲಿ. ರಾಜಧಾನಿಗೆ ಯೋಗ್ಯವಾದ ಸ್ಥಿತಿಯನ್ನು 
ಶೀಘ್ರದಲ್ಲಿ ಪಡೆಯಲಿ. ಇದೆ ನಾನು ಬೇಡುವ ವರ" ಎಂದು 


463 ಮಧುಪುರೀನಿವೇಶಃ 


ತೇ ದೇವಾಃ ಪ್ರೀತಮನಸೋ ಬಾಢಮಿತ್ಯೇವ ರಾಘವಮ್‌ | 
ಭವಿಷ್ಯತಿ ಪುರೀ ರಮ್ಯಾ ಶೂರಸೇನಾ ನ ಸಂಶಯಃ ॥ 6 


ತೇ ತಥೋಕ್ತ್ವಾ ಮಹಾತ್ಮಾನೋ ದಿವಮಾರುರುಹುಸ್ತದಾ | 
ಶತ್ರುಘ್ನೋ*ಪಿ ಮಹಾತೇಜಾಸ್ತಾಂ ಸೇನಾಂ ಸಮುಪಾನಯತ್‌ ॥ 7 


ಸಾ ಸೇನಾ ಶೀಘ್ರಮಾಗಚ್ಛಚ್ಛುತ್ವಾ ಶತ್ರುಘ್ನಶಾಸನಮ್‌ | 
ನಿವೇಶನಂ ಚ ಶತ್ರುಘ್ನ: ಶ್ರವಣೇನ ಸಮಾರಭತ್‌ ॥ 8 


ಸಾ ಪುರಾ ದಿವ್ಯ ಸಂಕಾಶಾ ವರ್ಷೇ ದ್ವಾದಶಮೇ ಶುಭೇ | 
ನಿವಿಷ್ಠಾ ಶೂರಸೇನಾನಾಂ ಎಷಯಶ್ಚಾಕುತೋಭಯಃ ॥ 9 


ಕ್ಷೇತ್ರಾಣಿ ಸಸ್ಕಯುಕ್ತಾನಿ ಕಾಲೇ ವರ್ಷತಿ ವಾಸವಃ | 

ಅರೋಗವೀರಪುರುಷಾ ಶತ್ರುಫ್ನಭುಜಪಾಲಿತಾ ॥ 10 
ಅರ್ಧಚಂದ್ರಪ್ರತೀಕಾಶಾ ಯಮುನಾತೀರಶೋಭಿತಾ | 

ಶೋಭಿತಾ ಗೃಹಮುಖ್ಯೈಶ್ಚ ಚತ್ವರಾಪಣವೀಥಿಕೈ: ॥ 11 
ನಿವೇದಿಸಿದನು(4-5). ಸಂತುಷ್ಟರಾದ ದೇವತೆಗಳು"ಹಾಗೆಯೇ ಆಗಲಿ. 
ಈ ಮಧುಪುರಿಯು ರಮ್ಯವೂ ಶೂರಸೇನೆಯುಳ್ಳ ರಾಜಧಾನಿಯೂ 
ಆಗುವುದು, ಸಂದೇಹವಿಲ್ಲ" ಎಂದು ವರವನ್ನಿತ್ತು ಸ್ಪರ್ಗಕ್ಕೆ ಹೊರಟು 
ಹೋದರು. ಅನಂತರ ಶತ್ರುಘ್ನನು ತನ್ನ ಸೇನೆಯನ್ನು ಅಲ್ಲಿಗೆ ಕರೆಸಿದನು 
(6-1). ಶತ್ರುಘ್ನನ ಆಜ್ಞೆಯಂತೆ ಸೈನ್ಯವು ಬಂದಿತು. ಶತ್ರುಘ್ನನು 
ಶ್ರಾವಣಮಾಸದಲ್ಲಿ ನಗರದ ಪುನನಿರ್ಮಾಣವನ್ನಾರಂಭಿಸಿದನು. 
ಮೊದಲನೆಯ ಹನ್ನೆರಡು ವರ್ಷಗಳಲ್ಲಿ ಶತ್ರುಘ್ನನ ಪರಿಶ್ರಮದಿಂದ 
ಮಧುಪುರಿಯು ದಿವ್ಯಮನೋಹರವಾಯಿತು. ರಾಜ್ಯವಾದ ಶೂರಸೇನ 
ದೇಶವು ಭಯರಹಿತವಾಯಿತು(8-9). ಹೊಲ ಗದ್ದೆಗಳು ಸಸ್ಯಗಳಿಂದ 
ಕ೦ಗೊಳಿಸಿದವು. ಸರಿಯಾದ ಕಾಲದಲ್ಲಿ ಇಂದ್ರನು ಮಳೆಗರೆಯುತ್ತಿದ್ದನು. 
ಶತ್ರುಘ್ನನ ಭುಜಬಲದಿಂದ ಪಾಲಿತವಾದ ಮಧುಪುರಿಯಲ್ಲಿ ಪ್ರಜೆಗಳು 
ರೋಗರಹಿತರಾಗಿಯೂ ವೀರರಾಗಿಯೂ ಬಾಳತೊಡಗಿದರು. 
ಯಮುನಾತೀರದಲ್ಲಿ ಆ ನಗರಿಯು ಅರ್ಧಚಂದಾಕಾರವಾಗಿ ಬೆಳೆಯಿತು. 


ಉತ್ತರಕಾಂಡ 464 
ಚಾತುರ್ವರ್ಣ್ಯಸಮಾಯುಕ್ತಾ ನಾನಾವಾಣಿಜ್ಯ ಶೋಭಿತಾ | 
ಯಚ್ಚ ತೇನ ಪುರಾ ಶುಭ್ರಂ ಲವಣೇನ ಕೃತಂ ಮಹತ್‌ ॥ 12 


ತಚ್ಛೋಭಯತಿ ಶತ್ರುಘ್ನೋ ನಾನಾವರ್ಣೋಪಶೋಭಿತಮ್‌ । 
ಆರಾಮೈಪಶ್ಚ ಎಹಾರೈಶ್ಚ ಶೋಭಮಾನಾಂ ಸಮಂತತಃ ॥ 13 


ಶೋಭಿತಾಂ ಶೋಭನೀಯ್ಯೆಶ ತಥಾನ್ಯೈರ್ದೇವಮಾನುಷೈ: | 
ತಾಂ ಪುರೀಂ ದಿವ್ಯಸಂಕಾಶಾಂ ನಾನಾಪಣ್ಯೋಪಶೋಭಿತಾಮ್‌॥ 14 


ನಾನಾದೇಶಾಗತೈಶ್ಚಾಪಿ ವಣಿಗ್ಗಿ ರುಪಶೋಭಿತಾಮ್‌ । 
ತಾಂ ಸಮೃದ್ಧಾಂ ಸಮೃದ್ಧಾರ್ಥಃ ಶತ್ರುಘ್ನೋ ಭರತಾನುಜಃ ॥ 1S 


ನಿರೀಕ್ಷ್ಯ ಪರಮಪ್ರೀತಃ ಪರಂ ಹರ್ಷಮುಪಾಗಮತ್‌ । 
ತಸ್ಯ ಬುದ್ಧಿ: ಸಮುತ್ಪನ್ನಾ ನಿವೇಶ್ಯ ಮಧುರಾಂ ಪುರೀಮ್‌ ॥ 16 


ರಾಮಪಾದೌ ನಿರೀಕೇಃಹಂ ವರ್ಷೇ ದಾದಶ ಆಗತೇ ॥ 


ಉತ್ತಮಮಗೃಹಗಳಿ೦ದಲೂ ಚೌಕಗಳಿಂದಲೂ ಅಂಗಡಿಬೀದಿಗಳಿಂದಲೂ 
ಶೋಚಭಿಸಿತು(10-11). 

ಚಾತುರ್ವಣ್ಯದ ಪ್ರಜೆಗಳು ನೆಲೆಸಿದರು. ನಾನಾಪ್ರಕಾರದ ವಾಣಿಜ್ಯ 
ವ್ಯವಹಾರಗಳು ನಡಯಲಾರಂಭಿಸಿದವು. ಹಿ೦ದೆ ಲವಣಾಸುರನು ಕಟ್ಟಿದ 
ಅರಮನೆಯನ್ನು ಶತ್ರುಘ್ನನು ನಿರ್ಮಲಗೊಳಿಸಿ ವಿವಿಧ ಬಣ್ಣಗಳನ್ನು ಹಚ್ಚಿಸಿ 
ಉತ್ತಮಪಡಿಸಿದನು. ಎಲ್ಲೆಲ್ಲಿಯೂ ಹೂದೋಟಗಳೂ ಕ್ರೀಡಾಂಗಣಗಳೂ 
ನಿರ್ಮಿತವಾದವು(12-13). ವಿವಿಧ ರಾಷ್ಟ್ರಗಳಿಂದ ವಣಿಜರು ಆಗಮಿಸಿದರು. 
ಹೀಗೆ ಸರ್ವಸಮೃದ್ಧವಾದ ಮಧುಪುರಿಯನ್ನು ನಿರ್ಮಿಸಲು ಹನ್ನೆರಡು 
ವರ್ಷಗಳು ಕಳೆದವು. ಆಗ ಶತ್ರುಪ್ಪನಿಗೆ ಶ್ರೀರಾಮನ ಪಾದಗಳನ್ನು 
ಸಂದರ್ಶಿಸಬೇಕೆಂದು ಮನಸಾಯಿತು (14-15). ವಿವಿಧ ಪ್ರಜೆಗಳಿಂದ 
ತುಂಬಿತುಳುಕುವ ಮಧುಪುರಿಯು ಅಮರಾವತಿಯಂತೆ ಶೋಭಿಸುವುದನ್ನು 
ಕಂಡ ಮೇಲೆ, ರಘುವಂಶವರ್ಧನನೂ ಮಹಾರಾಜನೂ ಆದ ಶತ್ರುಪ್ಪನಿಗೆ 
ರಘುನಾಥನ ಪಾದಗಳನ್ನು ಸಂದರ್ಶಿಸಬೇಕೆಂಬ ಹ೦ಬಲವಾಯಿತು(17). 


465 ಶತ್ರುಘ್ನಪ್ರಶಂಸಾ 
ತತಃ ಸ ತಾಮ ಮರಪ್ರರೋಪಮಾಂ ಪುರೀಂ 
ನಿವೇಶ್ಯ ವೈ ವಿವಿಧಜನಾಭಿಸಂವೃತಾಮ್‌ | 
ನರಾಧಿಹೋ ರಘುಪತಿಪಾದದರ್ಶನೇ 
ದಧೇ ಮತಿಂ ರಘುಕುಲವಂಶವರ್ಧನ: ॥ 17 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತತಿತಮಃ ಸರ್ಗಃ 
ಏಕಸಪ್ಪತಿತಮಃ ಸರ್ಗಃ 


ಶತ್ರುಘ್ನಪ್ರಶಂಸಾ 


ತತೋದ್ವಾದಶಮೇ ವರ್ಷೇ ಶತ್ರುಘೋ ರಾಮಪಾಲಿತಾಮ್‌ । 
ಅಯೋಧ್ಯಾಂ ಚಕಮೇ ಗಂತುಮಲ್ಪಭೃತ್ಯಬಲಾನುಗ: ॥ 1 


ತತೋಮಂತ್ರಿಪುರೋಗಾಂಶ್ಚ ಬಲಮುಖ್ಯಾನ್ನಿವರ್ತೃ್ಯ ಚ । 


ಜಗಾಮ ಹಯಮುಖ್ಯೈಶ್ಚ ರಥಾನಾಂ ಚ ಶತೇನ ಸಃ ॥ 2 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಎಪುತ್ತನೆಯ ಸರ್ಗ 


ಸರ್ಗ 71 


ಶತ್ರುಘ್ನನು ಅಯೋಧ್ಯೆಗೆ ಬರುವಾಗ ವಾಲ್ಮೀಕಿಮುನಿಗಳ ಆಶ್ರಮದಲ್ಲಿ 
ವಿಶ್ರಮಿಸುವುದು. ಶತ್ರುಘ್ನನ ಪ್ರಶಂಸೆ. ರಾಮಾಯಣಶ್ರವಣ. 
ಅನಂತರ ಹನ್ನೆರಡನೆಯ ವರ್ಷದಲ್ಲಿ ಶತ್ರುಘ್ನನು ಶ್ರೀರಾಮಪಾಲಿತವಾದ 
ಅಯೋಧ್ಯೆಗೆ ಹೋಗಬೇಕೆ೦ದು ಬಯಸಿ, ಮಂತ್ರಿಪುರೋಹಿತರಿಗೂ 
ಸೇನಾನಿಗಳಿಗೂ ತಿಳಿಸಿ ಬೀಳ್ಗೊ೦ಡನು. ಅವನು ತನ್ನೊಂದಿಗೆ ಕೆಲವೇ 
ಜನ ಸೇವಕರನ್ನೂ ಸೃನಿಕರನ್ನೂ ಕರೆದೊಯ್ದನು. ಒಂದು ನೂರು 
ಕುದುರೆಗಳೂ ರಥಗಳೂ ಹೋದವು(1-2). ಆ ರಘುನಂದನನು ಪ್ರಯಾಣ 
ಮಾಡುವಾಗ ಏಳೆಂಟು ಕಡೆಗಳಲ್ಲಿ ತಂಗಿ, ವಾಲ್ಮೀಕಿಮುನಿಗಳ ಆಶ್ರಮಕ್ಕೆ 
ಆಗಮಿಸಿದನು. ಆ ನರಶ್ರೇಷ್ಠನು ವಾಲ್ಮೀಕಿಮಹರ್ಷಿಗಳ ಪಾದಗಳಿಗೆ 
ಅಭಿವಂದಿಸಿ, ಅವರಿತ್ತ ಅರ್ಪ್ಯಪಾದ್ಯಾದಿ ಸತ್ಕಾರಗಳನ್ನು ಸ್ವೀಕರಿಸಿದನು(3- 


ಉತ್ತರಕಾಂಡ 466 
ಸ ಗತ್ತಾ ಗಣಿತಾನ್‌ ವಾಸಾನ್‌ ಸಪ್ತಾಷ್ಟೌ ರಘುನಂದನ: | 


ವಾಲ್ಮೀಕ್ಯಾಶ್ರಮಮಾಗತ್ಯ ವಾಸಂ ಚಕ್ರೇ ಮಹಾಯಶಾಃ ॥ 3 
ಸೋಇಭಿವಾದ್ಯ ತತಃ ಪಾದೌ ವಾಲ್ಮೀಕೇಃ ಪುರುಷರ್ಷಭಃ | 

ಪಾದ್ಯಮರ್ಫ್ಯಂ ತಥಾತಿಥ್ಯಂ ಜಗ್ರಾಹ ಮುನಿಹಸ್ತತಃ ॥ 4 
ಬಹುರೂಪಾಃ ಸುಮಧುರಾಃ ಕಥಾಸ್ತತ್ರ ಸಹಸ್ರಶಃ | 

ಕಥಯಾಮಾಸ ಸ ಮುನಿ ಶತ್ರುಘ್ನಾಯ ಮಹಾತ್ಮನೇ ॥ 5 
ಉವಾಚ ಚ ಮುನಿರ್ವಾಕ್ಯಂ ಲವಣಸ್ಯ ವಧಾಶ್ರಿತಮ್‌ | 

ಸುದುಷ್ಕರಂ ಕೃತಂ ಕರ್ಮ ಲವಣಂ ನಿಘ್ನತಾ ತ್ವಯಾ | 6 
ಬಹವಃ ಪಾರ್ಥಿವಾಃ ಸೌಮ್ಯ ಹತಾಃ ಸಬಲವಾಹನಾಃ | 

ಲವಣೇನ ಮಹಾಬಾಹೋ ಯುಧ್ಯಮಾನಾ ಮಹಾಬಲಾಃ ॥ 7 
ಸ ತ್ವಯಾ ನಿಹತಃ ಪಾಪೋ ಲೀಲಯಾ ಪುರುಷರ್ಷಭ | 

ಜಗತಶ್ಚ ಭಯಂ ತತ್ರ ಪ್ರಶಾಂತಂ ತವ ತೇಜಸಾ ॥ 8 


4). ಆ ಮಹರ್ಷಿಗಳು ಶತ್ರುಘ್ನನಿಗೆ ಇಂಪಾದ ನಾನಾಬಗೆಯ ಕಥೆಗಳನ್ನು 
ವರ್ಣಿಸಿ ಹೇಳಿದರು. ಆಮೇಲೆ ಲವಣಾಸುರನ ವಧೆಯನ್ನು ಪ್ರಸ್ತಾವಿಸಿ 
ಹೀಗೆಂದರು: "ಶತ್ರುಘ್ನ, ಲವಣನನ್ನು ವಧಿಸಿದ್ದು ದುಷ್ಕರವಾದ ಒಂದು 
ಕಾರ್ಯ(5-6). ಲವಣನು ಬಹುಮಂದಿ ಬಲಾಡಢ್ಕರಾದ ರಾಜರನ್ನು 
ಬಲವಾಹನಸಹಿತವಾಗಿ ಸಂಹರಿಸಿದ್ದಾನೆ ಹೇ ಮಹಾಬಾಹು, ನೀನು ಅಂತಹ 
ಪಾಪಿಯನ್ನು ಲೀಲೆಯಿಂದ ಕೊಂದುಹಾಕಿರುವೆ. ನಿನ್ನ ಶೌರ್ಯದಿಂದ 
ಜಗತ್ತಿನ ಒಂದು ಭಯವೇ ಶಾಂತವಾಯಿತು(7-8) ದುಷ್ಠರವಾದ ರಾವಣನ 
ವಧೆಯೂ ಹಿಂದೆ ನಡೆಯಿತು. ಆದರೆ ಬಹು ಪ್ರಯತ್ನದಿಂದ ಅದು 
ಸಾಧ್ಯವಾಯಿತು. ಈ ಅದ್ಭುತಕೃತ್ಯವನ್ನು ಶ್ರಮವಿಲ್ಲದೆ ಸುಲಭವಾಗಿ ಸಾಧಿಸಿದೆ. 
ಲವಣಾಸುರನು ಹತನಾದ್ದರಿಂದ ದೇವತೆಗಳಿಗೆ ಹೇಳಲಾರದಷ್ಟು 
ಸಂತೋಷವಾಗಿದೆ. ಸಕಲ ಪ್ರಾಣಿಗಳಿಗೂ ಜಗತ್ತಿಗೂ ಒಳ್ಳೆಯದನ್ನು 
ಮಾಡಿದೆ(9-10).ಶತ್ರುಘ್ಟ, ನಾನು ದೇವೇಂದನ ಸಭೆಯಲ್ಲಿ ಕುಳಿತು 


ವ್‌ 


ನಿಮ್ಮಿಬ್ಬರಿಗೆ ನಡೆದ ಯುದ್ಧವನ್ನು ಯಥಾವತ್ತಾಗಿ ಸ್ವತಃ ನೋಡಿದ್ದೇನೆ! 


467 ಶತ್ರುಘ್ನಪ್ರಶಂಸಾ 
ರಾವಣಸ್ಯ ವಧೋ ಘೋರೋ ಯತ್ನೇನ ಮಹತಾ ಕೃತಃ | 
ಇದಂ ತು ಸುಮಹತ್‌ ಕರ್ಮ ತ್ವಯಾ ಕೃತಮಯತ್ನತಃ | 9 


ಪ್ರೀತಿಶ್ಚಾಸ್ಥಿನ್‌ ಪರಾ ಜಾತಾ ದೇವಾನಾಂ ಲವಣೇ ಹತೇ । 
ಭೂತಾನಾಂ ಚೈವ ಸರ್ವೇಷಾಂ ಜಗತಶ್ಚ ಪ್ರಿಯಂ ಕೃತಮ್‌ ॥ 10 


ತಚ್ಚ ಯುದ್ಧಂ ಮಯಾ ದೃಷ್ಟಂ ಯಥಾವತ್‌ ಪುರುಷರ್ಷಭ | 
ಸಭಾಯಾಂ ವಾಸವಸ್ಯಾಥ ಉಪವಿಷ್ಣೇನ ರಾಘವ ॥ 11 


ಮಮಾಪಿ ಪರಮಾ ಪ್ರೀತಿರ್ಹದಿ ಶತ್ರುಘ್ನ ವರ್ತತೇ | 
ಉಪಾಘ್ರಾಸ್ಯಾಮಿ ತೇ ಮೂರ್ಧಿ ಸ್ನೇಹಸ್ಯೈಷಾ ಪರಾಗತಿಃ ॥ 12 


ಅತ್ಯುಕ್ತ್ವಾ ಮೂರ್ಧ್ನಿ ಶತ್ರುಘ್ನಮುಪಾಘ್ರಾಯ ಮಹಾಮುನಿಃ | 
ಆತಿಥ್ಯಮಕರೋತ್ತಸ್ಯ ಯೇಚ ತಸ್ಯ ಪದಾನುಗಾ: ॥ 13 


ಸ ಭುಕ್ತವಾನ್ನರಶ್ರೇಷ್ಠೋ ಗೀತಮಾಧುರ್ಯಮುತ್ತಮಮ್‌ । 

ಶುಶ್ರಾವ ರಾಮಚರಿತಂ ತಸ್ಮಿನ್‌ ಕಾಲೇ ಯಥಾಕ್ರಮಮ್‌ ॥ 14 
ವತ್ತ, ನನ್ನ ಮನಸಿಗೆ ಅತ್ಯಾನ೦ದವಾಗಿದೆ. ಇದೋ, ನಿನ್ನ ಶಿರಸ್ಸನ್ನು 
ಆಘ್ರಾಣಿಸುವೆನು! ಇದು ಪ್ರೀತಿಯ ಪರಾಕಾಷ್ಠೆ" ಎಂದು ನುಡಿದು 
ವಾಲ್ಮೀಕಿಮುನಿಗಳು ಶತ್ರುಘ್ನನ ಶಿರಸ್ಸನ್ನು ಆಘ್ರಾಣಿಸಿದರು. ಶತ್ರುಘ್ನನಿಗೂ 
ಅವನ ಪರಿವಾರದವರಿಗೂ ಆತಿಥ್ಯವನ್ನಿತ್ತು ಉಪಚರಿಸಿದರು (11-12). 
ಶತ್ರುಘ್ನನು ಭೋಜನವನ್ನು ಮಾಡಿ ಕುಳಿತನು. ಆಗ ಅತ್ಯುತ್ತಮವೂ 
ಮಧುರವೂ ಆದ ಸಂಗೀತವು ಕೇಳಿಸಿತು! ಗೀತರೂಪವಾಗಿ ಕ್ರಮವರಿತು 
ಹಾಡಲಡುವ ಶ್ರೀರಾಮಚರಿತೆಯನ್ನು ಶತ್ರುಘ್ನನು ಆಲಿಸಿದನು! (14). 
ಗೀತವು ವೀಣಾಧ್ದನಿಯೊಡನೆ ಕೂಡಿ ಮಧುರವಾಗಿ ಲಯಸಮನ್ನಿತವಾಗಿತ್ತು. 
ಉರಸ್ಸು ಕ೦ಠಶಿರಸ್ಸು-ಎ೦ಬ ಸ್ಥಾನಗಳಲ್ಲಿ ಜನಿಸುವ ಮಂದ್ರ-ಮಧ್ಯ- 
ತಾರ ಸ್ವರಗಳಿಂದ ಕೂಡಿತ್ತು. ಆ ಗೀತವು ಸಂಸ್ಥೃತ ಭಾಷೆಯಲ್ಲಿ ರಚಿತವಾಗಿ 
ಕಾವ್ಯಾದಿ ಸಲ್ಲಕ್ಷಣಗಳಿ೦ದ ಯುಕ್ತವಾಗಿತ್ತು. ಹಾಡಿಗೆ ಉಚಿತವಾದ ತಾಳವು 
ಜೊತೆಗೂಡಿತ್ತು(15). ಹಿ೦ದೆ ಶ್ರೀರಾಮಚರಿತೆಯು ಹೇಗೆ ನಡಯಿತೋ 
ಹಾಗೆ ಅಕ್ಷರಶಃ ಸತ್ಯವಾಗಿ ವರ್ಣಿಸಿರುವ ಶ್ಲೋಕಬದ್ದವಾದ ಗೀತವನ್ನು 


ಉತ್ತರಕಾಂಡ 468 


ತಂತ್ರೀಲಯಸಮಾಯುಕ್ತಂ ತ್ರಿಸ್ಥಾನಕರಣಾನ್ವಿತಮ್‌ । 
ಸಂಸ್ಥತಂ ಲಕ್ಷ ಣೋಪೇತಂ ಸಮತಾಲಸಮನ್ವಿತಮ್‌ | 1S 


ಶ್ರುಶ್ರಾವ ರಾಮಚರಿತಂ ತಸ್ಮಿನ್‌ ಕಾಲೇ ಪುರಾಕೃತಮ್‌ | 

ತಾನ್ಯಕ್ಷ ರಾಣಿ ಸತ್ಯಾನಿ ಯಥಾವೃತ್ತಾನಿ ಪೂರ್ವಶಃ ॥ 16 
ಶ್ರುತ್ವಾ ಪುರುಷಶಾರ್ದೂಲೋ ವಿಸಂಜ್ಞೋ ಬಾಷ್ಟಲೋಚನಃ । 

ಸ ಮೂಹೂರ್ತಮಿವಾಸಂಜ್ಜೋ ಎನಿಶ್ಚಸ್ಯ ಮುಹುರ್ಮುಹುಃ ॥ 17 


ತಸ್ಮಿನ್‌ ಗೀತೇ ಯಥಾವೃತ್ತಂ ವರ್ತಮಾನಮಿವಾಶೃಣೋತ್‌ | 
ಪದಾನುಗಾಶ್ಚ ಯೇ ರಾಜ್ಯಸ್ತಾಂ ಶುತ್ವಾ ಗೀತಿಸಂಪದಮ್‌ ॥ 18 


ಅವಾಜ್ಮು ಖಾಶ್ಚ ದೀನಾಶ್ಚ ಆಶ್ಚರ್ಯಮಿತಿ ಚಾಬ್ರುವನ್‌ | 

ಪರಸ್ಪರಂ ಚ ಯೇ ತತ್ರ ಸೈನಿಕಾಃ ಸಂಬಭಾಷಿರೇ ॥ 19 
ಕಿಮಿದಂ ಕ್ವ ಚ ವರ್ತಾಮಃ ಕಿಮೇತತ್‌ ಸ್ಪಪಷ್ನದರ್ಶನಮ್‌ | 

ಅರ್ಥೋಯೋ ನಃ ಪುರಾ ದೃಷ್ಟಸಮಾಶ್ರಮಪದೇ ಪುನಃ ॥ 20 
ಶತ್ರುಘ್ನನು ಕೇಳಿದನು. ಕೇಳುತ್ತ ಕೇಳುತ್ತ ಅವನ ಕಣ್ಣುಗಳಿಂದ ನೀರು 
ಒಸರಿತು. ಅವನು ಮೈಮರೆತನು. ಸ್ವಲ್ಪಕಾಲ ಮೈಮರೆತು ಮತ್ತೆ ಮತ್ತೆ 
ನಿಟ್ಟುಸಿರುಬಿಟ್ಟನು(16-17). ಹಿಂದೆ ನಡದುದು ಈಗ 
ವರ್ತಮಾನವಾಗಿವೆಯೋ ಎಂಬಂತೆ ಅವನಿಗೆ ಕಾಣಿಸಿತು. ಶತ್ರುಘ್ನನ 
ಪರಿವಾರದವರೂ ಸಹ ಮಧುರವಾದ ಗಾನವನ್ನು ಕೇಳುತ್ತ ತಲೆತಗ್ಗಿಸಿ 
ದೀನವದನರಾಗಿ"ಅಚ್ಚರಿ' ಅಚ್ಚರಿ! ಎಂದು ಉದ್ಧರಿಸಿದರು (18- 
19). ಗೀತವನ್ನಾಲಿಸುತ್ತಿದ್ದ ಸೈನಿಕರು ತಮ್ಮೊಳಗೆ "ಏನಿದು? 
ನಾವಿರುವುದೆಲ್ಲಿ! ಕನಸು ಕಾಣುತ್ತಿದ್ದೇವೆಯೆ! ಹಿಂದೆ ಕಂಡುದೆಲ್ಲವನ್ನೂ 
ಈ ಆಶ್ರಮದಲ್ಲಿ ಮತ್ತೆ ಕೇಳುತ್ತಿದ್ದೇವೆ! ಏನಿದು ! ಗಾನರೂಪವಾಗಿ 
ಸ್ಪಪ್ನವು ಕಾಣಿಸುತ್ತಿರಬಹುದೆ!” ಎ೦ದು ಹೇಳಿಕೊಂಡರು (20-21). 
ಅವರು ಪರಮಾಶ್ಚರ್ಯಗೊಂಡು ಶತ್ರುಘ್ನನನ್ನು ನೋಡಿ”ಮಹಾಭಾಗ, 
ಇದೇನೆಂದು ವಾಲ್ಮೀಕಿ ಮುನಿಗಳನ್ನು ಕೇಳುವುದೇ ಸರಿ!"ಎಂದರು. 
ಕುತೂಹಲಗೊಂಡಿದ್ದ ಆ ಸೈನಿಕರನ್ನು ಕುರಿತು ಶತ್ರುಘ್ನನು "ಇಂತಹ 


469 ಶತ್ರುಘ್ನಪ್ರಶಂಸಾ 
ಶೃಣುಮಃ ಕಿಮಿದಂ ಸ್ಪಹ್ನೋ ಗೀತಬಂಧಂ ಶ್ರಿತೋ ಭವೇತ್‌ | 
ವಿಸ್ಮಯಂ ತೇ ಪರಂ ಗತ್ವಾ ಶತ್ರುಘ್ನಮಿದಮಬ್ರವನ್‌ ॥ 21 


ಸಾಧು ಪೃಚ್ಛ ನರಶ್ರೇಷ್ಠ ವಾಲ್ಮೀಕಿ೦ ಮುನಿಪುಂಗವಮ್‌ । 

ಶತ್ರುಘ್ನಸ್ವಬ್ರವೀತ್‌ ಸರ್ವಾನ್‌ ಕೌತೂಹಲಸಮನ್ವಿತಾನ್‌ ॥ 22 
ಸೈನಿಕಾನಕ್ಷಮೋ *ಸ್ಮಾಕಂ ಪರಿಪ್ರಷ್ಟುಮಿಹೇದೃಶ: | 

ಆಶ್ಚರ್ಯಾಣಿ ಬಹೂನೀಯ ಭವಂತ್ಯಸ್ಯಾಶ್ರಮೇ ಮುನೇ ॥ 23 


ನತು ಕೌತೂಹಲಾದ್ಯಕ್ರಮನ್ವೇಷ್ಟುಂ ತಂ ಮಹಾಮುನಿಮ್‌ | 
ಏವಂ ತದ್ದಾಕೃಮುಕ್ತಾ ಚ ಸೈನಿಕಾನ್‌ ರಘುನಂದನ: ॥ 24 


ಅಭಿವಾದ್ಯ ಮಹರ್ಷಿಂ ತಂ ಸ್ಪಂ ನಿವೇಶಂ ಯಯೌ ತದಾ ॥ 


ಅತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕಸಪ್ಪತಿತಮಃ ಸರ್ಗ 


ವಿಷಯವನ್ನು ನಾವು ಕೇಳುವುದು ಯುಕ್ತವಲ್ಲ. ಮುನಿಗಳ ಈ 
ಆಶ್ರಮದಲ್ಲಿ ಬಹು ಬಗೆಯ ಆಶ್ಚರ್ಯಗಳು೦ಟು! ಆ ಮಹರ್ಷಿಗಳನ್ನು 
ಕುತೂಹಲದಿಂದ ಕೇಳುವುದಾಗಲಿ ತಿಳಿಯಲು ಯತ್ನಿಸುವುದಾಗಲಿ 
ಸರಿಯಲ್ಲ" ಎಂದು ನುಡಿದನು. ಹೀಗೆ ನುಡಿದು ಶತ್ರುಘ್ನನು 
ವಾಲ್ಮೀಕಿಮುನಿಗಳಿಗೆ ವಂದಿಸಿ ಬಿಡಾರಕ್ಕೆ ತೆರಳಿದನು(22-24). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 


ಎಪ್ಪತ್ತೊಂದನೆಯ ಸರ್ಗ 


470 
ದ್ವಿಸಪ್ತತಿತಮಃ ಸರ್ಗಃ 


ಶತ್ರುಘ್ನರಾಮಸಮಾಗಮಃ 


ತಂ ಶಯಾನಂ ನರವ್ಯಾಘ್ರಂ ನಿದ್ರಾ ನಾಭ್ಯಾಗಮತ್ತದಾ | 
ಚಿಂತಯಂತಮನೇಕಾರ್ಥಂ ರಾಮಗೀತಮನುತ್ತಮಮ್‌ ॥ 1 


ತಸ್ಯ ಶಬ್ದಂ ಸುಮಧುರಂ ತಂತ್ರೀಲಯಸಮನ್ನಿತಮ್‌ | 
ಶ್ರುತ್ವಾ ರಾತ್ರಿರ್ಜಗಾಮಾಶು ಶತ್ರುಘ್ನಸ್ಯ ಮಹಾತ್ಮನಃ ॥ 2 


ತಸ್ಯಾಂ ನಿಶಾಯಾಂ ವ್ರುಷ್ಟಾಯಾಂ ಕೃತ್ವಾ ಪೌರ್ವಾಹ್ಲಿಕಂ ಕ್ರಮಮ್‌ । 
ಉವಾಚ ಪ್ರಾಂಜಲಿರ್ವಾಕ್ಯಂ ಶತ್ರುಘ್ನೋ ಮುನಿಪುಂಗವಮ್‌ ॥ 3 


ಭಗವನ್‌ ದ್ರಷ್ಟುಮಿಚ್ಛಾಮಿ ರಾಘವಂ ರಘುನಂದನಮ್‌ | 
ತ್ವಯಾನುಜ್ಞಾತಮಿಚ್ಛಾಮಿ ಸಹೈಭಿಃ ಸಂಶಿತವ್ರತೈ: ॥ 4 


ಸರ್ಗ?72 
ಶತ್ರುಘ್ನನು ಅಯೋಧ್ಯೆಗೆ ಹೋಗಿ ಶ್ರೀರಾಮನನ್ನು ಸಂದರ್ಶಿಸುವುದು 
ಅಲ್ಲಿ ಏಳು ರಾತ್ರಿಗಳವರೆಗಿದ್ದು ಪುನಃ ಮಧುಪುರಿಗೆ ತೆರಳುವುದು. 
ಶತ್ರುಘ್ನನು ಬಿಡಾರಕ್ಕೆ ಹೋಗಿ ಮಲಗಿದನು. ನಿದ್ರೆ ಬರಲಿಲ್ಲ. ವಿವಧ 
ಘಟನಾವಳಿಯಿಂದ ಯುಕ್ತವೂ, ಅತ್ಯುತ್ತಮವೂ ಆದ ಶ್ರೀರಾಮಚರಿತೆಯನ್ನೇ 
ಚಿಂತಿಸುತ್ತ ಮಲಗಿದ್ದನು. ತಂತ್ರೀಲಯಸಮನ್ವಿತವೂ ಮಧುರವೂ ಆದ 
ಗೀತವೇ ಅವನ ಕಿವಿಯಲ್ಲಿ ಸುಳಿಯುತ್ತಿತ್ತು. ಮಹಾತ್ಮನಾದ ಶತ್ರುಘನಿಗೆ 
ಹಾಗೆಯೇ ನಿದ್ರೆಯಿಲ್ಲದ ರಾತ್ರಿ ಕಳೆಯಿತು (1-2). ಬೆಳಗಾಗಲು ಶತ್ರುಘ್ನನು 
ಪ್ರಾತರ್ವಿಧಿಗಳನ್ನು ಮುಗಿಸಿ ಬಂದು ವಾಲ್ಲೀಕಿಮುನಿಗಳನ್ನು 
ವಂದಸಿ”"ಭಗವನ್‌, ರಘುನಂದನನಾದ ಶ್ರೀರಾಮನನ್ನು ಸಂದರ್ಶಿಸಲು 
ಬಯಸಿದ್ದೇನೆ. ನೀವೂ ವ್ರತನಿಷ್ಠರಾದ ಈ ಮು: .ಳೂ ನನಗೆ 
ಅನುಮತಿಯನ್ನು ಕೂಡಬೇಕು" ಎಂದು ಪ್ರಾರ್ಥಿಸಿದನು(3- 


471 ಶತ್ರುಫ್ನರಾಮಸಮಾಗಮಃ 
ಇತ್ಯೇವಂವಾದಿನಂ ತಂ ತು ಶತ್ರುಫ್ನಂ ಶತ್ರುತಾಪನಮ್‌ | 


ವಾಲ್ಮೀಕಿಃ ಸಂಪರಿಷ್ಟಜ್ಯ ವಿಸಸರ್ಜ ಚ ರಾಘವಮ್‌ ॥ ದ್ರ 
ಸೋಇಭಿವಾದ್ಯ ಮುನಿಶ್ರೇಷ್ಠಂ ರಥಮಾರುಹ್ಯ ಸುಪ್ರಭಮ್‌ । 

ಅಯೋಧ್ಯಾ ಮಗಮತ್ತೂರ್ಣಂ ರಾಘವೋತ್ಸುಕದರ್ಶನಃ ॥ 6 
ಸ ಪ್ರವಿಷ್ಟಃ ಪುರೀಂ ರಮ್ಯಾಂ ಶ್ರೀಮಾನಿಕ್ಸ್ವಾಕುನಂದನ: । 

ಪ್ರವಿವೇಶ ಮಹಾಬಾಹುರ್ಯತ್ರ ರಾಮೋ ಮಹಾದ್ಯುತಿಃ | 7 


ಸ ರಾಮಂ ಮಂತ್ರಿಮಧ್ಯಸ್ಥಂ ಪೂರ್ಣಚಂದನಿಭಾನನಮ್‌ । 
ಪಶ್ಯನ್ನಮರಮಧ್ಯಸ್ಥಂ ಸಹಸ್ತನಯನಂ ಯಥಾ ॥ 8 
ಅಭಿವಾದ್ಯ ಮಹಾತ್ಮಾನಂ ಜ್ವಲಂತಮಿವ ತೇಜಸಾ । 

ಉವಾಚ ಪ್ರಾಂಜಲಿರ್ವಾಕ್ಕಂ ರಾಮಂ ಸತ್ಯಪರಾಕ್ರಮಮ್‌ 9 


ಯಥಾಜ್ಞಪ್ತಂ ಮಹಾರಾಜ ಸರ್ವಂ ತತ್‌ ಕೃತವಾನಹಮ್‌ | 

ಹತಃ ಸ ಲವಣಃ ಪಾಪಃ ಪುರೀ ಚಾಸ್ಯ ನಿವೇಶಿತಾ ॥ 10 
4).ವಾಲ್ಮೀಕಿಮುನಿಗಳು ಆತನನ್ನು ಪ್ರೀತಿಯಿಂದ ಆಲಂಗಿಸಿ ಕಳಿಸಿಕೊಟ್ಟರು. 
ಶತ್ರುಘ್ನನು ಮುನಿಗಳಿಗೆ ನಮಸ್ಕರಿಸಿ ರಥವನ್ನೇರಿ ರಾಘವನನ್ನು ಕಾಣುವ 
ಬಯಕೆಯಿಂದ ಅಯೋಧ್ಯೆಯ ಕಡೆಗೆ ಪ್ರಯಾಣಮಾಡಿದನು.(5-6). ಅವನು 
ರಮ್ಯವಾದ ಅಯೋಧ್ಯಾಪುರಿಯನ್ನು ಪ್ರವೇಶಿಸಿ ಶ್ರೀರಾಮನಿದ್ದಲ್ಲಿಗೆ ಹೋದನು. 
ದೇವತೆಗಳೊಡನೆ ಕುಳಿತಿರುವ ದೇವೇಂದನಂತೆ, ಮಂತ್ರಿಗಳೊಡನೆ 
ಮಂಡಿಸಿದ್ದ ಪೂರ್ಣಚ೦ದ್ರಾನನನಾದ ಶ್ರೀರಾಮನನ್ನು ಕಂಡನು (7-8). 
ತೇಜಸ್ಸಿಯೂ ಸತ್ಯಪರಾಕ್ರಮನೂ ಆದ ರಾಘವನಿಗೆ ವಂದಿಸಿ ಶತ್ರುಪ್ನನು 
ಹೀಗೆಂದನು: "ಮಹಾರಾಜ, ನಿನ್ನ ಆಜ್ಞೆಯಂತೆ ಸಕಲ ಕಾರ್ಯಗಳನ್ನೂ 
ನೆರವೇರಿಸಿದ್ದೇನೆ. ದುರಳನಾದ ಲವಣಾಸುರನನ್ನು ಸಂಹರಿಸಿದ್ದಾಯಿತು. 
ಮಧುಪುರಿಯನ್ನು ವಾಸಯೋಗ್ಯವಾಗಿ ವ್ಯವಸ್ಥಗೊಳಿಸಿದ್ದಾಯಿತು(9-10). 
ರಘುನಂದನ, ಹನ್ನರಡು ವರ್ಷಗಳವರೆಗೆ ನಿನ್ನನ್ನು ಅಗಲಿದ್ದೆನು! ನಿನ್ನನ್ನು 
ಬಿಟ್ಟಿರಲು ನನಗೆ ಮನಸ್ಸಾಗದು. ಶ್ರೀರಾಮ, ಪ್ರಸನ್ನನಾಗು. ತಾಯಿಯನ್ನಗಲಿದ 
ಕರುವಿನಂತಾಗಿದ್ದೇನೆ. ಬಹಳ ಕಾಲ ದೂರದಲ್ಲಿರಲಾರೆ"(11-12). ಈ 


ಉತ್ತರಕಾಂಡ 472 


ದ್ವಾದಶೈತಾನಿ ವರ್ಷಾಣಿ ತ್ಪಾಂ ವಿನಾ ರಘುನಂದನ | 
ನೋತಹೇಯಮಹಂ ವಸ್ತುಂ ತ್ವಯಾ ವಿರಹಿತೋ ನೃಪ | 11 


ಸ ಮೇ ಪ್ರಸಾದಂ ಕಾಕುತ್ತ ಕುರುಷ್ವಾಮಿತವಿಕ್ರಮ | 
ಮಾತೃಹೀನೋ ಯಥಾ ವತೋ ನ ಚಿರಂ ಪ್ರವಸಾಮ್ಯಹಮ್‌ ॥ 12 


ಏವಂ ಬ್ರುವಾಣಂ ಶತ್ರುಘ್ನಂ ಪರಿಷ್ಟಜ್ಯೋದಮಬ್ರವೀತ್‌ | 
ಮಾ ವಿಷಾದಂ ಕೃಥಾಃ ಶೂರ ನೈತತ್‌ ಕತ್ರಿಯಚೇಪ್ಪಿತಮ್‌ ॥ 13 


ನಾವಸೀದಂತಿ ರಾಜಾನೋ ವಿಪ್ರವಾಸೇಷು ರಾಘವ । 
ಪ್ರಜಾ ನಃ ಪರಿಪಾಲ್ಯಾ ಹಿ ಕ್ಹತ್ತ್ವಧರ್ಮೇಣ ರಾಘವ ॥ 14 
ವು 


ಕಾಲೇ ಕಾಲೇ ಚ ಮಾಂ ವೀರ ಹೃಯೋಧ್ಯಾಮವಲೋಕಿತುಮ್‌ | 

ಆಗಚ್ಛ ತ್ವಂ ನರಶ್ರೇಷ್ಠ ಗಂತಾಸಿ ಚ ಪುರಂ ತವ ॥ 15 
ಮಮಾಪಿ ತ್ವಂ ಸುದಯಿತಃ ಪ್ರಾಣೈರಪಿ ನ ಸಂಶಯಃ | 

ಅವಶ್ವಂ ಕರಣೀಯಂ ಚ ರಾಜ್ಯಸ್ಯ ಪರಿಪಾಲನಮ್‌ ॥ 16 
ರೀತಿಯಲ್ಲಿ ಕೈಮುಗಿದು ಬೇಡುತ್ತಿದ್ದ ಶತ್ರುಘ್ನನನ್ನು ಶ್ರೀರಾಮನು 
ಆಲಂಗಿಸಿಕೊಂಡು "ಶತ್ರುಘ್ನ, ವಿಷಾದಿಸಬೇಡ. ಇದು ಕ್ಷತ್ತಿಯೋಚಿತವಾದ 
ನಡವಳಿಕಯಲ್ಲ. ರಾಜರಾದವರು ವಿರಹ ಪರಸ್ಕಳವಾಸಾದಿಗಳಿಗೆ 
ಹಿಂಜರಿಯಬಾರದು. ಕ್ಷತ್ರಧರ್ಮದಿಂದ ಪ್ರಜೆಗಳನ್ನು ಪರಿಪಾಲಿಸುವುದೊಂದೇ 
ನಮ್ಮ ಗುರಿಯಾಗಿರಬೇಕು(13-14). ರಘುಕುಲೋತ್ಪನ್ನನಾದ ವೀರನೆ, 
ಆಗಾಗ ನನ್ನನ್ನು ಕಾಣಲು ಆಯೋಧ್ಯೆಗೆ ಬರುತ್ತಿರು. ನೀನು ನಿನ್ನ ರಾಜಧಾನಿಗೆ 
ಹೋಗಬೇಕಾಗುವುದು. ನನ್ನ ಪ್ರಾಣಕ್ಕಿಂತಲೂ ಪ್ರಿಯವಾದ ತಮ್ಮ ನೀನು. 
(ನಿನ್ನನ್ನು ಅಗಲಿರಲು ನನಗೂ ದುಃಖವಾಗುವುದು.) ಆದರೆ ರಾಜ್ಯಪಾಲನೆ 
ಅವಶ್ಯವಾದ ಕರ್ತವ್ಯ. ಸಂದೇಹವಿಲ್ಲ (15-16). ಆದ್ದರಿ೦ದ ವತ್ತ, ಏಳು 
ರಾತ್ರಿಗಳವರೆಗೆ ಇಲ್ಲಿರು. ಅನಂತರ ಪರಿವಾರದೊಂದಿಗೆ ಮಧುರೆಗೆ ಹೋಗು" 
ಎ೦ದು ತಿಳಿಸಿದನು. 


ಹೃದಯಾಂತರಾಳದಿಂದ ಬಂದುದೂ ಧರ್ಮಯುಕ್ತವೂ ಆದ 
ಶ್ರೀರಾಮನ ನುಡಿಯನ್ನು ಕೇಳಿ ಶತ್ರುಘ್ನನು ದೀನವಾಣಿಯಿ೦ದ "ಆಗಲಿ" 


473 ಶತ್ರುಫಘ್ನರಾಮಸಮಾಗಮಃ 
ತಸಾತ ೦ ವತ ಕಾಕುತ ಸಪರಾತಮಿಹಾವಸ । 
೬ನ ~ NE 2 -.. ಪಿ 
ಊರ್ಧ್ವಂ ಗಂತಾಸಿ ಮಧುರಾಂ ಸಭೃತ್ಯಬಲವಾಹನಃ ॥ 17 


ರಾಮಸ್ಕೈತದ್ವಚಃ ಶ್ರುತ್ವಾ ಧರ್ಮಯುಕ್ತಂ ಮನೋಗತಮ್‌ । 
ಶತ್ರುಘ್ನೋ ದೀನಯಾ ವಾಚಾ ಬಾಢಮಿತ್ಯೇವ ಚಾಬ್ರವೀತ್‌ ॥ 18 


ಸಪ್ತರಾತ್ರಂ ಚ ಕಾಕುತ್ತ್ಕೋ ರಾಘವಸ್ಯ ಯಥಾಜ್ಯಯಾ | 
ಉಷ್ಯ ತತ್ರ ಮಹೇಷ್ಟಾಸೋ ಗಮನಾಯೋಪಚಕ್ರಮೇ ॥ 19 


ಆಮಂತ್ರ್ಯ ತು ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಮ್‌ | 
ಭರತಂ ಲಕ್ಷ ೦ ಚೈವ ಮಹಾರಥಮುಪಾರುಹತ್‌ ॥ 20 


ದೂರಮಾಭ್ಯಾಮನುಗತೋ ಲಕ್ಷ ಟನ ಮಹಾತ್ಮನಾ ) 
ಭರತೇನ ಚ ಶತ್ರುಘ್ನೋ ಜಗಾಮಾಶು ಪುರಂ ತತಃ ॥ 21 


ಇತಿ ಶ್ರೀ ಮದ್ರಾಮಾಯಣೇ ಉತ್ತರಕಾಂಡೇ ದ್ವಿಸಪ್ಪತಿತಮಃ ಸರ್ಗಃ 
ಎ೦ದನು(11-18). ಅನ೦ತರ ಶತ್ರುಘ್ನನು ಏಳು ರಾತ್ರಿಗಳ ಕಾಲ 
ಅಯೋಧ್ಯೆಯಲ್ಲಿದ್ದು ಮತ್ತೆ ಪ್ರಯಾಣಮಾಡಲು ಸಿದ್ದನಾದನು 
ಸತ್ಯಪರಾಕ್ರಮನಾದ ರಾಘವನನ್ನೂ ಭರತಲಕ್ಷ್ಮಣರನ್ನೂ ಬೀಳ್ಗೊಂಡು 
ರಥವನ್ನೇರಿದನು. ಭರತ ಲಕ್ಷ್ಮಣರು ಬಹುದೂರದವರೆಗೆ ಬ೦ದು ಅವನನ್ನು 
ಕಳಿಸಿಕೊಟ್ಟರು. ಶತ್ರುಘ್ನನು ತ್ವರೆಯಿ೦ದ ಮಧುರೆಗೆ ತೆರಳಿದನು(19-21). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಎಪ್ಪತ್ತೆರಡನೆಯ ಸರ್ಗ 


ಉತ್ತರಕಾಂಡ 474 
ತ್ರಿಸಪ್ಪತಿತಮಃ ಸರ್ಗಃ 
ಬ್ರಾಹ್ಮಣಪರಿದೇವನಮ್‌ 


ಖ್‌ 


ಸ್ಥಾಪ್ಯ ತು ಸ ಶತ್ರುಘ್ನಂ ಭ್ರಾತೃಭ್ಯಾಂ ಸಹ ರಾಘವಃ | 
ಮುಮೋದ ಸುಖೀ ರಾಜ್ಯಂ ಧರ್ಮೇಣ ಪರಿಪಾಲಯನ್‌ ॥ 1 
ತತಃ ಕತಿಪಯಾಹಸ್ಸು ವೃದ್ಧೋ ಜಾನಪದೋ ದ್ವಿಜಃ । 

ಮೃತಂ ಬಾಲಮುಪಾದಾಯ ರಾಜದ್ದಾರಮುಪಾಗಮತ್‌ ॥ 2 


pl “ಟ್‌ 


ರುದನ್‌ ಬಹುವಿಧಾ ವಾಚಃ ಸ್ನೇಹದು:ಖಸಮನ್ವಿತಃ | 
ಅಸಕೃತ್‌ ಪುತ್ರ ಪುತ್ರೇತಿ ವಾಕ ಮೇತದುವಾಚ ಹ | 3 


ಕೆಂನುಮೇ ದುಷ್ಕತಂ ಕರ್ಮ ಪುರಾ ದೇಹಾಂತರೇ ಕೃತಮ್‌ | 
ಯದಹಂ ಪುತ್ರಮೇಕಂ ತ್ವಾಂ ಪಶ್ಯಾಮಿ ನಿಧನಂ ಗತಮ್‌ ॥ 4 


ಅಪ್ರಾಪ್ತಯೌವನಂ ಬಾಲಂ ಪಂಚವರ್ಷಸಹಸ್ತಕಮ್‌ । 
ಅಕಾಲೇ ಕಾಲಮಾಪನ್ನಂ ಮಮ ದು:ಖಾಯ ಪುತ್ರಕ | 5 





ಸರ್ಗ 73 
ಬ್ರಾಹ್ಮಣನೊಬ್ಬನು ಅಕಾಲಮೃತ್ಯವಿಗೆ ತುತ್ತಾದ ಮಗನನ್ನು ರಾಜದ್ದಾರಕ್ಕೆ 
ತ೦ದು ವಿಲಪಿಸುವುದು. 

ಶ್ರೀರಾಮನು ಶತ್ರುಘ್ನನನ್ನು ಕಳಿಸಿಕೊಟ್ಟು ಸೋದರರಾದ ಭರತ 
ಲಕ್ಷ್ಮಣರೊಡನೆ ಧರ್ಮದಿಂದ ರಾಜ ್ಯವನ್ನು ಪಾಲಿಸುತ್ತ ಸುಖದಿಂದಿದ್ದನು. 
ಕೆಲವು ದಿನಗಳು ಕಳೆದವು. ಒಂದು ದಿನ ಆ ರಾಷ್ಟದ ಪ್ರ ಸಜೆಯೂ ವೃದ್ಧನೂ 
ಆದ ಬ್ರಾಹ್ಮಣನೊಬ್ಬನು ಮೃತನಾದ ಬಾಲಕನನ್ನು ಎತ್ತಿಕೊಂಡು ಅರಮನಯ 
ಬಾಗಿಲಿಗೆ ಬಂದನು(1- -2). ಶೋಕಾವಿಷ್ಠನಾದ ಆ ವೃದ್ಧನು 
ಪುತ್ರವಾತ್ಸಲ್ಯದಿ೦ದ ಅಳುತ್ತ "ಮಗನೆ ['ಎಂದು ಹಲುಬುತ್ತ ಹೀಗೆ ವಿಲಪಿಸಿದನು 
: "ಅಯ್ಯೋ | ಜನ್ಮಾಂತರದಲ್ಲಿ ನಾನು ಯಾವ ದುಷ್ಕೃತ್ಯವನ್ನು ಮಾಡಿದೆನೊ 
| ಒಬ್ಬನೇ ಮಗನಾದ ನೀನು ಮೃತನಾದುದನ್ನು ನೋಡುತ್ತಿರುವೆನಲ್ಲ | 


475 ಬ್ರಾಹ್ಮಣಪರಿದೇವನಮ್‌ 


ಅಲ್ಲೈ ರಹೋಭಿರ್ನಿಧನಂ ಗಮಿಷ್ಯಾಮಿ ನ ಸಂಶಯಂ । 
ಅಹಂ ಚ ಜನನೀ ಚೈವ ತವ ಶೋಕೇನ ಪುತ್ರಕ ॥ 6 


ನ ಸ್ಮರಾಮ್ಯನೃತಂ ಹು ಕ್ಷಂ ನ ಚ ಹಿಂಸಾಂ ಸ್ಮರಾಮ್ಯಹಮ್‌ | 
ಸರ್ವೇಷಾಂ ಪ್ರಾಣಿನಾಂ ಪಾಪಂ ಕೃತಂ ನೈವ ಸ್ಮರಾಮ್ಯಹಮ್‌ ॥ 7 


ಕೇನಾದ್ಯ ದುಷ್ಕತೇನಾಯಂ ಬಾಲ ಏವ ಮಮಾತ್ಮಜಃ । 
ಅಕೃತ್ವಾ ಪಿತೃಕಾರ್ಯಾಣಿ ಗತೋ ವೈವಸ್ವ ತಕ್ಷಯಮ್‌ ॥ 8 
ನೇದೃಶಂ ದೃಷ್ಟಪೂರ್ವಂ ಮೇ ಶ್ರುತಂ ವಾ ಘೋರದರ್ಶನಮ್‌ । 
ಮೃತ್ಯುರಪ್ರಾಪ್ರಕಾಲಾನಾಂ ರಾಮಸ್ಯ ವಿಷಯೇ ಯಥಾ ॥ 9 
ರಾಮಸ್ಯ ದುಷ್ಕತಂ ಕಿಂಚಿನ್ನಹದಸ್ತಿ ನ ಸಂಶಯಃ। 
ಯಥಾ ಹಿ ಎಷಯಸ್ಥಾನಾಂ ಬಾಲಾನಾಂ ಮೃತ್ಯುತೋಭಯಮ್‌ ॥ 10 
ನ ಹ್ಯನ್ಯವಿಷಯಸ್ಥಾನಾಂ ಬಾಲಾನಾಂ ಮೃತ್ಯುತೋ ಭಯಮ್‌ | 
ತ್ವಂ ರಾಜನ್‌ ಜೀವಯಸ್ವೈನಂ ಬಾಲಂ ಮೃತ್ಯುವಶಂ ಗತಮ್‌ ॥ 11 
(3-4). ಇನ್ನೂ ಯೌವನವನ್ನು ಪಡೆಯದಿರುವ ಹದಿನಾಲ್ಕು ವರ್ಷದ" 
ಬಾಲಕ ನೀನು. ಅಕಾಲ ಮೃತ್ಯುವಿಗೆ ತುತ್ತಾಗಿ ನನಗೆ ದುಃಖವನ್ನು 
ತಂದೊಡ್ಡಿದೆ. ಮಗು, ಇನ್ನು ಸ್ವಲ್ಪದಿನಗಳಲ್ಲಿಯೇ ಪುತ್ರಶೋಕದಿ೦ದ ನಾನು 
ಸಾಯುವನು. ನಿನ್ನ ತಾಯಿಯೂ ಸಾಯುವಳು. ಇದು ನಿಶ್ಚಯ (5-6). 
ನಾನು ಒಂದು ಸುಳ್ಳನ್ನೂ ಹೇಳಿದವನಲ್ಲ; ಒಬ್ಬರಿಗೂ ಹಿ೦ಸೆಮಾಡಿದವನಲ್ಲ; 
ಯಾವ ಒಂದು ಪ್ರಾಣಿಗೂ ನನ್ನಿಂದ ಅಪಚಾರವಾದುದು ನೆನಪಿಲ್ಲ. 
ಹೀಗಿದ್ದರೂ ಯಾವ ದುಷ್ಕತ್ಯದಿ೦ದ ಬಾಲಕನಾದ ನನ್ನ ಮಗನು 
ಸತುಹೋದನು? ಪಿತೃಕಾರ್ಯಗಳನ್ನು ಮಾಡದ ಮೊದಲೇ 
ಯಮಲೋಕವನ್ನು ಸೇರಿದನು(7-8) ರಾಮನ ರಾಜ್ಯದಲ್ಲಿ ಅಕಾಲಮೃತ್ಯ 
ಬ೦ದು ಬಿಟ್ಟಿತು ! ಈ ಬಗೆಯ ಘೋರದೃಶ್ಯವನ್ನು ನಾನು ಕಂಡಿರಲಿಲ್ಲ, 
*ಮೂಲದಲ್ಲಿ 'ಪಂಚವರ್ಷಸಹಸ್ತಕಂ' ಎಂದಿದೆ. ವರ್ಷ ಶಬ್ದಕ್ಕೆ ದಿನವೆಂದು ಅರ್ಥವಿದೆ. 


' ಸಹಸ್ತಸ೦ವತ್ತರಂ ಸತ್ರಮಾಸತ' ಎಂಬಲ್ಲಿ ಸಂವತ್ತರವೆಂದರೆ ದಿನ. 5000 ದಿನಗಳು-ಸುಮಾರು 
14 ವರ್ಷ. ಮೂಲದಲ್ಲಿ 'ಪಂಚಮವರ್ಷಸಮನ್ವಿತಂ' ಎಂದು ಪಾಠಾಂತರವಿಬಿ. 


ಉತ್ತರಕಾಂಡ 476 


ರಾಜದ್ವಾರಿ ಮುರಿಷ್ಕಾಮಿ ಪತ್ನಾ 5 ಸಾರ್ಥಮನಾಥವತ್‌ । 
ಬ್ರಹ್ಮಹತ್ಯಾಂ ತತೋ ರಾಮ ಸಮುಪೇತ್ಯ ಸುಖೀ ಭವ॥ 12 


ಆ 
ಭ್ರಾತೃಭಿಃ ಸಹಿತೋ ರಾಜನ್‌ ದೀರ್ಫ್ಥಮಾಯುರವಾಪ್ಪ | 
ಉಷಿತಾಃ ಸ್ಮ ಸುಖಂ ರಾಜ್ಯೇ ತವಾಸ್ಮಿನ್‌ ಸುಮಹಾಬಲ ॥ 13 


ಇದಂ ತು ಪತಿತಂ ಹ್ಯಸ್ಮಾತ್ತವ ರಾಮ ವಶೇ ಸ್ಥಿತಾಃ 

ಕಾಲಸ್ಯ ವಶಮಾಪನ್ನಾಃ ಸ್ವಲ್ಪಂ ಹಿನಹಿನಃ ಸುಖಮ್‌ ॥ 14 
ಸಂಪ್ರತ್ಯನಾಥೋ ವಿಷಯ ಇಕ್ಲಾಕೂಣಾಂ ಮಹಾತ್ಮನಾಮ್‌ 

ರಾಮಂ ನಾಥಮಿಹಾಸಾದ್ಯ ಜಾಲಾಂತಕರಣಂ ಧ್ರುವಮ್‌ ॥ 15 


ರಾಜದೋಷೈರ್ವಿದ್ಯಂತೇ ಪ್ರಜಾ ಹ್ಯವಿಧಿಪಾಲಿತಾಃ | 
ಅಸದ್ದತೇ ತು ನೃಪತಾವಕಾಲೇ ಮ್ರಿಯತೇ ಜನಃ ॥ 16 


ಯದ್ವಾ ಪುರೇಷ್ವ ಯುಕ್ತಾನಿ ಜನಾ ಜನಪದೇಷು ಚ | 

ಕುರ್ವತೇ ನ ಚ ರಕ್ಷಾಸ್ತಿ ತದಾ ಕಾಲಕ್ಟತಂ ಭಯಮ್‌ ॥ 17 
ಕೇಳಿರಲಿಲ್ಲ. ಈ ವಿಷಯದಲ್ಲಿ ಮಹತ್ತರವಾದ ಯಾವುದೋ ರಾಮನ 
ದುಷ್ಕತ್ಯವೇ ಇದೆ 1 ಈತನ ರಾಜ್ಯದಲ್ಲಿರುವ ಚಿಕ್ಕ ಹುಡುಗರಿಗೆ ಸಾವು 
ಬ೦ದಿತಲ್ಲ (9-10). ಇತರ ರಾಜ್ಯದಲ್ಲಿರುವ ಹುಡುಗರಿಗೆ ಸಾವಿನ ಭಯ 
ಎಲ್ಲಿದೆ? ಎಲೈ ರಾಜನೆ. ಸಾವನ್ನಪ್ಪಿರುವ ಈ ಬಾಲಕನನ್ನು ಬದುಕಿಸು | 
ಇಲ್ಲದಿದ್ದರೆ, ಈ ರಾಜದ್ದಾರದಲ್ಲಿಯೇ ನನ್ನ ಹೆಂಡತಿಯೊಡನೆ ಅನಾಥನಂತೆ 
ಪ್ರಾಣಬಿಡುವನು | ಬ್ರಹ್ಮಹತ್ಯೆ ನಿನಗೆ ಗಂಟುಬೀಳುವುದು.. ಆಮೇಲೆ, 
ರಾಮ, ಸುಖಿಯಾಗಿ ಬಾಳಬಹುದು! (11-12). ರಾಜ, ತಮ್ಮಂದಿರೊಡನೆ 
ದೀರ್ಫಾಯುಸ್ಸನ್ನು ಪಡೆದು ಜೀವಿಸಬಹುದು | ಬಲಾಢ್ಯನಾದ ನಿನ್ನ 
ದೇಶದಲ್ಲಿ ಇದುವರೆಗೆ ನಾವು ಸುಖವಾಗಿದ್ದೆವು. ಆದರೆ, ಈಗ ಈ 
ಘೋರದುಃಖವು ಒದಗಿ ಬ೦ದಿತು. ರಾಮ, ನಿನ್ನ ವಶದಲ್ಲಿರುವ ನಾವು 
ಈ ಕಾಲನ ವಶಕ್ಕೆ ಸಿಕ್ಕಿಬಿದ್ದೆವು. ಇನ್ನು ನಮಗೆ ಸುಖಲೇಶವೂ 
ಇರುವುದಿಲ್ಲ(13-14). ಮಹಾತ್ಮರಾದ ಇಕ್ಸ್ಟ್ವಾಕುಗಳ ರಾಜ್ಯವು ಈಗ 
ದಿಟವಾಗಿಯೂ ದಿಕ್ಕಿಲ್ಲದೆ ಅನಾಥವಾಯಿತು! ಬಾಲಕನಿಗೆ ಮೃತ್ಯುವನ್ನು 


477 ಬ್ರಾಹ್ಮಣಪರಿದೇವನಮ್‌ 
ಸುವ್ಯಕ್ತಂ ರಾಜದೋಪೋ ಹಿ ಭವಿಷ್ಯತಿ ನ ಸಂಶಯಃ | 
ಪುರೇ ಜನಪದೇ ಚಾಪಿ ತತೋ ಬಾಲವಧೋ ಹೃಯಮ್‌ ॥ 18 


ಏವಂ ಬಹು ವಿಧೃರ್ವಾಕೈೈರುಪರುಧ್ಯ ಮುಹುರ್ಮುಹುಃ | 
ರಾಜಾನಂ ದು:ಖಸಂತಪ್ಪಃ ಸುತಂ ತಮುಪಗೂಹತೇ॥॥ 19 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರಿಸಪ್ಪತಿತಮಃ ಸರ್ಗಃ 


ತಂದಿಕ್ಕಿದ ರಾಮನು ಇದಕ್ಕೆ ಅಧಿಪತಿಯೆನಿಸಿಕೊಂಡಿದ್ದಾನೆ | (15). 
ಎಧಿಪೂರ್ವಕವಾಗಿ ಪಾಲಿಸದಿದ್ದರೆ ರಾಜನ ತಪ್ಪುಗಳಿ೦ದ ಪ್ರಜೆಗಳು ವಿಪತ್ತಿಗೆ 
ಸಿಕ್ಕಿ ತೊಳಲುತ್ತಾರೆ. ಭೂಪತಿಯು ದುರ್ಮಾರ್ಗಿಯಾದರೆ ಜನರು ಅಕಾಲ 
ಮರಣಕ್ಕೆ ಈಡಾಗುತ್ತಾರೆ.(16). ಅಥವಾ ನಗರದಲ್ಲಿಯೋ ರಾಷ್ಟ್ರದ 
ಯಾವುದೂಂದು ಸ್ಥಳದಲ್ಲಿಯೋ ಜನರು ಅಕಾರ್ಯವನ್ನೆಸಗುತ್ತಾರೆ, ಅದಕ್ಕೆ 
ತಡೆ ಇಲ್ಲ- ಹೀಗಾದರೂ ಈ ಬಗೆಯ ಮರಣದ ಭಯ ಉಂಟು (17). 
ನಗರದಲ್ಲಾಗಲಿ ರಾಷ್ಟ್ರದಲ್ಲಾಗಲ ಯಾವ ಅಕಾರ್ಯವಾದರೂ 
ನಡದಿರಬಹುದು. ಹೇಗಿದ್ದರೂ ಅದು ರಾಜನ ಅಪರಾಧವೆಂಬುದು 
ಸ್ಪಷ್ಟವಾಗಿದೆ. ಆದ್ದರಿಂದಲೇ ಈ ಬಾಲಕನಿಗೆ ಸಾವು ಬಂದಿತು." ಈ 
ಪ್ರಕಾರವಾಗಿ ಆ ಬ್ರಾಹ್ಮಣನು ಬಗೆ ಬಗೆಯಲ್ಲಿ ರಾಜನನ್ನು ನಿಂದಿಸುತ್ತ 
ದುಃಖಸಂತಪ್ಪನಾಗಿ ಮಗನನ್ನು ಆಲಂಗಿಸಿಕೊಳ್ಳುತ್ತಿದ್ದನು(18-19). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಎಪ್ಪತ್ತುಮೂರನೆಯ ಸರ್ಗ 


478 
ಚತುಃಸಪ್ಪತಿತಮಃ ಸರ್ಗಃ 
ನಾರದವಚನಮ್‌ 


ತಥಾ ತು ಕರುಣಂ ತಸ್ಯ ದ್ವಿಜಸ್ಯ ಪರಿದೇವನಮ್‌ । 
ಶುಶ್ರಾವ ರಾಘವಃ ಸರ್ವಂ ದು:ಖಶೋಕಸಮನ್ಹಿತಮ್‌ ॥ 1 


ಸ ದುಃಖೇನ ಚ ಸಂತಪ್ಲೋ ಮಂತ್ರಿಣಸ್ತಾನುಪಾಹ್ತಯತ್‌ | 
ವಸಿಷ್ಠಂ ವಾಮದೇವಂ ಚ ಭ್ರಾತರೌ ಸಹನೈಗಮಾನ್‌ ॥ 2 


ತತೋ ದ್ವಿಜಾ ವಸಿಷ್ಟೇನ ಸಾರ್ಧಮಷ್ಟೌ ಪ್ರವೇಶಿತಾಃ | 
ರಾಜಾನಂ ದೇವಸಂಕಾಶಂ ವರ್ಧಸ್ವೇತಿ ತತೋ ಬ್ರುವನ್‌ 3 


ಮಾರ್ಕಂಡೇಯೋsಥ ಮೌದ್ದಲ್ಕೋ ವಾಮದೇವಶ್ಚ ಕಾಶ್ಯಪಃ | 
ಕಾತ್ಕಾಯನೋ*5ಥ ಜಾಬಾಲಿರ್ಗೌತಮೋ ನಾರದಸ್ತಥಾ ॥ 4 


ಸರ್ಗ 74 
ಶ್ರೀರಾಮನು ವಸಿಷ್ಠಾದಿಗಳಿಗೆ ವೃದ್ಧಬ್ರಾಹ್ಮಣನ ಆಕ್ಷೇಪವನ್ನು 
ತಿಳಿಸುವುದು. ನಾರದರು ಬಾಲಕನ ಮರಣಕ್ಕೆ ಕಾರಣವನ್ನು 
ಹೇಳುವುದು. 


ಈ ರೀತಿಯಲ್ಲಿ ಆ ಬ್ರಾಹ್ಮಣನು ತನ್ನ ಕಷ್ಟಶೋಕಗಳನ್ನು 
ತೋಡಿಕೊಂಡು ಕರುಣಸ್ವರದಿಂದ ಗೋಳಾಡುವುದು ಶ್ರೀರಾಮನಿಗೆ 
ಕೇಳಿಸಿತು. ಅವನು ಶೋಕಸಂತಪ್ಪನಾಗಿ ಮುಂತ್ರಿಗಳನ್ನೂ 
ವಸಿಷ್ಠವಾಮದೇವರನ್ನೂ ಪೌರಪ್ರಮುಖರನ್ನೂ ಕರೆಸಿದನು (1-2). ಆಗ 
ವಸಿಷ್ಠರೂಡನೆ ಮಾರ್ಕಾಂಡೇಯನೇ ಮೊದಲಾದ ಎ೦ಟು ಮಂದಿ ದ್ವಿಜರು 
ಆಗಮಿಸಿ ಮಹಾರಾಜನನ್ನು ಕಂಡು "ಜಯ ಜಯ” ಎಂದು 
ಆಶೀರ್ವದಿಸಿದರು. ಮಾರ್ಕಾಂಡೇಯ, ಮೌದ್ಗಲ್ಯ, ವಾಮದೇವ, ಕಾಶ್ಯಪ, 
ಕಾತ್ಕಾಯನ, ಜಾಬಲಿ, ಗೌತಮ ಮತ್ತು ನಾರದರು- ಹೀಗೆ ಎಂಟು ಜನ 
ದ್ವಿಜೋತ್ತಮರು ವಸಿಷ್ಠರೂಡನೆ ಬ೦ದು ಆಸನಗಳಲ್ಲಿ ಮಂಡಿಸಿದರು. 


479 ನಾರದವಚನಮ್‌ 
ಏತೇ ದ್ವಿಜರ್ಷಭಾಃ ಸರ್ವ ಆಸನೇಷೂಪವೇಶಿತಾಃ । 
ಮಹರ್ಷಿನ್‌ ಸಮನುಪ್ರಾಪ್ತಾನಭಿವಾದ್ಯ ಕೃತಾಂಜಲಿಃ ॥ 5್ರ 


ಮಂತ್ರಿಣೋ ನೈಗಮಾಂಶ್ಚೈವ ಯಥಾರ್ಹಮನುಕೂಲತಃ | 
ತೇಷಾಂ ಸಮುಪವಿಷ್ಣಾನಾಂ ಸರ್ವೇಷಾಂ ದೀಪ್ರತೇಜಸಾಮ್‌ ॥ 6 


ರಾಘವಃ ಸರ್ವಮಾಚಷೇ ದ್ವಜೋ*ಯಮುಪರೋಧತೇ 
ತಸ್ಯ ತದ್ವಚನಂ ಶ್ರುತ್ವಾ ರಾಜ್ಞೋ ದೀನಸ್ಯ ನಾರದಃ ॥ 7 
ಆ ಶಿ 


ಪ್ರತ್ಯುವಾಚ ಶುಭಂ ವಾಕ್ಯಮೃಷೀಣಾಂ ಸಂನಿಧೌ ನೃಪಮ್‌ | 
ಶ್ರುಣು ರಾಜನ್‌ ಯಥಾಕಾಲಂ ಪ್ರಾಪ್ತೋ ಬಾಲಸ್ಯ ಸಂಕ್ಷಯಃ ॥ 8 


ಶುತ್ವಾ ಕರ್ತವ್ಯತಾಂ ರಾಜನ್‌ ಕುರುಪ್ಪ ರಘುನಂದನ 
ಪುರಾ ಕೃತಯುಗೇ ರಾಜನ್‌ ಬ್ರಾಹ್ಮಣಾ ವೈ ತಪಸ್ವಿನಃ ॥ 9 


ಅವರೆಲ್ಲರಿಗೂ ರಾಘವನು ಅಭಿವಾದನೆ ಮಾಡಿದನು (3-3). 
ಹಾಗೆಯೇ ಮಂತ್ರಿಗಳನ್ನೂ ಪೌರಪ್ರಮುಖರನ್ನೂ ಯಥಾರ್ಹವಾಗಿ 
ಗೌರವಿಸಿ ಪೀಠಗಳಲ್ಲಿ ಕುಳ್ಳರಿಸಿದನು. ಎಲ್ಲರೂ ಕುಳಿತುಕೊಳ್ಳಲಾಗಿ 
ಶ್ರೀರಾಮನು ವೃದ್ಧಬ್ರಾಹ್ಮಣನ ಆಕ್ಷೇಪಣೆಗಳನ್ನು ಆ ತೇಜಸ್ಸಿಗಳಿಗೆ 
ವಿವರಿಸಿದನು. ರಾಜನು ದೈನ್ಯದಿಂದ ನುಡಿದ ಆ ಮಾತುಗಳನ್ನು 
ಕೇಳಿ ನಾರದರು ಹೀಗೆಂದರು (6-7) : "ಮಹಾರಾಜ, ಬಾಲಕನಿಗೆ 
ಅಕಾಲದಲ್ಲಿ ಮರಣವೇಕಾಯಿತೆಂಬುದನ್ನು ಕೇಳು. ಅದನ್ನು 
ಕೇಳಿದಮೇಲೆ ಮುಂದಿನ ಕರ್ತವ್ಯವೇನೆಂಬುದನ್ನು ಮಾಡು. 
ರಘುನಂದನ. ಹಿ೦ದೆ ಕೃತಯುಗದಲ್ಲಿ ಬ್ರಾಹ್ಮಣರು ಮಾತ್ರವೇ 
ತಪಸ್ಸನ್ನಾಚರಿಸುತ್ತಿದ್ದರು (8-9). ಆಗ ಬ್ರಾಹ್ಮಣನಲ್ಲದವನು ಎಂದಿಗೂ 
ತಪಸ್ವಿಯಾಗುತ್ತಿರಲಿಲ್ಲ. ಕೃತಯುಗವು ತಪಸ್ಸಿನಿಂದ ದೀಪ್ತವಾಗಿತ್ತು. 
ಜನರು ಬ್ರಹ್ಮಜ್ಞಾನಿಗಳಾಗಿದ್ದರು. ಅಜ್ಞಾನದ ಆವರಣವಿರಲಿಲ್ಲ. 


* ವಪುಷ್ಠತಾಂ-ದೇಹಾತ್ಮಬುದ್ದಿಯುಳ್ಗ ; ದೃಢಕಾಯರಾದ. 


ಉತ್ತರಕಾಂಡ 480 
ಅಬ್ರಾಹ್ಮಣಸ್ತದಾ ರಾಜನ್ನ ತಪಸ್ವೀ ಕಥಂಚನ । 
ತಸ್ಮಿನ್‌ ಯುಗೇ ಪ್ರಜ್ವಲಿತೇ ಬ್ರಹ್ಮಭೂತೇ ತ್ವನಾವೃತೇ ॥ 10 


ಅಮೃತ್ಯವಸ್ತದಾ ಸರ್ವೇ ಜಜ್ಜಿಧೇ ದೀರ್ಪದರ್ಶಿನ: | 
ತತಸ್ತೇತಾಯುಗಂ ನಾಮ ಮಾನವಾನಾಂ ವಪುಷ್ಠತಾಮ್‌ ॥ 11 


ಕೃತ್ತಿಯಾಸ್ತತ್ರ ಜಾಯಂತೇ ಪೂರ್ವೇಣ ತಪಸಾನ್ವಿತಾಃ । 
ವೀರ್ಯೇಣ ತಪಸಾ ಚೈವ ತೇ ಧಿಕಾಃ ಪೂರ್ವಜನ್ಮನಿ ॥ 12 


ಮಾನವಾ ಯೇ ಮಹಾತ್ಥಾನಸ್ತೃತ್ರ ತ್ರೇತಾಯುಗೇ ಯುಗೇ । 
ಬ್ರಹ್ಮಕ್ಷತ್ರಂ ಚ ತತ್‌ ಸರ್ವಂ ಯತ್ಪೂರ್ವಮಪರಂ ಚ ಯತ್‌ ॥ 13 


ಯುಗಯೋರುಭಯೋರಾಸೀತ್‌ ಸಮವೀರ್ಯಸಮನ್ವಿತಮ್‌ 
ಅಪಶ್ಯಂಸ್ತು ನ ತೇ ಸರ್ವೇ ವಿಶೇಷಮಧಿಕಂ ತತಃ: ॥ 14 


ಮೃತ್ಯುವಿನ ಭಯವಿರಲಿಲ್ಲ. ಎಲ್ಲರೂ ಭೂತಭವಿಷ್ಯತ್ತುಗಳನ್ನರಿತ 
ದೀರ್ಫದರ್ಶಿಗಳಾಗಿದ್ದರು. ಅನಂತರ ಸ್ವಲ್ಪ ದೇಹಾತ್ಮಬುದ್ದಿಯುಳ್ಳ" 
ಮಾನವರಿರುಪ ತ್ರೇತಾಯುಗವು ಪ್ರವರ್ತಿಸಿತು(10-11). ತ್ರೇತಾಯುಗದಲ್ಲಿ 
ಕ್ಷತ್ತಿಯರೂ ಸಹ ಹಿಂದೆ ಬ್ರಾಹ್ಮಣರು ಮಾಡುತ್ತಿದ್ದ ತಪಸ್ಸನ್ನಾಚರಿಸುತ್ತಿದ್ದರು. 
ಹಿ೦ದಿನ ಕೃತಯುಗದಲ್ಲಿದ್ದವರು ತ್ರೇತಾಯುಗದ ಬ್ರಾಹ್ಮಣಕ್ಷತ್ತಿಯರಿಗಿ೦ತಲೂ 
ತಪೋವೀರ್ಯಗಳಿ೦ದ ಮಿಗಿಲಾಗಿದ್ದರು. ಕೃತಯುಗದಲ್ಲಿ ಬ್ರಾಹ್ಮಣರು 
ಅಧಿಕರಾಗಿಯೂ ಕ್ಷತ್ತಿಯರು ನ್ಯೂನರಾಗಿಯೂ ಇದ್ದರಪ್ಪ. ಅವರೆಲ್ಲರೂ 
ತ್ರೇತಾಯುಗದಲ್ಲಿ ಸಮಬಲರಾದರು. ಆ ಸಮಯದಲ್ಲಿ ಕ್ಷತ್ತಿಯರಿಗಿ೦ತ 
ಬ್ರಾಹ್ಮಣರಲ್ಲಿ ಅಧಿಕವಾದ ವಿಶೇಷವೇನನ್ನೂ ಜನರು ಕಾಣಲಿಲ್ಲ(12-14). 
ಆಗ ಮನುಪ್ರಭೃತಿಗಳು ವಿಶೇಷವನ್ನು ವ್ಯವಸ್ಥಗೊಳಿಸುವುದಕ್ಕಾಗಿ 
ಚಾತುರ್ವರ್ಣ್ಯಪ್ರಯುಕ್ತವೂ ವೇದಸಂಮತವೂ ಆದ ಆಚಾರಭೇದವನ್ನು 
ಗೊತ್ತುಮಾಡಿದರು. ತ್ರೇತಾಯುಗವು ಚಾತುರ್ವರ್ಣ್ಯಪ್ರಯುಕ್ತವಾದ 
ಧರ್ಮಾಚರಣೆಯಿಂದ ತುಂಬಿತ್ತು. ಅಧರ್ಮದ ಆವರಣವಿರಲಿಲ್ಲ. 


481 ನಾರದವಚನಮ್‌ 


ಸ್ಥಾಪನಂ ಚಕ್ತಿರೇ ತತ್ರ ಚಾತುರ್ವರ್ಣಸ್ಯ ಸಂಮತಮ್‌ | 
ತಸ್ಮಿನ್‌ ಯುಗೇ ಪ್ರಜ್ವಲಿತೇ ಧರ್ಮಭೂತೇಹ್ಯನಾವೃತೇ | 15 


ಅಧರ್ಮ: ಪಾದಮೇಕಂ ತು ಪಾತಯತ್‌ ಪೃಥಿವೀತಲೇ 
ಅಧರ್ಮೇಣ ಹಿ ಸಂಯುಕ್ತಸ್ತೇಜೋ ಮಂದಂ ಭವಿಷ್ಯತಿ ॥ 16 


ಅಮಿಷಂ ಯಚ್ಚ ಪೂರ್ವೇಷಾಂ ರಾಜಸಂ ಚ ಮಲಂ ಭೃಶಮ್‌ 
ಅನೃತಂ ನಾಮ ತದ್ದ್ಧೂತಂ ಪಾದೇನ ಪೃಥಿವೀತಲೇ ॥ 17 


ಅನೃತಂ ಪಾತಹಿತ್ವಾ ತು ಪಾದಮೇಕಮಧರ್ಮತಃ | 
ತತಃ ಪ್ರಾದುಷ್ಕತಂ ಪೂರ್ವಮಾಯುಷಃ ಪರಿನಿಷ್ಠಿತಮ್‌ ॥ 18 


ಪಾತಿತೇ ತ್ವನೃತೇ ತಸ್ನಿನ್ನಧರ್ಮೇಚ ಮಹೀತಲೇ | 
ಶುಭಾನ್ಯೇವಚರಲ್ಲೋಕಃ ಸತ್ಯಧರ್ಮಪರಾಯಣಃ ॥ 19 


ಹೀಗಿರುವಾಗ ಅಧರ್ಮವು ಪೃಥ್ವಿಯಲ್ಲ ಒಂದು ಪಾದವನ್ನೂರಿತು! 
ಅಧರ್ಮವು ಸೇರಿದಾಗ ಜನರ ತೇಜಸ್ಸು ಮಂದವಾಗುವುದು ಸಹಜ(15- 
16). ಅಧರ್ಮದ ಒಂದು ಪಾದವು ಪೃಥ್ವಿಯಲ್ಲಳಿದುದರಿಂದ 
ತ್ರೇತಾಯುಗದಲ್ಲಿ ಅನೃತವೆಂಬ* ಕೃಷ್ಠಾದಿ ಜೀವನೋಪಾಯವುಂಟಾಯಿತು. 
ಇದು ಕೃತಯುಗದವರಿಗೆ ರಜೋಗುಣ ಸಮನ್ನಿತವೆನಿಸಿ ಮಲದಂತೆ 
ತ್ಯಾಜ್ಯಪಾಗಿತ್ತು(17). ಹೀಗೆ ಅಭಿರ್ಮದಿಂದ ಅನೃತವ೦ಂಬ 
ಜೀವನೋಪಾಯವುಂಟಾಗಲು, ಹಿಂದೆ ಅಪರಿಮಿತವಾಗಿದ್ದ ಜನರ ಆಯಸ್ಸು 
ಪರಿಮಿತವಾಯಿತು ಅನೃತವೂ ಅಧರ್ಮವೂ ಜಗತ್ತಿನಲ್ಲಿ ಪ್ರಾಪ್ತವಾಗಲು, 
ಶ್ರೇಯಃಕಾಮಿಗಳಾದ ಜನರು ಸತ್ಯಧರ್ಮ ಪರಾಯಣರಾಗಿ 
ಶುಭಕಾರ್ಯಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡುತ್ತ ಬಂದರು. 


* 'ಸೇವಾ ಶ್ಲವೃತ್ತಿರನೃತ೦ ಕೃಷಿರು೦ಛಶಿಲಂ ತ್ನತಮ್‌" -ಅಮರಕೋಶ. 


ದ ಲ ಲ 
ಕೃತಯುಗದಲ್ಲಿ ಕೃಷ್ಯಾದಿಗಳಿರಲಿಲ್ಲ. ಕೃಷಿಯಿಲ್ಲದೆ ಭೂಮಿಯು ಫಲಿಸುತ್ತಿತ್ತು ಜನರು 


ಉಂಛಶಿಲಾದಿವೃತ್ತಿಗಳಿಂದಲೂ ಸತ್ಯಸಂಕಲ್ಲಾದಿಗಳಿಂದಲೂ ಜೀವಿಸುತ್ತಿದ್ದರು. 


ಉತ್ತರಕಾಂಡ 48) 


ತ್ರೇತಾಯುಗೇ ಚ ವರ್ತಂತೇ ಬ್ರಾಹ್ಮಣಾಃ ಕ್ಷತ್ರಿಯಾಶ್ಚ ಯೇ | 
ತಪೋತತಪ್ಯಂತ ತೇ ಸರ್ವೇ ಶಶ್ರೂಷಾಮಪರೇ ಜನಾಃ ॥ 20 


ಸ ಧರ್ಮಃ ಪರಮಸ್ತೇಷಾಂ ವೈಶ್ಯಶೂದ್ರಂ ಸಮಾಗಮತ್‌ | 
ಪೂಜಾಂ ಚ ಸರ್ವವರ್ಣಾನಾಂ ಶೂದ್ರಾಶ್ಚಕ್ರುರ್ವಿಶೇಷತಃ ॥ 21 


ಏತಸ್ಮಿನ್ನಂತರೇ ತೇಷಾಮಧರ್ಮೆೇ ಚಾನೃತೇ ಚಹ!। 
ತತಃ ಪೂರ್ವೇ ಭೃ ಶಂ ಹ್ರಾಸಮಗಮನ್ನ ಪಸತ್ತಮ ॥ 22 


ತತಃ ಪಾದಮಧರ್ಮಃ ಸ ದ್ವಿತೀಯಮವತಾರಯತ್‌ | 
ತತೋ ದ್ಹಾಪರಸಂಜ್ಞಾಸ್ಯ ಯುಗಸ್ಯ ಸಮಜಾಯತ ॥ 23 


ತಸ್ಮಿನ್‌ ದ್ಹಾಪರಸಂಜ್ಞೇತು ವರ್ತಮಾನೇ ಯುಗಕ್ಷ ಯೇ । 
ಅಧರ್ಮಶ್ಚಾನೃತಂ ಚೈವ ವವೃಧೇ ಪುರುಷರ್ಷಭ ॥ 24 


ತ್ರೇತಾಯುಗದಲ್ಲಿ ಬ್ರಾಹ್ಮಣರೂ ಕ್ಷತ್ತಿಯರೂ ತಪಸ್ಸನ್ನಾಚರಿಸುತ್ತಿದ್ದರು. 
ವೈಶ್ಯಶೂದರು ಶುಶ್ರೂಷಾದಿವೃತ್ತಿಯಲ್ಲಿ ನಿರತರಾದರು(18-20). ಅದು 
ಅವರಿಗೆ ಪರಧರ್ಮವಾಯಿತು. ಶೂದ್ರರು ವಿಶೇಷವಾಗಿ ಇತರ 
ವರ್ಣದವರನ್ನು ಗೌರವಿಸುತ್ತಿದ್ದರು. ತ್ರೇತಾಯುಗದ ಕಡೆಯಲ್ಲಿ ಅಧರ್ಮವೂ 
ಅನೃತವೂ ಬೆಳೆಯಲಾಗಿ ಆ ಯುಗದವರು ಕ್ಷೀಣದಶೆಯನ್ನು ಪಡದರು 
(21-22). ಮಹಾರಾಜ, ಅನಂತರ ಅಧರ್ಮವು ತನ್ನ ಎರಡನೆಯ 
ಪಾದವನ್ನು ಭೂಮಿಯಲ್ಲಿಟ್ಟಿತು | ಆ ಯುಗಕ್ಕೆ ದ್ವಾಪರವೆ೦ದು ಹೆಸರಾಯಿತು. 
ಕೆಳಮಟ್ಟದ" ಆದ್ದಾಪರಯುಗದಲ್ಲಿ ಅಧರ್ಮವೂ ಅನೃತವೂ ವರ್ಧಿಸಿದವು. 
ದ್ವಾಪರಯುಗದಲ್ಲಿ ತಪಸ್ಸು ವೈಶ್ಯರಿಗೂ ಪ್ರಾಪ್ತವಾಯಿತು. ಹೀಗೆ ಮೂರು 
ಯುಗಗಳಲ್ಲಿ ತಪಸ್ಸು ಕ್ರಮವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ 
ವಿಹಿತವಾಯಿತು.(23-25). ಈ ಪ್ರಕಾರವಾಗಿ ಮೂರು ಯುಗಗಳಿಂದ 


* ಯುಗಕ್ಷಯಾಕ್ಷೀಣವಾದ ಯುಗ, ಕೀಳಾದ ಯುಗ; ಯುಗ-ಅಧರ್ಮ ಮತ್ತು 
ಅನೃತಗಳ ದ್ವಯಕ್ಕೆ, ಕ್ಷಯ-ಆಶ್ರಯವಾದ ಯುಗ. 


483 ನಾರದವಚನಮ್‌ 
ತಸ್ಮಿನ್‌ ದ್ವಾಪರಸಂಖ್ಯಾತೇ ತಪೋ ವೈಶ್ಯಾನ್‌ ಸಮಾವಿಶತ್‌ । 
ತ್ರಿಭ್ಯೋ ಯುಗೇಭ್ಯಸ್ತ್ರೀನ್‌ ವರ್ಣಾನ್‌ ಕ್ರಮಾದ್ವೈ ತಪ ಆವಿಶತ್‌ ॥ 25 


ತ್ರಿಭ್ಯೋ ಯುಗೇಭ್ಯಸ್ತೀನ್‌ ವರ್ಣಾನ್‌ ಧರ್ಮಶ್ಚ ಪರಿನಿಷ್ಠಿತ: | 
ನ ಶೂದ್ರೋ ಲಭತೇ ಧರ್ಮಂ ಯುಗತಸ್ತು ನರರ್ಷಭ ॥ 26 


ಹೀನವರ್ಣೋ ನೃಪಶ್ರೇಷ್ಠ ತಪ್ಯತೇ ಸುಮಹತ್ತಪಃ । 


ಭವಿಷ್ಯಚ್ಛೂದ್ರಯೋನ್ಯಾಂ ವೈ ತಪಶ್ಚರ್ಯಾ ಕಲೌ ಯುಗೇ ॥ 27 


ಚ 


ಅಧರ್ಮಃ ಪರಮೋ ರಾಜನ್‌ ದ್ವಾಪರೇ ಶೂದ್ರಜನ್ಮನಃ | 
ಸ ವೈ ವಿಷಯಪರ್ಯಂತೇ ತವ ರಾಜನ್‌ ಮಹಾತಪಾಃ ॥ 28 


ಅದ್ಯ ತಪತಿ ದುರ್ಬುದ್ಧಿಸ್ತೇನ ಬಾಲವಧೋ ಹ್ಯಯಮ್‌ 
ಯೋ ಹೈ ಧರ್ಮಮಕಾರ್ಯಂ ವಾ ವಿಷಯೇ ಪಾರ್ಥಿವಸ್ಯ ತು ॥ 29 


ಮೂರು ವರ್ಣದವರಿಗೆ ತಪಸ್ಸು ಪ್ರಾಪ್ತವಾಗಿ ಸ್ನಧರ್ಮವೆಂದು 
ವ್ಯವಸ್ಥಿತವಾಯಿತು. ಈ ಯುಗಗಳಲ್ಲಿ ಶುದ್ರನು ತಪಸ್ಸನ್ನು ಸ್ವಧರ್ಮವಾಗಿ 
ಪಡೆಯಲಿಲ್ಲ(26). ನೃಪಶ್ರೇಷ್ಠ, ಈಗ ಶೂದ್ರನೊಬ್ಬನು ಮಹತ್ತರವಾದ 
ತಪಸನ್ನಾಚರಿಸುತ್ತಿದ್ದಾನೆ. ಕಲಿಯುಗದಲ್ಲಿ ಮಾತ್ರವೇ ಮುಂದೆ ಜನಿಸುವ 
ಶೂದ್ರಜಾತಿಯವರಿಗೆ ತಪಶ್ಚರ್ಯೆಯು ಧರ್ಮವೆಂದು ವಿಹಿತವಾಗುವುದು. 
ದ್ವಾಪರಯುಗದಲ್ಲಿ" ಶೂದ್ರನಿಗೆ ತಪಸ್ಸು ಅತ್ಯಂತ ಅಧರ್ಮವೆನಿಸುತ್ತದೆ. 
ನಿನ್ನ ರಾಜ್ಯದ ಎಲ್ಲೆಯ ಬಳಿ ಒಬ್ಬ ಶೂದ್ರನು ಮಹತ್ತರವಾದ ತಪಸ್ಸಿನಲ್ಲಿ 
ನಿರತನಾಗಿದ್ದಾ ನೆ.27-28).ಆದುರ್ಬುದ್ದಿ ಯು ತಪಸುಮಾಡುತ್ತಿರವುದರಿಂದ 
ಈ ಬಾಲಕನಿಗೆ ಮೃತ್ಯು ಉಂಟಾಗಿದೆ. ಯಾವನಾದರೂ ಮನುಷ್ಯನು 
ದುರ್ಬುದ್ಧಿಗೂಳಗಾಗಿ ದೇಶದಲ್ಲಿಯೋ ನಗರದಲ್ಲಿಯೋ 
ಧರ್ಮಲೋಪವನ್ನು ಮಾಡಿದರೆ ಅಥವಾ ನಿಷಿದ್ದಕಾರ್ಯವನ್ನೆಸಗಿದರೆ, 


೩ 


* ದ್ವಾಪರಯುಗದಲ್ಲಿಯೇ ಶೂದ್ರನಿಗೆ ತಪಸ್ಸು ಅತ್ಯಂತ ಅಧರ್ಮವಾಗಿರುವಾಗ 
ತ್ರೇತಾಯುಗದಲ್ಲಿ ಎಷ್ಟು ಅಧರ್ಮವಾಗಿರಬೇಡ-ಎ೦ದು ಅಭಿಪ್ರಾಯ. 


ಉತ್ತರಕಾಂಡ 484 


ಕರೋತಿ ಚಾಶ್ರೀಮೂಲಂ ತತ್‌ ಪರೇ ವಾ ದುರ್ಮತಿರ್ನರಃ । 
ಕ್ಷಿಪ್ರಂ ಚ ನರಕಂ ಯಾತಿ ಸಚ ರಾಜಾ ನ ಸಂಶಯಃ ॥ 30 


ಅಧೀತಸ್ಯ ಚ ತಪ್ಪಸ್ಯ ಕರ್ಮಣಃ ಸುಕೃತಸ್ಥ ್ಯಚ। 
ಷಷ್ಠಂ ಭಜತಿ ಭಾಗಂ ತು ಪ್ರಜಾ ಧರ್ಮೇಣ ಪಾಲಯನ್‌ ॥ 31 


ಷಡ್ಗಾಗಸ್ಕ ನ ಭೋಕ್ತಾಸೌ ರಕ್ಷತೇ ನ ಪ್ರಜಾಃ ಕಥಮ್‌ । 


ಸತ್ವಂ ಪುರುಷಶಾರ್ದೂಲ ಮಾರ್ಗಸ್ವ ವಿಷಯಂ ಸ್ವಕಮ್‌ ॥ 32 


ದುಷ್ಕತಂ ಯತ್ರ ಪಶ್ಯೇಥಾಸ್ತತ್ರ ಯತ್ನಂ ಸಮಾಚರ | 
ಏವಂ ಚೇದ್ಭರ್ಮವೃದ್ಧಿಶ್ಚ ನೃಣಾಂ ಚಾಯುರ್ವಿವರ್ಧನಮ್‌ ॥ 33 


ಭವಿಷ್ಯತಿ ನರಶ್ರೇಷ್ಠ ಬಾಲಸ್ಯಾಸ್ಯ ಚ ಜೀವಿತಮ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತು:ಸಪ್ತತಿತಮಃ ಸರ್ಗಃ 


ಅದು ಅಲ್ಲಿಯ ಜನರಿಗೆ ಕೆಡಕನ್ನುಂಟುಮಾಡುವುದು. (ಅದನ್ನು ತಡಯದ) 
ರಾಜನು ನರಕವನ್ನೈದುವನು; ಸಂದೇಹವಿಲ್ಲ (29-30). ಧರ್ಮದಿಂದ 
ಪ್ರಜೆಗಳನ್ನು ಪಾಲಿಸುತ್ತಿದ್ದರೆ, ದೇಶದಲ್ಲಿ ನಡೆಯುವ ವೇದಾಧ್ಯಯನ ತಪಸ್ತು 
ಪುಣ್ಯ ಕಾರ್ಯ-ಇವುಗಳ ಆರನೆಯ ಒಂದಂಶವು ರಾಜನಿಗೆ ಸೇರುತ್ತದೆ. 
ಹೀಗೆ ಆರನೆಯ ಒಂದು ಭಾಗವನ್ನು ಪಡೆದುಕೊಳ್ಳುವ ರಾಜನು ಪ್ರಜೆಗಳನ್ನು 
ರಕ್ಷಿಸುವುದಿಲ್ಲವೆಂದರೇನು? ಆದ್ದರಿಂದ, ಹೇ 

ಪುರುಷೋತ್ತಮ, ನಿನ್ನ ರಾಷ್ಟ್ರದಲ್ಲಿ ಹುಡುಕಿನೋಡು (31-32). ಎಲ್ಲಿ 
ದುಷ್ನತ್ಯವು ಸಂಡುಬರುವುದೋ ಅಲ್ಲಿ ಅದನ್ನು ತಡೆಯಲು ಯತ್ನಿಸು. ಆ 
ದುಷ್ಕೃತ್ಯ ವನ್ನು ತಡೆದರೆ ಧರ್ಮ ವೃದ್ಧಿಯಾಗುವುದು; ಜನರ ಆಯಸ್ಸೂ 
ವರ್ಧಿಸುವುದು; ಈ ಬಾಲಕನೂ ಮತ್ತೆ ಜೀವ೦ತನಾಗುವನು" ಎಂದರು 
(33). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾ೦ಡದಲ್ಲಿ ಎಪ್ಪತ್ತುನಾಲ್ಕನೆಯ ಸರ್ಗ 


485 
ಪಂಚಸಪ್ಪತಿತವ ° ಸರ್ಗಃ 
ಶಂಬೂಕವಿಚಯಃ 


ನಾರದಸ್ಯ ತು ತದ್ವಾಕ್ಯಂ ಶ್ರುತ್ವಾಮೃತಮಯಂ ತದಾ । 

ಪ್ರಹರ್ಷಮತುಲಂ ಲೇಭೇ ಲಕ್ಷಣಂ ಚೇದಮಬ್ರವೀತ್‌ ॥ 1 
ಗಚ್ಛ ಸೌಮ್ಯ ದ್ವಿಜಶ್ರೇಷ್ಠಂ ಸಮಾಶ್ಚಾಸಯ ಸುವ್ರತಮ್‌ । 

ಬಾಲಸ್ಯತು ಶರೀರಂ ತತ್ತೈಲದ್ರೋಣ್ಯಾಂ ನಿಧಾಪಯ ॥ 2 
ಗಂಧೈಶ್ಚ ಪರಮೋದಾರೈಸ್ತೈ ಲೈಶ್ಲಾಪಿ ಸುಗಂಧಿಭಿ: । 

ಯಥಾನಕ್ಷಿ ೀಯತೇ ಬಾಲಸ್ತಥಾ ಸೌಮ್ಯ ವಿಧೀಯತಾಮ್‌ ॥ 3 
ಯಥಾ ಶರೀರೋ ಬಾಲಸ್ಯ ಗುಪ್ತ: ಸನ್‌ಶಿಷಕರ್ಮಣ: । 

ವಿಪತ್ತಿಃ ಪರಿಭೇದೋ ವಾ ನ ಭವೇಚ್ಚ ತಥಾ ಕುರು ॥ 4 


ಏವಮಾದಿಶ್ಯ ಕಾಕುತ್ತೊ ಫೇ ಲಕ್ಷ ೦ ಶುಭಲಕ್ಷಣಮ್‌ । 
ಮನಸಾ ಪುಷ್ಪಕಂ ದಧ್ಯಾವಾಗಚ್ಛೇತಿ ಮಹಾಯಶಾಃ ॥ 5 


ಸರ್ಗ 75 
ಶ್ರೀರಾಮನು ಪುಷ್ಪಕವನ್ನೇರಿ ತಪಸ್ಸುಮಾಡುತ್ತಿದ್ದ ಶಂಬೂಕನನ್ನು 
ಅನ್ವೇಷಿಸುವುದು 


ನಾರದರ ನುಡಿ ರಾಘವನಿಗೆ ಅಮೃತಮಯವಾಗಿ ಗೋಚರಿಸಿತು. 
ಅವನು ಸಂಹೃಷ್ಟನಾಗಿ ಲಕ್ಷ್ಮಣನನ್ನು ನೋಡಿ "ಸೌಮ್ಯ, ಹೋಗು; 
ಸುಶೀಲನಾದ ಆ ದ್ವಿಜಶ್ರೇಷ್ಠನಿಗೆ ಸಮಾಧಾನವನ್ನು ಹೇಳು. ಬಾಲಕನ 
ದೇಹವನ್ನು ತೈಲದ್ರೋಣಿಯಲ್ಲಿ ಇರಿಸುವಂತೆ ಏರ್ಪಡಿಸು (1-2). ಉತ್ತಮ 
ಗಂಧವನ್ನೂ ಸುಗಂಧಿತೈಲವನ್ನೂ ಬಳಸಿ, ಸದ್ದತ್ತನಾದ ಆ ಬಾಲಕನ 
ದೇಹವು ಕೆಡದಂತೆ ನೋಡಿಕೊ. ಅವನ ಶರೀರವು ನಾಶವಾಗದಂತೆಯೂ 
ಸಂಧಿಬ೦ಧಗಳು ಶಿಧಿಲವಾಗದಂತೆಯೂ ವ್ಯವಸ್ಥೆಮಾಡು" ಎಂದು ತಿಳಿಸಿದನು 
(3-4). ಹೀಗೆ ಲಕ್ಷ್ಮಣನಿಗೆ ತಿಳಿಸಿ ಕೀರ್ತಿಶಾಲಿಯಾದ ಕಾಕುತ್ಸ್ಯನು 


ಉತ್ತರಕಾಂಡ 486 
ಅಂಗಿತಂ ಸತು ವಿಜ್ಞಾಯ ಪುಷ್ಪಕೋ ಹೇಮಭೂಷಿತಃ। 
ಆಜಗಾಮ ಮುಹೂರ್ತೆೇನ ಸಮೀಪಂ ರಾಘವಸ್ಯ ವೈ | 6 
ಸೋಇಬ್ರವೀತ್‌ ಪ್ರಣತೋ ಭೂತ್ವಾ ಅಯಮಸ್ಥ್ಕಿ ನರಾಧಿಪ । 
ವಶ್ಯಸ್ತವ ಮಹಾಬಾಹೋ ಕಿಂಕರ: ಸಮುಪಸ್ಥಿತಃ | 7 
ಭಾಷಿತಂ ರುಚಿತಂ ಶ್ರುತ್ವಾ ಪುಪ್ಪಕಸ್ಕ ನರಾಧಿಪಃ | 
ಅಭಿವಾದ್ಯ ಮಹರ್ಷೀಂಸ್ತಾನ್‌ ವಿಮಾನಂ ಸೋ ಇಧ್ಯರೋಹತ l 8 


ಧನುರ್ಗಹೀತ್ವಾ ತೂಣೀ ಚ ಖಡ್ಗಂ ಚ ರುಚಿರಪ್ರಭಮ್‌ । 
ನಿಕ್ಷಿಪ್ಯ ನಗರೇ ವೀರೌ ಸೌಮಿತ್ರಿಭರತಾವುಭೌ ॥ 9 


ಪ್ರಾಯಾತ್‌ ಪ್ರತೀಚೀಂ ಹರಿತಂ ವಿಚಿನ್ಹಂಶ್ಚ ತತಸ್ತತಃ | 
ಉತ್ತರಾಮಗಮಚ್ಛೀಮಾನ್‌ ದಿಶಂ ಹಿಮವತಾ ವೃತಾಮ್‌ ॥ 10 
ಅಪಶ್ಯಮಾನಸ್ತತ್ರಾಪಿ ಸ್ವಲ್ಪಮಪ್ಯಥ ದುಷ್ಕತಮ್‌ | 


ಪೂರ್ವಾಮಪಿ ದಿಶಂ ಸರ್ವಾಮಥಾಪಶ್ನನರಾಧಿಪ: ॥ 11 
ರಂ ರರ ರರು ರುದ ಹೌ ಐಭ ಇ 


ಪುಷ್ಪಕವಿಮಾನವು ಬರಲೆಂದು ಅದನ್ನು ಮನಸಿನಲ್ಲಿ ಸ್ಮರಿಸಿದನು. ಅವನ 
ಇಂಗಿತವನ್ನರಿತು ಹೇಮಭೂಷಿತವಾದ ಪುಷ್ಪಕವಿಮಾನವು ಒಂದು ಕ್ಷಣದಲ್ಲಿ 
ರಾಘವನ ಬಳಿಗೆ ಆಗಮಿಸಿತು (5-6). ಅದು ರಾಘವನನ್ನು ಕುರಿತು 
"ನರಾಧಿಪ, ಇದೋ ಬಂದಿರುವೆನು | ನಿನಗೆ ವಶ್ಯನೂ ಕಿಂಕರನೂ ಆದ 
ನಾನು ಉಪಸ್ಥಿ ತನಾಗಿರುವೆನು" ಎಂದು ಹೇಳಿತು. ರಾಘವನು ವಿಮಾನದ 
ಮಧುರವಾಣಿಯನ್ನು ಕೇಳಿ, ಮಹರ್ಷಿಗಳಿಗೆ ಅಭಿನಂದಿಸಿ, ಧನುಸ್ತನ್ನೂ 
ಬತ್ತಳಿಕೆಗಳನ್ನೂ ಧರಿಸಿ ಹೊಳೆಯುವ ಖಡ್ಗವನ್ನು ಹಿಡಿದು 
ಪುಷ್ಪಕವನ್ನೇರಿದನು. ವೀರರಾದ ಭರತಲಕ್ಷ್ಮಣರನ್ನು ರಾಜಧಾನಿಯ ರಕ್ಷಣೆಗಾಗಿ 
ನಿಯಮಿಸಿದನು (7-9). (ಶ್ರೀರಾಮನು ವಿಮಾನದಲ್ಲಿ ಕುಳಿತು, 
ಶೂದ್ರತಪಸ್ವಿಯನ್ನು) ಹುಡುಕುತ್ತ ಮೊದಲು ಪಶ್ಚಿಮದಿಕ್ಕಿಗೆ ಹೋದನು. 
ಅನಂತರ ಹಿಮಾಲಯದಿಂದ ಆವೃತವಾದ ಉತ್ತರದಿಕ್ಕಿಗೆ ಹೋಗಿ ಎಲ್ಲಿಯೂ 
ಸ್ವಲ್ಪ ದುಷ್ನತ್ಯವನ್ನೂ ಕಾಣದೆ, ಪೂರ್ವದಿಕ್ಕನ್ನು ಶೋಧಿಸುತ್ತ ಹೋದನು 


487 ಶಂಬೂಕವಿಚಯಃ 


ಎಶುದ್ಧ ಸಮಾಚಾರಾಮಾದರ್ಶತಲನಿರ್ಮಲಾಮ್‌ | 


ಪೃಕಸ್ಫೋ ಮಹಾಬಾಹುಸ್ತದಾ ಪಶ್ಯನ್ನರಾಧಿಪಃ | 12 


ಆ 44 


ದಕ್ಷಿಣಾಂ ದಿಶಮಾಕ್ರಾಮತ್ತತೋ ರಾಜರ್ಷಿನಂದನಃ । 

ಶೈವಲಸ್ಯೋತ್ತರೇ ಪಾರ್ಶ್ವೇ ದದರ್ಶ ಸುಮಹತ್‌ ಸರಃ ॥ 13 
ತಸ್ಮಿನ್‌ ಸರಸಿ ತಪ್ಯಂತಂ ತಾಪಸಂ ಸುಮಹತ್ತಪಃ । 

ದದರ್ಶ ರಾಘವಃ ಶ್ರೀಮಾನ್‌ ಲಂಬಮಾನಮಧೋಮುಖಮ್‌ ॥ 14 
ರಾಘವಸ್ತಮುಷಾಗಮ್ಯ ತಪ್ಯಂತಂ ತಪ ಉತ್ತಮಮ್‌ । 

ಉವಾಚ ಸ ತದಾ ವಾಕ್ಯಂ ಧನ್ಯಸ್ಪಮಸಿ ಸುವ್ರತ ॥ 1S 
ಕಸ್ಕಾಂ ಯೋನ್ಯಾಂ ತಪೋವೃದ್ಧ ವರ್ತಸೇ ದೃಢವಿಕ್ರಮಃ 

ಕೌತೂಹಲಾತ್ತ್ವಾ ಪೃಚ್ಛಾಮಿ ರಾಮೋ ದಾಶರಥಿರ್ಯಹಮ್‌ ॥ 16 
ಕೋsರ್ಥೋ ಮನೀಷಿತಸ್ತುಭ್ಯಂ ಸ್ಪರ್ಗಲಾಭಃ ಪರೋಜಃಥವಾ | 

ವರಾಶ್ರಯೋ ಯದರ್ಥಂ ತ್ತಂ ತಪಸ್ಯಸಿ ಸುದುಷ್ಕರಮ್‌ ॥ 17 
(10-11). ಎಲ್ಲಿಡ್‌ಂಯ ಕನ್ನಡಿಂಯುಂತೆ ನಿರ್ಮುಲವಾಗಿ 
ಶುದ್ಧಾ ಚಾರಸಮನ್ನಿತವಾಗಿತ್ತು. ಪುಷ್ಪಕದಲ್ಲಿ ಮಂಡಿಸಿದ್ದ ಆ ವೀರನು 
ಅದೆಲ್ಲವನ್ನೂ ನೋಡುತ್ತ ದಕ್ಷಿಣದಿಕ್ಕಿಗೆ ತೆರಳಿದನು. ಅಲ್ಲಿ ಶೈವಲವೆಂಬ 
ಪರ್ವತದ ಉತ್ತರಪಾರ್ಶದಲ್ಲಿ ಒಂದುದೊಡ್ಡ ಸರಸ್ಸುಕಾನಿಸಿತು (12-13). 
ಆ ಸರಸಿನ ತೀರದಲ್ಲಿ ತಲೆಕೆಳಗಾಗಿ ನೇತಾಡುತ್ತ ಮಹತ್ತರವಾದ ತಪಸಿನಲ್ಲಿ 
ನಿರತನಾದ ಒಬ್ಬ ತಾಪಸನನ್ನು ರಾಘವನು ಕ೦ಡನು. ಅವನು ತಪಸ್ವಿಯ 
ಸಮೀಪಕ್ಕೆ ಹೋಗಿ "ಎಲೈ ಸುವ್ರತ, ಧನ್ಯ ನೀನು! ದೃಢನಿಷ್ಟಯಿಂದಿರುವೆ. 
ತಪೋವೃದ್ಧನೆ, ನೀನು ಯಾವ ಜಾತಿಯಲ್ಲಿ ಜನಿಸಿದ್ದೀಯೆ? ಕೌತುಕದಿಂದ 
ಪ್ರಶ್ಚಿಸುತ್ತಿದ್ದೇನೆ ನಾನು ದಶರಥ ಪುತ್ರನಾದ ರಾಮ (14-16). ನಿನ್ನ 
ಬಯಕೆ ಯಾವುದು? ಸ್ಪರ್ಗವೊ ಅಥವಾ ಬೇರೊಂದು ವರದ ಅಪೇಕ್ಷೆಯೊ? 
ಯಾವುದಕ್ಕಾಗಿ ಈ ದುಷ್ಕರವಾದ ತಪಸನ್ನಾಚಿರಿಸುತ್ತಿದ್ದೀಯೆ? ಎಲೈ ತಾಪಸನೆ, 
ನಿನ್ನ ತಪಸ್ಸಿನ ಉದ್ದೇಶವನ್ನು ಕೇಳಲು ಇಚ್ಛಿಸಿದ್ದೇನೆ. ನೀನು ಬ್ರಾಹ್ಮಣನೊ? 


ಉತ್ತರಕಾಂಡ 488 
ಯಮಾಶ್ರಿತ್ಯ ತಪಸ್ತಪ್ತಂ ಶ್ರೋತುಮಿಚ್ಛಾಮಿ ತಾಪಸ । 
ಬ್ರಾಹ್ಮಣೋ ವಾಸಿ ಭದ್ರಂ ತೇ ಕತ್ತಿಯೋ ವಾಸಿ -ದುರ್ಜಯಃ ॥ 18 
ಆ ಆ ಆ.೨0) 
ವೈತ್ಯಸ್ತತೀಯವರ್ಣೋ ವಾ ಶೂದ್ರೋ ವಾ ಸತ್ಯವಾಗ್ಳವ ॥ 
ಇತ್ಯೇವಮುಕ್ತಃ ಸ ನರಾಧಿಪೇನ 
ಹ್ಯವಾಕ್ಕಿರಾ ದಾಶರಥಾಯ ತಸ್ಮೈ । 
ಉವಾಚ ಜಾತಿಂ ನೃಪಪುಂಗವಾಯ 
ಯತ್ಕಾರಣೇ ಚೈವ ತಪಃಪ್ರಯತ್ನ: ॥ 19 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚಸಪ್ಪತಿತಮಃ ಸರ್ಗಃ 





ಕ್ಷತ್ರಿಯನೂ? ವೃಶ್ಯನೂ?) ಅಥವಾ ಶೂದನೊ? ಸತ್ಯವನ್ನು ಹೇಳು” ಎಂದು 
ಕೇಳಿದನು(17-18). ಈ ರೀತಿಯಲ್ಲಿ ಮಹಾರಾಜನಾದ ದಾಶರಥಿಯು 
ಕೇಳಲಾಗಿ, ತಲೆಕೆಳಗಾಗಿ ತಪಸ್ಸು ಮಾಡುತ್ತಿದ್ದ ಆ ಪುರುಷನು ತನ್ನ 
ಜಾತಿಯನ್ನೂ ತಪಸ್ಸಿನ ಉದ್ದೇಶವನ್ನೂ ಆ ನೃಪಶ್ರೇಷ್ಠನಿಗೆ ತಿಳಿಸಿದನು 
(19). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಎಪ್ಪತ್ತೈದನೆಯ ಸರ್ಗ 


489 
ಷಟ್‌ ಸಪ್ಪತಿತಮಃ ಸರ್ಗಃ 
ಶಂಬೂಕವಧಃ 


ತಸ್ಯ ತದ್ವಚನಂ ಶ್ರುತ್ವಾ ರಾಮಾಸ್ಕಾ ಕ್ಲಿಷ್ಟ ಕರ್ಮಣಃ । 
ಅವಾಕ್ಕಿರಾಸ್ತಥಾ ಭೂತ್ವಾ ವಾಕ್ಕಮೇತದುವಾಚ ಹ ॥ 1 


ಶೂದ್ರಯೋನ್ಯಾಂ ಪ್ರಸೂತೋತಸ್ಮಿ ಶಂಬೂಕೋ ನಾಮ ನಾಮತಃ | 
ದೇವತ್ವಂ ಪ್ರರ್ಥಯೇ ರಾಮ ಸಶರೀರೋ ಮಹಾಯಶಃ ॥ 2 


ನ ಮಿಥ್ಯಾಹಂ ಪದೇ ರಾಮ ದೇವಲೋಕಜಿಗೀಷಯಾ । 
ಶೂದ್ರಂ ಮಾಂ ವಿದ್ಧಿ ಕಾಕುತ ತಪ ಉಗ್ರಂ ಸಮಾಸ್ಥಿತಮ್‌ ॥ 3 


ಭಾಷತಸ್ಪಸ್ಯ ಶೂದ್ರಸ್ಯ ಖಡ್ಗಂ ಸುರುಚಿರಪ್ರಭಮ್‌ । 
ನಿಷ್ಕಷ್ಯ ಕೋಶಾದ್ದಿಮಲಂ ಶಿರಶ್ಚಿಚ್ಛೇದ ರಾಘವಃ ॥ 4 


ತಸ್ಮಿನ್‌ ಶೂದ್ರೇ ಹತೇ ದೇವಾಃ ಸೇಂದ್ರಾಃ ಸಾಗ್ನಿಪುರೋಗಮಾಃ | 
ಸಾಧು ಸಾಡ್ದಿತಿ ಕಾಕುತ್ನಂ೦ ಪ್ರಶಶ೦ಸುರ್ಮುಹುರ್ಮುಹುಃ ॥ 5 


ಸರ್ಗ 76 
ಶ್ರೀರಾಮನಿಂದ ಶಂಬೂಕನ ವಧೆ. ಅಗಸ್ತ್ಯದರ್ಶನ. ಆಭರಣ ಸ್ತೀಕಾರ. 


ಧರ್ಮನಿಷ್ಠನಾದ ಶ್ರೀರಾಮನ ಪ್ರಶ್ನೆಯನ್ನು ಕೇಳಿ, ತಲೆಕೆಳಗಾಗಿಯೇ 
ಇದ್ದ ಆ ಪುರುಷನು "ನಾನು ಶೂದ್ರಯೋನಿಯಲ್ಲಿ ಜನಿಸಿದವನು. ನನ್ನ 
ಹಸರು ಶಂಬೂಕ. ರಾಮ, ಈ ಶರೀರಸಹಿತವಾಗಿ ದೇವತ್ವವನ್ನು 
ಬಯಸುತ್ತಿದ್ದೇನೆ. ನಾನು ಸೂಳ್ಳು ಹೇಳುತ್ತಿಲ್ಲ ದೇವಲೋಕವನ್ನು ಬಯಸಿ 
ಉಗ್ರ ತಪಸ್ಸನ್ನಾಚರಿಸುತ್ತಿರುವ ನನ್ನನ್ನು ಶೂದನೆಂದು ತಿಳಿ" ಎಂದು 
ಹೇಳಿದನು (1-2). ಆತನು ಹಾಗೆ ಹೇಳುತ್ತಿರುವಾಗಲೇ ರಾಘವನು 
ಒರಯಿ೦ದ ಹೊಳೆಯುವ ಖಡ್ಗವನ್ನು ಹಿರಿದು ಶ೦ಬೂಕನ ಶಿರಸನ್ನು 
ಕತ್ತರಿಸಿಬಿಟ್ಟನು. ಆ ಶೂದ್ರನು ಹತನಾಗಲು ಇಂದ್ರ ಅಗ್ನಿ-ಮುಂತಾದ 
ದೇವತೆಗಳು "ಸಾಧು ಸಾಧು!" ಎಂದು ಕಾಕುತ್ತ ನನ್ನು ಹೊಗಳಿದರು 
(4-5). 


ಉತ್ತರಕಾಂಡ 490 


ಪುಷ್ಪ ವೃಷ್ಟಿರ್ಮಹತ್ಯಾಸೀದ್ದಿವ್ಯಾನಾಂ ಸುಸುಗಂಧಿನಾಮ್‌ | 

ಪುಷ್ಪಾಣಾಂ ವಾಯುಮುಕ್ಕಾನಾಂ ಸರ್ವತಃ ಪ್ರಪಪಾತ ಹ ॥ 6 
ಸುಪ್ರೀತಾಶ್ಚಾಬ್ರುವನ್‌ ರಾಮಂ ದೇವಾಃ ಸತ್ಯಪರಾಕ್ರಮಮ್‌ | 
ಸುರಕಾರ್ಯಮಿದಂ ಸೌಮ್ಯ ಸುಕೃತಂ ತೇ ಮಹಾಮತೇ ॥ 7 
ಗೃಹಾಣ ಚ ವರಂ ಸೌಮ್ಯ ಯತ್ತ್ವಮಿಚ್ಛಸ್ಯರಿಂದವು । 

ಸ್ವರ್ಗಭಾಜ್‌ನ ಹಿ ಶೂದ್ರೋ*ಯಂ ತ್ವತ್ನತೇ ರಘುನಂದನಮ್‌ । 8 
ದೇವಾನಾಂ ಭಾಷಿತಂ ಶ್ರುತ್ವಾ ರಾಘವಃ ಸುಸಮಾಹಿತಃ | 

ಉವಾಚ ಪ್ರಾಂಜಲಿರ್ವಾಕ್ಯಂ ಸಹಸ್ರಾಕ್ಷಂ ಪುರಂದರಮ್‌ ॥ 9 
ಯದಿ ದೇವಾಃ ಪ್ರಸನ್ನಾ ಮೇ ದ್ವಿಜಪುತ್ರಃ ಸ ಜೀವತು । 

ದಿಶಂತು ವರಮೇತನ್ಮ ಈಪ್ಲಿತಂ ಪರಮಂ ಮಮ ॥ 10 
ಮಮಾಪಚಾರಾದ್ಯಾತೋ*ಸೌ ಬ್ರಾಹ್ಮಣಸ್ಕೈಕಪುತ್ರಕಃ । 

ಅಪ್ರಾಪ್ತಕಾಲಃ ಕಾಲೇನ ನೀತೋ ವೈವಸ್ವತಕ್ಷಯಮ್‌ ॥ 11 


ತಂ ಜೀವಯತ ಭದ್ರಂ ವೋ ನಾನೃತಂ ಕರ್ತುಮರ್ಹಥ । 
ದ್ವಿಜಸ್ಮ್ವ ಸಂಶುತೋ5ರ್ಥೋ ಮೇ ಜೀವಯಿಷ್ಕಾಮಿ ತೇ ಸುತಮ್‌ ॥ 
ವಾಯುದೇವನು ತಂದೆರಚಿದ ಸುಗಂಧಿಯಾದ ದಿವ್ಯಪುಷ್ಪಗಳ 
ಮಹಾವೃಷ್ಟಿಯಾಯಿತು. ಸುಪ್ರೀತರಾದ ದೇವತೆಗಳು ಸತ್ಯಪರಾಕ್ರಮನಾದ 
ಕಾಕುತ್ಸನನ್ನು ನೋಡಿ "ಸೌಮ್ಯ, ದೇವಕಾರ್ಯವನ್ನು ನೀನು ಮಾಡಿದೆ. 
ನಿನಗೆ ಅಪೇಕ್ಷಿತವಾದ ವರವನ್ನು ಕೇಳಿಕೊ. ಈ ಶೂದ್ರನು ತಪೋಬಲದಿಂದ 
ಸ್ವರ್ಗವನ್ನೇರಲು ಅನರ್ಹನು. ನಿನ್ನಿಂದ ಈ ಕಾರ್ಯ ಸಾಧ್ಯವಾಯಿತು" 
ಎ೦ದರು (6-8). ಆಗ ರಾಘವನು ಶಾಂತಚಿತ್ತನಾಗಿ ಕೈಮುಗಿದು ಇಂದ್ರನನ್ನು 
ನೋಡಿ "ದೇವತೆಗಳು ಪ್ರಸನ್ನನಾದರೆ, ಆ ಬ್ರಾಹ್ಮಣಕುಮಾರನು ಬದುಕಲಿ. 
ನನಗೆ ಈ ವರವನ್ನು ಅನುಗ್ರಹಿಸಿರಿ. ಇದೇ ನನಗೆ ಈಷಪ್ಲಿತವಾದದ್ದು. ಆ 
ಬ್ರಾಹ್ಮಣನ ಒಬ್ಬನೇ ಪುತ್ರನು ನನ್ನ ಅಪಚಾರದಿ೦ದ ಗತಿಸಿ ಹೋಗಿದ್ದಾನೆ. 
ಮರಣಕಾಲವು ಬರದಿದ್ದರೂ ಮೃತ್ಯುವು ಅವನನ್ನು ಯಮನ ಮನೆಗೆ 
ಕರೆದೊಯ್ದಿದೆ (9-11). ದೇವತೆಗಳೆ, ಆ ಬಾಲಕನನ್ನು ಬದುಕಿಸಿರಿ. ನಿಮಗೆ 
ಶುಭವಾಗಲಿ | ನನ್ನ ಮಾತು ಸುಳ್ಳಾಗದಿರಲಿ. ನಿನ್ನ ಮಗನನ್ನು 
ಬದುಕಿಸುವೆನೆ೦ದು ಆ ದ್ವಿಜನಿಗೆ ಮಾತು ಕೊಟ್ಟಿದ್ದೇನೆ" ಎಂದನು (12). 


ರಾಘವನ ನುಡಿಯನ್ನು ಕೇಳಿ ದೇವಶ್ರೇಷ್ಠರು ಸಂಪ್ರೀತರಾಗಿ "ಕಾಕುತ್ತ ಛ 


491 ಶಂಬೂಕವಧಃ 
ರಾಘವಸ್ಯ ತು ತದ್ವಾಕ್ಯಂ ಶ್ರುತ್ವಾ ವಿಬುಧಸತ್ತಮಾಃ | 


ಪ್ರಾತ್ಯೂಚೂ ರಾಘವಂ ಪ್ರೀತಾ ದೇವಾಃ ಪ್ರೀತಿಸಮನ್ವಿತಮ್‌ ॥ 13 
ನಿರ್ವತೋ ಭವ ಕಾಕುತ್ಸ್ನ ಸೋತಸ್ಥಿನ್ನಹನಿ ಬಾಲಕ: । 

ಜೀವಿತಂ ಪ್ರಾಪ್ತವಾನ್‌ ಭೂಯಃ ಸಮೇತಶ್ಚಾಪಿ ಬಂಧುಭಿಃ ॥ 14 
ಯಸ್ಮಿನ್‌ ಮುಹೂರ್ತೇ ಕಾಕುತ್ನ ಶೂದ್ರೋ5ಯಂ ವಿನಿಪಾತಿತಃ । 

ತಸ್ಮಿನ್‌ ಮುಹೂರ್ತೇ ಬಾಲೋ *ಸೌ ಜೀವೇನ ಸಮಯುಜ್ಯತ ॥ 15 
ಸ್ವಸ್ತಿ ಪ್ರಾಪ್ನುಹಿ ಭದ್ರಂ ತೇ ಸಾಧು ಯಾವು ನರರ್ಷಭ | 

ಅಗಸ್ತ ಸ್ರಾಶಮಪದಂ ದ್ರಷ್ಟುಮಿಚ್ಛಾಮ ರಾಘವ ॥ 16 
ತಸ್ಯ ದೀಕ್ಷಾ ಸಮಾಪ್ತಾ ಹಿ ಬ್ರಹ್ಮರ್ಷೇಃ ಸುಮಹಾದ್ಯತೇಃ । 

ದ್ವಾದಶಂ ಹಿ ಗತಂ ವರ್ಷಂ ಜಲಶಯ್ಯಾಂ ಸಮಾಸತಃ ॥ 17 
ಕಾಕುತ್ಸೃ ತದ್ಧಮಿಷ್ಕಾಮೋ ಮುನಿಂ ಸಮಭಿನಂದಿತುಮ್‌ । 

ತ್ವಂ ಚಾಪ್ಯಾಗಚ್ಛ ಭದ್ರಂತೇ ದ್ರಷ್ಟುಂ ತಮೃಷಿಸತ್ತಮಮ್‌ ॥ 18 
ಸ ತಥೇತಿ ಪ್ರತಿಜ್ಞಾಯ ದೇವಾನಾಂ ರಘುನಂದನಃ । 

ಆರುರೋಹ ವಿಮಾನಂ ತಂ ಪುಷ್ಪಕಂ ಹೇಮಭೂಷಿತಮ್‌ ॥ 19 


ಸಮಾಧಾನಗೊಂಡು ಸಂತುಷನಾಗು. ಆ ಬಾಲಕನು ಈ ದಿನವೇ 
ಜೀವ೦ತನಾದನು | ಮತ್ತೆ ತನ್ನ ಬ೦ಧುಗಳೂಡನೆ ಕೂಡಿಕೊಂಡಿರುವನು. 
ಯಾವ ನಿಮಿಷದಲ್ಲಿ ಈ ಶೂದ್ರತಪಸ್ವಿಯು ಹತನಾದನೋ ಆ 
ನಿಮಿಷದಲ್ಲಿಯೇ ಬಾಲಕನಿಗೆ ಜೀವ ಬಂದಿತು (13-15). ನಿನಗೆ ಶುಭವಾಗಲಿ. 
ನಾವು ಅಗಸ್ತ್ಯರ ಆಶ್ರಮಕ್ಕೆ ಹೋಗಬೇಕೆಂದಿದ್ದೇವೆ. ಆ ಮುನಿಗಳನ್ನು 
ನೋಡಲು ಬಯಸಿದ್ದೇವೆ. ತೇಜಸ್ಪಿಗಳಾದ ಆ ಬ್ರಹ್ಮರ್ಷಿಗಳು ಹನ್ನೆರಡು 
ವರ್ಷಗಳ ಕಾಲ ಜಲಶಯ್ಯೆಯ ದೀಕ್ಷೆಯನ್ನು ವಹಿಸಿದ್ದರು. ಆ ದೀಕ್ಷೆಯು 
ಈಗ ಮುಗಿದಿದೆ (16-17). ರಾಘವ, ಆ ಮುನಿಗಳನ್ನು 
ಅಭಿನ೦ದಿಸುವುದಕ್ಕಾಗಿ ಹೋಗುತ್ತೇವೆ. ಅವರನ್ನು ಸ೦ದರ್ಶಿಸಲು ನೀನೂ 
ಆಗಮಿಸು" ಎಂದರು. ರಘುನ೦ದನನು ಹಾಗೆಯೇ ಆಗಲೆಂದು ಒಪ್ಪಿ 
ಪುಪ್ಪಕವಿಮಾನವನ್ನು ಹತ್ತಿದನು (18-19). ದೇವತೆಗಳು ತಮ್ಮ ವಿಮಾನಗಳಲ್ಲಿ 
ಕುಳಿತು ಅಗಸ್ತ್ಯರ ತಪೋವನದ ಕಡೆಗೆ ಹೋದರು. ರಾಘವನು ಅವರನ್ನು 
ಹಿ೦ಬಾಲಿಸಿದನು. ತಪೋನಿಧಿಗಳಾದ ಅಗಸ್ತ್ಯರು ಅಲ್ಲಿಗೆ ಬಂದ 


ಉತ್ತರಕಾಂಡ 492 
ತತೋ ದೇವಾಃ ಪ್ರಯಾತಾಸ್ತೇ ವಿಮಾನೈರ್ಬಹುವಿಸ್ತರೈ । 


ರಾಮೋತಪ್ಯನುಜಗಾಮಾಶು ಕುಂಭಯೋನೇಸ್ತ ಪೋವನಮ್‌ ॥ 20 
ದೃಷ್ಟ್ವಾ ತು ದೇವಾನ್‌ ಸಂಪ್ರಾಪ್ತಾನಗಸ್ತ ಸಪಾಸಾಂ ನಿಧಿಃ । 
ಅರ್ಚಯಾಮಾಸ ಧರ್ಮಾತ್ಮಾ ಸರ್ವಾಂಸ್ತಾನವಿಶೇಷತಃ ॥ 21 
ಪ್ರತಿಗೃಹ್ಯ ತತಃ ಪೂಜಾಂ ಸಂಪೂಜ್ಯ ಚ ಮಹಾಮುನಿಮ್‌ | 

ಜಗುಸ್ತೇ ತ್ರಿದಶಾ ಹೃಷ್ಟಾ ನಾಕಪೃಷ್ಠಂ ಸಹಾನುಗೈ: ॥ 22 
ಗತೇಷು ತೇಷು ಕಾಕುತ್ನಃ ಪುಷ್ಪಕಾದವರುಹ್ಯ ಚ । 
ತತೋಇಭಿವಾದಯಾಮಾಸ ಹ್ಯಗಸ್ತ್ಯಮೃಷಿಸತ್ತಮಮ್‌ ॥ 23 
ಸೋ ಇಭಿವಾದ್ಯ ಮಹಾತ್ಮಾನಂ ಜ್ವಲಂತಮಿವ ತೇಜಸಾ | 

ಆತಿಥ್ಯಂ ಪರಮಂ ಪ್ರಾಪ್ಯ ನಿಷಸಾದ ನರಾಧಿಪಃ ॥ 24 
ತಮುವಾಚ ಮಹಾತೇಜಾಃ ಕುಂಭಯೋನಿರ್ಮಹಾತಪಾಃ | 

ಸ್ವಾಗತಂ ತೇ ನರಶ್ರೇಷ್ಠ ದಿಷ್ಟ್ಯಾ ಪ್ರಾಪ್ತೋ5ಸಿ ರಾಘವ ॥ 25 
ತಂ ಮೇ ಬಹುಮತೋ ರಾಮ ಗುಣೈರ್ಬಹುಭರುತ್ತಮೃಃ 

ಅತಿಥಿ: ಪೂಜನೀಯಶ ಮಮ ನಿತ್ಯಂ ಹದಿ ಸಿತಃ ॥ 26 


ದೇವತೆಗಳನ್ನು ನೋಡಿ ಅವರೆಲ್ಲರನ್ನೂ ಸತ್ಕರಿಸಿದರು. ದೇವತೆಗಳು ಆ 
ಮಹರ್ಷಿಗಳನ್ನು ಅರ್ಚಿಸಿ ತಮ್ಮ ಪರಿವಾರದೊಂದಿಗೆ ದೇವಲೋಕ್ಕೆ 
ಹೋದರು (20-22). ಅನ೦ತರ ಶ್ರೀರಾಮನು ಪುಷ್ಪಕವಿಮಾನದಿಂದ 
ಇಳಿದುಬಂದು ಅಗಸ್ತ್ಯ ಮಹರ್ಷಿಗಳಿಗೆ ಅಭಿವಾದನೆ ಮಾಡಿದನು. ಅವರಿಂದ 
ಆತಿಥ್ಯವನ್ನು ಸ್ನೀಕರಿಸಿ ಸಮೀಪದಲ್ಲಿ ಕುಳಿತುಕೊಂಡನು.(23-24). 
ಅಗಸ್ತ್ಯಮುನಿಗಳು ಹೀಗೆಂದರು: "ಪುರುಷೋತ್ತಮ, ನಿನಗೆ ಸ್ವಾಗತ. ನೀನು 
ಬ೦ದದ್ದು ಬಹಳ ಸ೦ತೋಷಕರವಾಗಿದೆ. ಉತ್ತಮವಾದ ಸದ್ಗುಣಗಳಿ೦ದ 
ನನಗೆ ಬಹುಮತನಾಗಿರುವೆ. ಅತಿಧಿಯೂ ಸಮ್ಮಾನ್ಯನೂ ಆಗಿರುವೆ. ಸದಾ 
ನನ್ನ ಹೃದಯದಲ್ಲಿ ನೆಲೆಸಿಬಿಟ್ಟಿದ್ದೀಯೆ | (25-26). ಶೂದ್ರನ ಸಂಹಾರಮಾಡಿ 
ನೀನು ಬ೦ದಯೆಂಬುದನ್ನು ದೇವತೆಗಳು ನನಗೆ ಹೇಳಿದರು. ಬ್ರಾಹ್ಮಣನ 
ಪುತ್ರನನ್ನು ಧರ್ಮನಿಷ್ಠೆಯಿ೦ದಲೇ ಬದುಕಿಸಿದ್ದೀಯೆ ಈ ರಾತ್ರಿ ನನ್ನೊಡನೆ 
ಇಲ್ಲಿ ಉಳಿದುಕೂ. ಪ್ರಾತಃಕಾಲ ಪುಷ್ಪಕವಿಮಾನವನ್ನೇರಿ ರಾಜಧಾನಿಗೆ 


493 ಶಂಬೂಕವಧಃ 
ಸುರಾ ಹಿ ಕಥಯಂತಿ ತ್ವಾಮಾಗತಂ ಶೂದ್ರಘಾತಿನಮ್‌ । 


ಬ್ರಾಹ್ಮಣಸ್ಯ ತು ಧರ್ಮೇಣ ತ್ವಯಾ ಜೀವಾಪಿತಃ ಸುತಃ ॥ 27 
ಉಪ್ಕತಾಂ ಚೇಹ ರಜನೀ ಸಕಾಶೇ ಮಮ ರಾಘವ | 

ಪ್ರಭಾತೇ ಪುಷ್ಪಕೇಣ ತ್ಪಂ ಗಂತಾಸಿ ಹುರಮೇವ ಹಿ ॥ 28 
ತ್ವಂ ಹಿ ನಾರಾಯಣಃ ಶ್ರೀಮಾಸ ಸ್ಪಯಿ ಸರ್ವಂ ಪ್ರತಿಷ್ಠಿತಮ್‌ | 

ತೆಂ ಪ್ರಭುಃ ಸರ್ವಭೂತಾನಾಂ ಹರುಷ ಷಸ್ತ್ವಂ ಸನಾತನಃ ॥ 29 
ಇದಂ ಚಾಭರಣಂ ಸೌಮ್ಯ ನಿರ್ಮಿತಂ ವಿಶ್ವಕರ್ಮಣಾ । 

ದಿವ್ಯಂ ದಿವೆ ಲನ ವಪುಷಾ "ದೀಪ ಮಾನಂ ಸತೇಜಸಾ | 30 
ಪ್ರತಿಗೃ ಜ್ಲೀಷ್ಟ ಕಾಕುತ್ಸೃ ಮತ್ತಿಯಂ ಕುರು ರಾಘವ । 

ದತ್ತಸ ಸ ಹಿ 'ಪುನರ್ದಾನೇ ಸಮಹತ್‌ ಫಲಮುಚ್ಛ ತೇ॥ 31 
Med ಹಿ ಭವಾನ್‌ ಶಕ್ತಃ ಸೇಂದ್ರಾಣಾಂ ಮರುತಾಮಸಪಿ । 

ತ್ವಂ ಹಿ ಶಕ್ತಸ್ತಾರಯಿತುಂ ಸೇಂದ್ರಾನಪಿ ದಿವೌಕಸಃ ॥ 32 
ತಸ್ಮಾತ್‌ ಪ್ರದಾಸ್ಯೇ ವಿಧಿವತ್ತತ್‌ ಪ್ರತೀಚ್ಛ ನರಾಧಿಪ । 

ದಿವಮಾಭರಣಂ ಚಿತಂ ಪದೀಪಮಿವ ಭಾಸರಮ್‌ ॥ 33 


ಬಿ ಮ ಮವ ಎಂ ಸಃ 
ಹೋಗಬಹುದು(27-28). ರಾಘವ, ನೀನು ಶ್ರೀಮನ್ನಾರಾಯಣನೇ! 


ಎಲ್ಲವೂ ನಿನ್ನಲ್ಲಿ ನೆಲೆಸಿದೆ. ಸಕಲ ಭೂತಗಳಿಗೂ ಸ್ವಾಮಿಯಾಗಿದ್ದೀಯೆ. 
ಸನಾತನನಾದ ಆದಿಪುರುಷ ನೀನು ಸೌಮ್ಯ, ಈ ಆಭರಣವನ್ನು ಸ್ವೀಕರಿಸು. 
ಈ ದಿವ್ಯಾಭರಣವು ವಿಶ್ವಕರ್ಮನಿಂದ ನಿರ್ಮಿತವಾಗಿದೆ. ದಿವ್ಯದೀಪ್ತಿಯಿಂದ 
ಹೇಗೆ ಹೊಳೆಯುತ್ತಿದೆ ॥(29-30). ಕಾಕುತ್ಸ್ಯ, ಇದನ್ನು ಸ್ತೀಕರಿಸಿ ನನಗೆ 
ಸಂತೋಷವನ್ನುಂಟುಮಾಡು. ತನಗೆ ದತ್ತವಾದ್ದನ್ನು ಇನ್ನೊಬ್ಬನಿಗೆ ಅರ್ಪಿಸಿದರೆ 
ಮಹಾಫಲ ಉಂಟು. ಇಂದ್ರಾದಿ ದೇವತೆಗಳನ್ನು ಪಾಲಿಸುವ ಸಾಮರ್ಥ್ಯ 
ನಿನಗು೦ಟು. ಅವರನ್ನು ವಿಪತ್ತಿನಿಂದ ರಕ್ಷಿಸಲು ಶಕ್ತನಾಗಿದ್ದೀಯ. ಆದ್ದರಿಂದ 
ಮಹಾರಾಜ ಈ ಆಭರಣವನ್ನು ವಿಧಿಪೂರ್ವಕವಾಗಿ ಕೊಡುವನು; 
ಸ್ವೀಕರಿಸು. ಸೂರ್ಯನಂತೆ ಬೆಳಗುವ ಈ ಅದ್ಭುತವಾದ ಈ ಆಭರಣವನ್ನು 
ತೆಗೆದುಕೊ” ಎಂದರು (31-33). ಶ್ರೀರಾಮನು ಆಭರಣವನ್ನು ಸ್ತೀಕರಿಸಿ, 
ಅದು ಅಗಸ ಸ್ಮೃರಿಗೆ ದೊರಕಿದ ಬಗೆಯನ್ನು ತಿಳಿಯಲಪೇಕ್ಟಿಸಿ "ಮಹರ್ಷಿಗಳೇ, 


ಉತ್ತರಕಾಂಡ 494 
ಪತಿಗಹ, ತತೋ ರಾಮಸ್ತದಾಭರಣಮುತ್ತಮಮ್‌ | 


ಆ್‌ ಅಶಿ ಇವಿ 


ಆಗಮಂ ತಸ್ಯ ದೀಪ್ರಸ್ಯ ಪ್ರಷ್ಟುಮೇವೋಪಚಕ್ರಮೇ ॥ 34 
ಅತ್ಯುದ್ಭುತಮಿದಂ ದಿವ್ಯವಪುಷಾ ಯುಕ್ತ ಮುತ್ತಮಮ್‌ | 

ಕಥಂ ಭಗವತಾ ಪ್ರಾಪ್ತಂ ಕುತೋವಾ ಕೇನ ವಾಹೃತಮ್‌ ॥ 35 
ಕುತೂಹಲಿತಯಾ ಬ್ರಹ್ಮನ್‌ ಪೃಚ್ಛಾಮಿ ತ್ಹಾಂ ಮಹಾಯಶಃ | 

ಆಶ್ಚರ್ಯಾಣಾಂ ಬಹೂನಾಂ ಹಿ ನಿಧಿ: ಪರಮಕೋ ಭವಾನ್‌ ॥ 36 
ಏವಂ ಬ್ರುವತಿ ಕಾಕುತ್ನೇ ಮುನಿರ್ವಾಕ್ಯಮಥಾಬ್ರವೀತ್‌ । 

ಶೃಣು ರಾಮ ಯಥಾ ವೃತ್ತಂ ಪುರಾ ತ್ರೇತಾಯುಗೇ ಯುಗೇ ॥ 37 
ರಮಣೀಯಪ್ರದೇಶೇಸ್ಮಿನ್‌ ವನೇ ಯುದ್ದಷ್ಟವಾನಹಮ್‌ । 

ಆಶ್ಚರ್ಯಂ ಮೇ ಮಹಾಬಾಹೋ ದಾನಮಾಶ್ರಿತ್ಯ ಕೇವಲಮ್‌ ॥ 38 


ಅತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಟ್‌ಸಪ್ಪತಿತಮಃ ಸರ್ಗಃ 





ಈ ಆಭರಣವು ಅತ್ಯದ್ಭುತವಾಗಿದೆ. ಇದು ತಮ್ಮ ವಶಕ್ಕೆ ಹೇಗೆ ಬ೦ದಿತು? 
ಯಾರು ಏತಕ್ಕಾಗಿ ತಂದುಕೊಟ್ಟರು? ಕೇವಲ ಕುತೂಹಲದಿಂದ ಕೇಳುತ್ತಿದ್ದೇನೆ. 
ನೀವು ಆಶ್ಚರ್ಯಗಳ ನಿಧಿಯಾಗಿದ್ದೀರಿ" ಎ೦ದನು(34-36). ಅಗಸ್ತ್ಯರು 
"ರಾಮ, ಹಿ೦ದಿನ ತ್ರೇತಾಯುಗದಲ್ಲಿ ನಡೆದ ಒಂದು ವೃತ್ತಾಂತವನ್ನು 
ಕೇಳು. ರಮಣೀಯವಾದ ಈ ವನದಲ್ಲಿ ನಾನು ನೋಡಿದ ವಿಷಯವಿದು. 
ಆಭರಣವನ್ನು ನನಗೆ ಕೊಟ್ಟ ಬಗೆ ಕುತೂಹಲಕರವಾಗಿದೆ" ಎ೦ದರು(37- 
38). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಎಪ್ಪತ್ತಾರನೆಯ ಸರ್ಗ 


495 

ಸಪ ಸ 
೯ಪ್ರಶ್ನಃ 
ಪುರಾ ತ್ರೇತಾಯುಗೇ ರಾಮ ಹ್ಯರಣ್ಯಂ ಬಹುವಿಸ್ತರಮ್‌ । 
ಸಮಂತಾದ್ಯೋಜನಶತಂ ನಿಮಣ್ಯಗಂ ಪಕ್ಷಿವರ್ಜಿತಮ್‌ ॥ 1 


ತಸ್ಮಿನ್ನಿರ್ಮಾನುಷೇ5ರಣ್ಯೇ ಕುರ್ವಾಣಸ್ತವ ಉತ್ತಮಮ್‌ | 
ಅಹಮಾಕ್ರಮಿತುಂ ಸೌಮ್ಯ ತದರಣ್ಯ ಮುಪಾಗಮಮ್‌ ॥ 2 


ತಸ್ಯ ರೂಪಮರಣ್ಯಸ್ಯ ನಿರ್ದೇಷ್ಟುಂ ನ ಶಶಾಕ ಹ | 
ಫಲೈರ್ಮೂಲೈ: ಸುಖಾಸ್ವಾದೈರ್ಬಹುರೂಪೈಶ್ಚ ಪಾದಪೈಃ l 3 


ತಸ್ಯಾರಣ್ಯಸ್ಯ ಮಧ್ಯೇ ತು ಸರೊ ಯೋಜನಮಾಯತಮ್‌ | 
ಹಂಸಕಾರಂಡವಾಕೀರ್ಣಂ ಚಕ್ರವಾಕೋಶೋಭಿತಮ್‌ ॥ 4 


ಸರ್ಗ 77 
ಸ್ಪರ್ಗದಿಂದ ಇಳಿದುಬ೦ದು ಶವವನ್ನು ಭಕ್ಷಿಸುತ್ತಿದ್ದ ಒಬ್ಬ ಪುರುಷನನ್ನು 


ಕಂಡು ಅಗಸ್ತ್ಯರ ಪ್ರೆ 

ಅಗಸ್ತ್ಯಮುನಿಗಳು ಹೇಳಿದರು :'ಶ್ರೀರಾಮ, ಹಿಂದಿನ ತ್ರೇತಾಯುಗದಲ್ಲಿ 
ನೂರಾರು ಯೋಜನೆಗಳವರೆಗೆ ಹರಡಿದ ಬಹು ವಿಸ್ತಾರವಾದ ಒಂದು 
ಅರಣ್ಯವಿತ್ತು. ಅಲ್ಲಿ ಮೃಗಗಳಾಗಲಿ ಪಕ್ಷಿಗಳಾಗಲಿ ಇರಲಿಲ್ಲ. ಮನುಷ್ಯರ 
ಸುಳಿವೂ ಇರಲಿಲ್ಲ. ಆ ವನದ ಒಂದು ಪಾರ್ಶ್ವದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ 
ನಾನು ಒಂದು ಸಲ ವನವನ್ನು ಪೂರ್ಣವಾಗಿ ನೋಡಬೇಕೆಂದು ಸಂಚರಿಸುತ್ತ 
ಹೊರಟೆನು (1-2). ರುಚಿಕರವಾದ ಫಲಮೂಲಗಳಿಂದಲೂ ವಿವಿಧ 
ವೃಕ್ಷಗಳಿಂದಲೂ ಶೋಭಿಸುತ್ತಿದ್ದ ಆ ಅಡವಿಯನ್ನು ವರ್ಣಿಸಲು ಶಕ್ಯವಿಲ್ಲ. 
ಅಡವಿಯ ನಡುವೆ ಒಂದು ಯೋಜನ ವಿಸ್ತೀರ್ಣವಾದ ಕೊಳವಿತ್ತು 


ಉತ್ತರಕಾಂಡ 496 
ಪದ್ಮೋತ್ಪಲಸಮಾಕೀರ್ಣಂ ಸಮತಿಕ್ರಾಂತಶೈವಲಮ್‌ | 
ತದಾಶ್ಚರ್ಯಮಿವಾತ್ಕರ್ಥಂ ಸುಖಾಸ್ಟಾದಮನುತ್ತಮಮ್‌ ॥ 5 


ಅರಜಸ್ಮಂ ತಥಾಕ್ಷೋಭ್ಯಂ ಶ್ರೀಮತ್ಪಕ್ಷಿಗಣಾಯುತಮ್‌ | 
ಸಮೀಪೇ ತಸ್ಯ ಸರಸೋ ಮಹದದ್ಭುತಮಾಶ್ರಯಮ್‌ ॥ 6 


ಪುರಾಣಂ ಪುಣ್ಯಮತ್ಯರ್ಥಂ ತಪಸ್ಪಿಜನವರ್ಜಿತಮ್‌ | 
ತತ್ರಾಹಮವಸಂ ರಾತ್ರಿಂ ನೈದಾಘೀಂ ಪುರುಷರ್ಷಭ ॥ 7 


ಪ್ರಭಾತೇ ಕಾಲ್ಕಮುತ್ಥಾಯ ಸರಸ್ತದುಪಚಕ್ರಮೇ । 
ಅಥಾಪಶ್ಯಂ ಶವಂ ತತ್ರ ಸುಪುಷ್ಟ ಮಜರಂ ಕ್ಷಚಿತ್‌ ॥ 8 


ಪಂಕ್ತಿಭೇದೇನ ಪುಷ್ಪಾಂಗಂ ಸಮಾಶ್ರಿತಸರೋವರಮ್‌ । 
ತಿಪ್ಠಂತಂ ಪರಯಾ ಲಕ್ಷಾ ನತ ಸ್ಥಿಸ್ತೋಯಾಶಯೇ ನೃಪ ॥ 1 


ತಮರ್ಥಂ ಚಿಂತಯಾನೋsಹಂ ಮುಹೂರ್ತಂ ತತ್ರ ರಾಘವ । 


ಉಷಿತೋತಸ್ಲಿ ಸರಸ್ನೀರೇ ಕಿಂ ನ್ವಿದಂ ಸ್ಯಾದಿತಿ ಪ್ರಭೋ ॥ 10 


ಅದರಲ್ಲಿ ಹಂಸ, ಕಾರಂಡವ, ಚಕ್ರವಾಕ ಪಕ್ಷಿಗಳು ನೆಲಸಿದ್ದವು (3-4). 

ತಾವರೆ ನೈದಿಲೆಗಳು ತುಂಬಿದ್ದವು. ಕೊಳದಲ್ಲಿ ಪಾಚಿ ಇರಲಿಲ್ಲ. 
ಸುಖವಾಗಿ ನೀರನ್ನು ಕುಡಿಯಬಹುದಾಗಿತ್ತು. ನೋಡಿದರೆ 
ಅಚ್ಚರಿಯಾಗುತ್ತಿತ್ತು. ನೀರು ನಿರ್ಮಲವಾಗಿಯೂ, ಅಪಾರವಾಗಿಯೂ, 
ಇದ್ದು ಸುಂದರ ಪಕ್ಷಿಗಳಿಂದ ಯುಕ್ತವಾಗಿತ್ತು ಆ ಸರಸ್ಸಿನ ಸನಿಹದಲ್ಲಿ 
ಅದ್ಭುತವಾದ ಒ೦ದು ದೊಡ್ಡ ಆಶ್ರಮವಿತ್ತು (5-6). ಅದು ಪ್ರಾಚೀನವೂ, 
ಪವಿತ್ರವೂ, ಆಗಿ ಕಂಗೊಳಿಸಿದರೂ ಅದರಲ್ಲಿ ಯಾವ ತಪಸ್ತಿಗಳೂ ಇರಲಿಲ್ಲ! 
ಅಲ್ಲಿ ನಾನು ಬೇಸಿಗೆಯ ಒಂದು ರಾತ್ರಿಯನ್ನು ಕಳದನು. ಬೆಳಗಿನ ಜಾವದಲ್ಲಿ 
ಪ್ರಾತರ್ವಿಧಿಗೋಸ್ಕರ ಕೊಳದ ಬಳಿಗೆ ಹೋದೆನು. ಅಲ್ಲಿ ಪುಷ್ಪವೂ 
ನಿರ್ಮಲವೂ ಆದ ಒಂದು ಶವವು ಕಾಣಿಸಿತು (7-8). ರಾಘವ. ಅದರ 
ಅ೦ಗಗಳಲ್ಲವೂ ಕ್ರಮಾನುಗುಣವಾಗಿ ಪುಷ್ಪವಾಗಿದ್ದವು. ಅತ್ಯಂತ 
ಕಾಂತಿಯುಕ್ತವಾಗಿ ಕೊಳದಲ್ಲಿ ತೇಲುತ್ತಿದ್ದ ಆ ಶವವನ್ನು ನೋಡಿ "ಆಹಾ 
| ಏನಿದು !” ಎ೦ದು ಚಿಂತಿಸುತ್ತ ಸರಸ್ತೀರದಲ್ಲಿ ಸ್ವಲ್ಪ ಹೂತ್ತು ನಿಂತುಕೂಂಡನು 


497 ಸ್ವರ್ಗಿಪ್ರಶ್ನಃ 
ಅಥಾಪಶ್ಯಂ ಮುಹೂರ್ತೇನ ದಿವ್ಯಮದ್ಳು ತದರ್ಶನಮ್‌ | 
ವಿಮಾನಂ ಪರಮೋದಾರಂ ಹಂಸಯುಕ್ತಂ ಮನೋಜವಮ್‌ ॥ 11 


ಅತ್ಯರ್ಥಂ ಸ್ಪರ್ಗಿಣಂ ತತ್ರ ವಿಮಾನೇ ರಘುನಂದನ | 
ಉಪಾಸ್ಟೇsಪ್ಪರಸಾಂ ವೀರ ಸಹಸ್ರಂ ದಿವ್ಯಭೂಷಣಮ್‌ ॥ 12 


ಗಾಯಂತಿ ದಿವ್ಯಗೇಯಾನಿ ವಾದಯಂತಿ ತಥಾಪರಾಃ | 
ಕ್ವೇಲಯಂತಿ ತಥಾ ಚಾನ್ಯಾ ನೃತ್ಯಂತಿ ಚ ತಥಾಪರಾಃ ॥ 13 


ಅಪರಾಶ್ನಂದರಶ್ಕಾಭೈರ್ಹಮದಂಡೈಶ್ನ ಚಾಮರೈ: | 
ದೋಧೂಯುರ್ವದನಂ ತಸ್ಯ ಪುಂಡರೀಕನಿಭೇಕ್ಷಣಮ್‌ ॥ 14 


ತತ: ಸಿಂಹಾಸನಂ ತೃಕ್ವ್ವಾ ಮೇರುಕೂಟಮಿವಾಂಶುಮಾನ್‌ | 
ಪಶ್ಯತೊ ಮೇ ತದಾ ರಾಮ ಎಮಾನಾದವರುಹ್ಯ ಚ॥ 1S 


ತಂ ಶವಂ ಭಕ್ಷ ಯಾಮಾಸ ಸ ಸ್ಪರ್ಗೀ ರಘುನಂದನ | 

ತಥಾ ಭುಕ್ತ್ವಾ ಯಥಾಕಾಮಂ ಮಾಂಸಂ ಬಹುಸುಪ್ರೀವರಮ್‌ ॥ 16 
(9-10). ಅಷ್ಟರಲ್ಲಿ ಆಶ್ಚರ್ಯಕರವೂ ಭವ್ಯವೂ ಆದ ದಿವ್ಯವಿಮಾನವೊಂದು 
ಅಲ್ಲಿಗೆ ಬಂದಿತು. ಅದು ಹ೦ಸಯುಕ್ತವಾಗಿತ್ತು. ಮನೋವೇಗರದಲ್ಲಿ 
ಸ೦ಚರಿಸುತ್ತಿತ್ತು ಆ ವಿಮಾನದಲ್ಲಿ, ರಘುನಂದನ, ಅತ್ಕಂತರೂಪಶಾಲಿಯೂ 
ಸ್ವರ್ಗನಿವಾಸಿಯೂ ಆದ ಒಬ್ಬ ಪುರುಷನನ್ನು ನೋಡಿದೆನು. 
ದಿವ್ಯಭೂಷಣಗಳನ್ನು ಧರಿಸಿದ ಸಾವಿರಾರು ಅಪ್ಸರೆಯರು ಆತನನ್ನು 
ಸೇವಿಸುತ್ತಿದ್ದರು.(11-12). ಅಪ್ಪರೆಯರಲ್ಲಿ ಕೆಲವರು ದಿವ್ಯಗಾನಗಳನ್ನು 
ಹಾಡುತ್ತಲೂ ಕೆಲವರು ವಾದ್ಯಗಳನ್ನು ನುಡಿಸುತ್ತಲೂ ಆಡುತ್ತಲೂ 
ಕುಣಿಯುತ್ತಲೂ ಇದ್ದರು. ಇನ್ನು ಕೆಲವರು ಪುಂಡರೀಕಾಕ್ಷನಾದ ಆ ಪುರುಷನ 
ಮುಖದ ಬಳಿ, ಸುವರ್ಣದಂಡಯುಕವಾಗಿ ಚ೦ದ್ರಕಿರಣಗಳಂತಿರುವ 
ಚಾಮರಗಳನ್ನು ಬೀಸುತ್ತಿದ್ದರು (13-14). ರಾಮ, ಆ ದಿವ್ಯಪುರುಷನು 
ಸಿ೦ಹಾಸನವನ್ನು ಬಿಟ್ಟು ಮೇಲೆದ್ದನು. ಆಗ ಮೇರುಶ್ಶಂಗವನ್ನು ತ್ಯಜಿಸಿ 
ಸೂರ್ಯನು ಮೇಲೆದ್ದಂತೆ ಕಾಣಿಸಿತು ! ರಾಘವ, ಆತನು ವಿಮಾನದಿಂದಿಳಿದು 
ಬ೦ದು, ನಾನು ನೋಡುತ್ತಿರುವಾಗಲೇ, ಕೊಳದಲ್ಲಿದ್ದ ಹೆಣವನ್ನು 


ಉತ್ತರಕಾಂಡ 408 
ಅವತೀರ್ಯ ಸರಃ ಸ್ಪರ್ಗೀ ಸಂಸ್ಪಷ್ಟು ಮುಪಚಕ್ರಮೇ | 


ಅ) ಬ 
ಉಪಸ್ಸ್ಯ ಶ್ಯ ಯಥಾನ್ಯಾಯಂ ಹ ಸ್ಪರ್ಗೀ ರಘುಷುಂಗವ ॥ 17 
ಆರೋಢುಮುಪಚಕ್ರಾಮ ವಿಮಾನವರಮುತ್ತಮಮ್‌ । 
ತಮಹಂ ದೇವಸಂಕಾಶಮಾರೋಹಂತಮುದೀಕ್ಷ 5 ವ್ಯ | 18 


ವಿಮಾನಮಬ್ರವಂ ವಾಕ್ಯಂ ಸ್ಪರ್ಗಿಣಂ ಪುರುಷರ್ಷಭ । 
ಕೋ ಭವಾನ್‌ ದೇವಸಂಕಾಶ ಆಹಾರಶ್ಚ ವಿಗರ್ಹಿತಃ ॥ 19 


ತ್ವಯೇದಂ ಭುಜ್ಯತೇ ಸೌಮ್ಯ ಕಿಮರ್ಥಂ ವಕ್ತುಮರ್ಹಸಿ । 
ಕಸ್ಕ ಸ್ಯಾದೀದೃಶೋ ಭಾವ ಆಹಾರೋ ದೇವ ಸಂಮತಃ ॥ 20 


ಆಶ್ಚರ್ಯಂ ವರ್ತತೇ ಸೌಮ್ಯ ಶ್ರೋತುಮಿಚ್ಛಾಮಿ ತತ್ತ್ವತಃ | 
ನಾಹಮೌಪಯಿಕಂ ಮನ್ಯೇ ತವ ಭಕ್ಷ ಮಿದಂ ಶವಮ್‌ ॥ 21 


ಇತ್ಯೇವಮುಕ್ತಃ ಸ ನರೇಂದ್ರ ನಾಕೀ 

ಕೌತೂಹಲಾತ್‌ ಸೂನ್ನತಯಾ ಗಿರಾ ಚ । 
ತಿನ್ನಲಾರಂಭಿಸಿದನು! (15-16). 

ಸುಪುಷವಾದ ಮಾಂಸವನ್ನು ಆತನು ಯಥೇಷ್ಟವಾಗಿ ಕಿತ್ತುತಿ೦ದು, 
ಸರಸ್ಸಿನಲ್ಲಿಳಿದು ಕೈತೊಳೆದು ಅಚಮನಮಾಡಿದನು. ಅನಂತರ 
ದಿವ್ಯವಿಮಾನವನ್ನೇರಲು ಹೊರಟನು. ರಘುನಾಥ, ದೇವಸಂಕಾಶನಾದ 
ಆ ಪುರುಷನು ವಿಮಾನವನ್ನು ಹತ್ತಲು ತೊಡಗಿದಾಗ, ನಾನು ಹೀಗೆ 
ಕೇಳಿದೆನು : "ದೇವತೆಯಂತೆ ತೋರುವ ಎಲೈ ಪುರುಷನೆ, ಯಾರು 
ನೀನು? ನಿನ್ನ ಆಹಾರವು ನಿಂದ್ಯವಾಗಿದೆಯಲ್ಲ | (17-18). ಸೌಮ್ಯ, 
ಇಂತಹ ಆಹಾರವನ್ನೇಕೆ ಭಕ್ಷಿಸುವೆ? ಹೇಳು. ಎಲೈ ದಿವ್ಯಪುರುಷನೆ, ಈ 
ಬಗೆಯ ಅಭಿರುಚಿಯೂ ಈ ಬಗೆಯ ಆಹಾರವೂ ಯಾರಿಗೆ 
ಸಮ್ಮತವಾದೀತು? ಇದು ವಿಸ್ಮಯಕಾರಿಯಾಗಿದೆ. ಯಥಾರ್ಥವೇನೆಂದು 
ತಿಳಿಯಲು ಬಯಸುತ್ತೇನೆ. ಈ ಹೆಣವು ನಿನಗೆ ಆಹಾರವಾಗಿರುವುದು 
ಸಹಜವಲ್ಲವೆಂದೇ ನಾನು ತಿಳಿಯುತ್ತೇನೆ" ಎ೦ದು ಕೇಳಿದೆನು(20-21). 
ಮಹಾರಾಜ, ಹೀಗೆ ನಾನು ಯುಕ್ತವೂ ಮಧುರವೂ ಆದ ಮಾತಿನಿಂದ 


499 ಆಭರಣಾಗಮಃ 


ಶ್ರುತ್ವಾಚ ವಾಕ್ಕಂ ಮಮ ಸರ್ವಮೇತತ್‌ 
ಸರ್ವಂ ತಥಾ ಚಾಕಥಯನ್ಮಮೇತಿ l 22 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತಸಪ್ತತಿತಮಃ ಸರ್ಗಃ 


ಅಧಿ 


ಅಷ್ಟಸಪ್ಪರಿತಮಃ ಸರ್ಗಃ 
ಆಭರಣಾಗಮಃ 
ಶುತ್ವಾ ತು ಭಾಷಿತಂ ವಾಕ್ಯಂ ಮಮ ರಾಮ ಶುಭಾಕ್ಷ ರಮ್‌ | 
ಪ್ರಾಂಜಲಿಃ ಪ್ರತ್ಯುವಾಚೇದಂ ಸ ಸ್ಪರ್ಗೀ ರಘುನಂದನ ॥ 1 
ಶೃಣು ಬ್ರಹ್ಮನ್‌ ಪುರಾ ವೃತ್ತಂ ಮಮೈತತ್‌ ಸುಖದುಃಖಯೋಃ | 
ಅನತಿಕ್ರಮಣೀಯಂ ಹಿ ಯಥಾ ಪೃಚ್ಛಸಿ ಮಾಂದ್ದಿಜ ॥ 2 


ಪ್ರಶ್ನಮಾಡಲು ಅದನ್ನು ಕೇಳಿ ಆದಿವ್ಯ ಪುರುಷನು ತನ್ನ ವೃತ್ತಾಂತವೆಲ್ಲವನ್ನೂ 
ನನಗೆ ಈ ರೀತಿಯಲ್ಲಿ ಹೇಳಿದನು" (22). 
ಇಲ್ಲಿಗೆ ಶ್ರೀಮದ್ರಾಮಯಣದ ಉತ್ತರಕಾಂಡದಲ್ಲಿ 
ಎಪ್ಪತ್ತೇಳನೆಯ ಸರ್ಗ 
ಸರ್ಗ 78 
ದಿವ್ಯಪುರುಷನ ಹೇಳಿಕೆ. ಅಗಸ್ತ್ಯದರ್ಶನದಿಂದ ಉದ್ಧಾರ. ಆಭರಣ 
ದಾನ. 

ಅಗಸ್ತ ರು ಮುಂದುವರಿಸಿದರು : "ರಘುನಾಥ, ಶುಭಕರವಾದ ನನ್ನ 
ಪ್ರಶ್ನೆಯನ್ನಾಲಿಸಿ ಆ ಸ್ವರ್ಗನಿವಾಸಿಯು ಪ್ರಾಂಜಲಿಯಾಗಿ ಹೀಗೆಂದನು : 
"ಓ ಬ್ರಹ್ಮರ್ಷಿಗಳ, ನನ್ನ ಸುಖದುಃಖಗಳ ವೃತ್ತಾಂತವನ್ನು ಕೇಳಿರಿ. 
ಶವಭಕ್ಷಣದ ಕಾರಣವನ್ನು ಕೇಳುತ್ತಿದ್ದೀರಿ. ಅದು ದುರ್ಲಂ೦ಘ್ಯವಾಗಿ 
ಪರಿಣಮಿಸಿತು(1-2). ಹಿಂದೆ ಸುದೇವನೆಂಬ ವಿದರ್ಭರಾಜನು ನನ್ನ 


ಉತ್ತರಕಾಂಡ 500 


ಪುರಾ ವೈದರ್ಭಕೋ ರಾಜಾ ಪಿತಾ ಮಮ ಮಹಾಯಶಾಃ । 
ಸುದೇವ ಇತಿ ವಿಖ್ಯಾತಸ್ತಿಷು ಲೋಕೇಷು ವೀರ್ಯವಾನ್‌ ॥ 3 


ತಸ್ಯ ಪುತ್ರದ್ದಯಂ ಬ್ರಹ್ಮನ್‌ ದ್ವಾಭ್ಯಾಂ ಸ್ತೀಭ್ಯಾಮಜಾಯತ । 
ಅಹಂ ಶೇತ ಇತಿ ಖ್ಯಾತೋ ಯವೀಯಾನ್‌ ಸುರಥೋಇಭವತ್‌ ॥ 4 


ತತಃ ಪಿತರಿ ಸ್ಪರ್ಯಾತೇ ಪೌರಾ ಮಾಮಭ್ಯಷೇಚಯನ್‌ | 
ತತ್ರಾಹಂ ಕೃತವಾನ್‌ ರಾಜ್ಯಂ ಧರ್ಮಂ ಚ ಸುಸಮಹಿತಃ ॥ 5 


ಏವಂ ವರ್ಷಸಹಸ್ರಾಣಿ ಮಮಾತೀತಾನಿ ಸುವ್ರತ । 
ರಾಜ್ಯಂ ಕಾರಯತೋ ಬ್ರಹ್ಮನ್‌ ಪ್ರಜಾ ಧರ್ಮೇಣ ರಕ್ಷತಃ ॥ 6 


ಸೋsಹಂ ನಿಮಿತ್ತೇ ಕಸ್ಮಿಂಶ್ಚಿದ್ದಿಜ್ಞಾತಾಯುರ್ದ್ವಿಜೋತ್ತಮ | 
ಕಾಲಧರ್ಮಂ ಹೃವಿ ನ್ಯಸ್ಯ ತತೋ ವನಮುವಾಗಮಮ್‌ ॥ 8 


ಭ್ರಾತರಂ ಸುರಥಂ ರಾಜ್ಯೇ ಹ್ಯಭಿಷಿಚ್ಛ ಮಹೀಪತಿಮ್‌ । 

ಇದಂ ಸರಃ ಸಮಾಸಾದ್ಯ ತಪಸಪಂ ಮಯಾ ಚಿರಮ್‌ ॥ 9 
ತಂದೆಯಾಗಿದ್ದನು. ಆ ವೀರನು ಮೂರು ಲೋಕಗಳಲ್ಲಿಯೂ 
ವಿಖ್ಯಾತನಾಗಿದ್ದನು. ಅವನಿಗೆ ಇಬ್ಬರು ಪತ್ನಿಯರಲ್ಲಿ ಇಬ್ಬರು ಪುತ್ರರು 
ಜನಿಸಿದರು. ನನಗೆ ಶ್ರೇತನೆಂದೂ ನನ್ನ ತಮ್ಮನಿಗೆ ಸುರಥನೆಂದೂ 
ಹೆಸರಿತ್ತು(3-4). ತಂದೆಯು ಸ್ಪರ್ಗಸ್ಥನಾಗಲು ಪೌರರು ನನಗೆ ಪಟ್ಟಾಭಿಷೇಕ 
ಮಾಡಿದರು. ನಾನು ಸದಾ ಜಾಗೃತನಾಗಿ ಧರ್ಮನಿಷ್ಠಯಿಂದ ರಾಜ್ಯವನ್ನು 
ಪರಿಪಾಲಿಸಿದೆನು. ಪ್ರಜೆಗಳನ್ನು ಧರ್ಮಪೂರ್ವಕವಾಗಿ ಸಂರಕ್ಷಿಸುತ್ತ ರಾಜ್ಯವನ್ನು 
ನಡಸುತ್ತಿರಲು ಅನೇಕ ಸಾವಿರವರ್ಷಗಳು ಕಳೆದವು(5-6). ಹೇ 
ಬ್ರಾಹ್ಮಣೋತ್ತರಮರೆ, ಹೀಗಿರಲು ಒಂದಾನೊಂದು ನಿಮಿತ್ತದಿಂದ ನನ್ನ 
ಆಯುಸ್ಲಿನ ಅವಧಿ ಎಪ್ಪಂದು ನನಗೆ ತಿಳಿಯಿತು. ಕಾಲಧರ್ಮಕ್ಕೆ ನಾನು 
ಸಿಗುವೆನೆಂದು ನಿಶ್ಚಯಿಸಿ ಈ ವನಕ್ಕೆ ಬಂದೆನು. ದುರ್ಗಮವೂ 
ಮೃಗಪಕ್ಷಿಶೂನ್ಯವೂ ಆದ ಈ ಅರಣ್ಯಕ್ಕೆ ಬಂದು ಸರಸಿನ ತೀರದಲ್ಲಿ 
ತಪಸ್ಸು ಮಾಡಲಾರಂಭಿಸಿದೆನು (7-8). ತಮ್ಮನಾದ ಸುರಥನಿಗೆ 
ರಾಜ್ಯವನ್ನಿತ್ತು ಪಟ್ಟಾಭಿಷೇಕಮಾಡಿ, ಈ ಸರಸಿನ ಬಳಿ ದೀರ್ಫಕಾಲ 
ತಪಸ್ಸಾನ್ನಾಚರಿಸಿದೆನು. ಈ ಗೊಂಡಾರಣ್ಯದಲ್ಲಿ ಮೂರು ಸಾವಿರ 


501 ಆಭರಣಾಗಮಃ 
ಸೋ 5ಹಂ ವರ್ಷಸಹಸ್ರಾಣಿ ತಪಸ್ತೀಣಿ ಮಹಾವನೇ | 


ತಪ್ಪ್ಯಾ ಸುದುಷ್ಕರಂ ಪ್ರಾಪ್ತೋ ಬ್ರಹ್ಮಲೋಕಮನುತ್ತಮಮ್‌ | 10 
ತಸ್ಯ ಮೇ ಸ್ಪರ್ಗಭೂತಸ್ಯ ಕುತ್ತಿಪಾಸೇ ದ್ವಿಜೋತ್ತಮ | 
ಬಾಧೇತೇ ಪರಮೋದರ ತತೋsಹಂ ವ್ಯಥಿತೇಂದ್ರಿಯಃ ॥ 11 


ಗತ್ವಾ ತ್ರಿಭುವನಶ್ರೇಷ್ಠಂ ಪಿತಾಮಹಮುವಾಚ ಹ। 
ಭಗವಾನ್‌ ಬ್ರಹ್ಮಲೋಕೋಳ5ಯಂ ಕ್ಫುತ್ತಿಪಾಸಾವಿವರ್ಜಿತಃ ॥ 12 


ಕಸ್ಕಾಯಂ ಕರ್ಮಣಃ ಪಾಕಃ ಕುತ್ತಿಪಾಸಾನುಗೋ ಹೃಹಮ್‌ 
ಆಹಾರಃ ಕಶ್ಚ ಮೇ ದೇವ ತನ್ಮೇ ಬ್ರೂಹಿ ಪಿತಾಮಹ ॥ 13 


ಪಿತಾಮಹಸ್ತು ಮಾಮಾಹ ತವಾಹಾರ: ಸುದೇವಜ । 
ಸ್ವಾದೂನಿ ಸ್ಥಾನಿ ಮಾಂಸಾನಿ ತಾನಿ ಭಕ್ಷ ಯ ನಿತ್ಯಶಃ ॥ 14 


ಸ್ಪಶರೀರಂ ತ್ವಯಾ ಪುಷ್ಪಂ ಕುರ್ವತಾ ತಪ ಉತ್ತಮಮ್‌ | 

ಅನುಪ್ತಂ ರೊಹತೇ ಶ್ವೇತ ನ ಕದಾಚಿನ್ನಹಾಮತೇ ॥ 15 
ವರ್ಷಗಳವರೆಗೆ ದುಷ್ಕರವಾದ ತಪಸ್ಪನ್ನಾಚರಸಿ ಶ್ರೇಷ್ಠವಾದ ಬ್ರಹ್ಮಲೋಕವನ್ನು 
ಪಡೆದನು(9-10). ಹೀಗೆ ಬ್ರಹ್ಮಲೋಕವನ್ನು ಸೇರಿದರೂ ನನಗೆ ಹಸಿವು 
ಬಾಯಾರಿಕೆಗಳ ಬಾಧೆ ತಪ್ಪಲಿಲ್ಲ. ಅದರಿಂದ ನನ್ನ ಮನಸ್ಸಿಗೆ ಬಹಳ 
ಯಾತನೆಯಾಯಿತು. ಆಗ ನಾನು ಲೋಕೇಶ್ವರನಾದ ಬ್ರಹ್ಮದೇವನನ್ನು 
ಕ೦ಡು"ಸ್ವಾಮಿ, ಬ್ರಹ್ಮಲೋಕದಲ್ಲಿ ಕ್ಷುತ್‌ಪಿಪಾಸೆಗಳಿಲ್ಲ. ಆದರೆ ನನ್ನ 
ಕರ್ಮವಿವಾಕವೇನಿದ್ದೀತು? ಸದಾ ಹಸಿವು ಬಾಯಾರಿಕೆಗಳು ನನ್ನನ್ನು 
ಕಾಡುತ್ತಿವೆ. ಹೇ ದೇವ, ನನಗೆ ಆಹಾರವೇನು? ಹೇಳಬೇಕು" ಎಂದು 
ಕೇಳಿದೆನು (11-13). ಆಗ ಪಿತಾಮಹನು "ಎಲೈ ಸುದೇವಪುತ್ರನೆ, ನಿನ್ನ 
ಮಾನುಷದೇಹದಲ್ಲಿರುವ ಮಾಂಸಖಂಡಗಳು ನಿನಗೆ ರುಚಿಕರವಾಗಿರುತ್ತವೆ. 
ನಿತ್ಯವೂ ಹೋಗಿ ಅವನ್ನು ತಿನ್ನು ! ಉತ್ತಮವಾದ ತಪಸ್ಸಾನ್ನಾಚರಿಸುವಾಗ 
ನಿನ್ನ ದೇಹವನ್ನು ಚೆನ್ನಾಗಿ ಬೆಳೆಸಿದ್ದೀಯೆ. ಎಲೈ ಶ್ವೇತ, ಬೀಜವನ್ನು 
ಬಿತ್ತದಿದ್ದರೆ ಎಂದಿಗಾದರೂ ಬೆಳೆಯುವುದುಂಟೆ? (14-15). ಪ್ರಾಣಿಗಳು 
ಜೀವಿಸಬಲ್ಲ ಅರಣ್ಯದಲ್ಲಿ ನಿನಗೆ ಸ್ವಲ್ಪವೂ ತೃಪ್ತಿಯಾಗಲಿಲ್ಲ. ಭಿಕ್ಷೆಯನ್ನು 


ಉತ್ತರಕಾಂಡ 502 
ತೃಪ್ತಿರ್ನ ತೇಸ್ತಿ ಸೂಕ್ಷ್ಮಾಪಿ ವನೇ ಸತ್ತನಿಷೇವಿತೇ | 
ಪುರಾ ತ್ವಾಂ ಭಿಕ್ಷಮಾಣಾಯ ಭಿಕ್ಷಾ ವೈ ಯತಯೇ ನೃಪ ॥ 16 
ನ ಹಿ ದತ್ತಾ ತ್ವಯೇಂದ್ರಾಭ ಯಸ್ಮಾದತಿಥಯೇಇಪಿ ವೈ | 
ದತ್ತಂ ನ ತೇಸ್ತಿ ಸೂಕ್ಷೋತಪಿ ತಪ ಏವ ನಿಷೇವಸೇ ॥ 17 
ತೇನ ಸ್ಪರ್ಗಗತೋ ವತ್ತ ಬಾಧ್ಯಸೇ ಕುತ್ತಿಪಾಸಯಾ | 
ಸತ್ವಂ ಸುಪುಷ್ಪಮಾಹಾರೈಃ ಸ್ವಶರೀರಮನುತ್ತಮಮ್‌ ॥ 18 
ಭಕ್ಷ ಯಿತ್ವಾಮೃತರಸಂ ತೇನ ತೃಪ್ತಿರ್ಭವಿಷ್ಯತಿ 
ಯದಾ ತು ತದ್ದನಂ ಶ್ವೇತ ಅಗಸ್ತೆ ಸ ಸುಮಹಾಸ್ಕಷಿಃ ॥ 19 
ಆಗಮಿಷ್ಯತಿ ದುರ್ಧರ್ಷಸ್ತದಾ ಕೃಚ್ಛಾದ್ಧಿಮೋಕ್ಷ ಸೇ | 
ಸ ಹಿ ತಾರಹಿತುಂ ಸೌಮ್ಯ ಶಕ್ತಃ ಸುರಗಣಾನಪಿ ॥ 20 
ಕಿಂ ಪುನಸ್ತ್ಯಾಂ ಮಹಾಬಾಹೋ ಕ್ಷುತ್ತಿಪಾಸಾವಶಂ ಗತಮ್‌ । 
ಸೋsಹಂ ಭಗವತಃ ಶುತಾ ದೇವದೇವಸ್ತ್ರ ನಿಶಯಮ್‌ ॥ 21 
ಬೇಡಲು ಬ೦ದ ಯತಿಯೊಬ್ಬನಿಗೆ ನೀನು ಭಿಕ್ಷೆಯನ್ನು ನೀಡಲಿಲ್ಲ. ಯಾವ 
ಅತಿಥಿಗೂ ಏನನ್ನೂ ಕೂಡಲಿಲ್ಲ. ಬರಿಯ ತಪಸ್ಸನ್ನು ಮಾತ್ರ ಆಚರಿಸಿದೆ 
(16-17). ಆದ್ದರಿ೦ದ, ವತ್ತ, ಪರಮಸ್ಪರ್ಗವನಿಸಿದ ಈ ಬ್ರಹ್ಮಲೋಕಕ್ಕೆ 
ಬಂದರೂ ಕ್ಷುತ್‌ಪಿಪಾಸೆಗಳು ನಿನಗೆ ತಪ್ಪಲಿಲ್ಲ. ಒಳ್ಳೆಯ ಆಹಾರದಿಂದ 
ಚೆನ್ನಾಗಿ ಕೂಬ್ಬಿಸಿ ಬೆಳೆಸಿರುವ ನಿನ್ನ ಶರೀರವೇ ನಿನಗೆ 
ಅಮೃತರಸದಂತಿರುವುದು | ಅದನ್ನು ತಿ೦ದರೆ ನಿನಗೆ ತೃಪ್ತಿಯಾಗುವುದು 
| ಶ್ವೇತ, ಮುಂದೊಮ್ಮೆ ಅಗಸ್ತ್ಯಮಹರ್ಷಿಯು ಅಲ್ಲಿಗೆ ಆಗಮಿಸುವನು 
(18-19). ದುರ್ಧರ್ಷನಾದ ಈ ಮುನಿಯ ದೆಸೆಯಿಂದ ಈ ಕಷ್ಟವು 
ನೀಗುವುದು. ಆ ಮುನಿಯು ದೇವಗಣಗಳನ್ನೂ ಉದ್ದರಿಸಲು ಸಮರ್ಥನು. 


ಕೇವಲ ಹಸಿವು ಬಾಯಾರಿಕೆಗಳಿಂದ ತೊಳಲುವ ನಿನ್ನನ್ನು ಆತನು 
ಸುಲಭವಾಗಿ ಉದ್ದರಿಸುವನು" ಎ೦ದು ತಿಳಿಸಿದನು(20-21). ಮುನಿಗಳೆ, 
ದೇವದೇವನ ಆ ನಿಶ್ಚಯವಾಣಿಯನ್ನು ಕೇಳಿ, ನಿಂದಿತವಾದ ಈ ಸ್ಪದೇಹವನ್ನು 
ಆಹಾರವಾಗಿ ಭಕ್ಷಿಸುತ್ತಿದ್ದೇನೆ. ಇದನ್ನು ಭಕ್ಷಿಸುತ್ತ ಬಹಳ ವರ್ಷಗಳಾದವು. 


503 ಆಭರಣಾಗಮಃ 
ಆಹಾರಂ ಗರ್ಹಿತಂ ಕುರ್ಮಿ ಸ್ಪಶರೀರಂ ದ್ವಿಜೋತ್ತಮ | 


ಬಹೂನ್‌ ವರ್ಷಗಣಾನ್‌ ಬ್ರಹ್ಮನ್‌ ಭುಜ್ಯಮಾನಮಿದಂ ಮಯಾ ॥ 22 
ಕ್ಷಯಂ ನಾಭ್ಯೇತಿ ಬ್ರಹ್ಮರ್ಷೇ ತೃಪ್ತಿಶ್ಲಾಪಿ ಮಮೋತ್ತ 
ತಸ್ಯ ಮೇ ಕೃಚ್ಛ ಭೂತಸ್ಯ ಕೃಚ್ಛಾಃ ದಸ್ಮಾದ್ವಿಮೋಕ್ಚಯ | 23 


ಅನ್ಯೇಷಾಂ ನ ಗತಿರ್ಹ್ಯತ್ರ ಕುಂಭಯೊನಿಮೃತೇ ದ್ವಿಜಮ್‌ |. 

ಇದಮಾಭರಣಂ ಸೌಮ್ಯ ತಾರಣಾರ್ಥಂ ದ್ವಿಜೋತ್ತಮ l 24 
ಪ್ರತಿಗೃಹ್ಞೀಷ್ಠ ಭದ್ರಂ ತೇ ಪ್ರಸಾದಂ ಕರ್ತುಮರ್ಹಸಿ । 

ಇದಂ ತಾವತ್‌ ಸುವರ್ಣಂ ಚ ಧನಂ ವಸ್ತಾಣಿ ಚ ದ್ವಿಜ | 25 


ಭಕ್ಷ್ಯಂ ಭೋಜ್ಯಂ ಚ ಬ್ರಹ್ಮರ್ಷೇ ದದಾಮ್ಯಾಭರಣಾನಿ ಚ | 
ಸರ್ವಾನ್‌ ಕಾಮಾನ್‌ ಪ್ರಯಚ್ಛಾಮಿ ಭೋಗಾಂಶ್ಚ ಮುನಿಪುಂಗವ ॥ 26 


ತಾರಣೇ ಭಗವಾನ್‌ ಮಹ್ಯಂ ಪ್ರಸಾದಂ ಕರ್ತುಮರ್ಹಸಿ | 

ತಸ್ಕಾಹಂ ಸ್ಪರ್ಗಿಣೋ ವಾಕ್ಯಂ ಶ್ರುತ್ವಾ ದುಃಖಸಮನ್ವಿತಮ್‌ ॥ 27 
ಈ ದೇಹವೂ ಕ್ಷಯಿಸುತ್ತಿಲ್ಲ. ನನಗೆ ತೃಪ್ತಿಯಾಗಿ ಹಸಿವೂ ನೀಗುತ್ತಿಲ್ಲ. 
ಬ್ರಹ್ಮರ್ಷಿಗಳೆ, ಈ ಕಷ್ಟದಲ್ಲಿ ಸಿಕ್ಕಿರುವ ನನ್ನನ್ನು ಉದ್ದರಿಸಿರಿ (22-23). 
ಅಗಸ್ತ್ಯಮುನಿಗಳ ಹೊರತಾಗಿ ಇತರರು ಇಲ್ಲಿಗೆ ಬರಲು ಶಕ್ಕವಿಲ್ಲ. ಅವರಲ್ಲದೆ 
ನನಗೆ ಬೇರೆ ಗತಿಯೂ ಇಲ್ಲ. ಈ ಆಭರಣವನ್ನು ಸ್ವೀಕರಿಸಿ ನನ್ನನ್ನು 
ಪಾಲಿಸಿರಿ. ಅನುಗ್ರಹ ಮಾಡಬೇಕು. ಈ ಆಭರಣವಲ್ಲದೆ ಬೇಕಾದಷ್ಟು 
ಸುವರ್ಣಧನವಸ್ತಗಳನ್ನು ಕೊಡಬಲ್ಲೆನು (24-25). ಭಕ್ಷ್ಯಭೋಜ್ಯಗಳನ್ನೂ 
ಇತರ ಆಭರಣಗಳನ್ನೂ ಬೇಕುಬೇಕಾದ ಭೋಗಗಳನ್ನೂ ಕೊಡಬಲ್ಲೆನು. 
ಹೇ ಭಗವಾನ್‌, ನನ್ನ ಉದ್ದಾರಕ್ಕಾಗಿ ಪ್ರಸನ್ನರಾಗಿರಿ" ಎ೦ದು ತಿಳಿಸಿದನು. 
ರಾಘವ, ಹೀಗೆ ಆ ದಿವ್ಯ ಪುರುಷನ ಶೋಕಸಂತಪ್ಪವಾದ ನುಡಿಯನ್ನು 
ಕೇಳಿ, ಆ ಕಷ್ಟದಿಂದ ಆತನ ತಾರಣೆಯಾಗಲೆಂದು ನಾನು ಆಭರಣವನ್ನು 
ಸ್ವೀಕರಿಸಲು ಒಪ್ಪಿದೆನು (26-27). ಶ್ರೀ ರಾಮ ನಾನು ಆಭರಣವನ್ನು 
ಸ್ವೀಕರಿಸಿದೊಡನೆ ಆ ರಾಜರ್ಷಿಯ ಪೂರ್ವದೇಹವು ಅದೃಶ್ಯವಾಯಿತು. 
ಆ ದೇಹವು ಅದೃಶ್ಯವಾದೊಡನೆ ಶ್ವೇತನಿಗೆ ಪರಮಾನ೦ದವಾಯಿತು. ಅವನು 


ಉತ್ತರಕಾಂಡ 504 
ತಾರಣಾಯೋಪಜಗ್ರಾಹ ತದಭರಣಮುತ್ತಮಮ್‌ | 
ಮಯಾ ಪ್ರತಿಗೃಹೀತೇ ತು ತಸ್ಮಿನ್ನಾಭರಣೇ ಶುಭೇ ॥ 28 


ಮಾನುಷ: ಪೂರ್ವಕೋ ದೇಹೋ ರಾಜರ್ಷಿೀರ್ವಿನನಾಶ ಹ। 
ಪ್ರನಷ್ಟೇ ತು ಶರೀರೇsಸೌ ರಾಜರ್ಷಿಃ ಪರಯಾ ಮುದಾ ॥ 29 


ತೃಪ್ಪಃ ಪ್ರಮುದಿತೋ ರಾಜಾ ಜಗಾಮ ತ್ರಿದವಂ ಸುಖಮ್‌ | 
ತೇನೇದಂ ಶಕ್ರತುಲ್ಕೇನ ದಿವ್ಯಮಾಭರಣಂ ಮಮ ॥ 30 


ತಸ್ಮಿನ್ನಿಮಿತ್ತೇ ಕಾಕುತ್ಸ್ವ ದತ್ತಮದ್ಭುತದರ್ಶನಮ್‌ ॥ 
ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಷ್ಪಸಪ್ತ್ಪತಿತಮಃ ಸರ್ಗಃ 


ಸಂತೃಪ್ತನಾಗಿ ನಲಿಯುತ್ತ ಸ್ಪರ್ಗಕ್ಕೆ ಹೊರಟುಹೋದನು. ಕಾಕುತ್ಸೃ, 
ದೇವೇಂದ್ರನಿಗೆ ಸಮಾನನಾದ ಆ ದಿವ್ಯಪುರುಷನು ಆ ನಿಮಿತ್ತದಿಂದ 


ಅದ್ಭುತವಾದ ಈ ದಿವ್ಯಾಭರಣವನ್ನು ನನಗೆ ಕೊಟ್ಟನು” (28-30). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಎಪ್ಪತ್ತೆ೦ಟನೆಯ ಸರ್ಗ 


೨೦೨ 


ಏಕೋನಾಶೀತಿತಮಃ ಸರ್ಗಃ 
ದಂಡರಾಜ್ಯನಿವೇಶಃ 


ತದದ್ದುತತಮಂ ವಾಕ್ಯಂ ಶ್ರುತ್ಹಾಗಸ್ತ್ಯಸ್ಯ ರಾಘವಃ | 
 ಗೌರವಾದ್ದಿಸ್ಮಯಾಚ್ಛೈವ ಪುನಃ ಪ್ರಷ್ಟುಂ ಪ್ರಚಕ್ರಮೇ ॥ 1 


ಭಗವಂಸ್ತದ್ದನಂ ಘೋರಂ ತಪಸ್ತಪ್ಯತಿ ಯತ್ರ ಸಃ। 
ಶ್ರೇ ತೋ ವೈದರ್ಭಕೋ ರಾಜಾ ಕಥಂ ಸ್ಯಾದಮೃಗದ್ವಿಜಮ್‌ ॥ 2 


ತದ್ವನಂ ಸಕಥಂ ರಾಜಾ ಶೂನ್ಯಂ ಮನುಜವರ್ಜಿತಮ್‌ | 
ತಪಶ್ಚತುಂ ಪ್ರವಿಷ್ಟಃ ಸ ಶ್ರೋತುಮಿಚ್ಛಾಮಿ ತತ್ತ್ವತಃ | 3 


ರಾಮಸ್ಯ ವಚನಂ ಶ್ರುತ್ವಾ ಕೌತೂಹಲಸಮನ್ವಿತಮ್‌ । 
ವಾಕ್ಕಂ ಪರಮತೇಜಸ್ವೀ ವಕ್ತುಮೇವೋಪಚಕ್ರಮೇ ॥ 4 


ಸರ್ಗ 79 


ಇಕ್ಟ್ವಾ ಕುರಾಜನು ತನ್ನ ಮೂರ್ಯಪುತ್ರನಾದ ದಂಡನಿಗೆ 
ಎಂಧ್ಯಶೈವಲಗಳ ಮಧ್ಯದಲ್ಲಿದ್ದ ರಾಜ್ಯವನ್ನು ಪಾಲಿಸುವಂತೆ 
ಗೊತ್ತುಮಾಡುವುದು 

ಅಗಸ್ತ್ಯಮುನಿಗಳು ಹೇಳಿದ ಆಶ್ಚರ್ಯಕರವಾದ ವೃತ್ತಾಂತವನ್ನು ಕೇಳಿ 
ಅವರು ಸರ್ವಜ್ಞರೂ ಸರ್ವಶಕ್ತರೂ ಎಂಬ ಗೌರವಬುದ್ಧಿಯಿ೦ದಲೂ 
ಕೌತುಕದಿ೦ದಲೂ ಶ್ರೀರಾಮನು ಮತ್ತೆ ಕೇಳಿದನು (1). : "ಭಗವನ್‌, 
ಎದರ್ಭರಾಜನಾದ ಶ್ವೇತನು ತಪಸ್ತನ್ನಾಚರಿಸುತ್ತಿದ್ದ ಘೋರಾಣ್ಯವು 
ಮೃಗಪಕ್ಷಿಗಳಿ೦ದ ಶೂನ್ಯವಾದದ್ದು ಹೇಗೆ? ನಿರ್ಮಾನುಷವಾದ ಶೂನ್ಯಾರಣ್ಯಕ್ಕ 
ಆತನು ತಪಸ್ಸಿಗಾಗಿ ಏಕೆ ಹೋದನು? ಅದನ್ನು ತಿಳಿಯಲಿಚ್ಛಿಸುತ್ತೇನೆ' 
ಎಂದನು (2-3). ಹೀಗೆ ಕುತೂಹಲದಿಂದ ಮಾಡಿದ ಶ್ರೀರಾಮನ 
ಪ್ರಶ್ನೆಯನ್ನು ಕೇಳಿ ತೇಜೋನಿಧಿಗಳಾದ ಅಗಸ್ತ್ಯರು ಹೀಗೆಂದರು : "ರಾಮ 


ಉತ್ತರಕಾಂಡ 506 


ಪುರಾ ಕೃತಯುಗೇ ರಾಮ ಮನುರ್ದಂಡಧರಃ ಪ್ರಭುಃ | 


ತಸ್ಯ ಪುತ್ರೋ ಮಹಾನಾಸೀದಿಕ್ಷಾ ಕು: ಕುಲನ೦ದನಃ ॥ 5 


ತಂ ಪುತ್ರಂ ಪೂರ್ವಕೇ ರಾಜ್ಯೇ ನಿಕ್ಷಿಪ್ಯ ಭುವಿ ದುರ್ಜಯಮ್‌ | 
ಪೃಥಿವ್ಯಾಂ ರಾಜವಂಶಾನಾಂ ಭವ ಕರ್ತೇತ್ಯುವಾಚ ಹ॥ 6 


ತಥೇತಿ ಚ ಪ್ರತಿಜ್ಞಾತಂ ಪಿತುಃ ಪುತ್ರೇಣ ರಾಘವ । 
ತತಃ ಪರಮಸಂತುಷ್ಣೋ ಮನುಃ ಪುತ್ರಮುವಾಚ ಹ ॥ 7 


ಪ್ರೀತೋತಸ್ಥಿ ಪರಮೋದಾರ ತ್ವಂ ಕರ್ತಾಸಿ ನ ಸಂಶಯಃ । 
ದಂಡೇನ ಚ ಪ್ರಜಾ ರಕ್ಷ ಮಾ ಚ ದಂಡಮಕಾರಣೇ ॥ 8 


ಅಪರಾಧಿಷು ಯೋ ದಂಡಃ ಪಾತ್ಯತೇ ಮಾನವೇಷು ವೈ 
ಸ ದಂಡೋ ವಿಧಿವನು ಕ್ಷಃ ಸ್ವರ್ಗಂ ನಯತಿ ಪಾರ್ಥಿವಮ್‌ ॥ 9 


ಹಿಂದೆ ಕೃತಯುಗದಲ್ಲಿ ಧರ್ಮಪ್ರವರ್ತನೆಗಾಗಿ ಪ್ರಭುವಾದ ಮನುವು 
ದಂಡಧಾರಿಯಾಗಿದ್ದನು. ಆತನಿಗೆ ಇಕ್ಸ್ಟ್ವಾಕುವ೦ಬ ವಖ್ಯಾತನೂ 
ಕುಲದೀಪಕನೂ ಆದ ಪುತ್ರನಿದ್ದನು (4-5). ಮನುರಾಜನು ತನ್ನ 
ಜೇಷ್ಟಪುತ್ರನೂ ದುರ್ಜಯನೂ ಆದ ಇಕ್ಟ್ವಾಕುವನ್ನು ತನ್ನ ರಾಜ್ಯದಲ್ಲಿ 
ಸ್ಥಾಪಿಸಿ "ವತ್ಸ, ಪೃಥ್ವಿಯಲ್ಲಿ ರಾಜವಂಶಗಳ ವೃದ್ಧಿಗೆ ಕರ್ತನಾಗು' ಎಂದು 
ತಿಳಿಸಿದನು (6). ಇಕ್ಸ್ಟಾಕುವು ಹಾಗೆಯೇ ಆಗಲೆಂದು ತಂದೆಗೆ ಮಾತು 
ಕೊಟ್ಟನು. ಅದರಿಂದ ಸ೦ತುಷ್ಣನಾದ ಮನುರಾಜನು ಮಗನನ್ನು ಕುರಿತು 
"ವತ್ತ-ಉದಾರಶೀಲ, ಸಂಪ್ರೀತನಾದೆನು. ನಾನು ಹೇಳಿದಂತೆ 
ನಿಶ್ಚಯವಾಗಿಯೂ ನೀನು ಮಾಡುತ್ತೀಯೆ. ದಂಡಧಾರಿಯಾಗಿ ಪ್ರಜೆಗಳನ್ನು 
ರಕ್ಷಿಸು. ಆದರೆ ಸರಿಯಾದ ಕಾರಣವಿಲ್ಲದೆ ದಂಡಪ್ರಯೋಗವನ್ನು 
ಮಾಡಬೇಡ (7-8). ಅಪರಾಧಿಗಳಾದ ಜನರಲ್ಲಿ ವಿಧಿವತ್ತಾಗಿ 
ದ೦ಡಪ್ರಯೋಗವನ್ನು ಮಾಡಿದರೆ, ರಾಜನಿಗೆ ಸ್ವರ್ಗವು ಲಭಿಸುತ್ತದೆ. 
ಆದ್ದರಿಂದ ಪುತ್ರ, ಪ್ರಜೆಗಳನ್ನು ದಂಡಿಸುವ ವಿಷಯದಲ್ಲಿ ಬಹಳ 
ಎಚ್ಚರದಿಂದಿರು. ಸರಿಯಾಗಿ ದಂಡವಿಧಾನವನ್ನನುಸರಿಸುವ ನಿನಗೆ 


507 ದಂಡರಾಜ್ಯನಿವೇಶಃ 


ತಸ್ಮಾದ್ದಂಡೇ ಮಹಾಬಾಹೋ ಯತ್ನವಾನ್‌ ಭವ ಪುತ್ರಕ । 
ಧರ್ಮೋ ಹಿ ಪರಮೋ ಲೋಕೇ ಕುರ್ವತಸ್ತೇ ಭವಿಷ್ಯತಿ | 10 


ಇತಿ ತಂ ಬಹು ಸಂದಿಶ್ಯ ಮನುಃ ಪುತ್ರಂ ಸಮಾಧಿನಾ | 
ಜಗಾಮ ತ್ರಿದಿವಂ ಹೃಷ್ಟೋ ಬ್ರಹ್ಮಲೋಕಂ ಸನಾತನಮ್‌ ॥ 11 


ಪ್ರಯಾತೇ ತ್ರಿದಿವಂ ತಸ್ಮಿನ್ನಿಕ್ಸ್ವಾಕುರುಮಿತಪ್ರಭಃ । 
ಜನಯಿಷ್ನೇ ಕಥಂ ಪುತ್ರಾನಿತಿ ಚಿಂತಾಪರೋಇ*ಭವತ್‌ ॥ 12 


ಕರ್ಮಭಿರ್ಬಹುರೂಪೈಶ್ಚ ತೇಸ್ರೈರ್ಮನುಸುತಃ ಸುತಾನ್‌ |। 
ಜನಯಾಮಾಸ ಧರ್ಮಾತ್ಮಾ ಶತಂ ದೇವಸುತೋಪಮಾನ್‌ ॥ 13 


ತೇಷಾಮವರಜಸ್ತಾತ ಸರ್ವೇಷಾಂ ರಘುನಂದನ । 
ಮೂಢತಶ್ಚಾಕೃತವಿದ್ಯಶ್ಚ ನ ಶುಶ್ರೂಷತಿ ಪೂರ್ವಜಾನ್‌ ॥ 14 


ಪರಮಧರ್ಮವು ಲಭಿಸುವುದು" ಎಂದು ಉಪದೇಶಿಸಿದನು (9-10). 
ಈ ಪ್ರಕಾರವಾಗಿ ಮನುರಾಜನು ಮಗನಿಗೆ ವಿವಿಧರೀತಿಯಲ್ಲಿ 
ಬುದ್ಧಿವಾದವನ್ನು ಹೇಳಿ, ಪ್ರಣವಾನುಸಂಧಾನಪೂರ್ವಕವಾದ 
ಚಿತ್ರೈಕಾಗ್ಯದಿ೦ದ ಸನಾತನವಾದ ಬ್ರಹ್ಮಲೋಕವನ್ನೈದಿದನು (11). ಅನಂತರ 
ತೇಜಸ್ಸಿಯಾದ ಇಕ್ಷ್ವಾಕು ರಾಜನು ಪುತ್ರರನ್ನು ಪಡೆಯುವುದು ಹೇಗೆಂದು 
ಚೆ೦ತಾಪರನಾದನು. ಆ ಧರ್ಮಾತ್ಮನು ಯಜ್ಞದಾನತಪೋರೂಪವಾದ 
ವಿವಿಧಕರ್ಮಗಳನ್ನಾಚರಿಸಿ ದೇವತೆಗಳಂತಿರುವ ನೂರು ಪುತ್ರರನ್ನು ಪಡೆದನು 
(12-13). ರಘುನಂದನ, ಅವರಲ್ಲಿ ಕಿರಿಯ ಮಗನು ಮೂರ್ಷ್ಯನೂ 
ಎದ್ಯಾವಿಹೀನನೂ ಆಗಿ ತನ್ನ ಅಣ್ಣ೦ದಿರನ್ನು ವಿನಯದಿಂದ ಸೇವಿಸುತ್ತಿರಲಿಲ್ಲ. 
ತಂದೆಯು ಆ ಬುದ್ಧಿ ಹೀನನಿಗೆ "ದಂಡ" ಎಂದು ನಾಮಕರಣಮಾಡಿದನು 
| ಅವಶ್ಯಕವಾಗಿ ಆತನ ದೇಹದ ಮೇಲೆ ದಂಡಪತನವಾಗುವುದೆಂದು 
ಇಕ್ಸ್ಟ್ವಾಕುರಾಜನು ತಿಳಿದಿದ್ದನು | (14-15). ರಾಘವ, ದಂಡನಿಗೆ 
ಯೋಗ್ಯವಾದ ದೇಶವು ಯಾವುದೆಂಬುದನ್ನರಿಯಲಾರದೆ, ತಂದೆಯು 
ಆತನಿಗೆ ವಎಂಧ್ಯಶೈವಲಯಗಳ" ಮಧ್ಯವರ್ತಿಯಾದ ಭೀಕರದೇಶವನ್ನು 


ಉತ್ತರಕಾಂಡ 508 
ನಾಮ ತಸ್ಯ ಚ ದಂಡೇತಿ ಪಿತಾ ಚಕ್ರೇsಲ್ಪ್ಲಮೇಧಸಃ । 


ಅವಶ್ಯಂ ದಂಡಪತನಂ ಶರೀರೇಇಸ್ಕ ಭವಿಷ್ಯತಿ | 15 
ಅಪಶ್ಯಮಾನಸ್ತಂ ದೇಶಂ ಘೋರಂ ಪುತ್ರಸ್ಯ ರಾಘವ । 
ಎಂಧ್ಯಶೈವಲಯೋರ್ಮದಧ್ಯೇ ರಾಜ್ಯಂ ಪ್ರಾದಾದರಿಂದವು ॥ 16 
ಸ ದಂಡಸ್ತತ್ರ ರಾಜಾಭೂದ್ರಮ್ಯೇ ಪರ್ವತರೋಧಸಿ | 

ಪುರಂ ಚಾಪ್ರತಿಮಂ ರಾಮ ನ್ಯವೇಶಯದನುತ್ತಮಮ್‌ ॥ 17 
ಪುರಸ್ಕ ಚಾಕರೋನ್ನಾಮ ಮಧುಮಂತಮಿತಿ ಪ್ರಭೋ | 

ಪುರೋಹಿತಂ ತೂಶನಸಂ ವರಯಾಮಾಸ ಸುವ್ರತಮ್‌ ॥ 18 


ಏವಂ ಸ ರಾಜಾ ತದ್ರಾಜ್ಯಮಕರೋತ್‌ ಸಪುರೋಜಿತಃ । 
ಪ್ರಹೃಷ್ಟಮಾನುಜಾಕೀರ್ಣಂ ದೇವರಾಜ್ಯಂ ಯಥಾ ವೃಷಾ ॥ 19 


ತತಃ ಸ ರಾಜಾ ಮನುಜೇಂದ್ರಪುತ್ರಃ 

ಸಾರ್ಧಂ ಚ ತೇನೋಶನಸಾ ತದಾನೀಮ್‌ । 
ಆಳುವುದಕ್ಕಾಗಿ ಕೊಟ್ಟನು (16). ದಂಡನು ಅದಕ್ಕೆ ಅಧಿಪತಿಯಾಗಿ ಪರ್ವತದ 
ಪಾರ್ಶ್ವದಲ್ಲಿ ಅತ್ಯತ್ತಮವಾದ ಒಂದು ನಗರವನ್ನು ಕಟ್ಟಿದನು. ಅದಕ್ಕೆ 
ಮಧುಮಂತ ಎಂದು ಹಸರಿಟ್ಟನು. ವ್ರತನಿಷ್ಠನಾದ ಶುಕ್ರಾಚಾರ್ಯನನ್ನು 
ಪುರೋಹಿತನನ್ನಾಗಿ ವರಿಸಿದನು (17-18). ಸ೦ತುಷರಾದ ಪ್ರಜೆಗಳಿಂದ 
ತುಂಬಿದ ಆ ರಾಜ್ಯವನ್ನು ದಂಡರಾಜನು ಪುರೋಹಿತಸಹಿತನಾಗಿ, 
ದೇವರಾಜ್ಯವನ್ನು ಇಂದ್ರನು ಆಳುವಂತೆ ಆಳುತ್ತಿದ್ದನು (19). ಈ ಪ್ರಕಾರವಾಗಿ 
ಇಕ್ಸ್ಟ್ವಾಕುರಾಜಪುತ್ರನಾದ ದಂಡನು ಶುಕ್ರಾಚಾರ್ಯನಿ೦ದ ಸಮೇತನಾಗಿ, 
ಸ್ವರ್ಗಲೋಕದಲ್ಲಿ ಶುಕ್ರ ಸಮೇತನಾದ ಶಕ್ರನು ರಾಜ್ಯಭಾರಮಾಡುವಂತೆ 
ರಾಜ್ಯವನ್ನು ಪಾಲಿಸುತ್ತಿದ್ದನು” ಎ೦ದರು(20). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಎಪ್ಪತ್ತೋ೦ಭತ್ತನೆಯ ಸರ್ಗ 

* ಶೈವಲವೆಂಬುದು ಒಂದು ಜನಪದ. "ಅಭಿಸಾರಾ ಉಲೂತಾಶ್ವ ಶೈವಲಾಬಾಥ್ಲಿ 
ಕಾಸಥಾ"-ಮ.ಭಾ. ಭೀಷ್ಮ 9-54, ಪ್ರಕೃತದಲ್ಲಿ ಒಂದು ಪರ್ವತವಾಗಿರಬಹುದು. 

**ಶಕ್ರ- ಇಂದ್ರ ಇಂದ್ರನ ಪುರೋಹಿತ ಬೃಹಸ್ಪತಿ, ಶುಕ್ಷನಲ್ಲ. ಆದ್ದರಿಂದ 


509 ದಂಡರಾಜ್ಯನಿವೇಶಃ 


ಚಕಾರ ರಾಜ್ಯಂ ಸುಮಹನ್ಮಹಾತ್ಮಾ 


ಶಕ್ರೋ ದಿವೀವೋಶನಸಾ ಸಮೇತಃ ॥ 


ಅತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋನಾಶೀತಿತಮಃ ಸರ್ಗಃ 





** ಶಕ್ರನೆ೦ದರೆ ಬಲಿಚಕ್ರವರ್ತಿಯೆಂದು ಕೆಲವರು ಹೇಳುತ್ತಾರೆ. ಇದು 
ಅಭೂತೋಪಮೆಯೆಂದು ಇನ್ನು ಕೆಲವರ ಅಭಿಪ್ರಾಯ. ಆದರೆ, 


"ಯೋಗಾಚಾರ್ಯೋ ಮಹಾಬುದ್ಧಿಃ ದೈತ್ಯಾನಾಮಭವದ್ಗುರುಃ | 

ಸುರಾಣಾಂ ಚಾಪಿ ಮೇಧಾವಿಃ ಬ್ರಹ್ಮಚಾರೀ ಯತವ್ರತಃ ॥ 
ಮ.ಭಾ.ಆದಿ.66-43. 

ಬೃಹಸ್ಪತಿರ್ಹಿ ಶುಕ್ರೋ ಭೂತ್ವಾ ಇಂದ್ರಸ್ಯಾಭಯಾಯ ಅಸುರೇಭ್ಯಃ 
ಕ್ಷಯಾಯೇಮಾಮವಿದ್ಯಾಮಸೃಜತ್‌-"ಮೈತ್ರಾಯಣೇಯಬ್ರಾಹ್ಮಣ" 

ಈ ಪ್ರಮಾಣದಿಂದ ಒಬ್ಬನೇ ಬೃಹಸ್ಪತಿಯೂ ಶುಕ್ರನೂ ಆಗಿದ್ದನೆಂದು ತಿಳಿದುಬರುತ್ತದೆ. 


ಪ್ರಕೃತದಲ್ಲಿ ಶುಕ್ರ- ಬೃಹಸ್ಪತಿ ಎಂದು ಅರ್ಥಮಾಡುವುದು ಯುಕ್ತವೆನಿಸುತ್ತದೆ. 


510 
ಆಶೀತಿತಮಃ ಸರ್ಗಃ 


ಅರಜಾಸಂಗಮಃ 


ಏತದಾಖ್ಯಾಯ ರಾಮಾಯ ಮಹರ್ಷಿ: ಕುಂಭಸಂಭವಃ । 
ಅಸ್ಕಾಮೇವಾಪರಂ ವಾಕ್ಕಂ ಕಥಾಯಾಮುಪಚಕ್ರಮೇ ॥ 1 


ತತಃ ಸ ದಂಡಃ ಕಾಕುತ್ಸೃ ಬಹುವರ್ಷಗಣಾಯುತಮ್‌ | 
ಅಕರೋತ್ರತ್ರ ದಾಂತಾತ್ಮಾ ರಾಜ್ಯಂ ನಿಯತಕಂಟಕಮ್‌ ॥ 2 


ಅಥ ಕಾಲೇ ತು ಕಸ್ಮಿಂಶ್ಚಿದ್ರಾಜಾ ಭಾರ್ಗವಮಾಶ್ರಮಮ್‌ । 
ರಮಣೀಯಮುಪಾಕ್ರಾಮಚ್ಛೈತ್ರೇ ಮಾಸಿ ಮನೋಹರೇ ॥ 3 


ತತ್ರ ಭಾರ್ಗವಕನ್ಯಾಂ ಸ ರೂಪೇಣಾಪ್ರತಿಮಾಂ ಭುವಿ | 
ವಿಚರಂತೀಂ ವನೋದ್ದೇಶೇ ದಂಡೋ *ಪಶ್ಯದನುತ್ತಮಾಮ್‌ ॥ 4 


ಸ ದೃಷ್ಟ್ವಾ ತಾಂ ಸುದುರ್ಮೇಧಾ ಅನಂಗಶರಪೀಡಿತಃ। 
ಅಭಿಗಮ್ಮ ಸುಸಂವಿಗ್ವಾಂ ಕನ್ಯಾಂ ವಚನಮಬವೀತ್‌ ॥ 5 


ಸರ್ಗ 80 
ಶುಕ್ರಾಚಾರ್ಯನ ಮಗಳಾದ ಅರಜಾ ಎಂಬ ಕನ್ಯೆಯನ್ನು 
ದಂಡನು ಬಲಾತ್ಮರಿಸಿ ಭೋಗಿಸುವುದು. 


ಅಗಸ್ತ್ಯಮುನಿಗಳು ಶ್ರೀರಾಮನಿಗೆ ಈ ಪ್ರಕಾರವಾಗಿ ದಂಡನ ಕಥೆಯನ್ನು 
ಹೇಳಿ, ಅದಕ್ಕೆ ಸಂಬಂಧಿಸಿದ ಮು೦ದಿನ ಪ್ರಸಂಗವನ್ನು ಹೇಳಿದರು `'ಕಾಕುತ್ಸ್ಯ. 
ದ೦ಡನು ಜಿತೇಂದ್ರಿಯನಾಗಿದ್ದುಕೊಂಡು ರಾಜ್ಯದ ಶತ್ರುಗಳನ್ನು ಸಂಹರಿಸಿ 
ಬಹುವರ್ಷಗಳವರೆಗೆ ರಾಜ್ಯಭಾರವನ್ನು ನಡೆಸಿದನು. (1-2). ಹೀಗಿರಲು 
ಒ೦ದು ಸಲ ಮನೋಹರವಾದ ಚೈತ್ರಮಾಸವು ಪ್ರಾಪ್ತವಾಗಲು, ಒಂದು 
ದಿನ ದಂಡನು ಶುಕ್ರಾಚಾರ್ಯರ ರಮಣೀಯವಾದ ಆಶ್ರಮಕ್ಕೆ ಹೋದನು. 
ಶುಕ್ರಾಚಾರ್ಯರ ಸುಂದರಿಯಾದ ಪುತ್ರಿಯು ವನದಲ್ಲಿ ವಿಹರಿಸುತ್ತಿರವುದನ್ನು 
ಅವನು ಕಂಡನು (3-4). ಅವಳನ್ನು ಕಂಡು ದಂಡನು ಮನ್ಮಥಬಾಧೆಗೆ 
ಒಳಗಾದನು. ಆ ಬುದ್ಧಿಗೇಡಿಯು ಆ ಕನ್ಶೆಯ ಬಳಿಗೆ ಹೋಗಿ ಭೀತಳಾಗಿ 


51] ಅರಜಾಸಂಗಮಃ 


ಕುತಸ್ತ್ವಮಸಿ ಸುಶ್ತೋಣೀ ಕಸ ವಾಸಿ ಸುತಾ ಶುಭೇ | 
ಪೀಡಿತೋ*ಹಮನುಗೇನ ಪ ಚ್ಛಾಮಿ ತ್ಪಾಂ ಶುಭಾನನೇ ॥ 6 


ತಸ್ಯ ಚೈವಂ ಬುವಾಣಸ  ಮೋಹೋನ ತಸ್ಯ ಕಾಮಿನಃ । 
ಭಾರ್ಗವೀ ಪ್ರತ್ತು ವಚೇದಂ ವಚಃ ಸಾನುನಯಂ ನೃಪಮ್‌ ॥ 7 


ಭಾರ್ಗವಸ್ಯ ಸುತಾಂ ಎದ್ದಿ ದೇವಸ್ಯಾಕ್ಷಿಷ್ಟಕರ್ಮಣಃ l 
ಅರಜಾಂ ನಾಮ ರಾಜೇಂದ್ರ ಜ್ಯೇಷ್ಠಾಮಾಸ್ತಮವಾಸಿನೀಮ್‌ ॥ 8 


ಮಾ ಮಾಂ ಸ್ನಶ ಬಲಾದ್ರಾಜನ್‌ ಕನ್ಯಾ ಪಿತೃವಶಾ ಹೃಹಮ್‌ | 
ಗುರುಃ ಪಿತಾ ಮೇ ರಾಜೇಂದ್ರ ತ್ವಂ ಚ ಶಿಷ್ಯೋ ಮಹಾತ್ಮನಃ ॥ 9 


ವ್ಯಸನಂ ಸುಮಹತ್‌ ಕ್ರುದ್ಧಃ ಸ ತೇ ದದ್ಯಾನ್ಮಹಾತಷಾಃ | 
ಯದಿ ವಾನ್ಯ ನ್ಮಯಾ ಕಾರ್ಯಂ ಧರ್ಮದೃಷ್ಟೇನ ಸತ್ತಥಾ ॥ 10 


ವರಯಸ ಸ ನೃಪಶ್ರೇಷ್ಠ ಹಿತರಂಮೇ ಮಹಾದ್ಯು ತಿಮ್‌ | 

ಅನ್ಮಥಾ ತು ಫ ಲಂ ಭವೇದ್ರೋರಾಭಿಸಂಹಿತಮ್‌ I 11 
ಅವಳನ್ನು ಕುರಿತು "ಎಲ್‌ ಸುಂದರಿ, ನೀನು ಎಲ್ಲಿಂದ ಬಂದಿರುವೆ? 
ಯಾರ ಮಗಳು? ಹೇ ಕಲ್ಯಾಣಿ, ಮದನಬಾಧೆಗೊಳಗಾಗಿ ನಿನ್ನನ್ನು 
ಕೇಳುತ್ತಿರುವೆನು"” ಎಂದನು (5-6). ಚಿತ್ತವೈಕಲ್ಕದಿಂದ ಉನ್ನತ್ತನಾಗಿದ್ದ 
ಆ ಕಾಮಿಂರು ನುಡಿಂಶುನ್ನು ಕೇಳಿ ಬಾರ್ಗವಕನೈಂಯು 
ಸಾಂತ್ವನಪೂರ್ವಕವಾಗಿ ಹೀಗೆ೦ದಳು : *ರಾಜೇ೦ದ್ರ, ನಾನು 
ಧರ್ಮಾತ್ಮನಾದ ಭಾರ್ಗವನ ಜೇಷ್ಠಪ್ಪ ಪುತ್ರಿಯೆಂದು ತಿಳಿ. ನನ್ನ ಹೆಸರು 
ಅರಜೆ. ಆಶ್ರಮದಲ್ಲಿ ವಾಸಿಸುತ್ತಿದ್ದೇನೆ (7-8). ರಾಜ, ಬಲತ್ಮರಿಸಿ 
ನನ್ನನ್ನು ಮುಟ್ಟಬೇಡ. ನಾನು “ತಂದೆಗೆ ಅಧೀನಳಾದ ಕನ್ಯೆ. ನನ್ನ 
ತಂದೆ ನಿನ್ನ ಗುರು. ನೀನು ಆ ಮಹಾತ್ಮನ ಶಿಷ್ಯ ಆ ಮಹಾತಪ ಸಸಿಯು 
ಕ್ರುದ್ಧನಾಗಿ. ನಿನಗೆ ಮಹತ್ತರವಾದ ವಿಪತ್ತನ್ನು ತಂದಾನು. ನಾನು 
ಅನುಕೂಲಳಾಗಬೇಕಾದರೆ ಧರ್ಮಯುಕ್ತವಾದ. ಸನ್ಮಾರ್ಗದಿಂದ ನನ್ನ 
ತಂದೆಯನ್ನು ಕೇಳಿಕೂ. ಹಾಗಿಲ್ಲದಿದ್ದರೆ. ಘೋರವಾದ ಅನರ್ಥವು 
ಸಂಭವಿಸುವುದು (9-11). ನನ್ನ ತಂದೆಯು ಕುಪಿತನಾದರೆ 
ಮೂರುಲೋಕಗಳನ್ನೂ ಸುಟ್ಟುಬೂದಿಮಾಡಿಯಾನು ! ಎಲ್ಫೆ ಸುಂದರ, 


ಉತ್ತರಕಾಂಡ 512 


ಕೋಧೇನ ಪಿತಾ ಮೇ*ಸೌ ತೈಲೋಕ್ಯಮಪಿ ನಿರ್ದಹೇತ್‌ । 
ದಾಸ್ಯತೇ ಚಾನವದ್ಯಾಂಗ ತವ ಮಾಂ ಯಾಚಿತಃ ಪಿತಾ ॥ 12 


ಏವಂ ಬ್ರುವಾಣಾಮರಜಾಂ ದಂಡಃ ಕಾಂವಶಂ ಗತಃ। 
ಪ್ರತ್ಯುವಾಚ ಮದೋನ್ನತ್ತಃ ಶಿರಸ್ಯಾಧಾಯ ಚಾಂಜಲಿಮ್‌ ॥ 13 


ಪ್ರಸಾದಂ ಕುರು ಸುಶ್ರೋಣಿ ನ ಕಾಲಂ ಕ್ಷೇಪ್ತುಮರ್ಹಸಿ । 
ತ್ವತ್ಯತೇ ಹಿ ಮಮ ಪ್ರಾಣಾ ವಿದೀರ್ಯಂತೇ ವರಾನನೇ ॥ 14 


ತ್ಹಾಂ ಪ್ರಾಪ್ಯ ಮೇ ವಧೋ ವಾ ಚ್ಛಾಪೋ ವಾ ಯದಿ ದಾರುಣಃ । 
ಭಕ್ತಂ ಭಜಸ್ತ ಮಾಂ ಭೀರು ಭಜಮಾನಂ ಸುವಿಷ್ಟಲಮ್‌ ॥ 15 


ಏವಮುಕ್ತಾ ತು ತಾಂ ಕನ್ಯಾಂ ದೋರ್ಭ್ಯಾಂ ಗೃಹ್ಯ ಬಲಾದ್ದಲೀ 
ಎಸ್ಫುರಂತೀಂ ಯಥಾಕಾಮಂ ಮೈಥುನಾಯೋಪಚಕ್ರಮೇ ॥ 16 


ಏತಮರ್ಥಂ ಮಹಾಘೋರಂ ದಂಡಃ ಕೃತ್ವಾ ಸುದಾರುಣಮ್‌ | 

ನಗರಂ ಪಯಯಾವಾಶು ಮಧುಮಂತಮಸುತಮಮ್‌ ॥ 17 
ನೀನು ೦ತರಾಚಿಸಿದರೆ ತ೦ದೆಂರಂರಿ ನನ್ನನ್ನು ನಿನಗೆ 
ಮದುವೆಮಾಡಿಕೊಡುವನು" ಎಂದಳು (12). ಕಾಮವಶನಾದ ದಂಡನು 
ಮದೋನತ್ತನಾಗಿದ್ದನು. ಅವನು ತನ್ನ ಶಿರಸ್ಸಿನಲ್ಲಿ ಕೈಗಳನ್ನು ಜೋಡಿಸಿ 
"ಮನೋಹರೆ, ಪ್ರಸನ್ನಳಾಗು. ವ್ಯರ್ಥವಾಗಿ ಕಾಲಹರಣ ಬೇಡ. ಎಲೌ 
ವರಾನನೆ, ನಿನಗಾಗಿ ನನ್ನ ಪ್ರಾಣವು ಹಾರಿ ಹೋಗುತ್ತದೆ | (13-14). 
ನಿನ್ನ ಸಂಗವಾದ ಮೇಲೆ ನನಗೆ ಮರಣವಾದರೂ ಬರಲಿ | ಘೋರವಾದ 
ಶಾಪವಾದರೂ ಬರಲಿ | ಹೆದರುಬುರುಕಿ | ದಿಕ್ಕುಗಾಣದೆ ಕಂಗೆಟ್ಟಿರುವ 
ಈ ಭಕ್ತನನ್ನು ವರಿಸು” ಎ೦ದನು (15). ಹೀಗೆ ಹೇಳಿ ಆ ಬಲಶಾಲಿಯು 
ಎರಡು ಕೈಗಳಿಂದಲೂ ಅರಜೆಯನ್ನು ಬಲಾತ್ಕಾರವಾಗಿ ಹಿಡಿದನು. 
ತೊಳಲಾಡುತ್ತಿದ್ದ ಆ ಕನ್ಶೆಯನ್ನು ಭೋಗಿಸಿದನು. ರಾಘವ, ದಂಡನು 
ಘೋರವಾದ ದುಷ್ನತ್ಯವನ್ನು ನಡೆಸಿ ತನ್ನ ಮಧುಮಂ೦ತನಗರಕ್ಕೆ ಬೇಗಬೇಗನೆ 
ಹೂರಟುಹೋದನು (16-17). ಇತ್ತಲಾಗಿ ಅರಜೆಯು ಹೆದರಿ 
ಕ೦ಗಾಲಾದಳು. ದೇವಸಂಕಾಶನಾದ ತಂದೆಯನ್ನು ಪ್ರತೀಕ್ಷಿಸುತ್ತ ಆಶ್ರಮದ 
ಸಮೀಪದಲ್ಲಿ ಅಳತೊಡಗಿದಳು (18). 


513 ಅರಜಾಸಂಗಮಃ 


ಅರಜಾಪಿ ರುದಂತೀ ಸಾ ಆಶ್ರಮಸ್ಯಾವಿದೂರತಃ । 
ಪ್ರತೀಕ್ಷಂತೀ ಸುಸಂತ್ರಸ್ತಾ ಪಿತರಂ ದೇವಸಂನಿಭಮ್‌ ॥ 18 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಶೀತಿತಮಃ ಸರ್ಗಃ 


ಏಕಾಶೀತಿತಮಃ ಸರ್ಗಃ 


ದಂಡಶಾಪಃ 
ಸ ಮುಹೂರ್ತಾದುಪಶ್ರುತ್ಯ ದೇವರ್ಷಿರಮಿತಪ್ರಭಃ | 
ಸ್ವಮಾಶ್ರಮಂ ಶಿಷ್ಯವೃತಃ ಕುಧಾರ್ತ:ಃ ಸಂನ್ಯವರ್ತತ ॥ 1 
ಸೋಃಪಶ್ಯದರಜಾಂ ದೀನಾಂ ರಜಸಾ ಸಮಭಿಪ್ಲುತಾಮ್‌ | 
ಜ್ಯೋತ್ಸ್ನಾಮಿವಾರುಣಗಸ್ತಾಂ ಪ್ರತ್ಯೂಷೇ ನ ವಿರಾಜತೀಮ್‌ ॥ 2 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಎ೦ಬತ್ತನೆಯ ಸರ್ಗ 


ಸರ್ಗ81 
ಕುಪಿತನಾದ ಶುಕ್ರಾಚಾರ್ಯನಿಂದ ದಂಡನಿಗೆ ಶಾಪ. 
ದಂಡಕಾರಣ್ಯವೆ೦ದು ಹಸರಾಗಲು ನಿಮಿತ್ತ. 
ಅಗಸ್ತ್ಯರು ಮುಂದುವರೆಸಿ ಹೇಳಿದರು : "ರಘುನಾಥ, ಮಹಾ 
ತೇಜಸ್ವಿಯೂ ದೇವರ್ಷಿಯೂ ಆದ ಶುಕ್ರಾಚಾರ್ಯನಿಗೆ ಶಿಷ್ಯರಿಂದ ಈ 
ವೃತ್ತಾಂತವು ತಿಳಿಯಿತು. ಆತನು ಕ್ಷುಧಾರ್ತನಾಗಿ ಶಿಷ್ಕರೊಡನೆ ತನ್ನ 
ಆಶ್ರಮಕ್ಕೆ ಹಿಂದಿರುಗಿದನು (1). ಆಶ್ರಮದ ಬಳಿ ದೀನಳಾಗಿಯೂ 
ಧೂಳಿಯಿ೦ದ ಮಲಿನಳಾಗಿಯೂ ಇದ್ದ ಅರಜೆಯನ್ನು ಕಂಡನು. ಅವಳು 
ಪಾತಃಕಾಲದಲ್ಲಿ ಅರುಣಕಿರಣದಿಂದ ಆಕ್ರಾಂತವಾದ ಬೆಳದಿಂಗಳಂತೆ 


ಉತ್ತರಕಾಂಡ 514 
ತಸ್ಯ ರೋಷಃ ಸಮಭವತ್‌ ಕುಧಾರ್ತಸ್ಯ ವಿಶೇಷತಃ । 
ನಿರ್ದಹನ್ನಿವ ಲೋಕಾಂಸ್ತೀನ್‌ ಶಿಷ್ಯಾಂತ್ಟೈತದುವಾಚ ಹ॥ 3 
ಪಶ್ಯಧ್ಧಂ ವಿಪರೀತಸ್ಯ ದಂಡಸ್ಯಾವಿಜಿತಾತ್ಮನಃ | 
ವಿಪತ್ತಿಂ ಘೋರಸಂಕಾಶಾಂ ಕ್ರುದ್ಧಾಮಗ್ನಿಶಿಖಾಮಿವ ॥ 4 
ಕ್ಷಯೋತsಸ್ಯ ದುರ್ಮತೇಃ ಪ್ರಾಪ್ತಃ ಸಾನುಗಸ್ಯ ದುರಾತ್ಮನಃ । 
ಯಃ ಪ್ರದೀಪ್ತಾಂ ಹುತಾಶಸ್ಯ ಶಿಖಾಂ ವೈ ಸ್ಪಷ್ಟುಮಿಚ್ಛತಿ ॥ 5 
ಯಸ್ಮಾತ್‌ ಸ ಕೃತವಾನ್‌ ಪಾಪಮೀದೃಶಂ ಘೋರಸಂಹಿತಮ್‌ । 
ತಸ್ಮಾತ್‌ ಪ್ರಾಪ ಹ ದುರ್ಮೇಧಾಃ ಫಲಂ ಪಾಪಸ್ಯ ಕರ್ಮಣಃ ॥ 6 


೬ ಸ 


2 


ಪರಾತೇಣ ರಾಜಾಸೌ ಸಭೃತ್ಯಬಲವಾಹನಃ | 


dH ಳೆ 


ಪಾಪಕರ್ಮಸಮಾಚಾರೋ ವಧಂ ಪ್ರಾಪ್ಟ್ಯತಿ ದುರ್ಮತಿಃ ॥ 7 


ಸಮಂತಾದ್ಯೋಜನಶತಂ ವಿಷಯಂ ಚಾಸ್ಯ ದುರ್ಮತೇಃ । 


ಧಕ ತೇ ಪಾಂಸುವರ್ಷೇಣ ಮಹತಾ ಪಾಕಶಾಸನಃ ॥ 8 


ಶೋಭಾಹೀನಳಾಗಿದ್ದಳು (2). ಮಗಳನ್ನು ನೋಡಿದೊಡನೆ, ಅದರಲ್ಲಿಯೂ 
ಹಸಿವಿನಿಂದ ಬಳಲಿದ್ದ ಶುಕ್ರಾಚಾರ್ಯನಿಗೆ ಕೋಪವು ಉಕ್ಕಿತು. ಮೂರು 
ಲೋಕಗಳನ್ನೂ ಸುಡುವನೋ ಎಂಬಂತೆ ನೋಡುತ್ತ ಶಿಷ್ಕರ ಕಡೆಗೆ 
ತಿರುಗಿ ಹೀಗೆಂದನು : "ನೋಡಿರಿ ! ಮನೋನಿಗಹವಿಲ್ಲದೆ ವಿಪರೀತವಾಗಿ 
ದ೦ಡನು ವರ್ತಿಸಿದ್ದಾನೆ. ಸಿಡಿದೇಳುವ ಅಗ್ನಿಜ್ಜಾಲೆಯಂತೆ ಆತನಿಗೆ ಒದಗುವ 
ಎಪತ್ತಿಯನ್ನು ಕಾಣಿರಿ | (3-4). ದುರ್ಬುದ್ಧಿಯೂ ದುರಾತ್ಮನೂ ಆದ 
ದ೦ಡನಿಗೆ ಅವನ ಪರಿವಾರ ಸಹಿತವಾಗಿ ವಿನಾಶವು ಪ್ರಾಪ್ತವಾಯಿತು. 
ಭುಗಿಲ್‌ ಎಂದು ಉರಿಯುವ ಅಗ್ನಿ ಜ್ವಾಲೆಯನ್ನು ಮುಟ್ಟಲು ಅವನಿಗೆ 
ಇಚ್ಛೆಯಾಯಿತು ! ಇಂತಹ ಘೋರವಾದ ಪಾಪಕೃತ್ಯವನ್ನು ಅವನು 
ಮಾಡಿದನಲ್ಲವೆ? ಆದ್ದರಿಂದ ಆ ದುರ್ಬದ್ದಿಗೆ ಪಾಪಕರ್ಮದ ಫಲವು 
ಅವಶ್ಯವಾಗಿ ದೊರೆಯಬೇಕು (5-6). ಪಾಪಿಯಾದ ಆ ರಾಜನು ಇಂದಿಗೆ 
ಏಳು ರಾತ್ರಿಗಳೊಳಗೆ ಪರಿವಾರಸಮೇತನಾಗಿ ಸಾಯಲಿ | ನೂರು ಯೋಜನೆ 


515 ದಂಡಶಾಪಃ 


ಸರ್ವಸತಾ ನಿ ಯಾನೀಹ ಸ್ಥಾವರಾಣಿ ಚರಾಣಿ ಚ । 
ಮಹತಾ ಪಾಂಸುವರ್ಷೇಣ ವಿಲಯಂ ಸರ್ವತೋ:ಗಮನ್‌ ॥ ಲ 


ದಂಡಸ್ಯ ವಿಷಯೋ ಯಾವತ್ತಾವತ್‌ ಸರ್ವಸಮುಚ್ಛಯಮ್‌ । 
ಪಾಂಸುವರ್ಷಮಿವಾಲಕ್ಷ್ಯಂ ಸಪ್ತರಾತ್ರಂ ಭವಿಷ್ಯತಿ ॥ 10 
ಅತ್ಯುಕ್ತ್ವಾ ಕ್ರೋಧತಮ್ರಾಕ್ಟಸ್ತದಾಶ್ರಮನಿವಸಿನಮ್‌ । 

ಜನಂ ಜನಪದಾಂತೇಷು ಸ್ಥೀಯತಾಮಿತಿ ಚಾಬ್ರವೀತ್‌ ॥ 11 
ಶ್ರುತ್ವಾ ತೂಶನಸೋ ವಾಕ್ಯಂ ಸೋ5ಶ್ರಮಾವಸಥೋ ಜನಃ | 

ನಿಷ್ಕಾಂತೋ ವಿಷಯಾತ್ರಸ್ಮಾತ್‌ ಸ್ಥಾನಂ ಚಕ್ರೇ5ಥ ಬಾಹ್ಯತಃ ॥ 12 
ಸ ತಥೋಕ್ತ್ವಾ ಮುನಿಜನಮರಜಾಮಿದಮಬ್ರವೀತ್‌ । 

ಇಹೃವ ವಸ ದುರ್ಮೇಧೇ ಆಶ್ರಮೇ ಸುಸಮಾಹಿತಾ ॥ 13 
ಇದಂ ಯೋಜನಪರ್ಯಂತಃ ಸರಃ ಸುರುಚಿರಪ್ರಭಮ್‌ | 

ಅರಜೇ ವಿಜ್ಜರಾ ಭುಂಕ್ಷ್ವ ಕಾಲಶ್ಲಾತ್ರ ಪ್ರತೀಕ್ಷ್ಯತಾಮ್‌ ॥ 14 
ವಿಸ್ತಾರವಾದ ಅವನ ರಾಜ್ಯದಲ್ಲಿ ಇಂದ್ರನು ಸುಡುಮಣ್ಣನ್ನು ಸುರಿಸಿ 
ಸುಟ್ಟುಹಾಕಲಿ | (7-8). ಅವನ ರಾಜ್ಯದಲ್ಲಿರುವ ಸ್ಥಾವರ ಜ೦ಗಮಾತ್ಮಕವಾದ. 
ಸಕಲ ಜೀವವರ್ಗವೂ ಸುಡುಮಣ್ಣಿನ ವೃಷ್ಟಿಯಿ೦ದ ಲಯಿಸಲಿ | ದಂಡನ 
ದೇಶದಲ್ಲಿ ಸಕಲ ಪ್ರಾಣಿವರ್ಗವೂ ಏಳು ರಾತ್ರಿಗಳವರೆಗೆ ಸುಡುಮಣ್ಣಿನ 
ರಾಶಿಯಿಂದ ಮುಚ್ಚಿಹೋದಂತಾಗುವುದು" ಎಂದು ಶಪಿಸಿದನು (9-10). 
ಕೋಧತಾಮಾಕ್ಷನಾದ ಭಾರ್ಗವನು ಈ ರೀತಿಯಲ್ಲಿ ಹೇಳಿ ಆಶ್ರಮವಾಸಿಗಳಾದ 
ಜನರನ್ನು ಕುರಿತು "ನೀವೆಲ್ಲರೂ ಈ ಆಶ್ರಮವನ್ನು ಬಿಟ್ಟು ರಾಜ್ಯದ ಹೊರಗೆ 
ಹೋಗಿರಿ" ಎಂದು ಆಜ್ಞಾಪಿಸಿದನು (11). ಶುಕ್ರಾಚಾರ್ಯರ ಆಜ್ಞೆಯಂತೆ 
ಆಶ್ರಮವಾಸಿಗಳು ಅಲ್ಲಿಂದ ಹೊರಟು ದಂಡೆರಾಜನ ದೇಶದ ಹೊರಗೆ 
ಹೋಗಿ ನೆಲೆಸಿದನು. ಈ ರೀತಿಯಲ್ಲಿ ಶಿಷ್ಕರಿಗೆ ಹೇಳಿ ಶುಕ್ರನು ಅರಜೆಯ 
ಕಡೆಗೆ ತಿರುಗಿ "ಎಲೌ ಬುದ್ದಿ ಹೀನಳೆ, ನೀನು ತಪಸನ್ನಾಚರಿಸುತ್ತ 
ಏಕಾಗ್ರಚಿತ್ತಳಾಗಿ ಈ ಆಶ್ರಮದಲ್ಲಿಯೇ ವಾಸವಾಗಿರು (12-13). ಎಲೌ 


ಉತ್ತರಕಾಂಡ 516 


ತ್ವತ್ತಮೀಪೇ ಚ ಯೇ ಸತ್ತಾ ವಾಸಮೇಶಷುಂತಿ ತಾಂ ನಿಶಾಮ್‌ | 
ಅವಧ್ಯಾಃ ಪಾಂಸುವರ್ಷೇಣ ತೇ ಭವಿಷ್ಯಂತಿ ನಿತ್ಯದಾ ॥ 1S 


ಶ್ರುತ್ವಾ ನಿಯೋಗಂ ಬ್ರಹ್ಮರ್ಷೇಃ ಸಾರಾಜಾ ಭಾರ್ಗವೀ ತದಾ | 

ತಥೇತಿ ಪಿತರಂ ಪ್ರಾಹ ಭಾರ್ಗವಂ ಭೃಶದುಃಖತಾ ॥ 16 
ಇತ್ಯುಕ್ತ್ವಾ ಭಾರ್ಗವೋ ವಾಸಮನ್ಯತ್ರ ಸಮಕಾರಯತ್‌ । 

ತಚ್ಚ ರಾಜ್ಯಂ ನರೇಂದ್ರಸ್ಯ ಸಭೃತ್ಯಬಲವಾಹನಮ್‌ ॥ 17 
ಸಪ್ತಾಹಾದ್ಭಸ್ಮಸಾದ್ಧೂತಂ ಯಥೋಕ್ತಂ ಬ್ರಹ್ಮವಾದಿನಾ । 

ತಸ್ಯಾಸೌ ದಂಡವಿಷಯೋ ಎಂಧ್ಯಶೈವಲಯೋರ್ನ,ಪ | 18 
ಶಪ್ರೋ ಬ್ರಹ್ಮರ್ಷಿಣಾ ತೇನ ವೈಧರ್ಮೇ ಸಹಿತೇ ಕೃತೇ | 

ತತಃ ಪ್ರಭೃತಿ ಕಾಕುತ್ನ ದಂಡಕಾರುಣ್ಯಮುಚ್ಛತೇ ॥ 19 
ತಪಸ್ತಿನಃ ಸ್ಥಿತಾ ಹ್ಯತ್ರ ಜನಸ್ಥಾನಮತೋತಭವತ್‌ | 

ಏತತೇ ಸರ್ವಮಾಖ್ಯಾತಂ ಯನಾಂ ಪೃಚ್ಛಸಿ ರಾಘವ ॥ 20 
ಅರಜೆ, ವಿಶಾಲವೂ ರಮಣೀಯವೂ ಆದ ಈ ಸರಸಿನ ಬಳಿಯಲ್ಲಿದ್ದು 
ಇದನ್ನು ನೀನು ನಿಶ್ಚಿಂತೆಯಿಂದ ಉಪಯೋಗಿಸಬಹುದು. ಒಳ್ಳಯ ಕಾಲವನ್ನು 
ನಿರೀಕ್ಷಿಸುತ್ತಿರು. ನಿನ್ನ ಸಮೀಪದಲ್ಲಿ ನೆಲೆಸಿರುವ ಪ್ರಾಣಿವರ್ಗಕ್ಕೆ 
ಸುಡುಮಣ್ಣಿನಿಂದ ಯಾವ ವಿಪತ್ತೂ ಬರುವುದಿಲ್ಲ" ಎಂದು ತಿಳಿಸಿದನು 
(14-15). ಬ್ರಹ್ಮರ್ಷಿಯ ಆಜ್ಞೆಯನ್ನು ಕೇಳಿ ಅರಜೆಯು ದುಃಖಸಂತಪ್ಪಳಾಗಿ 
ಹಾಗೆಯೇ ಆಗಲೆಂದು ತಂದೆಗೆ ಹೇಳಿದಳು. ರಾಘವ, ಅನಂತರ 
ಭಾರ್ಗವನು ಬೇರೊಂದೆಡೆಗೆ ಹೋಗಿ ನೆಲೆಸಿದನು. ಆ ಬ್ರಹ್ಮರ್ಷಿಯು 
ಹೇಳಿದಂತೆ ದಂಡರಾಜನ ರಾಜ್ಯವು ಅವನ ಪರಿವಾರಸಹಿತವಾಗಿ ಏಳು 
ದಿನಗಳಲ್ಲಿ ಸುಟ್ಟುಬೂದಿಯಾಯಿತು (16-17). ಮಹಾರಾಜ- ಶ್ರೀರಾಮ, 
ಎಂಧ್ಯಶೈವಲಗಳ ಮಧ್ಯದಲ್ಲಿರುವ ಈ ಪ್ರದೇಶವು ದ೦ಡನ ರಾಜ್ಯವಾಗಿತ್ತು. 
ರಾಜನ ಅಧರ್ಮದಿ೦ದ ಬ್ರಹ್ಮರ್ಷಿಯ ಶಾಪಕ್ಕೆ ಈಡಾಯಿತು. ಅನ೦ತರ 
ಕಾಕುತ್ಸ್ಯ, ದಂಡಕಾರುಣ್ಕವೆಂಬ ಹೆಸರನ್ನು ಪಡೆಯಿತು. (18-19). ಆಮೇಲೆ 


517 ದಂಡಶಾಪಃ 
ಸಂಧ್ಯಾಮುಪಾಸಿತುಂ ವೀರ ಸಮಯೋ ಹೃತಿವರ್ತತೇ | 
ಏತೇ ಮಹರ್ಷಯಃ ಸರ್ವೇ ಪೂರ್ಣಕುಂಭಾಃ ಸಮಂತತಃ ॥ 21 
ಕೃತೋದಕಾ ನರವ್ಯಾಘ್ರ ಆದಿತ್ಯಂ ಪರ್ಯುಪಾಸತೇ | 
ಸ ತೈರ್ಬ್ರಾಹ್ಮಣಮಭ್ಯಸ್ತಂ ಸಹಿತೈರ್ಬ್ರಹ್ಮವಿತ್ತಮೈ: ॥ 22 
ರವಿರಸ್ತಂ ಗತೋ ರಾಮ ಗಚ್ಛೋದಕಮುಪಸ್ಸಶ ॥ 

ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕಾಶೀತಿತಮಃ ಸರ್ಗಃ 


ಇಲ್ಲಿ ತಪಸ್ವಿ ಜನರು ಬ೦ದು ನೆಲೆಸಿದ್ದರಿ೦ದ ಜನಸ್ಥಾನವೆನಿಸಿತು. ರಾಘವ, 
ನೀನು ಕೇಳಿದ ವಿಷಯವೆಲ್ಲವನ್ನೂ ಹೇಳಿದ್ದೇನೆ. ಇನ್ನು ಸಂಧ್ಯೋಪಾಸನೆಯ 
ಸಮಯವು ಮೀರುತ್ತದೆ. ಮಹರ್ಷಿಗಳು ಸ್ನಾನಮಾಡಿ ಕುಂಭಗಳಲ್ಲಿ 
ಜಲವನ್ನು ತುಂಬಿ ತಂದು ಸೂರ್ಯೋಪಾಸನೆಯನ್ನು ಮಾಡುತ್ತಿದ್ದಾರೆ. 
ಬ್ರಹ್ಮಜ್ಞಾನಿಗಳು ಪಠಿಸುವ ಬ್ರಹ್ಮಮಂತ್ರದ ಪೂಜೆಯನ್ನು ಸ್ವೀಕರಿಸಿ 
ಸೂರ್ಯನು ಅಸ್ತಂಗತನಾಗುತ್ತಿರುವನು. ನೀನು ಹೋಗಿ ಸ್ನಾನಾದಿ 
ಕೃತ್ಯಗಳನ್ನು ಮಾಡು" ಎಂದರು (20-22). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದ 
ಎ೦ಬತ್ತೊಂದನೆಯ ಸರ್ಗ 


518 
ದ್ವಶೀತಿತಮಃ ಸರ್ಗ: 
ರಾಮನಿವರ್ತನಮ್‌ 


ಬಯಪಷೇರ್ವಚನಮಾಜ್ಜಾಯ ರಾಮಃ ಸಂಧ್ಯಾ ಮುಪಾಸಿತುಮ್‌ | 
ಉಪಾಕ್ರಮತ್‌ ಸರಃ ಪುಣ್ಯಮಪ್ಪ ಸರೋಗಣಸೇವಿತಮ್‌ | 1 


ತತ್ರೋದಕಮುಪಸ್ತಶ್ಯ ಸಂಧ್ಯಾಮನ್ಹಾಸ್ಯ ಪಶ್ಚಿಮಾಮ್‌ | 
ಆಶ್ರಮಂ ಪ್ರಾವಿಶದ್ರಾಮಃ ಕುಂಭಯೋನೇರ್ಮಹಾತ್ಮನಃ ॥ 2 


ತಸ್ಯಾಗಸ್ತೊ 1 ಬಹುಗುಣಂ ಕಂದಮೂಲಂ ತಥೌಷಧಿಮ್‌ । 
ಶಾಲ್ಯಾದೀನಿ ಪವಿತ್ರಾಣಿ ಭೋಜನಾರ್ಥಮಕಲ್ಪಯತ್‌ ॥ 3 


ಸ ಭುಕ್ತವಾನ್ನರಶ್ರೇಷ್ಠಸ್ತದನ್ನಮಮೃತೋಪಮಮ್‌ | 
ಪ್ರೀತಶ್ಚ ಪರಿತುಷ್ಟಶ್ಚ ತಾಂ "ರಾತ್ರಿಂ ಸಮುಪಾವಿಶತ್‌ ॥ 4 


ಪ್ರಭಾತೇ ಕಲ್ಯ ಮುತ್ಯಾಯ ಕೃತ್ವಾಹ್ನಿಕಮರಿಂದವುಃ । 


ಯಷಿಂ ಸಮುಪಚೆಕ್ರಾಮ ಗಮನಾಯ ರಘೂತ್ತಮ: ॥ 5 


ಸರ್ಗ 82 


ಶ್ರೀರಾಮನು ಅಗಸ್ತ್ಯಮುನಿಗಳನ್ನು ವಂದಿಸಿ ಅಯೋಧ್ಯೆಗೆ 
ಹಿಂದಿರುಗುವುದು 


ಶ್ರೀರಾಮನು ಅಗಸ್ತ್ಯಮಹರ್ಷಿಗಳ ಆದೇಶವನ್ನನುಸರಿಸಿ 
ಸಂಧ್ಯೋಪಾಸ ನೆಗಾಗಿ ಅಪರೋಗಣಸೇವಿತವಾದ ಆ ಪುಣ್ಯ ಸರಸಿಗೆ 
ಹೋದನು. ಅಲ್ಲಿ ಜಲೋಪಸರ್ಶದಿಂದ ಶುಚಿಯಾಗಿ ಸಾಯಂ 
ಸಂಧ್ಯಾವಂದನೆಯನ್ನು ಮಾಡಿ ಮಹಾತ್ಮರಾದ ಅಗಸ್ತ್ಯರ ಆಶ್ರಮಕ್ಕೆ ಬಂದನು 
(1 2). ಆತನಿಗೆ ಅಗಸ್ತ್ಯ ರು ಆರೋಗ್ಯಕರವಾದ "ಓಷಧಿಯನ್ನು ಕೊಟ್ಟು 
ಭೋಜನಕ್ಕಾಗಿ ಕ೦ದಮೂಲಗಳನ್ನೂ ಪರಿಶುದ್ಧವಾದ ಅಕ್ಕಿಯ ಅನ್ನ 
ಮುಂತಾದವುಗಳನ್ನೂ ಒದಗಿಸಿದರು. ಆ ನರಶ್ರೇಷ್ಠನು ಅಮೃತಸಮಾನವಾದ 
ಅನ್ನವನ್ನು ಭುಂಜಿಸಿ ಸಂತೃಪ್ತನಾಗಿ ಆ ರಾತ್ರಿ ಆಶ್ರಮದಲ್ಲಿ ಉಳಿದನು 
(3-4). ಬೆಳಗಾಗಲು ಕಾಲೋಚಿತವಾದ ಪ್ರಾತರಾಹ್ನಿಕವನ್ನು ಮುಗಿಸಿ 


519 ರಾಮನಿವರ್ತನಮ್‌ 

ಅಭಿವಾದ್ಯಾಬ್ರವೀದ್ರಾಮೋ ಮಹರ್ಷಿಂ ಕುಂಭಸಂಭವಮ್‌ । 

ಆಪೃಚ್ಛೇ ಸ್ಟಾಂ ಪುರೀಂ ಗಂತುಂ ಮಾಮನುಜ್ಞಾತುಮರ್ಹಸಿ ॥ 6 
ಧನ್ಯೋಇಸ್ಕ ್ಯೈನುಗೃಹೀತೋತಸ್ಥಿ ದರ್ಶನೇನ ಮಹಾತ್ಮನಃ | 

ದ್ರಷ್ಟುಂ ಚೈವಾಗಮಿಷ್ಯಾಮಿ ಪಾವನಾರ್ಥಮಿಹಾತ್ಮನಃ l 7 


ತಥಾ ವದತಿ ಕಾಕುತ್ವೇ ವಾಕ್ಕಮದ್ಳು ತದರ್ಶನಮ್‌ | 
ಉವಾಚ ಪರಮಪ್ರೀತೋ ಧರ್ಮನೇತ್ರಸ್ತಪೋಧನಃ ॥ 8 


ಅತ್ಯದ್ದು ತಮಿದಂ ವಾಕ್ಯಂ ತವ ರಾಮ ಶುಭಾಕ್ಷರಮ್‌ । 
ಪಾವನ: ಸರ್ವಭೂತಾನಾಂ ತ್ವಮೇವ ರಘುನಂದನ ॥ 9 


ಮುಹೂರ್ತಮಪಿ ರಾಮ ತ್ವಾಂ ಯೇ ಚ ಪಶ್ಯಂತಿ ಕೇಚನ | 

ಪಾವಿತಾಃ ಸ್ವರ್ಗಭೂತಾಶ್ಚ ಪೂಜ್ಯಾಸ್ತೇ ಸರ್ವದೈವತೈಃ ॥ 10 
ಯೇಚ ತ್ಪಾಂ ಘೋರಚಕುರ್ಭ:ಃ ಪಶ್ಯಂತಿ ಪ್ರಾಣಿನೋ ಭುವಿ | 

ಯತಾಸ್ತೇ ಯಮದಂಡೇನ ಸದ್ಯೋ ನಿರಯಗಾಮಿನಃ ॥ 11 
ಅಯೋಧ್ಯೆಗೆ ಹೋಗುವ ಉದ್ದೇಶದಿಂದ ಅಗಸ್ತ್ಯಮುನಿಗಳ ಸಂದರ್ಶನಕ್ಕಾಗಿ 
ಹೋದನು. ಆ ರಘೂತ್ತಮನು ಮಹರ್ಷಿಗಳಿಗೆ ವಂದಿಸಿ " ಮಹಾತ್ಮರೆ, 
ನನ್ನ ರಾಜಧಾನಿಗೆ ಹೋಗುವುದಕ್ಕಾಗಿ ತಮ್ಮನ್ನು ಬೀಳ್ಳೊಡುತ್ತಿದ್ದೇನೆ. 
ಅನುಜ್ಞೆಯನ್ನು ಕೊಡಬೇಕು (5-6). ತಮ್ಮ ದರ್ಶನದಿ೦ದ ಧನ್ಯನಾದೆನು; 
ಅನುಗೃಹೀತನಾದೆನು. ನಾನು ಪಾವನನಾಗುವುದಕ್ಕಾಗಿ ಇಲ್ಲಿಗೆ ಮತ್ತೆ ತಮ್ಮ 
ದರ್ಶನಕ್ಕೆ ಬರುವನು" ಎಂದು ನಿವೇದಿಸಿದನು. ಶ್ರೀರಾಮನ 
ಎಸ್ಮಯಾವಹವಾದ ವಿನಯವಚನವನ್ನು ಕೇಳಿ, ಧರ್ಮನೇತ್ರರಾದ ಆ 
ತಪೋಧನರು ಪರಮಪ್ರೀತರಾಗಿ ಹೀಗೆಂದರು (7-8) : " ರಘುನಂದನ, 
ಶುಭಾಕ್ಷರವುಳ್ಳ ನಿನ್ನ ಮಾತು ವಿಸ್ಮಯಕರವಾಗಿದೆ. ಸರ್ವಭೂತಗಳನ್ನೂ 
ಪಾವನಗೊಳಿಸತಕ್ಕವನು ನೀನೇ ! ಒಂದು ಕ್ಷಣಕಾಲ ನಿನ್ನನ್ನು ನೋಡಿದವರು 
ಪವಿತ್ರರಾಗಿ ಸ್ವರ್ಗವನ್ನು ಪಡೆಯುವರು. ಸರ್ವದೇವತೆಗಳಿಂದಲೂ 
ಪೂಜ್ಯರಾಗುವರು (9-10). ಯಾರು ನಿನ್ನನ್ನು ಕೆಟ್ಟ ಕಣ್ಣುಗಳಿಂದ 


ಉತ್ತರಕಾಂಡ 520 
ಈದೃಶಸ್ತ್ವಂ ರಘುಶ್ರೇಷ್ಠ ಪಾವನ: ಸರ್ವದೇಹಿನಾಮ್‌ | 
ಭುವಿ ತ್ದಾಂ ಕಥಯಂತೋತಪಿ ಸಿದ್ದಿಮೆಷ್ಯಂತಿ ರಾಘವ ॥ 12 


ಗಚ್ಛ ಚಾರಿಷ್ಠಮವ್ಯಗಃ ಪಂಥಾನಮಕುತೋಭಯಮ್‌ । 
ಪ್ರಶಾಧಿ ರಾಜ್ಯಂ ಧರ್ಮೇಣ ಗತಿರ್ಹಿ ಜಗತೋ ಭವಾನ್‌ ॥ 13 


ಏವಮುಕ್ತಸ್ತು ಮುನಿನಾ ಪ್ರಾಂಜಲಿಃ ಪಗ್ರಹೋ ನೃಪಃ । 
ಅಭ್ಯವಾದಯತ ಪ್ರಾಜ್ಞಸ್ತಮೃಷಿಂ ಸತ್ಯಶೀಲಿನಮ್‌ ॥ 14 


ಅಭಿವಾದ್ಯ ಮುನಿಶ್ರೇಷ್ಠಂ ತಾಂಶ್ಚ ಸರ್ವಾಂಸ್ತಪೋಧನಾನ್‌ । 
ಅಧ್ಯಾರೋಹತ್ತದವ್ಯಗ್ರಃ ಪುಷ್ಪಕಂ ಹೇಮಭೂಷಿತಮ್‌ ॥ 15 


ತಂ ಪ್ರಯಾಂತಂ ಮುನಿಗಣಾ ಹ್ಯಾಶೀರ್ವಾದೈಃ ಸಮಂತತಃ | 
ಅಪೂಜಯನ್‌ ಮಹೇಂದ್ರಾಭಂ ಸಹಸ್ರಾಕ್ಷಮಿವಮರಾಃ ॥ 16 


ಸ್ಪಸ್ಥೂ ಸ ದದೃಶೇ ರಾಮಃ ಪುಷ್ಪಕೇ ಹೇಮಭೂಷಿತೇ | 

ಶಶೀ ಮೇಘಸಮೀಪಸೋ ಯಥಾ ಜಲಧರಾಗಮೇ ॥ 17 
ಕಾಣುವರೋ ಅವರು ಯಮದಂಡದಿಂದ ಹತರಾಗಿ ನರಕವನ್ನಪ್ಪುವರು. 
ಇಂತಹ ಮಹಾತ್ವವುಳ್ಳ ನೀನು ಸರ್ವದೇಹಿಗಳಿಗೂ ಪಾವನನಾಗಿದ್ದೀಯೆ. 
ನಿನ್ನ ಚರಿತೆಯನ್ನು ಹೇಳತಕ್ಕವರೂ ಸಹ ಮೋಕ್ಷವನ್ನು ಪಡೆಯುವರು. 
(11-12). ಶ್ರೀರಾಮ, ನ್ಚಿಂತನಾಗಿ ನಿರ್ಭಯವೂ ಸುಖಕರವೂ ಆದ 
ಮಾರ್ಗವನ್ನವಲಂಬಿಸು. ಸ ರಾಜ್ಯವನ್ನು ಪ ಪಾಲಿಸು. ಜಗತ್ತಿಗೆ 
ನೀನೇ ಗತಿ" ಎಂದರು. ಆಗ ಪ್ರಾಜ್ಞನಾದ ನೃಪಾಲನು ಸತ್ಯಶೀಲರಾದ 
ಅಗಸ್ತ್ರರಿಗೆ ಕೈನೀಡಿ ದೀರ್ವದಂಡ ನಮಸ್ಕಾರವನ್ನು ಮಾಡಿ, ಇತರ 
ತಪೋಧನರಿಗೂ ವಂದಿಸಿ, ನಿಶ್ಚಿಂತೆಯಿಂದ ಹೇಮ ಭೂಷಿತವಾದ 
ಪುಷ್ಪಕವನ್ನೇರಿದನು (13-15). ಹೀಗೆ ಪ್ರಯಾಣಸನ್ನದ್ಧನಾದ ಶ್ರೀರಾಮನನ್ನು, 
ದೇವತೆಗಳು ದೇವೇಂದ್ರನನ್ನು ಅಭಿನ೦ದಿಸುವಂತೆ, ಮುನಿಗಳೆಲ್ಲರೂ 
ಆಶೀರ್ವಾದಗಳಿ೦ದ ಅಭಿನಂದಿಸಿದರು. ಹೇಮಭೂಷಿತವಾದ ಪುಷಕದಲ್ಲಿ 
ಮಂಡಿಸಿದ ಶ್ರೀರಾಮನು, ವರ್ಷಾಕಾಲದಲ್ಲಿ ಮೇಘದ ಬಳಿ ಕಾಣಿಸುವ 
ಚ೦ದ್ರನಂತೆ ಕಂಗೊಳಿಸಿದನು. (16-17). ಹೀಗೆ ಸ೦ಪೂಜ್ಯನಾದ ರಾಘವನು 


521 ರಾಮನಿವರ್ತನಮ್‌ 
ತತೋರ್ಧದಿವಸೇ ಪ್ರಾಪ್ತೇ ಪೂಜ್ಯಮಾನಸ್ತತಸ್ತತಃ । 
ಅಯೋಧ್ಯಾಂ ಪ್ರಾಪ್ಯ ಕಾಕುತ್ತ್ಕೋ ಮಧ್ಯಕಕ್ಷ್ಯಾಮವಾರುಹತ್‌ ॥ 18 


ತತೋ ವಿಸೃಜ್ಯ ರುಚಿರಂ ಪುಷ್ಪಕಂ ಕಾಮಗಾಮಿ ತತ್‌ । 
ಎಸರ್ಜಯಿತ್ವಾ ಗಚ್ಛೇತಿ ಸ್ವಸ್ತಿ ತೇಳಸ್ತ್ವಿತಿ ಚ ಪ್ರಭುಃ ॥ 19 


ಕಕ್ಸ್ಯಾ೦ತರವಿನಿಕ್ಟಿಪ್ತಂ ದ್ವಾಃಸ್ಥಂ ರಾಮೋ ಇಬ್ರವೀದ್ವಚಃ | 
ಲಕ್ಷ್ಮಣ೦ ಭರತಂ ಚೈವ ಗತ್ವಾ ತೌ ಲಘುವಿಕ್ರಮೌ ॥ 20 
ಮಯಾಗಮನಮಾಖ್ಯಾತ ಶಬ್ದಾಪಯತ ಮಾ ಚಿರಮ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದ್ವೃಶೀತಿತಮಃ ಸರ್ಗಃ 


ಮಧ್ಯಾಹ್ನದ ಸಮಯದಲ್ಲಿ ಅಯೋಧ್ಯೆಗೆ ಬಂದು, ಅರಮನೆಯ 
ಮಧ್ಯಕಕ್ರ್ಯಯಲ್ಲಿ ಇಳಿದನು. ಆಮೇಲೆ ಕಾಮಚಾರಿಯಾದ ವಿಮಾನವನ್ನು 
ಕುರಿತು "ಪುಷ್ಪಕ, ನಿನಗೆ ಶುಭವಾಗಲಿ. ಹೋಗು" ಎಂದು ಅದನ್ನು ಕಳಿಸಿದನು. 
ಅನಂತರ ಇನ್ನೊಂದು ಕಕ್ಷೈಯ ಬಳಿಯಲ್ಲಿದ್ದ ದ್ವಾರಪಾಲಕನನ್ನು ಕರೆದು 
"ಎಲೈ, ನಾನು ಬಂದಿರುವನೆಂದು ಭರತ ಲಕ್ಷ್ಮಣರಿಗೆ ತಿಳಿಸಿ, ಅವರನ್ನು 
ಶೀಘ್ರವಾಗಿ ಬರಮಾಡು" ಎ೦ದು ಆಜ್ಞಾಪಿಸಿದನು. (18-20). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಎಂಬತ್ತೆರಡನೆಯ ಸರ್ಗ 


೨22 


ತ್ರಶೀತಿತಮಃ ಸರ್ಗಃ 
ರಾಜಸೂಯಾಜಿಹೀರ್ಷಾ 


ತಚ್ಛುತ್ವಾ ಭಾಷಿತಂ ತಸ್ಯ ರಾಮಸ್ಯಾಕ್ಷಿಷ್ಟ ಕರ್ಮಣಃ । 


ದ್ವಾಃಸ್ಮಃ ಕುಮಾರಾವಾಹೂಯ ರಾಘವಾಯ ನ್ಯವೇದಯತ್‌ | 1 

ದೃಷ್ಟ್ವಾತು ರಾಘವಃ ಪ್ರಾಪ್ತೌ ಪ್ರಿಯೌ ಭರತಲಕ್ಷ್ಮಣೌ | 

ಪರಿಷ್ಟಜ್ಯ ತದಾ ರಾಮೋ ವಾಕ್ಯಮೇತದುವಚ ಹ॥ 2 

ಕೃತಂ ಮಯಾ ಯಥಾತಥ್ಯಂ ದ್ವಿಜಕಾರ್ಯಮನುತ್ತಮಮ್‌ | 

ಧರ್ಮಸೇತುಮತೋ ಭೂಯಃ ಕರ್ತುಮಿಚ್ಛಾಮಿ ರಾಘವೌ॥ 3 

ಅಕ್ಷ ಯಶ್ಚಾವ್ಯಯಶ್ಚೈವ ಧರ್ಮಸೇತುರ್ಮತೋ ಮಮ । 

ಧರ್ಮಪ್ರಸಾದಕಂ ಹ್ಯೇತತ್‌ ಸರ್ವಪಾಪಪ್ರಣಾಶನಮ್‌ ॥ 4 
ಸರ್ಗ83 


ರಾಜಸೂಯಯಾಗವನ್ನು ಕೈಗೊಳ್ಳಲು ಶ್ರೀರಾಮನ ಅಪೇಕ್ಷೆ. ಅದರಿ೦ದ 
ರಾಜರ ಕ್ಷಯವಾಗುವುದೆಂದು ಭರತನ ಹೇಳಿಕೆ. 


ಶ್ರೀರಾಮನ ಆಜ್ಞೆಯನ್ನು ಕೇಳಿ ದ್ವಾರಪಾಲನು ಆ ರಾಜಪುತ್ರರನ್ನು 
ಕರೆತಂದು ಅವರು ಬಂದ ಸಂಗತಿಯನ್ನು ರಾಘವನಿಗೆ ಅರಿಕೆಮಾಡಿದನು. 
ಶ್ರೀರಾಮನು ತನಗೆ ಪ್ರಿಯರಾದ ಭರತಲಕ್ಷ್ಮಣರನ್ನು ಕಂಡು ಆಲಂಗಿಸಿಕೊಂಡು 
ಹೀಗೆಂದನು (1-2) : "ರಘುನ೦ದನರೆ, ನಾನು ಪ್ರತಿಜ್ಞೆಮಾಡಿದಂತೆ ಆ 
ದ್ವಿಜಕಾರ್ಯವನ್ನು ನೆರವೇರಿಸಿ ಬಾಲಕನನ್ನು ಬದುಕಿಸಿದ್ದಾಯಿತು. ಈಗ 
ರಾಜಧರ್ಮಕ್ಕೆ ಮರ್ಯಾದಾಸ್ಥರೂಪವಾದ ಇನ್ನೊಂದು ಕಾರ್ಯವನ್ನು 
ಮಾಡಬೇಕೆಂದಿದ್ದೇನೆ (3). ಆ ಧರ್ಮಸೇತುವು ಬಹುಕಾಲದವರೆಗೆ 
ಫಲಕಾರಿಯಾಗಿ ಅಕ್ಷಯವೂ ಧರ್ಮಾಂತರಹೇತುವಾಗಿ ಅವ್ಯಯವೂ 
ಆದದ್ದಂದು ನನ್ನ ಮತವಾಗಿದೆ. ಧರ್ಮವರ್ಧಕವೂ ಸರ್ವಪಾಪಪ್ರನಾಶನವೂ 


523 ರಾಜಸೂಯಾಜಿಹೀರ್ಷಾ 


ಯುವಾಭ್ಯಾಮಾತ್ಮಭೂತಾಭ್ಯಾಂ ರಾಜಸೂಯಮನುತ್ರಮಮ್‌ | 
ಸಹಿತೋ ಯಷ್ಟ್ಪುಮಿಚ್ಛಾಮಿ ತತ್ರ ಧರ್ಮೋ ಹಿ ಶಾಶ್ವತ: ॥ 5 


ಇಷ್ಟಾ ತು ರಾಜಸೂಯೇನ ಮಿತ್ರಃ ಶತ್ರುನಿಬರ್ಹಣ: | 
ಸುಹುತೇನ ಸುಯಜ್ಜೇನ ವರುಣಿತ್ಸಮುಪಾಗಮತ್‌ ॥ 6 


ಸೋಮಶ್ಚ ರಾಜಸೂಯೇನ ಇಷ್ಟಾ ಧರ್ಮೇಣ ಧರ್ಮವಿತ್‌ 
ಪ್ರಾಪ್ತಶ ಸರ್ವಲೋಕೇಷು ಕೀರ್ತಿಂ ಸ್ಥಾನಂ ಚ ಶಾಶ್ವತಮ್‌ ॥ 7 


ಚ 


೬ 
ಹಿತಂ ಚಾಯತಿಯುಕ್ತಂ ಚ ಪ್ರಯತೌ ವಕ್ಕುಮರ್ಹಥಃ ॥ 8 


ಅಸಿ ನಹನಿ ಯಚ್ಛೇಯಶಿಂತತಾಂ ತನಯಾ ಸಹ । 
ಲ ಚ ಶಿ ೬ 


ಶ್ರುತ್ವಾ ತು ರಾಘವಸ್ಯೈತದ್ದಾಕೃಂ ವಾಕ್ಯಂವಿಶಾರದ: | 

ಭರತಃ ಪ್ರಾಂಜಲಿರ್ಭೂತ್ತಾ ವಾಕ್ಕಮೇತದುವಾಚ ಹ॥ 9 
ತ್ವಯಿ ಧರ್ಮಃ ಪರಃ ಸಾಧೋ ತ್ವಯಿ ಸರ್ವಾ ವಸುಂಧರಾ । 

ಪ್ರತಿಷ್ಠಿತಾ ಮಹಾಬಾಹೋ ಯಶಶ್ಚಾಮಿತವಿಕ್ರವು ॥ 10 
ಆಗಿದೆ. ಏನೆಂದರೆ, ನನ್ನ ಅಂಗವಾಗಿರುವ ನಿಮ್ಮ ನೆರವಿನಿಂದ ಕೂಡಿ 
ರಾಜಸೂಯಯಾಗವನ್ನು ನೆರವೇರಿಸಬೇಕೆಂದಿದ್ದೇನೆ. ರಾಜಸೂಯದಲ್ಲಿ 
ಶಾಶ್ವತವಾದ ಧರ್ಮವು ನೆಲೆಸಿದೆ (4-5). ಮಿತ್ರನು ಈ ರಾಜಸೂಯವನ್ನು 
ವಿಧಿವತ್ತಾಗಿ ಮಾಡಿ ವರುಣಪದವಿಯನ್ನು ಪಡೆದಿದ್ದಾನೆ. ಸೋಮನು 
ಧರ್ಮಪೂರ್ವಕವಾಗಿ ಇದನ್ನಾಚರಿಸಿ ಸರ್ವಲೋಕಗಳಲ್ಲಿಯೂ 
ಕೀರ್ತಿಯನ್ನೂ ಉತ್ತಮ ಸ್ಥಾನವನ್ನೂ ಗಳಿಸಿದ್ದಾನೆ (6-7). ಆದ್ದರಿಂದ 
ಯಾವುದು ಶ್ರೇಯಸ್ಕರವೆಂಬುದನ್ನು ನೀವಿಬ್ಬರೂ ನನ್ನೊಡನೆ ಈ ದಿನ 
ಅಲೋಚಿಸಬೇಕಾಗಿದೆ. ಈಗಲೂ ಭವಎಷ್ಯತ್ಕಾಲದಲ್ಲಿಯೂ ಹಿತವಾದುದನ್ನು 
ನಿಧಾನವಾಗಿ ಚಿಂತಿಸಿ ನೀವು ಹೇಳಬೇಕು" ಎಂದನು (8). ರಾಘವನ 
ನುಡಿಯನ್ನಾಲಿಸಿ ವಾಕ್ಕವಿಶಾರನಾದ ಭರತನು ಕೃಮುಗಿದು ಇಂತೆಂದನು 
: "ಹೇ ಮಹಾಬಾಹು, ಧರ್ಮವು ನಿನ್ನಲ್ಲಿ ನೆಲೆಸಿದೆ ಪೃಥ್ವಿಯು ನಿನಗೆ 
ಅಧೀನವಾಗಿದೆ. ಕೀರ್ತಿಸ್ಥಿರವಾಗಿದೆ (9-10). ನಮ್ಮಂತೆಯೇ ಸಕಲ 


ಉತ್ತರಕಾಂಡ 524 
ಮಹೀಪಾಲಾಶ್ಚ ಸರ್ವೇ ತ್ವಾಂ ಪ್ರಜಾಪತಿಮಿವಾಮರಾಃ | 


ನಿರೀಕ್ಷಂತೇ ಮಹಾತ್ಮಾನಂ ಲೋಕನಾಥಂ ಯಥಾ ವಯಮ್‌ ॥ 11 
ಪ್ರಜಾಶ್ಚ ಪಿತೃವದ್ರಾಜನ್‌ ಪಶ್ಯಂತಿ ತ್ಹಾಂ ಮಹಾಬಲ | 

ಪೃಥಿವ್ಯಾ ಗತಿಭೂತೋಖಸಿ ಪ್ರಾಣಿನಾಮಪಿ ರಾಘವ ॥ 12 
ಸ ತ್ವಮೇವಂವಿಧಂ ಯಜ್ಞಮಾಹರ್ತಾಸಿ ಕಥಂ ನೃಪ 

ಪೃಥಿವ್ಯಾಂ ರಾಜವಂಶಾನಾಂ ವಿನಾಶೋ ಯತ್ರ ದೃಶ್ಯತೇ ॥ 13 
ಪೃಥ್ವಿವ್ಯಾಂ ಯೇ ಚ ಪುರುಷಾ ರಾಜನ್‌ ಪೌರುಷಮಾಗತಾಃ | 

ಸರ್ವೇಷಾಂ ಭವಿತಾ ತತ್ರ ಸಂಕ್ಷಯಃ ಸರ್ವಕೋಪಜಃ ॥ 14 
ಸತ್ವಂ ಪುರುಷಶಾರ್ದೂಲ ಗುಣೈರತುಲವಿಕ್ರಮ | 

ಪೃಥಿವೀಂ ನಾರ್ಹಸೇ ಹಂತುಂ ವಶೇ ಹಿ ತವ ವರ್ತತೇ ॥ 15 
ಭರತಸ್ಯ ತು ತದ್ವಾಕ್ಯಂ ಶ್ರುತ್ವಾಮೃತಮಯಂ ತದಾ । 


ಪಹರ್ಷಮತುಲಂ ಲೇಭೇ ರಾಮಃ ಸತ್ಯಪರಾಕ್ರಮಃ | 16 


ಮಹೀಪಾಲರೂ ಲೋಕನಾಥನಾದ ನಿನ್ನನ್ನು, ದೇವತೆಗಳು ಬ್ರಹ್ಮದೇವನನ್ನು 
ಹೇಗೋ ಹಾಗೆ ಗೌರವದಿಂದ ಕಾಣುತ್ತಿದ್ದಾರೆ. ಮಹಾರಾಜ, ಪ್ರಜೆಗಳು 
ನಿನ್ನನ್ನು ತಂದೆಯಂತೆ ಭಾವಿಸಿದ್ದಾರೆ. ಈ ಪೃಥ್ವಿಗೂ ಸಕಲ ಪ್ರಾಣಿಗಳಿಗೂ 
ಗತಿಯಾಗಿದ್ದೀಯೆ (11-12). ಹೀಗೆ ಪ್ರೀತಿಪಾತ್ರನಾಗಿರುವ ನೀನು ಈ 
ಬಗೆಯ ರಾಜಸೂಯವನ್ನು ನಡೆಸುವುದು ಹೇಗೆ? ಏಕೆಂದರೆ, ಈ ಯಜ್ಞದಲ್ಲಿ 
ಜಗತ್ತಿನಲ್ಲಿರುವ ರಾಜವಂಶದವರ ವಿನಾಶವೇ ಸಂಭವಿಸುವುದು (13). 
ವೀರರಾದ ಸಮಸ್ತ ಪುರುಷರಿಗೂ ಕೋಪದಿಂದ ಘರ್ಷಣೆಯುಂಟಾಗಿ 
ಎಲ್ಲರ ನಾಶವು ಪ್ರಾಪವಾಗುವುದು. ಆದ್ದರಿಂದ, ಪುರುಷೋತ್ತಮ, 
ಗುಣನಿಧಿಯಾದ ನೀನು ಜಗತ್ತನ್ನು ನಾಶಗೊಳಿಸುವುದು ಯುಕ್ತವಲ್ಲ. ಜಗತ್ತು 
ನಿನ್ನ ವಶದಲ್ಲಿಯೇ ಇದೆ" ಎಂದನು (14-15). ಭರತನಾಡಿದ ಮಾತು 
ಶ್ರೀರಾಮನಿಗೆ ಅಮೃತಮಯವಾಯಿತು. ಆ ಸತ್ಯಪರಾಕ್ರಮನು 
ಅಮಿತಾನಂದಯುಕನಾಗಿ ಕೃಕೇಯೀಸುತನನ್ನು ಕುರಿತು ಇಂತೆಂದನು :"ಭರತ, 


525 ರಾಜಸೂಯಾಜಿಹೀರ್ಷಾ 

ಉವಾಚ ಚ ಶುಭಂ ವಾಕ್ಯಂ ಕೈಕೇಯ್ಯಾ ನಂದವರ್ಥನಮ್‌ | 

ಪ್ರೀತೋಅಸ್ಮಿ ಪರಿತುಪ್ಷೋಇಸ್ಮಿ ತವಾದ್ಯ ವಚನೇಇಮಘ ॥ 17 
ಇದಂ ವಚನಮಕ್ಷೀಬಂ ತ್ವಯಾ ಧರ್ಮಸಮಾಹಿತಮ್‌ | 

ವ್ಯಾಹೃತಂ ಪುರುಷವ್ಯಾಘ್ರ ಪೃಥಿವ್ಯಾಃ ಪರಿಪಾಲನಮ್‌ ॥ 18 
ಏಷ್ಯದಸ್ಮದಭಿಪ್ರಾಯಾದ್ರಾಜಸೂಯಾತ್‌ ಕ್ರತೂತ್ರಮಾತ್‌ | 

ನಿವರ್ತಯಾಮಿ ಧರ್ಮಜ್ಞತವ ಸುವ್ಯಾಹೃತೇನ ಚಿ॥ 19 


ಲೋಕಪೀಡಾಕರಂ ಕರ್ಮನ ಕರ್ತವ್ಯಂ ವಿಚಕ್ಷಣ: | 
ಬಾಲಾನಾಂ ತು ಶುಭಂ ವಾಕ್ಯಂ ಗ್ರಾಹ್ಯಂ ಲಕ್ಷ್ಮಣಹೂರ್ವಜ ॥ 20 


ತಸ್ಮಾಚ್ಚ್ಮಣೋಮಿ ತೇ ವಾಕ್ಯಂ ಸಾಧು ಯುಕ್ತಂ ಮಹಾಮತೇ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರೃಶೀತಿತಮಃ ಸರ್ಗಃ 


ಆನಂದವಾಯಿತು. ಸಂತುಷ್ಟನಾದನು. ನಿನ್ನ ನುಡಿ ಸಾರವತ್ತಾಗಿಯೂ 
ಧರ್ಮಯುಕ್ತವಾಗಿಯೂ ಇದೆ. ಪೃಥ್ವಿಯ ಪರಿಪಾಲನೆಗೆ ಸಾಧನವಾಗಿದೆ 
(16-18). ಹೇ ಧರ್ಮಜ್ಞ ನಾನು ಮಾಡಬೇಕೆಂದು ಉದ್ದೇಶಿಸಿರುವ 
ರಾಜಸೂಯಯಾಗದಿಂದ ನಿವೃತ್ತನಾಗುವೆನು. ನೀನು ಹೀಗೆ ಹೇಳಿದ್ದು 
ಉತ್ತಮವಾಯಿತು. ಲೋಕಕ್ಕೆ ಹಿಂಸೆಯಾಗುವ ಕೃತ್ಯವನ್ನು ವಿವೇಕಿಗಳು 
ಮಾಡಬಾರದು. ಶುಭವಾಕ್ಯವನ್ನು ಕಿರಿಯರು ಹೇಳಿದರೂ ಗ್ರಹಿಸಬೇಕು. 
ಆದ್ದರಿಂದ ಯುಕ್ತವಾದ ನಿನ್ನ ಮಾತನ್ನು ಕೇಳುತ್ತೇನೆ" ಎ೦ದನು(19- 
20). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಎ೦ಬತ್ತುಮೂರನೆಯ ಸರ್ಗ 


526 
ಚತುರಶೀತಿತಮಃ ಸರ್ಗಃ 
ವೃತ್ರತಪೋವರ್ಣನಮ್‌ 


ತಥೋಕ್ತವತಿ ರಾಮೇ ತು ಭರತೇ ಚ ಮಹಾತ್ಮನಿ 
ಲಕ್ಷ್ಮ ಣೋಇಥ ಶುಭಂ ವಾಕ್ಕಂಮುವಾಚ ರಘುನಂದನಮ್‌ ॥ 1 


ಅಶ್ಚಮೇಧೋ ಮಹಾಯಜ್ಞ ಪಾವನ: ಸರ್ವಪಾಪ್ಠ ನಾಮ್‌ | 
ಪಾವನಸ್ತವ ದುರ್ಧರ್ಷೋ ರೋಚತಾಂ ರಘುನಂದನ ॥ 2 


ಶ್ರೂಯತೇ ಹಿ ಪುರಾ ವೃತ್ತಂ ವಾಸವೇ ಸುಮಹತ್ನನಿ । 
ಬ್ರಹ್ಮಹತ್ತ್ಯಾವೃತಃ ಶಕ್ರೋ ಹಯಮೇಧೇನ ಪಾವಿತಃ ॥ 3 


ಪುರಾ ಕಿಲ ಮಹಾಬಾಹೋ ದೇವಾಸುರಸಮಾಗಮೇ | 
ವೃತ್ರೋ ನಾಮ ಮಹಾನಾಸೀದ್ದೈತೇಯೋ ಲೋಕಸಂಮತಃ ॥ 4 


ವಿಸ್ತೀರ್ಣೋ ಯೋಜನಶತಮುಚ್ಛಿತಸ್ತಿಗುಣಂ ತತಃ । 


ಅನುರಾಗೇಣ ಲೋಕಾಂಸೀನ್‌ ಸೇಹಾತ್‌ ಪಶ್ನತಿ ಸರ್ವತಃ ॥ 5 
ಕವ ಷು ಹಾವ ಶಾ ವೋ ಫಾ ಜಾನ ತ ಷ್ಟ ಜಾ ಭಾ Eh in ESE 


ಸರ್ಗ 84 
ಲಕ್ಷ್ಮಣನು ಅಶ್ಚಮೇಧಯಾಗವನ್ನಾಚರಿಸಬೇಕೆಂದು ಸೂಚಿಸುತ್ತ 
ವೃತ್ರಾಸುರನ ಕಥೆಯನ್ನು ಹೇಳುವುದು 

ಶ್ರೀರಾಮನೂ ಭರತನೂ ಈ ಪ್ರಕಾರವಾಗಿ ಹೇಳಲಾಗಿ, ಲಕ್ಷ್ಮಣನು 
ಇಂತೆಂದನು : " ರಘುನಂದನ, ಅಶ್ಚಮೇಧವೆಂಬ ಮಹಾಯಜ್ಞವು 
ಸರ್ವಪಾಪಗಳನ್ನೂ ಪರಿಹರಿಸುತ್ತದೆ. ಶ್ರೇಷ್ಠವಾದ ಆ ಯಜ್ಞವು 
ಪಾವನವನಿಸಿದೆ. ಶ್ರೀರಾಮ, ಅದು ನಿನಗೆ ಪ್ರಿಯವಾಗಲಿ (1-2). ಹಿಂದೆ 
ಬ್ರಹ್ಮಹತ್ಯಾದೋಷಕ್ಕೆ ಒಳಗಾದ ಇಂದ್ರನು ಅಶ್ವಮೇಧವನ್ನಾಚರಿಸಿ 
ಪರಿಶುದ್ಧನಾದನೆಂದು ಕೇಳಿದ್ದೇವೆ. ಒಮ್ಮೆ ದೇವಾಸುರನು ಸ್ನೇಹದಿಂದಿರುವ 
ಕಾಲದಲ್ಲಿ ವೃತ್ರನಂಬ ಮಹಾದೈತ್ಯನು ಲೋಕಪ್ರಿಯನಾಗಿದ್ದನು (3-4). 
ಅವನು ನೂರು ಯೋಜನದಷ್ಟು ಸುತ್ತಳತೆಯುಳ್ಳವನೂ ಮುನ್ನೂರು 
ಯೋಜನದಷ್ಟು ಎತ್ತರದವನೂ ಆಗಿದ್ದನಂತ | ತನ್ನದೆಂಬ ಅಭಿಮಾನದಿಂದ 


527 ವೃತ್ರತಪೋವರ್ಣನಮ್‌ 
ಧರ್ಮಜ್ಞಶ್ಚ ಕೃತಜ್ಞಶ್ಪ ಬುದ್ಧ್ಯಾ ಚ ಪರಿನಿಷ್ಠಿತಃ 


ಶಶಾಸ ಪೃಥಿವೀಂ ಸ್ಫೀತಾಂ ಧರ್ಮೇಣ ಸುಸಮಾಹಿತಃ ॥ 6 
ತಸ್ಮಿನ್‌ ಪ್ರಶಾಸತಿ ತದಾ ಸರ್ವಕಾಮದುಘಾ ಮಹೀ 

ರಸವಂತಿ ಪ್ರಸೂನಾನಿ ಮೂಲಾನಿ ಚ ಫಲಾನಿ ಚ 7 
ಅಕೃಷ್ಣಪಚ್ಛಾ ಪೃಥಿವೀ ಸುಸಂಪನ್ನಾ ಮಹಾತ್ಮನಃ | 

ಸ ರಾಜ್ಯಂ ತಾದೃಶಂ ಭುಂಕ್ತೇ ಸ್ಫ್ಥೀತಮದ್ಭುತದರ್ಶನಮ್‌ ॥ 8 
ತಸ್ಯ ಬುದ್ಧಿಃ ಸಮುತ್ಪನ್ನಾ ತಪಃ ಕುರ್ಯಾಮನುತ್ತಮಮ್‌ | 

ತಪೋ ಹಿ ಪರಮಂ ಶ್ರೇಯಃ: ಸಂಮೋಹಮಿತರತ್‌ ಸುಖಮ್‌ ॥ 9 
ಸ ನಿಕ್ಷಿ ಪೃ ಸುತಂ ಜ್ಯೇಷ್ಠಂ ಪೌರೇಷು ಮಧುರೇಶ್ವರಮ್‌ 

ತಪ ಉಗ್ರಂ ಸಮಾತಿಷ್ಠತ್ತಾಪಯನ್‌ ಸರ್ವದೇವತಾ ॥ 10 
ತಪಸ್ತಪ್ಯತಿ ವೃತ್ರೇ ತು ವಾಸವಃ ಪರಮಾರ್ತವತ್‌ | 

ವಿಷ್ಣುಂ ಸಮುಪಸಂಕ್ರಮ್ಯ ವಾಕ್ಕಮೇತದುವಾಚ ಹ ॥ 11 


ಮೂರು ಲೋಕಗಳನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು (5). 
ಧರ್ಮಜ್ಞನೂ, ಕೃತಜ್ಞನೂ, ಪರಿಷ್ಠತ ಬುದ್ದಿಯುಳ್ಳವನೂ ಆಗಿ ವೃತ್ರಾಸುರನು 
ಧರ್ಮನಿಷ್ಠೆಯಿ೦ದ ವಿಶಾಲವಾದ ಈ ಪೃಥ್ವಿಯನ್ನು ಆಳುತ್ತಿದ್ದನು. ಆತನ 
ರಾಜ್ಯಭಾರದಲ್ಲಿ ಭೂಮಿಯು ಕಾಮಭೇನುವಾಗಿತ್ತು ಬೇರು, ಹೂ, ಹಣ್ಣುಗಳು 
ರಸವತ್ತರವಾಗಿದ್ದವು (6-7). ಆ ಮಹಾತ್ಮನ ಕಾಲದಲ್ಲಿ ಕೃಷಿಯಿಲ್ಲದೆಯೇ 
ಭೂಮಿಯು ಫಲಿಸುತ್ತಿತ್ತು ಅಂತಹ ಎಸ್ಮಯಾವಹವಾದ ರಾಜ್ಯವನ್ನು 
ವೃತ್ರನು ಪಾಲಿಸುತ್ತಿದ್ದನು (8). ಹೀಗಿರುವಾಗ ಆತನಿಗೆ "ನಾನು ಉತ್ತಮವಾದ 
ತಪಸ್ಪನ್ನಾಚರಿಸಬೇಕು. ತಪಸ್ಸು ಶ್ರೇಯಸ್ಕರವಾದದು. ಇತರ ವಿಷಯಸುಖವು 
ಮೋಹಕಾರಿ"ಎಂದು ಬುದ್ಧಿಯು೦ಟಾಯಿತು. ಅವನು ತನ್ನ ಜ್ಯೇಷ್ಠಪುತ್ರನಾದ 
ಮಧುರ ಎಂಬವನನ್ನು ಪೌರರ ರಕ್ಷಣೆಗಾಗಿ ನಿಯಮಿಸಿ ಉಗ್ರವಾದ 
ತಪಸ್ಸಿನಲ್ಲಿ ತೊಡಗಿದನು. ಆ ತಪಸ್ಸು ಸಕಲ ದೇವತೆಗಳಿಗೂ 
ತಾಪಕಾರಿಂಯಾಯಿತು. (9-10). ಈ ರೀತಿಯಲ್ಲಿ ವೃತ್ರನು 
ತಪೋನಿರತನಾಗಲು ಖಿನ್ನನಾದ ಇಂದ್ರನು ವಿಷ್ಣುವಿನ ಬಳಿಗೆ ಹೋಗಿ" 


ಉತ್ತರಕಾಂಡ 528 


ತಪಸ್ಯತಾ ಮಹಾಬಾಹೋ ಲೋಕಾ ವೃತ್ರೇಣ ನಿರ್ಜಿತಾಃ | 
ಬಲವಾನ್‌ ಸಹಿ ಧರ್ಮಾತ್ಮಾ ನೈನಂ ಶಕ್ಷಾ ನು ಶಾಸಿತುಮ್‌ ॥ 12 


ಯದ್ಯಸೌ ತಪ ಆತಿಷ್ಠೇದ್ಳೂ ಯ ಏವಾಸುರೇಶ್ಚರಃ 
ಯಾವಲ್ಲೋಕಾ ಧರಿಷ್ಯಂತಿ ತಾವದಸ್ಯ ವಶನುಗಾಃ ॥ 13 


ತಂ ಚೈನಂ ಪರಮೋದಾರಮುಪೇಕ್ಷ ಸಿ ಮಹಾಬಲ । 
ಕ್ಷಣಂಹಿನ ಭವೇದ್‌ ವೃತ್ರಃ ಕ್ರುದ್ಧೇ ತ್ವಯಿ ಸುರೇಶ್ವರ | 14 


ಯದಾ ಹಿ ಪ್ರೀತಿಸಂಯೋಗಂ ತ್ವಯಾ ವಿಷ್ಣೋ ಸಮಾಗತಃ | 
ತದಾಪ್ರಭೃತಿ ಲೋಕಾನಾಂ ನಾಥತ್ಸಮುಪಲಬ್ದವಾನ್‌ ॥ 15 


ಸತ್ವಂ ಪ್ರಸಾದಂ ದೇವಾನಾಂ ಕುರುಷ್ವ ಸುಸಮಾಹಿತಃ | 
ತ್ವತ್ಯತೇನ ಹಿ ಸರ್ವಂ ಸ್ಯಾತ್‌ ಪ್ರಶಾಂತಮರುಜಂ ಜಗತ್‌ ॥ 16 


ಇಮೇ ಹಿ ಸರ್ವೇ ವಿಷ್ಣೋ ತ್ವಾಂ ನಿರೀಕ್ಷಂತೇ ದಿವೌಕಸಃ 

ವೃತಘಾತೇನ ಮಹತಾ ತೇಷಾಂ ಸಾಹ್ವಂ ಕುರುಪ್ತ ಹ॥ 17 
ಮಹಾಬಾಹು, ತಪಸ್ಸನ್ನಾಚರಿಸಿದ ವೃತ್ರನು ಸಕಲ ಲೋಕಗಳನ್ನೂ 
ಜಯಿಸಿದ್ದಾನೆ. ಅವನು ಧರ್ಮಾತ್ಮನೂ ಬಲಾಢ್ಕನೂ ಆಗಿದ್ದಾನೆ. ಅವನನ್ನು 
ನಿಯಮಿಸಲು ನನಗೆ ಶಕ್ತಿ ಇಲ್ಲ (11-12). ಈ ಅಸುರೇಶ್ವರನು ಇನ್ನೂ 
ಅಧಿಕವಾಗಿ ಮತ್ತೆ ತಪಸನ್ನಾಚರಿಸಿದರೆ ಈ ಲೋಕಗಳು ಇರುವವರೆಗೂ 
ಸದಾ ಈತನ ವಶದಲ್ಲಿಯೇ ಇರುತ್ತದೆ. ಇಂತಹ ವೃತ್ರನನ್ನು ನೀನು 
ಉಪೇಕ್ಷಿಸಿ ಸುಮ್ಮನಿದ್ದೀಯ. ನೀನು ಕ್ರುದ್ಧನಾದಲ್ಲಿ ವೃತ್ತನು ಒ೦ದು ಕ್ಷಣವೂ 
ಬದುಕಿರಲಾರ (13-14). ಮಹಾವಿಷ್ಣುವೆ, ನೀನು ಯಾವಾಗ ಈತನಲ್ಲಿ 
ಸಂಪ್ರೀತನಾದೆಯೋ ಅಲ್ಲಿಂದ ಸಮಸ್ತಲೋಕಗಳ ಒಡೆತನವನ್ನು ಪಡೆದು 
ನಡೆಸುತ್ತಿದ್ದಾನೆ. ಸ್ವಾಮಿ, ನೀನು ಕ್ರುದ್ಧನಾದಲ್ಲಿ ವೃತ್ತನು ಒಂದು ಕ್ಷಣವೂ 
ಬದುಕಿರಲಾರ (13-14). ಮಹಾವಿಷ್ಟುವೆ, ನೀನು ಯಾವಾಗ ಈತನಲ್ಲಿ 
ಸಂಪ್ರೀತನಾದೆಯೋ ಅಲ್ಲಿಂದ ಸಮಸ್ತಲೋಕಗಳ ಒಡೆತನವನ್ನು ಪಡದು 
ನಡೆಸುತ್ತಿದ್ದಾನೆ. ಸ್ವಾಮಿ, ನೀನು ಎಚ್ಚರಿಕೆಯನ್ನು ವಹಿಸಿ ದೇವತೆಗಳ 
ವಿಷಯದಲ್ಲಿ ಪ್ರಸನ್ನನಾಗು. ನಿನ್ನ ರಕ್ಷಣೆಯಿಂದ ಜಗತ್ತೆಲ್ಲವೂ 
ಪೀಡಾರಹಿತವಾಗಿ ಶಾಂತಿಯಿಂದ ನೆಲಸುತ್ತದೆ (15-16). ಈ 


529 ವೃತ್ರವಧಃ 
ತ್ವಯಾ ಹಿ ನಿತ್ಯತಃ ಸಾಹ್ಯಂ ಕೃತಮೇಷಾಂ ಮಹಾತ್ಮನಾಮ್‌ | 
ಅಸಹ್ಯಮಿದಮನ್ಯೇಷಾಮಗತೀನಾಂ ಗತಿರ್ಭವಾನ್‌ ॥ 18 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತುರಶೀತಿತಮಃ ಸರ್ಗ: 


ಪಂಚಾಶೀತಿತಮಃ ಸರ್ಗಃ 
ವೃತ್ರವಧಃ 


ಲಕ್ಷ್ಮಣಸ್ಯ ತು ತದ್ವಾಕ್ಯಂ ಶ್ರುತ್ವಾ ಶತ್ರುನಿಬರ್ಹಣಃ । 
ವೃತ್ರಘಾತಮಶೇಷೇಣ ಕಥಯೇತ್ಕಾಹ ಸುವು್ರತಃ ॥ 1 


ರಾಘವೇಣೈವಮುಕ್ಷಸ್ತು ಸುಮಿತ್ರಾನಂದವರ್ಧನಃ | 
ಭೂಯ ಏವ ಕಥಾಂ ದಿವ್ಯಾಂ ಕಥಯಾಮಾಸ ಸುವತಃ ॥ 2 


ದೇವತೆಗಳಲ್ಲರೂ ನಿನ್ನ ಒಲುವೆಗಾಗಿ ನಿನ್ನನ್ನೇ ನಿರೀಕ್ಷಿಸುತ್ತಿದ್ದಾರೆ. ವೃತ್ತನನ್ನು 
ಸಂಹರಿಸಿ ಇವರಿಗೆ ಸಹಾಯವನ್ನು ಮಾಡು. ಈ ಮಹಾತ್ಮರಿಗೆ ನೀನು 
ಮೊದಲಿನಿಂದಲೂ ನೆರವನ್ನು ನೀಡುತ್ತ ಬಂದಿದ್ದೀಯೆ. ಈ ಕಾರ್ಯವು 
ಅಸುರರಿಗೆ ಸಹ್ಯವಾಗದಿರಬಹುದು. ದಿಕ್ಕಿಲ್ಲದ ನಮಗೆ ನೀನೇ ಗತಿ" ಎಂದು 
ನಿವೇದಿಸಿದನು (17-18). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಎ೦ಬತ್ತುನಾಲ್ಕನೆಯ 
ಸರ್ಗ 
ಸರ್ಗ 85 
ಇಂದ್ರನು ವಜ್ರಾಯುಧದಿಂದ ವೃತ್ರಾಸುರನನ್ನು ಸಂಹರಿಸುವುದು. 

ಬ್ರಹ್ಮಹತ್ಯೆಯ ಪ್ರಾಪ್ತಿ. ಅಶ್ವಮೇಧವನ್ನು ಮಾಡುವಂತೆ ವಿಷ್ಣುವಿನ ಉಪದೇಶ. 

ಲಕ್ಷ್ಮಣನು ಹೇಳಿದ ಕಥೆಯನ್ನು ಕೇಳಿ ಶ್ರೀರಾಮನು "ಲಕ್ಷ್ಮಣ, 
ವೃತ್ರಸಂಹಾರವೆಲ್ಲವನ್ನೂ ಪೂರ್ಣವಾಗಿ ಹೇಳು" ಎಂದು ತಿಳಿಸಿದನು. 
ಆಗ ಲಕ್ಷ್ಮಣನು ಆ ದಿವ್ಯಕಥೆಯನ್ನು ಹೀಗೆ ಮುಂದುವರಿಸಿದನು (1-2) 


ಉತ್ತರಕಾಂಡ 530 
ಸಹಸಾಕ್ಷವಚಃ ಶ್ರುತ್ವಾ ಸರ್ವೇಷಾಂ ಚ ದಿವೌಕಸಾಮ್‌ | 
ವಿಷ್ಣುರ್ದೇವಾನುವಾಚೇದಂ ಸರ್ವಾನಿಂದ್ರಪುರೋಗಮಾನ್‌ ॥ 3 
ಪೂರ್ವಂ ಸೌಹೃದಬದ್ದೋತಸ್ಮಿ ವೃತ್ತಸ್ಯ ತು ಮಹಾತ್ಮನಃ | 
ತೇನ ಯುಷತ್ತಿಯಾರ್ಥಂ ಹಿ ನಾಹಂ ಹನ್ಮಿ ಮಹಾಸುರುಮ್‌ ॥ 4 


ಅವಶ್ಯಂ ಕರಣೀಯಂ ಚ ಭವತಾಂ ಸುಖಮುತ್ತಮಮ್‌ | 
ತಸ್ಮಾದುಪಾಯಮಾಖ್ಯಾಸ್ಯೇ ಯೇನ ವೃತ್ರೋ ನಿಹನ್ಯತೇ ॥ 5 


ತ್ರಿಧಾಭೂತಂ ಕರಿಷ್ಯಾಮಿ ಹ್ಯಾತ್ಮಾನಂ ಸುರಸತ್ತಮಾ । 
ತೇನ ವೃತ್ರಂ ಸಹಸ್ರಾಕ್ಷೋ ವಧಿಷ್ಯತಿ ನ ಸಂಶಯಃ ॥ 6 


ಏಕಾ೦ಶೋ ವಾಸವಂ ಯಾತು ದ್ವಿತೀಯೋ ವಜ್ರಮೇವ ತು | 
ತೃತೀಯೋ ಭೂತಲಂ ಶಕ್ತಸ್ತದಾ ವೃತ್ರಂ ವಧಿಷ್ಯತಿ ॥ 7 
ತಥಾ ಬ್ರುವತಿ ದೇವೇಶೇ ದೇವಾ ವಾಕ್ಯಮಥಾಬ್ರುವನ್‌ । 
ಏವಮೇತನ್ನ ಸಂದೇಹೋ ಯಥಾ ವದಸಿ ದೈತ್ವಹನ್‌ ॥ 8 
: "ದೇವೇ೦ದ್ರನು ದೇವತೆಗಳೊಡನೆ ಬಂದು ಈ ಪ್ರಕಾರವಾಗಿ ನಿವೇದಿಸಲು, 
ಎಷ್ಟುವು ಅವರೆಲ್ಲರನ್ನು ಕುರಿತು ಹೇಳಿದನು: "ಎಲ್ಫೆ ದೇವತೆಗಳೆ, ಮಹಾತ್ಮನಾದ 
ವೃತ್ತನಿಗೆ ನಾನು ಮೊದಲೇ ಸ್ನೇಹಹಸ್ತವನ್ನು ನೀಡಿದ್ದೇನೆ. ಆದ್ದರಿಂದ 
ನಿಮ್ಮ ಸಂತೋಷಕ್ಕಾಗಿ ಆತನನ್ನು ಸ೦ಹರಿಸಲಾರೆ (3-4). ಆದರೆ ನಿಮಗೆ 
ಸುಖಕರವಾದುದನ್ನು ಅವಶ್ಯವಾಗಿ ನಾನು ಮಾಡಲೇಬೇಕು. ಆದ್ದರಿಂದ 
ವೃತ್ರಾಸುರನನ್ನು ಕೊಲ್ಲುವ ಒ೦ದು ಉಪಾಯವನ್ನು ಹೇಳುವೆನು (5). 
ನನ್ನ ತೇಜೋಮೂರ್ತಿಯನ್ನು ಮೂರು ಅಂಶಗಳಾಗಿ ಎಂಗಡಿಸುತ್ತೇನೆ. 
ಆದ್ದರಿಂದ ಇಂದ್ರನು ನಿಶ್ಚಯವಾಗಿಯೂ ವೃತ್ರನನ್ನು ವಧಿಸುತ್ತಾನೆ. 
ಒಂದನೆಯ ಅಂಶವು ಇಂದ್ರನನ್ನೂ ಎರಡನೆಯ ಅಂಶವು ವಜ್ರಾಯುಧವನ್ನೂ 
ಸೇರಲಿ. ಮೂರನೆಯದು ಭೂತಳವನ್ನು' ಸೇರಲಿ. ಆಗ ಇಂದನು ವೃತ್ರನನ್ನು 
x ಭೂತಳವನ್ನು ಸೇರಬೇಕಾದ್ದು ಏಕೆಂದರೆ, ವೃತ್ರನ ದೇಹವನ್ನು ಹೊರುವ 


ಸಾಮರ್ಥ್ಯವನ್ನು ಭೂತಳಕ್ಕೆ ಕೊಡುವುದಕ್ಕಾಗಿ ಮತ್ತು ಬ್ರಹ್ಮಹತ್ಕಾದೋಷವು 
ನಿವೃತ್ತಿಯಾಗುವವರೆಗೂ ಭೂಮಿಯನ್ನು ರಕ್ಷಿಸುವುದಕ್ಕಾಗಿ. 


531 ವೃತ್ರವಧಃ 

ಭದ್ರಂ ತೇ5ಸ್ತು ಗಮಿಷ್ಕಾಮೋ ವೃತ್ರಾಸುರವಧೈಷಿಣ: । 

ಭಜಸ್ವ ಪರಮೋದಾರ ವಾಸವಂ ಸ್ವೇನ ತೇಜಸಾ ॥ 9 
ತತಃ ಸರ್ವೇ ಮಹಾತ್ಮಾನಃ ಸಹಸ್ತಾಕ್ಷಪುರೋಗಮಾಃ । 
ತದರಣ್ಯಮುಪಾಕ್ರಾಮನ್‌ ಯತ್ರ ವೃತ್ರೋ ಮಹಾಸುರಃ ॥ 10 


ತೇ5ಪಶ್ಯಂಸ್ತೇಜಸಾ ಭೂತಂ ತಪ್ಕಂತಮಸುರೋತ್ತಮಮ್‌ 

ಪಿಬಂತಮಿವ ಲೋಕಾಂಸ್ಲೀನ್ನಿರ್ದಹಂತಮಿವಾಂಬರಮ್‌ ॥ 11 
ದೃಷ್ಟ್ವೈವ ಚಾಸುರಶ್ರೇಷ್ಠಂ ದೇವಾಸ್ತಾಸಮುಪಾಗಮನ್‌ | 

ಕಥಮೇನಂ ವಧಿಷ್ಯಾಮಃ ಕಥಂ ನ ಸ್ಯಾತ್‌ ಪರಾಜಯಃ ॥ 12 
ತೇಷಾಂ ಚಿಂತಯತಾಂ ತತ್ರ ಸಹಸ್ರಾಕ್ಷ: ಪುರಂದರಃ | 

ವಜಂ ಪ್ರಗೃಹ್ಯ ಪಾಣಿಭ್ಯಾಂ ಪ್ರಾಹಿಣೋದ್ದತ್ರಮೂರ್ಧನಿ I 13 


ಕಾಲಾಗ್ನಿನೇವ ಘೋರೇಣ ತಪ್ಪೇನೇವ ಮಹಾರ್ಚಷಾ। 

ಪತತಾ ವೃತ್ರಶಿರಸಾ ಜಗತ್‌ ತ್ರಾಸಮುಪಾಗಮತ್‌ ॥ 14 
ಕೊಲ್ಲಲು ಸಮರ್ಥನಾಗುತ್ತಾನೆ" ಎಂದನು (6-7). ದೇವೇಶ್ವರನಾದ ವಿಷ್ಣುವು 
ಹೀಗೆ ನುಡಿಯಲು ದೇವತೆಗಳು "ಹಾಗೆಯೇ ಆಗಲಿ. ಓ ದೈತ್ಯಾರಿ, 
ನೀನು ಹೇಳುವುದರಲ್ಲಿ ಸಂದೇಹವಿಲ್ಲ. ನಿನಗೆ ಮಂಗಳವಾಗಲಿ ! ವೃತ್ರಾಸುರನ 
ಸಂಹಾರಕ್ಕಾಗಿ ಹೋಗುವೆವು. ಉದಾರ ಶೀಲನೆ, ನಿನ್ನ ತೇಜೋಂಶದಿಂದ 
ಇಂದನಲ್ಲಿ ಆವಿಷ್ಠನಾಗು" ಎಂದರು (8-9). ಅನಂತರ ಇಂದ್ರಾದಿ 
ದೇವತೆಗಳೆಲ್ಲರೂ ವೃತ್ರಾಸುರನು ತಪಸ್ಸು ಮಾಡುತ್ತಿದ್ದ ಅರಣ್ಯಕ್ಕೆ ಬಂದರು. 
ಅಲ್ಲಿ ತೇಜಸಿನಿಂದ ವ್ಯಾಪ್ತನಾದ ವೃತ್ರಾಸುರನು ತಪೋಬಲದಿಂದ ಮೂರು 
ಲೋಕಗಳನ್ನು ಕುಡಿಯುವನೋ ಅ೦ಬರವನ್ನು ಸುಟ್ಟುಬಿಡುವನೋ 
ಎಂಬಂತೆ ತಪೋಮಗ್ಗನಾಗಿರುವುದನ್ನು ಕಂಡರು.(10-11). 
ಅಸುರೋತ್ತಮನನ್ನು ಕಂಡು ದೇವತೆಗಳು ಹೆದರಿ ಹೋದರು."ಅಬ್ಬಾ 
ಇವನನ್ನು ಹೇಗೆ ಕೊಲ್ಲುವುದು ! ನಮಗೆ ಸೋಲಾಗದಿದ್ದೀತೆ | " ಎಂದು 
ಚಿ೦ತಾಕ್ರಾಂತರಾದರು. ಅಷ್ಟರಲ್ಲಿ ದೇವೇಂದ್ರನು ಎರಡು ಕೈಗಳಿಂದಲೂ 
ವಜ್ರಾಯುಧವನ್ನೆತ್ತಿ ವೃತ್ತನ ಶಿರಸಿನ ಮೇಲೆ ಹೊಡೆದನು (12-13). 


ಉತ್ತರಕಾಂಡ 532 
ಅಸಂಭಾವ್ಯಂ ವಧಂ ತಸ್ಯ ವೃತ್ರಸ್ಯ ವಿಬುಧಾಧಿಪಃ | 


ಚಿಂತಯಾನೋ ಜಗಾಮಾಶು ಲೋಕಸ್ಕಾಂತಂ ಮಹಾಯಶಾಃ: ॥ 1S 

ತಮಿಂದಂ ಬ್ರಹ್ಮಹತ್ತ್ಯಾಶು ಗಚ್ಛಂತಮನು/ಚ್ಛತಿ | 

ಅಪತಚಾಸ್ನ ಗಾತೇಷು ತಮಿಂದಂ ದು:ಖಮಾವಿಶತ್‌ ॥ 16 
ಜಬ ತ್‌ ds 

ಹತಾರಯಃ ಪ್ರನಷ್ಟೇಂದ್ರಾ ದೇವಾಃ ಸಾಗ್ನಿಪುರೋಗಮಾಃ । 

ಎಷ್ಟುಂ ತ್ರಿಭುವನೇಶಾನಂ ಮುಹುರ್ಮುಹುರಪೂಜಯನ್‌ ॥ 17 

ತ್ವಂ ಗತಿಃ ಪರಮೇಶಾನ ಪೂರ್ವಜೋ ಜಗತಃ ಪಿತಾ | 

ರಕ್ಷಾ ರ್ಥಂ ಸರ್ವಭೂತಾನಾಂ ವಿಷ್ಣುತ್ತಮುಪಜಗ್ಗಿವಾನ್‌ ॥ 18 

ಹತಶ್ಚಾಯಂ ತ್ವಯಾ ವೃತ್ರೋ ಬ್ರಹ್ಮಹತ್ಯಾ ಚ ವಾಸವಮ್‌ | 

ಬಾಧತೇ ಸುರಶಾರ್ದೂಲ ಮೋಕ್ಷ ೦ ತಸ್ಯಾ ವಿನಿರ್ದಿಶ ॥ 19 


ಶೇಷಾಂ ತದ್ವಚನಂ ಶ್ರುತ್ವಾ ದೇವಾನಾಂ ವಿಷ್ಣುರಬ್ರವೀತ್‌ । 


ಮಾಮೇವ ಯಜತಾಂ ಶಕ್ರಃ ಪಾವಯಿಷ್ಣಾಮಿ ವಜ್ರಿಣಮ್‌ ॥ 20 
ಯ 


ಘೋರವದ ಕಾಲಾಗ್ನಿಯೋ ಉರಿಯುವ ಮಹಾಜ್ವಾಲೆಯೋ ಎಂಬಂತೆ 
ವೃತ್ರನ ಶಿರಸ್ಸು ಕತ್ತರಿಸಿ ಉರುಳಿತು. ಜಗತ್ತು ಭಯದಿಂದ ತತ್ತರಿಸಿತು. 
ಊಹಾತೀತವಾದ ವೃತ್ರವಧಯು ಅನುಚಿತವಾಯಿತೆಂದು ಚಿಂತೆಗೊಳಗಾಗಿ 
ದೇವೇಂದ್ರನು ಜಗತ್ತಿನ ತುದಿಯವರೆಗೆ ಓಡಿಹೋದನು | (14-15). 
ಅವನ ಹಿಂದೆ ಬ್ರಹ್ಮಹತ್ಯೆ" ಧಾವಿಸುತ್ತ ಹೋಯಿತು ! ಕಡೆಗೆ ಇಂದ್ರನ 
ದೇಹವನ್ನಾಕ್ರಮಿಸಿತು. ಇಂದ್ರನು ದುಃಖಕ್ಕೆ ಒಳಗಾದನು. ದೇವತೆಗಳ 
ಶತ್ರುವೇನೋ ಹತನಾದನು. ಆದರೆ ಇಂದನು ಕಾಣೆಯಾದನು. ಆಗ 
ಅಗ್ನಿಯೇ ಮೊದಲಾದ ದೇವತೆಗಳು ತ್ರಿಭುವನೇಶ್ವರನಾದ ವಿಷ್ಣುವನ್ನು 
ಮರೆಹೊಕ್ಕು ಪೂಜಿಸಿದರು. ಮತ್ತೆ ಮತ್ತೆ ಸ್ತುತಿಸಿದರು. (16-17). ಅವರು"ಹೇ 
ಪರಮೇಶ್ವರ, ನೀನೇ ನಮಗೆ ಗತಿ. ಜಗತ್ತಿನ ತಂದೆ ನೀನು. ಸಮಸ್ತ 
ಪ್ರಾಣಿಗಳ ಸಂರಕ್ಷಣೆಗಾಗಿ ವಿಷ್ಣುರೂಪವನ್ನು ತಳೆದಿದ್ದೀಯೆ. ವೃತ್ರನನ್ನು 


*ತೃಷ್ಣವೆ೦ಬ ಮುನಿಯು ಹೋಮಮಾಡಿದಾಗ ಅಹವನೀಯಾಗ್ನಿಯಿಂದ 
ವೃತ್ರನು ಹುಟ್ಟಿದನು. ಆದ್ದರಿ೦ದ ವೃತ್ರನು ಬ್ರಾಹ್ಮಣನೆಂದು ಅಭಿಪ್ರಾಯ. 


533 ವೃತ್ರವಧಃ 
ಪುಣ್ಯೇನ ಹಯಮೇಧೇನ ಮಿಮಿಸ್ಣ್ಯಾ ಪಾಕಶಾಸನಃ | 
ಪುನರೇಷ್ಯತಿ ದೇವಾನಾಮಿಂದತ್ಸಮಕುತೋಭಯಮ್‌ ॥ 21 


ಏವಂ ಸಂದಿಶ್ಯ ತಾಂ ವಾಣೀಂ ದೇವಾನಾಮಮೃತೋಪಮಾಮ್‌ | 
ಜಗಾಮ ವಿಷ್ಣುರ್ದೇವೇಶಃ ಸ್ತೂಯಮಾನಸ್ತಿವಿಷ್ನಪಮ್‌ | 22 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚಾಶೀತಿತಮಃ ಸರ್ಗಃ 


ನೀನು ಇಂದನ ಮೂಲಕ ಕೊಲ್ಲಿಸಿದ್ದೀಯೆ. ಬಹ್ಮಹತ್ಯೆಯು ಇಂದನನ್ನಾಕ್ರಮಿಸಿ 
ಬಾಧಿಸುತ್ತಿದೆ. ಹೇ ದೇವೇಶ್ವರ, ಅದರಿಂದ ಬಿಡುಗಡೆ ಮಾಡಿಸು" ಎಂದು 
ಪ್ರಾರ್ಥಿಸಿದರು (18-19). ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ವಿಷ್ಣುವು 
'ಎಲ್ಫೈ ದೇವತೆಗಳ, ಇಂದ್ರನು ನನ್ನನ್ನು ಪೂಜಿಸಲಿ. ಬ್ರಹ್ಮಹತ್ಕಾದೋಷವನ್ನು 
ತೊಲಗಿಸಿ ಅವನನ್ನು ಪಾವನಗೂಳಿಸುವನು. ಪುಣ್ಯಕರವಾದ 
ಅಶ್ಚಮೇಧಯಾಗದಿಂದ ನನ್ನನ್ನು ಅರ್ಚಿಸಿ ಆತನು ನಿರ್ಭಯವಾದ 
ಇಂದ್ರಪದವಿಯನ್ನು ಮತ್ತೆ ಗಳಿಸುವೆನು” ಎ೦ದು ಉಪದೇಶಿಸಿದನು (20- 
21). ದೇವತೆಗಳಿಗೆ ವಿಷ್ಣುವಿನ ವಾಣಿಯು ಅಮೃತದಂತೆ ಹಿತಕರವೆನಿಸಿತು. 
ದೇವತೆಗಳು ವಿಷ್ಣುವನ್ನು ಸ್ತುತಿಸುತ್ತಿರಲು ಆ ದೇವೇಶನು ವೈಕುಂಠಕ್ಕೆ 
ತೆರಳಿದನು. (22). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದ 
ಎಂಬತ್ತೈದನೆಯ ಸರ್ಗ 


೨೨4 
ಷಡಶೀತಿತಮಃ ಸರ್ಗಃ 
ಬ್ರಹ್ಮಹತ್ಯಾತರಣಮ್‌ 


ತದಾ ವೃತ್ರವಧಂ ಸರ್ವಮಖಿಲೇನ ಸ ಲಕ್ಷ್ಮಣ: । 
ಕಥಯಿತ್ವಾ ನರಶ್ರೇಷ್ಠ: ಕಥಾಶೇಷಂ ಪ್ರಚಕ್ರಮೇ ॥ 1 


ತತೋ ಹತೇ ಮಹಾವೀರ್ಯೆೇ ವೃತ್ರೇ ದೇವಭಯಂಕರೇ | 
ಬ್ರಹ್ಮಹತ್ತಾ ವೃತಃ ಶಕ್ರಃ ಸಂಜ್ಞಾಂ ಲೇಭೇ ನ ವೃತ್ರಹಾ ॥ 2 


ಸೋsಂತಮತ್ರಿತ್ಯ ಲೋಕಾನಾಂ ನಷ್ಟಸಂಜ್ಞೋವಿಚೇತನಃ | 
ಕಾಲಂ ತತ್ರಾವಸತ್‌ ಕಂಚಿದ್ದೇಷ್ಟಮಾನ ಇವೋರಗಃ ॥ 3 


ಅಥ ನಷ್ಟೇ ಸಹಸಾಕ್ಷಿ € ಉದ್ವಿಗ್ನಮಭವಜ್ಜಗತ್‌ | 
ಭೂಮಿಶ್ಚ ಧ್ಹಸ್ತ ಸಂಕಾಶಾ ನಿಃ:ಸ್ನೇಹಾ ಶುಷ್ಕಕಾನನಾ ॥ 4 


ನಿ; ಸ್ರೋತಸಶ್ಟ ತೇ ಸರ್ವೇ ಹ್ರದಾಶ್ಚ್ಹ ಸರಿತಸ್ತಥಾ । 
ಸಂಕೋಭಶೆ ವ ಸತಾ ನಾಮನಾವ ಷಿ ಕತೋsಭವತ್‌ ॥ 5 


ಸರ್ಗ 86 

ಇಂದ್ರನು ಅಶ್ವಮೇಧಯಾಗವನ್ನು ಮಾಡಿ8 ಬ್ರಹ್ಮಹತ್ಯೆಯಿಂದ 

ಮುಕನಾಗುವುದು. 

ಈ ರೀತಿಯಲ್ಲಿ ಸೌಮಿತ್ರಿಯು ವೃತ್ರವಧಪ್ರಸಂಗವನ್ನು ವಿವರವಾಗಿ 
ಹೇಳಿ ಉಳಿದ ಕಥಾಭಾಗವನ್ನು ಹೀಗೆ ತಿಳಿಸಿದನು: "ಮಹಾವೀರನೂ 
ದೇವ ಭಯಂಕರನೂ ಆದ ವೃತ್ರಾಸುರನು ಹತನಾಗಲು, ಬ್ರಹ್ಮಹತ್ಕೆಯಿ೦ದ 
ಆಕ್ರಾಂತನಾದ ಇಂದ್ರನು ಚೈತನ್ಯಗುಂದಿ ತಳಮಳಿಸಿದನು (1-2). ಅವನು 
ಈ ಲೋಕದ ಅಂತ್ಕದೇಶಕ್ಕೆ ಹೋಗಿ ದಿಕ್ಕುಗಾಣದೆ ಚೈತನ್ಯಶೂನ್ಯನಾಗಿ 
ಹೊರಳಾಡುವ ಹಾವಿನ೦ತೆ ತಳಮಳಕ್ಕೊಳಗಾದನು. ಇಂದ್ರನು ಕಾಣದಂತೆ 
ಹೊರಟುಹೋಗಲು ಜಗತ್ತು ಅರಾಜಕವಾಗಿ ಗೊಂದಲಕ್ಕೆ ಸಿಕ್ಕಿತು. 
ಭೂಮಿಯು ಕಾಂತಹೀನವಾಯಿತು. ಎಲ್ಲಿಯೂ ಆರ್ದತೆ ಇರಲಿಲ್ಲ. 
ಕಾಡುಗಳು ಒಣಗಿದವು (3-4). ಕೆರೆಗಳೂ, ಹೊಳೆಗಳೂ, ನೀರಿಲ್ಲದೆ 


535 ಬ್ರಹ್ಮಹತ್ಯಾತರಣಮ್‌ 
ಕ್ಷೀಯಮಾಣೇ ತು ಲೋಕೇಸ್ಲಿನ್‌ ಸಂಭ್ರಾಂತಮನಸಃ ಸುರಾಃ । 
ಯದುಕ್ತಂ ವಿಷ್ಣನ ಪೂರ್ವಂ ತಂ ಯಜ್ಞಂ ಸಮುಪಾನಯನ್‌ ॥ 6 


ತತಃ ಸರ್ವೇ ಸುರಗಣಾಃ ಸೋಪಾಧ್ಯಾಯಾಃ ಸಹರ್ಷಿಭಿ: | 
ತಂ ದೇಶಂ ಸಮುಲಪಾಜಗ್ಮುರ್ಯತ್ರೇಂದ್ರೋ ಭಯಮೋಹಿತಃ ॥ 7 


ತೇ ತು ದೃಷ್ಟ್ವಾ ಸಹಸ್ರಾಕ್ಷಮಾವೃತಂ ಬ್ರಹ್ಮಹತ್ತ್ಯಯಾ | 
ತಂ ಪುರಸ್ಕೃತ್ಯ ದೇವೇಶಮಶ್ಚಮೇಧಮುಪಾಕ್ರಮನ್‌ ॥ 8 


ತತೋ:ಶ್ರಮೇಧಃ ಸುಮಹಾನ್‌ ಮಹೇಂದ್ರಸ್ಯ ಮಹಾತ್ಮನಃ | 
ವವೃಧೇ ಬ್ರಹ್ಮಹತ್ತಾ ಯಾಃ ಪಾವನಾರ್ಥಂ ನರೇಶ್ವರ | | 


ತತೋ ಯಜ್ಞೇ ಸಮಾಪ್ತೇ ತು ಬ್ರಹ್ಮಹತ್ತ್ಯಾ ಮಹಾತ್ಮನಃ | 
ಅಭಿಗಮ್ಯಾಬ್ರವೀದ್ವಾಕ್ಯಂ ಕ್ಟ ಮೇ ಸ್ಥಾನಂ ಎಧಾಸ್ಯಥ | 10 


ತೇ ತಾಮೂಚುಸ್ತದಾ ದೇವಾಸ್ತುಷ್ಟಾಃ ಪ್ರೀತಿಸಮನ್ವಿತಾಃ | 

ಚತುರ್ಧಾವಿಭಜಾತ್ಮಾನಮಾತ್ಮನೈವ ದುರಾಸದೇ ॥ 11 
ಬತ್ತಿದವು. ಮಳೆಯಿಲ್ಲದೆ ಪ್ರಾಣಿಗಳಲ್ಲಿ ಕ್ಷೋಭೆ ಎದ್ದಿತು. ಲೋಕವು 
ದುಃಸ್ಥಿತಿಗೊಳಗಾಗಲು ಭೀತರಾದ ಸುರರು. ಹಿಂದೆ ವಿಷ್ಣುವು ಹೇಳಿದ್ದ 
ಅಶ್ವಮೇಧಯಾಗವನ್ನಾಚರಿಸುವುದಕ್ಕೆ ಏರ್ಪಡಿಸಿದರು (5-6). ಆ 
ದೇವತೆಗಳು ಪುರೋಹಿತರಾದ ಬೃಹಸ್ಪತ್ಯಾಚರ್ಯರನ್ನೂ ಇತರ 
ಮಹರ್ಷಿಗಳನ್ನೂ ಕರೆದುಕೊಂಡು ಇಂದ್ರನು ಭಯಮೋಹಿತನಾಗಿ ನೆಲಸಿದ್ದ 
ಸ್ಥಳಕ್ಕೆ ಹೋದರು. ಅವರು ಬ್ರಹ್ಮಹತ್ಯೆಯಿಂದ ಅವೃತನಾದ ಇಂದ್ರನನ್ನು 
ನೋಡಿ, ಅವನ ನೇತೃತ್ವದಲ್ಲಿ ಅಶ್ವಮೇಧಯಾಗವನ್ನಾರಂಭಿಸಿದರು (7- 
8). ಶ್ರೀರಾಮ, ಮಹಾತ್ಮನಾದ ಮಹೇಂದ್ರನನ್ನು ಬಹ್ಮಹತ್ಯೆಯಿಂದ 
ವಿಮೋಚನೆಗೊಳಿಸುವುದಕ್ಕಾಗಿ ವೈಭವದ ಅಶ್ವಮೇಧಯಾಗವು ನಡೆಯಿತು. 
ಯಾಗವು ಸಮಾಪ್ತವಾಗಲು, ಬ್ರಹ್ಮಹತ್ಕೆಯು ಎದುರಿಗೆ ಬ೦ದು ದೇವತೆಗಳನ್ನು 
ಕುರಿತು "ಇನ್ನು ಮೇಲೆ ಬರಲು ನನಗೆ ಯಾವ ಸ್ಥಳವನ್ನು ಕಲ್ಪಿಸುಎರಿ?" 
ಎ೦ದು ಕೇಳಿದಳು (9-10). ಆಗ ದೇವತೆಗಳು ಸಂಪೀತರಾಗಿ "ಎಲೌ 
ದುರಾಸದೆ-ಬ್ರಹ್ಮಹತ್ಯೆ, ನಿನ್ನನ್ನು ನಾಲ್ಕು ವಿಭಾಗ ಮಾಡಿಕೊ !" ಎಂದರು. 
ದೇವತೆಗಳ ನುಡಿಯನ್ನು ಕೇಳಿ ಇಂದ್ರನಲ್ಲಿ ನೆಲೆಸಲು ಅಶಕ್ತಳಾದ 


ಉತ್ತರಕಾಂಡ 536 
ದೇವಾನಾಂ ಭಾಷಿತಂ ಶುತ್ತಾ ಬಹ ಹತ್ತ್ಯಾ ಮಹಾತ ನಾಮ್‌ | 


| ದ. ಇ ಮ 
ಸಂದಧೌ ಸ ಸ್ಥಾನಮನ್ಯತ್ರ ವರಯಾಮಾಸ ಮುರ್ವಸಾ. ॥ 12 
ಏಕೇನಾಂಶೇನ ವತ್ಸಾ ಯು ಪೂರ್ಣೋದಾಸು ನದೀಷು ವೈ। 
ಚತುರೋ ವಾರ್ಷಿಕಾನ್‌ ಮಾಸಾನ್‌ ದರ್ಪಫ್ಲೀ ಕಾಮವಾರಿಣೀ ॥ 13 


ಭೂಮ್ಯಾಮಹಂ ಸರ್ವಕಾಲಮೇಕೇನಾಂಶೇನ ದುರ್ವಸಾ। 
ವಸಿಷ್ಯಾಮಿನ ಸಂದೇಹಃ ಸತ್ಯೇನೈತದ್ದವೀಮಿ ವಃ॥ 14 


ಯೋ*ಯಮಂಸ್ತೃತೀಯೋ ಮೇ ಸ್ತೀಷು ಯೌವನಶಾಲಿಷು | 
ತ್ರಿರಾತಂ ದರ್ಪಪೂರ್ಣಾಸು ವಸಿಷ್ಕೇ ದರ್ಪಘಾತಿನೀ ॥ 15 


ಹಂತರೋ ಬ್ರಾಹ ಣಾನ್‌ ಯೇ ತು ಮೃಷಾಪೂರ್ವಮದೂಷಕಾನ್‌ | 
ತಾಂಶ್ಚತುರ್ಥೇನ ಭಾಗೇನ ಸಂತ್ರಯಿಷ್ಯೇ ಸುರರ್ಷಭಾಃ ॥ 16 


ಪ್ರತ್ಯೂಚುಸ್ತಾಂ ತತೋ ದೇವಾ ಯಥಾ ವದಸಿ ದುರ್ವಸೇ | 

ತಥಾ ಭವತು ತತ್‌ ಸರ್ವಂ ಸಾಧಯಸ ಯದೀಪಿತಮ್‌ ॥ 17 
ಬ್ರಹ್ಮಹತ್ಕೆಯು ತನ್ನನ್ನು ನಾಲ್ಕು ವಿಭಾಗ ಮಾಡಿಕೂಂಡು ಬೇರೆಕಡೆಯಲ್ಲಿರಲು 
ಅನುಕೂಲವಾದ ವರವನ್ನು ಬೇಡಿದಳು (11-12). ಆ ಬ್ರಹ್ಮಹತ್ಯೆಯು 
"ನಾನು ಮಳೆಗಾಲದ ನಾಲ್ಕುಮಾಸಗಳವರೆಗೆ ನೆರೆಬ೦ದ ನದಿಗಳಲ್ಲಿ 
ಏಕಾಂಶದಿ೦ದ ನೆಲೆಸುವೆನು ! ಪಾಪಿಗಳ ದರ್ಪವನ್ನು ಹೋಗಲಾಡಿಸುತ್ತ 
ಸ್ನಾನಮಾಡಲು ಬಯಸುವವರನ್ನು ತಡಯುತ್ತ ಇರುವನು | (12). 
ಎರಡನೆಯ ಅಂಶದಿಂದ ಭೂಮಿಯಲ್ಲಿ (ಮರಳುಗಾಡಿನ ರೂಪದಲ್ಲಿ) 
ನೆಲೆಸುವೆನು. ಸಂದೇಹವಿಲ್ಲ. ಸತ್ಯವನ್ನೇ ನಿಮಗೆ ಹೇಳುತ್ತಿದ್ದೇನೆ. ಇನ್ನು 
ನನ್ನ ಮೂರನೆಯ ಅಂಶವೇನುಂಟೋ, ಅದರಿಂದ ದರ್ಪಶಾಲಿಗಳೂ 
ಯುವತಿಯರೂ ಆದ ಸ್ತ್ರೀಯರಲ್ಲಿ ಅವರ ದರ್ಪವನ್ನು ಮುರಿಯುತ್ತ 
ಮೂರು ರಾತ್ರಿಗಳವರೆಗೆ “ರುವನು | (14-15). ಎಲ್ಲೆ ದೇವತೆಗಳೆ. 
ದೋಷರಹಿತರಾದ ಬ್ರಾಹ್ಮಣರನ್ನು ಯಾರು ಮೋಸದಿಂದ ಬಂಸಿಸುವರೋ, 


ಸ ಸಿ೦ಂಹಕರ್ಕಟಯೋರ್ಮಧ್ಯೇ ಸರ್ವಾ ನದ್ಯೋ ರಜಸಲಾ' ಎಂಬ ಸತಿ ವಚನದಂತೆ 
ಕರ್ಕಾಟಕ ಸಿಂಹ ಮಾಸಗಳಲ್ಲಿ ನದೀಸ್ನಾನವು ನಷಿತದೆವಾಗಿದೆ. ' ಪಣೆ ಕ ವೈ ಮಾಸಾಃ' 

ಎ೦ಬ ವಚನದಂತೆ ನಾಲ್ಕು ಪಕ್ಷಗಳನ್ನು” ಮೂಲದಲ್ಲಿ 'ಮಾಸಗಳೆಂದು ಕರೆಯಲಾಗಿದೆ. 
ಅಥವಾ ನಾಲ್ಕು ತಿಂಗಳು ನೆಲೆಸಿದರೂ ನಿಷಿದ್ಧವಾದ ಕಾಲ ಎರಡು ತಿ೦ಗಳು ಮಾತ್ರ 


537 ಬ್ರಹ್ನಹತ್ನಾತರಣಮ್‌ 


“ಆ ಲಿ 
ತತಃ ಪ್ರೀತ್ಯಾನ್ಸಿತಾ ದೇವಾಃ ಸಹಸ್ತಾಕ್ಷಂ ವವಂದರೇ | 
ಎಜ್ಜರಃ ಸ ಚ ಪೂತಾತ್ಮಾ ವಾಸವಃ ಸಮಪದ್ಯತ ॥ 18 
ಪ್ರಶಾಂತಂ ಚ ಜಗತ್‌ ಸರ್ವಂ ಸಹಸ್ರಾಕ್ಷೇ ಪ್ರತಿಷ್ಠಿತೇ । 
ಯಜ್ಞಂ ಚಾದ್ಭುತಸಂಕಾಶಂ ತದಾ ಶಕ್ರೋ*ಭ್ಯಪೂಜಯತ್‌ 19 


ಈದೃಶೋ ಹೃಶ್ರಮೇಧಸ್ಯ ಪ್ರಭವೋ ರಘುನಂದನ । 
ಯಜಸ್ವ ಸುಮಹಾಭಾಗ ಹಯಮೇಧೇನ ಪಾರ್ಥಿವ ॥ 20 


ಇತಿ ಲಕ್ಷ್ಮಣವಾಕ್ಕಮುತ್ತಮಂ 
ನೃಪತಿರತೀವ ಮನೋಹರಂ ಮಹಾತ್ಮಾ । 

ಪರಿತೋಷಮವಾಪ ಹೃಷ್ಟಚೇತಾ 
ನಿಶಮಯ್ಯೇಂದ್ರಸಮಾನವಿಕ್ರಮೌಜಾಃ ॥ 21 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಡಶೀತಿತಮಃ ಸರ್ಗಃ 


ಅವರಲ್ಲಿ ನಾಲ್ಕನೆಯ ಅಂಶದಿಂದ ನೆಲೆಸುವೆನು" ಎಂದಳು (16). ಆಗ 
ದೇವತೆಗಳು "ಹಾಗೆಯೇ ಆಗಲಿ, ನಿನಗೆ ಇಷ್ಟವಾದಂತೆ ಆಯಾ ಸ್ಥಳಗಳಲ್ಲಿ 
ನೆಲೆಸು" ಎಂದು ಹೇಳಿದರು (17). ಆಮೇಲೆ ಸಂಪ್ರೀತರಾದ ದೇವತೆಗಳು 
ಇಂದ್ರನನ್ನು ವಂದಿಸಿದರು. ಇ೦ದ್ರನು ಪರಿಶುದ್ಧನಾಗಿ ನಿಶ್ಚಿಂತನಾದನು. 
ಹೀಗೆ ದೇವೇಂದನು ತನ್ನ ಸ್ಥಾನದಲ್ಲಿ ಪ್ರತಿಷ್ಠಿತನಾಗಲು, ಜಗತ್ತಿನ ಶಾಂತಿ 
ಲಭಿಸಿತು. ಅದ್ಭುತವಾದ ಆ ಯಾಗವನ್ನು ದೇವೇ೦ದ್ರನು ಕೊ೦ಡಾಡಿದನು 
(18-19). ಶ್ರೀರಾಮ, ಅಶ್ವಮೇಧದ ಮಹಿಮೆ ಈ ಪ್ರಕಾರವಾಗಿದೆ. 
ಮಹಾರಾಜ, ಈ ಯಾಗವನ್ನು ಮಾಡು." ಹೀಗೆ ಲಕ್ಷ್ಮಣನಾಡಿದ 
ಪ್ರಶಂಸನೀಯವಾದ ಮಾತನ್ನು ಕೇಳಿ, ಮಹಾತ್ಮನೂ ಇಂದ್ರಸಮಾನ 
ವಿಕ್ರಮನೂ ಆದ ರಘುನಾಥನಿಗೆ ಹರ್ಷವಾಯಿತು. ಅವನು 
ಸಂಪ್ರೀತನಾದನು (20-21). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ಎ೦ಬತ್ತಾರನೆಯ ಸರ್ಗ 


೨೨8 
ಸಪ್ಮಾಶೀತಿತಮಃ ಸರ್ಗಃ 


ಇಲಸ್ತೀತ್ವಪ್ರಾಪ್ತಿಃ 
ತಚ್ಚು; ತ್ರಾ ಲಕ್ಷ ೇನೋಕ್ತಂ ವಾಕ್ಯಂ ವಾಕೃವಿಶಾರದಃ | 
ಪ್ರತ್ಯುವಾಚ ಮಹಾತೇಜಾಃ ಪ್ರಹಸನ್‌ ರಾಘವೋ ವಚಃ ॥ 1 
ಏವಮೇವ ನರಶ್ರೇಷ್ಠ ಯಥಾ ವದಸಿ ಲಕ್ಷ (ಣಿ! 
ವೃತ್ರಘಾತಮಶೇಷೇಣ ವಾಜಿಮೇಧಫಲಂ 'ಚ ಯತ್‌ ॥ 2 
ಶ್ರೂಯತೇ ಹಿ ಪುರಾ ಸೌಮ್ಯ ಕರ್ದಮಸ್ಯ ಪ್ರಜಾಪತೇ : | 
ಪುತ್ರೋ ಬಾಹ್ಲೀಶ್ವರಃ ಶ್ರೀಮಾನಿಲೋ ನಾಮ ಮಹಾಯಶಾಃ ॥ 3 
ಸರಾಜಾ ಪೃಥಿವೀಂ ಸರ್ವಾಂ ವಶೇ ಕೃತ್ವಾ ಸುಧಾರ್ಮಿಕಃ । 
ರಾಜ್ಯಂ ಚೈವ ನರವ್ಯಾಘ್ರ ಪುತ್ರವತ್‌ ಪರ್ಯಪಾಲಯತ್‌ ॥ 4 
ಸುರೈಶ್ಚ ಪರಮೋದಾರೈರ್ದೆತೇಯೈಶ್ಚ ಮಹಾಧನೈಃ 
ನಾಗಾರಾಕ ಸಗಂಧರ್ವೆರ್ಯಕ್ಷೆ ಶ್ರ ಸುಮಹಾತಭಿ: ॥ 5 

ಸರ್ಗ 87 


ಇಲನೆಂಬ ರಾಜನು ಕುಮಾರಸ್ವಾಮಿಯ ಜನ್ಮಸ್ಥಾನಕ್ಕೆ ಹೋಗಿ ಸ್ತೀರೂಪ ವನ್ನು 
ಪಡೆಯುವುದು. ಅನ೦ತರ ಒಂದು “3೦ಗಳು ಸ್ತೀತ್ಸ ಒಂದು ತಿಂಗಳು ಪುಂಸ್ಕೃ- “ಈ 


ಪ್ರಕಾರವಾಗಿ ಆಗಲೆಂದು ಉಮಾದೇವಿಯ ಅನುಗಹ. 

ಲಕ್ಷ್ಮಣನ ಹೇಳಿಕೆಯನ್ನು ಕೇಳಿ ವಾಗ್ದಿಶಾರದನಾದ ರಾಘವನು ನಗುತ್ತ 
ಹೀಗೆಂದನು:'ಲಕ್ಷ್ಮಃ ಣ, ನೀನು ಹೇಳುವುದು ಸರಿ. ವೃತ್ತವಧೆಯ ವೃತ್ತಾಂತವೂ 
ಅಶ್ವಮೇಧದ ಫಲವೂ ಸಂಗತವಾಗಿವೆ (1-2). ಹಿಂದೆ ಕರ್ದಮ 
ಪ್ರಜಾಪತಿಯ ಪುತ್ರನಾದ ಇಲನೆಂಬ ವಿಖ್ಯಾತನಾದ ದೊರೆಯು ಬಾಹ್ಲಿಕ 
ದೇಶಕ್ಕೆ ಅಧಿಪತಿಯಾಗಿದ್ದನು. ಧಾರ್ಮಿಕನಾದ ಆ ರಾಜನು ಸಕಲ ಪೃಥ್ವಿಯನ್ನು 
ವಶಪಡಿಸಿಕೊಂಡು ಮಕ್ಕಳನ್ನು ಪಾಲಿಸಿದಂತೆ ರಾಜ್ಯದ ಪ್ರಜೆಗಳನ್ನು 
ಪಾಲಿಸುತ್ತಿದ್ದನು (3-4). ಸೌಮ್ಯ, ಮಹಾತ್ಮರಾದ ದೇವದಾನವ 
ನಾಗಾರಾಕ್ಷಸರೂ ಯಕ್ಷಗಂಧರ್ವರೂ ಭಯದಿಂದ ಆತನನ್ನು 


539 ಆಲಸ್ತೀತ್ವಪ್ರಾಪ್ತಿಃ 
ಪೂಜ್ಯ ತೇ ನಿತ್ಯಶಃ ಸೌಮ , ಭಯಾರ್ತೆ ರಘುನಂದನ । 
ಅಬಿಭ ೈ೦ಶ್ಚ ತ್ರಯೋ ಲೋಕಾಃ ಸರೋಷಸ ಮಹಾತ್ಮನಃ | 6 


ಸ ರಾಜಾ ತಾದೃಶೋ ಹ್ಯಾಸೀದ್ದರ್ಮೇ ವೀರ್ಯೇ ಚ ನಿಷ್ಠಿತಃ | 
ಬುದ್ಧ್ಯಾ ಚ ಪರಮೋದಾರೋ ಬಾಹ್ಲೀಕೇಶೋ ಮಹಾಯಶಾಃ ॥ 7 


ಸ ಪ್ರಚಕ್ರೇ ಮಹಾಬಾಹುಮಗಣ್ಯಗಯಾಂ ರುಚಿರೇ ವನೇ | 
ಚೈತ್ರೇ ಮನೋರಮೇ ಮಾಸಿ ಸಭೃತ್ಯಬಲವಾಹನಃ | 8 
ಪ್ರಜಫ್ನೇ ಚ ನೃಪೋ5ರಣ್ಯೇ ಮೃಗಾನ್‌ ಶತಸಹಸ್ರಶಃ । 
ಹತ್ಚೈವ ತೃಪ್ತಿರ್ನಾಭೂಚ್ಚ ರಾಜ್ಯಸ್ತಸ್ಯ ಮಹಾತ ನಃ ॥ 9) 


ನಾನಾಮೃ ಗಾಣಾಮಯುತಂ ವಧ್ಯ ಮಾನಂ ಮಹಾತ್ಮನಾ | 
ಯತ್ರ ಜಾತೋ ಮಹಾಸೇನಸ ಸಂ ದೇಶಮುಪಚಕಮೇ l 10 


ತಸ್ಮಿನ್‌ ಪ್ರದೇಶೇ ದೇವೇಶಃ ಶೈಲರಾಜಸುತಾಂ ಹರಃ । 
ರಮಯಾಮಾಸ ದುರ್ಧರ್ಷ: ಸವೆ್ಯರನುಚರೈಃ ಸಹ ॥ 11 
ಗೌರವಿಸುತ್ತಿದ್ದರು. ಇರರಾಜನು ಕುಪಿತನಾದರೆ ಮೂರು ಲೋಕಗಳೂ 
ಹದರುತ್ತಿದ್ದವು (5-6). ಕೀರ್ತಿಶಾಲಿಯಾದ ಆ ಬಾಹ್ಲೀಕೇಶ್ವರನು ಧರ್ಮ 
ಪರಾಕ್ರಮ ಬುದ್ದಿಗಳಲ್ಲಿ ಅಂತಹ ಧೀರೋದಾತ್ತನೆನಿಸಿದ್ದನು. ಹೀಗಿರುವಾಗ 
ಇಲರಾಜನು ಒಂದು ಚೈತ್ರಮಾಸದಲ್ಲಿ ಪರಿವಾರಸಹಿತನಾಗಿ ಅರಣ್ಯಕ್ಕೆ 
ಹೋಗಿ ಬೇಟೆಯಲ್ಲಿ ತೊಡಗಿದನು(7-8). ವನದಲ್ಲಿ ಸಾವಿರಾರು 
ಮೃಗಗಳನ್ನು ಸಂಹರಿಸಿದನು. ಆದರೂ ಅವನಿಗೆ ತೃಪ್ತಿಯಾಗಲಿಲ್ಲ. ಅವನು 
ನಾನಾ ಮೃಗಗಳನ್ನು ಕೊಲ್ಲುತ್ತ, ಕಡೆಗೆ ಕುಮಾರಸ್ವಾಮಿಯು ಜನಿಸಿದ 
ಸ್ಥಳಕ್ಕೆ ಹೋದನು.(9-10). ಆ ಸ್ಥಳದಲ್ಲಿ ದೇವೇಶ್ವರನಾದ ಶಿವನು ತನ್ನ 
ಅನುಚರರೊಂದಿಗೆ ಶೈಲರಾಜತನಯೆಯೊಡನೆ ಎಹರಿಸುತ್ತಿದ್ದನು. ವೃಷಭ 
ಧ್ವಜನಾದ ಆ ಉಮೇಶ್ವರನು ದೇವೆಗೆ ಸಂತೋಷವಾಗಲೆಂದು ಸ್ತ್ರೀರೂಪವನ್ನು 
ಧರಿಸಿ ಗಿರಿನಿರ್ದುರದಲ್ಲಿ ಅವಳನ್ನು ನಲಿಸುತ್ತಿದ್ದನು (11-12). 

ಆ ವನೋದ್ದೇಶದಲ್ಲಿ ಗಂಡುಜಾತಿಗೆ ಸೇರಿದ ಸಕಲ ಪ್ರಾಣಿಗಳೂ 
ಪುಲ್ಲಿಂಗದ ಮರಗಳೂ ಸ್ತೀರೂಪವನ್ನು ಧರಿಸಿ ಸ್ತೀಲಿ೦ಗವನ್ನು ಪಡೆದಿದ್ದವು 


ಉತ್ತರಕಾಂಡ 540 
ಕ್ಷತ್ತಾ ಸ್ತೀರೂಪಮಾತ್ಮಾನಮುಮೇಶೋ ಗೋಪತಿದ್ದಜಃ । 


ಲ" ನಮ 


ದೇವ್ಯಾಃ ಪ್ರಿಯಚಿಕೀರ್ಷುಃ ಸಂಸ್ಪಸ್ಥಿನ್‌ ಪರ್ವತನಿರ್ಥುರೇ ॥ 12 
ಯೇ ತು ತತ್ರ ವನೋದ್ದೇಶೇ ಸತ್ತ್ಯಾಃ ಪುರುಷವಾದಿನಃ । 
ವೃಕ್ಷಾ ಃ ಪುರುಷ ಷನಾಮಾನಸೆ ಸೇ5ಭವಂಸ್ತ್ರೀಜನಾಸ್ತದಾ ॥ 13 
ಯಚ್ಚ ಕಿಂಚನ ತತ್‌ ಸರ್ವಂ ನಾರೀಸಂಜ್ನಂ ಬಭೂವ ಹ। 
ಏತಸ್ಮಿನ್ನ ೦ತರೇ ರಾಜಾ ಸ ಇಲಃ ಕರ್ದಮಾತ್ಮಜಃ ॥ 14 
ನಿಘ್ನನ್‌ ಮೃ ಗಸಹಸ್ರಾಣಿ ತಂ ದೇಶಮುಪಚಕಿಮೇ | 

ಸ ದೃಷ್ಟ್ವಾ ಸೀಕ್ಯ ತಂ ಸರ್ವಂ ಸವ್ಯಾ ಲಮೃ ಗಪಕ್ಷಿಕಮ್‌ ॥ 15 
ಆತ್ಮಾನಂ ಸೀ ಕೃತಂ ಚೈವ ಸ ಸಾನುಗಂ ರಘುನಂದನ । 
ತಸ್ಯ ದುಃಖಂ ಮಹಚ್ಚಾಸೀದ್‌ ದೃಷ್ಟ್ವಾತ್ಮಾನಂ ತಥಾಗತಮ್‌ ॥ 16 
ಉಮಾಪತೇಶ್ವ ತತ್‌ ಕರ್ಮ ಜ್ಞಾತ್ಪಾ ತ್ರಾಸಮುಪಾಗಮತ್‌ | 
ತತೋ ದೇವಂ ಮಹಾತ್ಮಾನಂ ಶಶಿಕಂಠಂ ಕಪರ್ದಿನಮ್‌ ॥ 17 


ಜಗಾಮ ಶರಣಂ ರಾಜಾ ಸಭ್ಯತ್ಯಬಲವಾಹನಃ | 


| ಅಲ್ಲಿದ್ದ ಸಕಲವೂ ಸ್ತೀಮಯವಾಗಿತ್ತು. ಆ ಸಮಯದಲ್ಲಿ ಕರ್ದಮ 
ಸುತನಾದ ಇಲನು ಮೃಗಗಳನ್ನು ಕೊಲ್ಲುತ್ತ ಅಲ್ಲಿಗೆ ಬಂದನು (13-14). 
ಲಕ್ಷ್ಮಣ, ಇಲರಾಜನು ಆ ವನದಲ್ಲಿ ಹಾವು ಮೃಗಪಕ್ಷಿಗಳೆಲ್ಲವೂ 
ಹಣ್ಣಾಗಿರುವುದನ್ನು ಕಂಡು, ತನ್ನನ್ನು ನೋಡಿಕೊಳ್ಳಲು ತಾನೂ 
ಹೆಣ್ಣಾಗಿಬಿಟ್ಟಿದ್ದನು | ಅವನೊಡನೆ ಬಂದ ಪರಿವಾರದವರೂ ಹೆಣ್ಣಾದರು 
| ತನ್ನ ಪರಿಸ್ಥಿತಿಯನ್ನು ಕಂಡು ಇಲರಾಜನಿಗೆ ಬಹಳ ದುಃಖವಾಯಿತು 
(15-16). ಅದೆಲ್ಲವೂ ಉಮೇಶ್ವರನ ಮಹಿಮಯೆಂದು ತಿಳಿದಾಗ ಅವನಿಗೆ 
ಭಯವಾಯಿತು. ಲಕ್ಷ್ಮಣ, ಆಗ ರಾಜನು ಮಹಾತ್ಮನೂ ಕಪರ್ದಿಯೂ 
ನೀಲಕ೦ಠನೂ ಆದ ಸ್ವಾಮಿಯನ್ನು ಪರಿವಾರ ಸಹಿತನಾಗಿ ಮರಿಹೂಕ್ಕನು. 
ಮಹೇಶ್ವರನು ಉಮಾದೇವಿಯೊಡನೆ ಪ ಪ್ರಸನ್ನನಾಗಿ ನಕ್ಕು "ರಾಜರ್ಷಿ- 
ಕರ್ದಮಸುತ. ಮೇಲೇಳು (17-19). ಪುರುಷತವೊಂದನ್ನು. ಬಿಟ್ಟು ಯಾವ 
ವರವನ್ನಾದರೂ ಕೇಳಿಕೊ” ಎಂದನು. ಪುರುಷತ್ವವನ್ನು ಶಿವನು 
ನಿರಾಕರಿಸಲಾಗಿ ದೊರೆಯು ದುಃಖಾರ್ತನಾದನು. ಹೆಣ್ಣಾದ ಇಲನು 


541 ಇಲಸೀತಪ್ಪಾಪಿಃ 


ಅ ವಲದ 
ತತಃ ಪ್ರಹಸ್ಯ ವರದಃ ಸಹ ದೇವ್ಯಾ ಮಹೇಶ್ವರಃ ॥ 18 
ಪ್ರಜಾಪತಿಸುತಂ ವಾಕ್ಕಂಮುವಾಚ ವರದಃ ಸ್ವಯಮ್‌ । 
ಉತ್ತಿಷ್ಟೋತ್ತಿಷ್ಠ ರಾಜರ್ಷೇ ಕಾರ್ದಮೇಯ ಮಹಾಬಲ ॥ 19 
ಪುರುಷತ್ವಮೃತೇ ಸೌಮ್ಯ ವರಂ ವರಯ ಸುವತ। 
ತತಃ ಸ ರಾಜಾ ದುಃಖಾರ್ತಃ ಪ್ರತ್ಯಾಖ್ಯಾತೋ ಮಹಾತ್ಮನಾ ॥ 20 
ನ ಚ ಜಗ್ರಾಹ ಸ್ತ್ರೀಭೂತೋ ವರಮನ್ಯಂ ಸುರೋತ್ತಮಾತ್‌ । 
ತತಃ ಶೋಕೇನ ಮಹತಾ ಶೈಲರಾಜಸುತಾಂ ನೃಪಃ ॥ 21 
ಪ್ರಣಿಪತ್ಯ ಹ್ಯುಮಾಂ ದೇವೀಂ ಸರ್ವೇಣೈವಾಂತರಾತ್ಮನಾ | 
ಈಶೇ ವಾರಾಣಾಂ ವರದೇ ಲೋಕಾನಾಮಸಿ ಭಾಮಿನೀ ॥ 22 
ಅಮೋಘದರ್ಶನೇ ದೇವಿ ಭಜ ಸೌಮ್ಯೇನ ಚಕ್ಷುಷಾ । 
ಹೃದ್ಧತಂ ತಸ್ಯ ರಾಜರ್ಷೇರ್ವಿಜ್ಞಾಯ ಹರಸಂನಿಧ್‌ೌ | 23 
ಪ್ರತ್ಯುವಾಚ ಶುಭಂ ವಾಕ್ಯಂ ದೇವೀ ರುದ್ರಸ್ಯ ಸಂಮತಾ । 
ಅರ್ಧಸ್ಯ ದೇವೋ ವರದೋ ವರಾರ್ಧಸ್ಯ ತವ ಹೃಹಮ್‌ ॥ 24 


ಬೇರೊಂದು ವರವನ್ನು ಆದೇವೇಶನಿಂದ ಸ್ವೀಕರಿಸಲಿಲ್ಲ (20). ಆತನು 
ಶೋಕಾರ್ತನಾಗಿ ಪಾರ್ವತಿದೇವಿಗೆ ಅಡ್ಡಬಿದ್ದನು. ತನ್ನ 
ಹೃದಯಾಂತರಾಳದಿಂದ ಆಕೆಯನ್ನು ಸ್ತುತಿಸುತ್ತ "ತಾಯಿ, ನೀನು ಸಕಲ 
ವರಗಳನ್ನು ಕೂಡಲು ಶಕ್ತಳು. ಜನರಿಗೆ ವರವನ್ನನುಗಹಿಸುವ 
ದೇವಿಯಾಗಿರುತ್ತೀಯೆ (21-22). ನಿನ್ನ ದರ್ಶನವು ಎಂದಿಗೂ 
ನಿಷ್ಠಲವಾಗತಕ್ಕುದಲ್ಲ. ಸೌಮ್ಯದೃಷ್ಟಿಯಿ೦ದ ನನ್ನನ್ನು ಅನುಗ್ರಹಿಸು"ಎಂದು 
ಬೇಡಿಕೂಂಡನು. ರಾಜರ್ಷಿಯ ಹೃದ್ಗಗತನಾದ ಅಭಿಪ್ರಾಯವನ್ನರಿತು 
ರುದ್ರದೇವನಿಗೆ ಪ್ರಿಯಳಾದ ದೇವಿಯು ಹರನ ಸನ್ನಿಧಿಯಲ್ಲಿ "ಎಲೈ 
ರಾಜರ್ಷಿಯೆ, ವರದನಾದ ಸ್ವಾಮಿಯು ನೀನು ಕೇಳಿಕೊಂಡ ವರದಲ್ಲಿ 
ಅರ್ಧವನ್ನು ಸಲ್ಲಿಸಬಲ್ಲನು. ನಾನು ಉಳಿದ ಅರ್ಧವನ್ನು ಕೊಡಬಲ್ಲೆ | 
ಸೀಪುರುಷ ರೂಪಗಳಲ್ಲಿ ಯಾವುದು ಎಷ್ಟು ಕಾಲ ಬೇಕೆಂಬುದನ್ನು ತಿಳಿಸು 
"ಎಂದಳು (23-24). ದೇವಿಯ ಅದ್ಭುತವಾದ ಆ ವರವಿಧಾನವನ್ನು 
ಕೇಳಿ ರಾಜನು ಹರ್ಷದಿಂದ "ದೇವಿ, ದಿವ್ಯಸುಂದರಿಯಾಗಿರುವ ನೀನು 


ಉತ್ತರಕಾಂಡ 

ತಸ್ಮಾದರ್ಥಂ ಗೃಹಾಣ ತಂ ಸ್ಲೀಪುಂಸೋರ್ಯಾವದಿಚ್ಛಸಿ | 
ತದದ್ಗುತತರಂ ಶುತ್ಲಾ ದೇವ್ನಾ ವರಮನುತಮಮ್‌ ॥ 

ಭಿ ವ ಬಿ ಆವಿ 
ಸಂಪ್ರಹೃಷ್ಟಮನಾ ಭೂತ್ವಾ ರಾಜಾ ವಾಕ್ಯಮಥಾಬ್ರವೀತ್‌ । 
ಯದಿ ದೇವಿ ಪ್ರಸನ್ನಾ ಮೇ ರೂಪೇಣಾಪ್ರತಿಮಾ ಭುವಿ ॥ 
ಮಾಸಂ ಸ್ತೀತ್ವಮುಪಾಸಿತ್ವಾ ಮಾಸಂ ಸ್ಯಾಂ ಪುರುಷಃ ಪುನಃ | 
ಈಷಿಿತಂ ತಸ್ಯ ವಿಜ್ಞಾಯ ದೇವೀ ಸುದಚರಾನನಾ ॥ 
ಪ್ರತ್ಯುವಾಚ ಶುಭಂ ವಾಕ್ಕಮೇವಮೇವ ಭವಿಷ್ಯತಿ 
ರಾಜನ್‌ ಪುರುಷಭೂತಸ್ವ್ವಂ ಸ್ತೀಭಾವಂ ನ ಸ್ಮರಿಷ್ಯಸಿ ॥ 
ಸ್ತೀಭೂತಶ್ಚ ಪರಂ ಮಾಸಂ ನ ಸ್ಮರಿಷ್ಯಸಿ ಪೌರುಷಮ್‌ । 
ಏವಂ ಸ ರಾಜಾ ಪುರುಷೋ ಮಾಸಂ ಭೂತ್ವಾಥ ಕಾರ್ದಮಿಃ ॥ 
ತ್ರೈಲೋಕ್ಯ ಸುಂದರೀ ನಾರೀ ಮಾಸಮೇಕಮಿಲಾಭವತ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪಾಶೀತಿತಮಃ ಸರ್ಗಃ 


೨42 


25 


26 


27 


28 


29 


ಪ್ರಸನ್ನಳಾದರೆ, ಒಂದು ತಿಂಗಳು ಸ್ತ್ರೀಯಾಗಿ ಇನ್ನೊಂದು ತಿಂಗಳು 
ಪುರುಷನಾಗುತ್ತ ಇರಬೇಕೆಂದು ಬಯಸುತ್ತೇನೆ |" ಎಂದನು (25-26). 
ಇಲರಾಜನ ಬಯಕೆಯನ್ನರಿತು ಪಾರ್ವತೀದೇವಿಯು "ರಾಜ ಹಾಗೆಯೇ 
ಆಗಲಿ. ನೀನು ಪುರುಷನಾದಾಗ ಸ್ತೀತ್ವದ ಸ್ಮರಣೆಯಾಗುವುದಿಲ್ಲ. ಸ್ತೀಯಾದಾಗ 
ಪುರುಷನಾಗಿದ್ದನೆಂಬ ನೆನಪು ಇರುವುದಿಲ್ಲ" ಎಂದು ಶುಭವಾಕ್ಯವನ್ನಾಡಿದಳು. 
ಲಕ್ಷ್ಮಣ, ಈ ಪ್ರಕಾರವಾಗಿ ಆ ರಾಜನು ಒಂದು ತಿಂಗಳವರೆಗೆ ಪ್ರರುಷನಾಗಿದ್ದು 
ಇನ್ನೊಂದು ತಿಂಗಳಲ್ಲಿ ತ್ರಿರೋಕಸು೦ದರಿಯಾದ ನಾರಿಯಾಗಿ ಇಲಾ 


ಎ೦ಬ ಹೆಸರಿನಿಂದ ಸಂಚರಿಸುತ್ತಿದ್ದನು (27-29). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 


ಎ೦ಬತ್ತೇಳನೆಯ ಸರ್ಗ 


543 
ಅಪ್ಟಾಶೀತಿತಮಃ ಸರ್ಗಃ 
ಬುಧಸಮಾಗಮಃ 


ತಾಂ ಕಥಾಮಿಲಸಂಬದ್ಧಾಂ ರಾಮೇಣ ಸಮುದೀರಿತಾಮ್‌ | 
ಲಕ್ಷ್ಮಣೋ ಭರತಶ್ಚೈವ ಶ್ರುತ್ವಾ ಪರಮವಿಸ್ಮಿತೌ ॥ 1 


ತೌ ರಾಮಂ ಪ್ರಾಂಜಲೀ ಭೂತ್ವಾ ತಸ್ಯ ರಾಜ್ಞೋ ಮಹಾತ್ಮನಃ | 
ವಿಸ್ತರಂ ತಸ್ಯ ಭಾವಸ್ಯ ತದಾ ಪಪ್ರಚ್ಛತುಃ ಪುರಃ ॥ 2 


ಕಥಂ ಸ ರಾಜಾ ಸ್ತೀಭೂತೋ ವರ್ತಯಾಮಾಸ ದುರ್ಗತಿ: | 
ಪುರುಷಃ ಸ ಯದಾ ಭೂತಃ ಕಾಂ ವೃತ್ತಿಂ ವರ್ತಯತ್ಯಸೌ ॥ 3 


ತಯೋಸ್ತದ್ಧಾಷಿತಂ ಶ್ರುತ್ವಾ ಕೌತೂಹಲಸಮನ್ವಿತಮ್‌ | 
ಕಥಯಾಮಾಸ ಕಾಕುತ್ಸೃಸ್ತಸ್ಯ ರಾಜ್ಞೋ ಯಥಾಗತಮ್‌ ॥ 4 


ತಮೇವ ಪ್ರಥಮಂ ಮಾಸಂ ಸ್ತೀಭೂತಾ ಲೋಕಸುಂದರೀ | 
ತಾಭಿಃ ಪರಿವೃತಾ ಸೀಭಿರ್ಯೇ ಚ ಪೂರ್ವಂ ಪದಾನುಗಾಃ ॥ 5 
A ೊ ಾ8ಾಾಾಾವದ-ಹಾಜಾಾಜಾ. ಸಾಜಾ ಷಾ 


ಸರ್ಗ 88 
ಬುಧನು ಇಲೆಯನ್ನು ನೋಡಿ ಕಾಮಮೋಹಿತನಾಗುವುದು. 


ಶ್ರೀರಾಮನು ಹೇಳಿದ ಇಲರಾಜನ ಕಥೆಯನ್ನು ಕೇಳಿ ಲಕ್ಷ್ಮಣನೂ 
ಭರತನೂ ಅಚ್ಚರಿಗೊ೦ಡರು. ಅವರು ಶ್ರೀರಾಮನಿಗೆ ಕೃಮುಗಿದು ಇಲರಾಜನ 
ಸ್ತೀಪುರುಷಭಾವದಲ್ಲಿ ನಡೆದ ವಿಸ್ತರವನ್ನು ಕುರಿತು ಪ್ರಶ್ನೆಮಾಡಿದರು (1- 
2) : "ಅಣ್ಣ, ಕಪ್ಪಕ್ಕೆ ಸಿಕ್ಕಿದ ಆ ರಾಜನು ಹಣ್ಣಾದಾಗ ಹೇಗೆ ವರ್ತಿಸಿದನು? 
ಮತ್ತೆ ಗಂಡಾದಾಗ ಹೇಗೆ ನಡೆದುಕೊಂಡನು?” ಎಂದು ಕೇಳಿದರು (3). 
ಕೌತುಕದಿಂದ ಹಾಕಿದ ಅವರ ಪ್ರಶ್ನೆಯನ್ನು ಕೇಳಿ ಕಾಕುತ್ಸೃನು ಇಲರಾಜನ 
ವೃತ್ತಾಂತವನ್ನು ಹೀಗೆ ತಿಳಿಸಿದನು : "ಭರತ, ಲಕ್ಷ್ಮಣ, ಕೇಳಿರಿ ಆತನು 
ಮೊದಲನೆಯ ತಿಂಗಳಲ್ಲಿ ತ್ರಿರೋಕಸು೦ದರಿಯಾದ ಸ್ತೀಯಾಗಿ, ಮೂದಲೇ 
ಸ್ತೀಯರಾಗಿದ್ದ ತನ್ನ ಅನುಚರರೂಂದಿಗ ಆ ಕಾನನದಲ್ಲಿ 
ವಿಹರಿಸತೊಡಗಿದನು (4-5). 


ಉತ್ತರಕಾಂಡ 544 
ತತ್‌ ಕಾನನಂ ವಿಗಾಹ್ಯಾಶು ವಿಜಹೇ ಲೋಕಸುಂದರೀ । 


ದ್ರುಮಗುಲ್ಮಲತಾಕೀರ್ಣಂ ಪದ್ಭ್ಯಾಂ ಪದ್ಮದಲೇಕ್ಷಣಾ ॥ 6 
ವಾಹನಾನಿ ಚ ಸರ್ವಾಣಿ ಸಾ ತ್ಯಕ್ತ್ವಾ ವೈ ಸಮಂತತಃ | 
ಪರ್ವತಾಭೋಗವಿವರೇ ತಸ್ಮಿನ್‌ ರೇಮೇ ಅಲಾ ತದಾ ॥ 7 


ಅಥ ತಸ್ಮಿನ್‌ ವನೋದ್ದೇಶೇ ಪರ್ವತಸ್ಯಾವಿದೂರತಃ 
ಸರಃ ಸುರುಚಿರಪ್ರಖ್ಯಂ ನಾನಾಪಕ್ಷಿ ಗಣೈೆರ್ಯತಮ್‌ | 8 


ದದರ್ಶ ಸಾ ತ್ವಿಲಾ ತಸ್ಮಿನ್‌ ಬುಧಂ ಸೋಮಸುತಂ ತತಃ | 
ಜ್ವಲಂತಂ ಸ್ವೇನ ವಪುಷಾ ಪೂರ್ಣಂ ಸೋಮಮಿವೋದಿತಮ್‌ ॥ 9 


ತಪಂತಂ ಚ ತಪಸ್ತೀವ್ರಮಂಭೋಮಧ್ಯೇ ದುರಾಸದಮ್‌ । 
ಯಶಸ್ಕರಂ ಕಾಮಕರಂ ತಾರುಣ್ಯೇ ಪರ್ಯವಸ್ಥಿತಮ್‌ | 10 


ಸಾ ತಂ ಜಲಾಸಯಂ ಸರ್ವಂ ಕ್ರೋಭಯಾಮಾಸ ಎಸ್ಮಿತಾ 
ಸಹಗೈೆಃ ಪೂರ್ವಪುರುಷ್ಟೆಃ ಸೀಭೂತ್ರೆ ರಘುನಂದನ ॥ 11 
ಪದ್ಮದಳನೇತ್ರಯಾಗಿ ಕಂಗೊಳಿಸುತ್ತಿದ್ದ ಇಲೆಯು ಮರಬಳ್ಳಿ 
ಕುಂಜಗಳಿಂದ ಆಕೀರ್ಣವಾದ ವನದಲ್ಲಿ ಸಕಲವಾಹನಗಳನ್ನೂ ಪರಿತ್ಕಜಿಸಿ 
ಕಾಲ್ನಡಿಗೆಯಿ೦ದ ಸುತ್ತಾಡುತ್ತಿದ್ದಳು. ಪರ್ವತಗಳ ತಪ್ಪಲಲ್ಲಿ ಕ್ರೀಡಿಸುತ್ತಿದ್ದಳು 
(6-1). ಹೀಗಿರಲು ಪರ್ವತ ಸಮೀಪದಲ್ಲಿದ್ದ ವನಪ್ರದೇಶದಲ್ಲಿ' ನಾನಾ 
ಪಕ್ಷಿಗಳಿಂದ ಮನೋಹರವಾದ ಒಂದು ಸರಸನ್ನು ಕಂಡಳು. ಅದರ 
ನಡುವೆ ನೀರಿನಲ್ಲಿ ಚಂದಪುತನಾದ ಬುಧನು ತಪಸ್ಸು ಮಾಡುತ್ತಿದ್ದನು. 
ಬುಧನಾದರೋ ಪೂರ್ಣಚಂದ್ರನೇ ಉದಸಿಬ೦ದನೋ ಎಂಬಂತೆ ಸುಂದರ 
ದೇಹದಿಂದ ಕಂಗೊಳಿಸುತ್ತಿದ್ದನು. ಕೀರ್ತಿಶಾಲಿಯೂ ತರುಣನೂ ಆದ 
ಬುಧನು ತನ್ನ ಇಷ್ಟಾನುಸಾರವಾಗಿ ತಪೋನಿರತನಾಗಿರುವುದನ್ನು ಇಲೆಯು 
ಕಂಡಳು (8-10) ಅವಳು ಎಸ್ಮಿತಳಾಗಿ ತನ್ನ ಸಹಚರಿಯರಾದ 
ಸ್ತೀಯರೂಡನೆ ಜಲಾಶಯದಲ್ಲಿಳಿದು ಕ್ರೀಡಿಸಿ ನೀರನ್ನು ಕಲಕಿದಳು. ಬುಧನು 
ಆಕೆಯನ್ನು ನೋಡಿ ಕಾಮಬಾಣವಶನಾದನು. ಆತ್ಮದ್ಯಾನವು 
ಕುಂಠಿತವಾಯಿತು. ನೀರಿನಲ್ಲಿ ಇಲ್ಲಿಂದಲ್ಲಿಗೆ ತಿರುಗಾಡತೊಡಗಿದನು (11- 
*ಇದು ಸರ್ವರೂ ಪ್ರಿಯರಾಗಬೇಕೆಂಬ ಈಶ್ವರಾಜ್ಞೆಯಿ೦ದ ಒಳಪಟ್ಟ ಪ್ರದೇಶವಲ್ಲ. 


545 ಬುಧಸಮಾಗಮಃ 
ಬುಧಸ್ತು ತಾಂ ಸಮೀಕ್ಷೆ ಹವ ಕಾಮಬಾಣವಶಂ ಗತಃ । 
ನೋಪಲೇಭೇ ತದಾತ್ಮಾನಂ ಸಂಚಚಾಲ ತದಾಂಭಸಿ ॥ 12 


ಇಲಾಂ ನಿರೀಕ್ಷ ಮಾಣಸ್ತು ತ್ರೈಲೋಕ್ಯಾಭ್ಯಧಿಕಾಂ ಶುಭಾಮ್‌ | 
ಚಿಂತಾಂ ಸಮಭ್ಯತಿಕ್ರಾಮತ್‌ ಕಾ ನ್ಹಿಯಂ ದೇವತಾಧಿಕಾ ॥ 13 


ನ ದೇವೀಷು ನ ನಾಗೀಷು ನಾಸುರೀಷ್ಟಪರಃಸು ಚ । 
ದೃಷ್ಟಪೂರ್ವಾ ಮಯಾ ಕಾಚಿದೂಪೇಣಾನೇನ ಶೋಭಿತಾ ॥ 14 


ಸದೃಶೀಯಂ ಮಮ ಭವೇದ್ಯದಿ ನಾನ್ಯಪರಿಗ್ರಹಃ | 
ee ಬುದ್ಧಿಂ ಸಮಾಸ್ಥಾಯ ಜಲಾತ್‌ PE NSS ॥ 15 


ಆಶ್ರಮಂ ಸಮುಪಾಗಮ್ಯ ತತಸ್ಪಾಃ ಪ್ರಮದೋತ್ತಮಾಃ 
ಶಬ್ದಾಪ ಯತ ಚಮಾಣಾ , ತಾಶ್ಚೈನಂ ಚ ವವಂದಿರೇ | 16 


ಸ ತಾಃ ಪಪ್ರಚ್ಛ ಧರ್ಮಾತ್ಮಾ ಕಸ್ಕೈಷಾ ಲೋಕಸುಂದರೀ | 

ಕಿಮರ್ಥಮಾಗತಾ ಚೈವ ಸರ್ವಮಾಖ್ಯಾತ ಮಾ ಚಿರಮ್‌ ॥ 17 
12). ತ್ರಿಲೋಕ ಸುಂದರಿಯಾದ ಇಲೆಯನ್ನೇ ನೋಡುತ್ತಿದ್ದ ಬುಧನ 
ಮನಸಿನಲ್ಲಿ ಚಿ೦ತೆಯುದಿಸಿತು : "ದೇವತೆಯನ್ನು ಮೀರಿಸುವ ಇವಳು 
೦ರರಾರಾಗಿರಬಹುದು? ಇಂತಹ ರೂಪವತಿಂತುನ್‌ು 
ದೇವನಾಗಾಸರುಸ್ತೀಯರಲ್ಲಾಗಲಿ ಅಪ್ಪರೆಯರಲ್ಹಾಗಲಿ ನಾನು ಕಂಡಿಲ್ಲ 
! (13-14). ಇವಳು ಇನ್ನೊ ಬನೆನ್ನು ವರಿಸಿಲ್ಲವಾದರೆ ನನಗೆ 
ಅನುರೂಪಳಾಗುವಳು" ಹೀಗೆ "ಆರೋಚಿಸುತ್ತ ಬುಧನು ಸ ಸರಸ್ಸಿನ 
ತೀರಕ್ಕೆ ಬ೦ದನು. ಅನ೦ತರ ತನ್ನ ಆಶ್ರಮಕ್ಕೆ ಹೋಗಿ ಆ ಧರ್ಮಾತ್ನನು 
ಆ ಸ್ತೀಯರನ್ನು ಬಳಿಗೆ ಕರೆದನು. ಅವರು ಹೋಗಿ ಬುಧನಿಗೆ 
ವಂದೆಸಿದರು. (15- -16). ಬುಧನು ಆ ಸ್ಲೀಯರನ್ನು ಕುರಿತು "ಈ 
ಲೋಕಸುಂದರಿ ಯಾರ ಪತ್ನಿ 9 ಇಲ್ಲಿಗೆ ಏಕೆ ಬಂದಿರುವಳು? 
ಎಲ್ಲವನ್ನೂ ತಿಳಿಸಿರಿ” ಎಂದು. ಕೇಳಿದನು (17). ಮಧುರವಾಗಿ 
ಮಾತಾಡಿದ ಬುಧನ ಇನಿವಾತನ್ನು ಕೇಳಿ ಆ ಹೆ೦ಗಸರು ಇಂಪಾದ 
ಧ್ವನಿಯಿಂದ " ಈ ತರುಣಿಯು ನಮ್ಮ ಒಡತಿ. ಇವಳಿಗೆ ಪತಿ ಇಲ್ಲ. 
ನಮ್ಮೊಡನೆ ವನವಿಹಾರವನ್ನು ಮಾಡುತ್ತಿರುವಳು" ಎಂದರು (18- 


ಉತ್ತರಕಾಂಡ 546 


ಶುಭಂ ತು ತಸ್ಯ ತದ್ದಾ ಕೃಂ ಮಧುರಂ ಮಧುರಾಕ್ಷ ರಮ್‌ | 
ಶುತ್ವಾ ಸ್ತೀಯಶ್ಚ ತಾಃ ಸರ್ವಾ ಊಚುರ್ಮಧುರಯಾ ಗಿರಾ ॥ 18 


ಅಸ್ಮಾಕಮೇಷಾ ಸುಶ್ರೋಣೀ ಪ್ರಭುತ್ವೇ ವರ್ತತೇ ಸದಾ । 
ಅಪತಿಃ ಕಾನನಾಂತೇಷು ಸಹಾಸ್ಕಾಭಿಶ್ಚರತ್ಯ ಸೌ | 19 


ತದ್ವಾ ಕೃಮವ್ಯಕ್ತಪದಂ ತಾಸಾಂ ಸ್ತೀಣಾಂ ನಿಶಮ್ಯ ಚ। 
ವಿದ್ಯಾಮಾವರ್ತಿನೀಂ ಪುಣ್ಯಾಮಾವರ್ತಯತ ಸು ದ್ವಿಜಃ ॥ 20 


ಸೋsರ್ಥಂ ವಿದಿತ್ವಾ ಸಕಲಂ ತಸ್ಯ ರಾಜ್ಞೋ ಯಥಾಗತಮ್‌ । 

ಸರ್ವಾ ಏವ ಸ್ತ್ರೀಯಸ್ತಾಶ್ಚ ಬಭಾಷೇ ಮುನಿಪುಂಗವ: ॥ 21 
ಅತ್ರ ಕಿಂಪುರುಷೀಭೂತ್ವಾ ಶೈಲರೋಧಸಿ ವತ್ವ್ಯಥ | 

ಅವಾಸಸ್ತು ಗಿರಾವಸ್ಥಿನ್‌ ಶೀಘ್ರಮೇವ ವಿಧೀಯತಾಮ್‌ ॥ 22 
ಮೂಲಪತ್ರಫಲೈಃ ಸರ್ವಾ ವರ್ತಯಿಷೃಥ ನಿತ್ಯದಾ 

ಸೀಯಃ ಕಿಂಪುರುಷಾನ್ಪಾಮ ಭರ್ತ್ತನ್‌ ಸಮುಪಲಪ ಸ | 23 
19). ಆ ಸ್ತೀಯರ ಅಸ್ಪಷ್ಟವಾದ ಹೇಳಿಕೆಯನ್ನು ಕೇಳಿ ಕ್ಷತ್ರಿಯನಾದ 
ಬುಧನು ಆವರ್ತನಿಯೆಂಬ* ಪವಿತ್ರವಾದ ಮಂತ್ರವಿದ್ಯೆಯನ್ನು ಜಪಿಸಿದನು. 
ಅವನು ಯೋಗಸಿದ್ಧಿಯಿಂದ ಇಲನ ಮತ್ತು ಆ ಹ೦ಂಗಸರ 
ಪೂರ್ವವೃತ್ತಾಂತವನ್ನು ತಿಳಿದು ಸಹಚರಿಯರಾದ ಸ್ತೀಯರನ್ನುದ್ದೇಶಿಸಿ 
"ನೀವು ಕಿನ್ನರ ಸ್ತೀಯರಾಗಿ ಆ ಪರ್ವತಪ್ರಾಂತದಲ್ಲಿ ನೆಲೆಸಿರಿ. ವಾಸಕ್ಕಾಗಿ 
ಗೃಹಾದಿಗಳನ್ನು ನಿರ್ಮಿಸಿಸೂಳ್ಳಿರಿ (20-22). ಮೂಲಪತ್ರಫಲಗಳನ್ನು 
ಸೇವಿಸುತ್ತ ಜೀವಿಸಿರಿ. ನಿಮಗೆ ಕಿ೦ಪುರುಷರು ಪತಿಗಳಾಗಿ ದೊರಕುವರು" 
ಎ೦ದು ಹೇಳಿದನು. ಚ೦ದ್ರಪುತ್ರನಾದ ಬುಧನ ಮಾತನ್ನಾಲಿಸುತ್ತಿರುವಾಗಲೇ 
ಆ ಸ್ತ್ರೀಯರು ಕಿನ್ನರಿಯರಾದರು. ಬುಧನು ಹೇಳಿದಂತೆ ಅವರು 
ಪರ್ವತಪ್ರಾಂತಕ್ಕೆ ಹೋಗಿ ನೆಲೆಸಿದರು (23-24). 


ಇಲ್ಲಿಗೆ ಶ್ರೀಮದ್ರಾರಾಮಾಯಣದ ಉತ್ತರಕಾಂಡದಲ್ಲಿ ಎಂಬತ್ತೆಂಟನೆಯ 


* ಈ ವಿದ್ಯೆಗೆ ಸಾಂಗಹಣೆಯೆಂದೂ ಸ೦ವರ್ತವಿದ್ಯೆಯೆಂದೂ ನಾಮಾಂತರಗಳಿವೆ. 


547 ಪುರೂರವೋಜನನಮ್‌ 
ತಾಂ ಶ್ರುತ್ವಾ ಸೋಮಪುತ್ರಸ್ಯ ವಾಚಂ ಕಿಂಪುರುಷೀಕೃತಾಃ | 
ಉಪಾಸಾಂಚಕ್ರಿರೇ ಶೈಲಂ ವದ್ದಸ್ತಾ ಬಹುಲಾಸ್ತದಾ ॥ 24 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಪ್ಟಾಶೀತಿತಮಃ ಸರ್ಗ: 


ಏಕೋನನವತಿತಮಃ ಸರ್ಗಃ 
ಪುರೂರವೋಜನನಮ್‌ 


ಶ್ರುತ್ವಾ ಕಿಂಪುರುಷೋತ್ಪತ್ತಿಂ ಲಕ್ಷ್ಮಣೋ ಭರತಸ್ತದಾ 
ಆಶ್ಚರ್ಯಮಿತಿ ಚಾಬ್ರೂತಾಮುಭೌ ರಾಮಂ ಜನೇಶ್ವರಮ್‌ ॥ 1 


ಅಥ ರಾಮಃ ಕಥಾಮೇತಾಂ ಭೂಯ ಏವ ಮಹಾಯಶಾಃ । 
ಕಥಯಾಮಾಸ ಧರ್ಮಾತ್ಮಾ ಪ್ರಜಾಪತಿಸುತಸ್ಯ ವೈ | 2 


ಸರ್ವಾಸ್ತಾ ವಿದ್ರುತಾ ದೃಷ್ಟ್ವಾ ಕಿಂನರೀರ್ಯುಷಿಸತ್ತಮಃ । 


ಉವಾಚ ರೂಪಸಂಪನಾಂ ತಾಂ ನಿಯಂ ಹಯಸನಿ.ವ ॥ 3 
| ಆ) ಸನ ಲ 


ಸರ್ಗ 


ಸರ್ಗ 89 

ಬುಧನಿಗೆ ಇಲೆಯಲ್ಲಿ ಪುರೂರವನೆಂಬ ಪುತ್ರನು ಜನಿಸುವುದು. 

ಕಿನ್ನರಸ್ತ್ರೀಯರು ಜನಿಸಿದ ಬಗೆಯನ್ನು ಕೇಳಿ ಭರತಲಕ್ಷ್ಮಣರು 
"ಆಶರ್ಯ | ಆಶ್ಚರ್ಯ | " ಎಂದರು. ಧರ್ಮಾತ್ಮನಾದ ಶ್ರೀರಾಮನು 
ಕರ್ದಮಸುತನಾದ ಇಲರಾಜನ ಕಥಯನ್ನು ಮುಂದುವರಿಸಿದನು : (1- 
2). "ಯಷಿಸತ್ತಮನಾದ ಬುಧನು ಆ ಸ್ತ್ರೀಯರೆಲ್ಲರೂ ಕಿನ್ನರಿಯರಾಗಿ 
ಹೊರಟು ಹೋದಮೇಲೆ. ರೂಪಸಂಪಸ್ನೆ ಯಾದ 'ಇಲೆಯನ್ನು ನೋಡಿ 
ಮಂದಹಾಸದಿಂದ "ಎಲೌ ಸುಂದರಿ, ನಾನು ಚಂದನ ಮಗ. ಅವನಿಗೆ 
ಪ್ರಿಯನಾಗಿರುವೆನು. ಪ್ರೀತಿಯಿಂದ ನನ್ನನ್ನು ವರಿಸು. ಮನೋಹರೆ, 
ಪೇಮಮಯವಾದ ಕಣ್ಣಿಂದ ನೋಡು" ಎಂದನು (3-4). ಸಹಚರಿಯರು 


ಉತ್ತರಕಾಂಡ 548 
ಸೋಮಸ್ಕಾಹಂ ಸುದಯಿತಃ ಸುತಃ ಸುರುಚಿರಾನನೇ । 


ಭಜಸ್ವ ಮಾಂ ವರಾರೋಹೇ ಭಕ್ತಾ ಸ್ನಿಗ್ದೇನ ಚಕ್ಕುಷಾ ॥ 4 
ತಸ್ಯ ತದ್ವಚನಂ ಶ್ರುತ್ವಾ ಶೂನ್ಯೇ ಸ್ವಜನವರ್ಜಿತಾ । 
ಇಲಾ ಸುರುಚಿರಪ್ರಖ್ಯಂ ಪ್ರತ್ಯುವಾಚ ಮಹಾಗ್ರಹಮ್‌ ॥ 5 


ಅಹಂ ಕಾಮಚರೀ ಸೌಮ್ಯ ತವಾಸ್ಕಿ ವಶವರ್ತಿನೀ | 

ಪ್ರಶಾಧಿ ಮಾಂ ಸೋಮಸುತ ಯಥೇಚ್ಛಸಿ ತಥಾ ಕುರು ॥ 6 
ತಸ್ಯಾಸ್ತದದ್ದುತಪ್ರಖ್ಯಂ ಶ್ರುತ್ವಾ ಹರ್ಷಮುಪಾಗತಃ | 

ಸ ವೈ ಕಾಮೀ ಸಹ ತಯಾ ರೇಮೇ ಚಂದ್ರಮಸಃ ಸುತಃ ॥ 7 
ಬುಧಸ್ಯ ಮಾಧವೋ ಮಾಸಸ್ತಾಮಿಲಾಂ ರುಚಿರಾನನಾಮ್‌ | 

ಗತೋ ರಮಯತೋತತ್ಯರ್ಥಂ ಕ್ಲ ಣವತ್ತಸ್ಥ ಕಾಮಿನಃ ॥ 8 


ಅಥ ಮಾಸೇ ತು ಸಂಪೂರ್ಣೇ ಪೂರ್ಣೇಂದುಸದೃಶಾನನ: | 

ಪ್ರಜಾಪತಿಸುತಃ ಶ್ರೀಮಾನ್‌ ಶಯನೇ ಪ್ರತ್ತಬುಧ್ಯತ | ಗ 
ಹೂರಟುಹೋದ್ಧರಿಂದ ಏಕಾಂತವಾದ ಆ ಸ್ಥಳದಲ್ಲಿದ್ದ ಇಲೆಯು 
ಮನೋಜ್ಯ್ಞನಾದ ಬುಧನನ್ನು ಕುರಿತು "ಸೌಮ್ಯ, ನಾನು ಯಥೇಷ್ಟವಾಗಿ 
ಸ೦ಚರಿಸುತ್ತ ಬ೦ದು ನಿನಗೆ ವಶಳಾಗಿರುವೆನು. ಇಂದು ತನಯ, ನನಗೆ 
ನೀನು ಆಜ್ಞಾಪಿಸಬಹುದು. ಇಷ್ಟಬಂದಂತೆ ವರ್ತಿಸು" ಎಂದು ಉತ್ತರಿಸಿದಳು 
(೨-6). ಅವಳ ಅಚ್ಚರಿಯ ನುಡಿಯನ್ನು ಕೇಳಿ ಬುಧನಿಗೆ ಹರ್ಷವಾಯಿತು. 
ಇಂದುತನಯನಾದ ಆ ಕಾಮಿಯು ಇಲೆಯೊಡನೆ ರಮಿಸಿದನು. ಬುಧನು 
ಕಾಮವಶನಾಗಿ ಆ ಚೆಲುವೆಯೊಡನೆ ವಿಹರಿಸುತ್ತಿರಲು. ವೈಶಾಖಮಾಸವು 
ಒಂದು ಕ್ಷಣದಂತೆ ಕಳೆದುಹೋಯಿತು (7-8). ಒಂದು ತಿಂಗಳು 
ಪೂರ್ಣವಾಗಲು ಹಾಸಿಗೆಯಲ್ಲಿ ಮಲಗಿರುವಾಗ, ಪೂರ್ಣಚಂದಮುಖನಾದ 
ಪುರುಷನಾಗಿ ಇಲನು ಎಚ್ಚಿತ್ತನು | (9). ಆಗ ಬುಧನು ಸರಸಿನಲ್ಲಿ 
ಊರ್ಧ_ಬಾಹುವೂ ನಿರಾಲಂಬನೂ ಆಗಿ ತಪೋಮಗ್ಗನಾಗಿದ್ದನು. ಇಲನು 
ಅವನನ್ನು ನೋಡಿ "ಭಗವನ್‌, ನಾನು ಅನುಚರರೊಂದಿಗೆ ದುರ್ಗಮವಾದ 
ಈ ಪರ್ವತ ಪ್ರದೇಶಕ್ಕೆ ಬಂದೆನು. ಈಗ ನನ್ನ ಸೈನ್ಯವು ಕಾಣೆಯಾಗಿದೆ. 


549 ಪುರೂರವೋಜನನಮ್‌ 


ಸೋಃಪಶ್ಯತ್‌ ಸೋಮಜಂ ತತ್ರ ತಪಂತಂ ಸಲಿಲಾಶಯೇ । 
ಊರ್ದ್ದಬಾಹುಂ ನಿರಾಲಂಬಂ ತಂ ರಾಜಾ ಪ್ರತ್ಯಭಾಷತ ॥ 10 


ಭಗವಾನ್‌ ಪರ್ವತಂ ದುರ್ಗಂ ಪ್ರವಿಷ್ಟೋಇಸ್ಮಿ ಸಹಾನುಗಃ । 

ನ ತು ಪಶ್ಯಾಮಿ ತತ್‌ ಸೈನ್ಯಂ ಕ್ಷನು ತೇ ಮಾಮಕಾ ಗತಾಃ ॥ 11 
ತಚ್ಛುತ್ವಾ ತಸ್ಯ ರಾಜರ್ಷೇರ್ನಷ್ಟಸಂಜ್ಯಸ್ಯ ಭಾಷಿತಮ್‌ | 

ಪ್ರತ್ಯುವಾಚ ಶುಭಂ ವಾಕ್ಯಂ ಸಾಂತ್ರಯನ್‌ ಪರಯಾ ಗಿರಾ ॥ 12 


ಅಶ್ಕವರ್ಷೇಣ ಮಹತಾ ಭೃತ್ಯಾಸ್ತೇ ವಿನಿಪಾತಿತಾಃ | 

ತ್ವಂ ಚಾಶ್ರಮಪದೇ ಸುಪ್ತೋ ವಾತವರ್ಷಭಯಾರ್ದಿತಃ ॥ 13 
ಸಮಾಶ್ವಾಸಿಹಿ ಭದ್ರಂ ತೇ ನಿರ್ಭಯೊ ವಿಗತಜ್ಜರ: । 

ಫಲಮೂಲಾಶನೋ ವೀರ ನಿವಸೇಹ ಯಥಾಸುಖಮ್‌ ॥ 14 
ಸ ರಾಜಾ ತೇನ ವಾಕ್ಯೇನ ಪ್ರತ್ಕಾಶ್ವಸ್ತೋ ಮಹಾಮತಿಃ | 

ಪ್ರತ್ಯುವಾಚ ತತೋ ವಾಕ್ಯಂ ದೀನೋ ಭೃತ್ಯಕ್ಷಯಾದ್‌ಭೃಶಮ್‌ ॥ 15 
ನನ್ನ ಸೃನಿಕರು ಎಲ್ಲಿ ಹೋದರು?" ಎಂದು ಕೇಳಿದನು (10-11). ಎಲ್ಲವನ್ನೂ 
ಮರೆತುಬಿಟ್ಟಿದ್ದ ಆ ರಾಜರ್ಷಿಯ ನುಡಿಯನ್ನು ಕೇಳಿ ಬುಧನು 
ಸೌಮ್ಯವಾಕ್ಕಗಳಿಂದ ಸಂತೈಸುತ್ತ "ಎಲೈ ರಾಜನೆ, ಭೀಕರವಾದ ಒಂದು 
ಕಲ್ಲುಮಳೆಯು ಸುರಿದುದರಿಂದ ನಿನ್ನ ಭೃತ್ಯರೆಲ್ಲರೂ ಹತರಾದರು | ಆ 
ಮಳಗೂ ಬಿರುಗಾಳಿಗೂ ಹೆದರಿ ನೀನು ಈ ಆಶ್ರಮದಲ್ಲಿ ಮಲಗಿದ್ದೆ | 
(12-13). ಸಮಾಧಾನದಿಂದಿರು ನಿನಗೆ ಶುಭವಾಗುವುದು. ಎಲೈ ವೀರನೆ, 
ಭಯಾತಂಕಗಳನ್ನು ತೊರೆ. ಫಲಮೂಲಗಳನ್ನು ಭಕ್ಷಿಸುತ್ತ ಇಲ್ಲಿ 
ಸುಖದಿಂದಿರು" ಎಂದನು (14). ಪ್ರಾಜ್ಞನಾದ ಇಲರಾಜನು ಬುಧನ 
ಮಾತಿನಿಂದ ಸಮಾಹಿತನಾದನು. ಆದರೂ ಭೃತ್ಯರ ನಾಶದಿಂದ ಅತ್ಯಂತ 
ದುಃಖಿತನಾಗಿ "ತಪಸ್ವಿಗಳ, ನಾನು ನನ್ನ ರಾಜ್ಯವನ್ನು ತೊರೆಯುವೆನು. 
ಏಕೆ೦ದರೆ, ಸೇವಕರನ್ನು ಕಳೆದುಕೊ೦ಡಿರುವ ನಾನು ಅವರನ್ನಗಲಿ ಒಂದು 
ಕ್ಷಣವೂ ರಾಜ್ಯಭಾರ ಮಾಡುತ್ತ ಇರಲಾರೆ. ಆದ್ದರಿ೦ದ ಇಲ್ಲಿಯೇ ಇರಲು 
ನನಗೆ ಅನುಮತಿಯನ್ನು ನೀಡಿರಿ (15-16). ನನ್ನ ಹಿರಿಯ ಮಗನಾದ 


ಉತ್ತರಕಾಂಡ 550 


ತ್ಯಕ್ಷಾ ಸಮೈಹಂ ಸ್ವಕಂ ರಾಜ್ಯಂ ನಾಹಂ ಭೃತ್ಯೈರ್ವಿನಾಕೃತಃ 


ವರ್ತಯೇಯಂ ಕ್ಷಣಂ ಬ್ರಹ್ಮನ್‌ ಸಮನುಜ್ಜಾತುಮರ್ಹಸಿ ॥ 16 
ಸುತೋ ಧರ್ಮಪರೋ ಬ್ರಹ್ಮನ್‌ ಜ್ಯೇಷ್ಠೋ ಮಮ ಮಹಾಯಶಾಃ | 


ಶಶಬಿಂದುರತಿ ಖ್ಯಾತಃ ಸ ಮೇ ರಾಜ್ಯಂ ಪ್ರಪತ್ಸ್ಯ ತೇ ॥ 17 


ನ ಹಿ ಶಕ್ಷಾ ಹ್ಯಹಂ ಹಿತ್ವಾ ಭೃತ್ಯದಾರಾನ್‌ ಸುಖಾನ್ವಿತಾನ್‌ । 

ಪ್ರತಿವಕ್ತುಂ ಮಹಾತೇಜಃ ಕಿಂಚಿದಪ್ಯಶುಭಂ ವಚಃ ॥ 18 
ತಥಾ ಬ್ರುವತಿ ರಾಜೇಂದ್ರೇ ಬುಧಃ ಪರಮಮದ್ಭುತಮ್‌ | 
ಸಾಂತ್ವಶಸೂರ್ವಮಥೋವಾಚ ವಾಸಸ್ತ ಇಹ ರೋಚತಾಮ್‌ ॥ 19 


ನ ಸಂತಾಪಸ್ತ್ವಯಾ ಕಾರ್ಯಃ ಕಾರ್ದಮೇಯ ಮಹಾಬಲ । 
ಸಂವತರೋಷಿತಸ್ಯೇಹ ಕಾರುಯಿಷ್ಯಾಮಿ ತೇ ಹಿತಮ್‌ ॥ 20 
ತಸ್ಯ ತದ್ವಚನಂ ಶ್ರುತ್ವಾ ಬುಧಸ್ಯಾಕ್ಷಿಷ್ಟಕರ್ಮಣ: | 

ವಾಸಾಯ ವಿದಧೇ ಬುದಿಂ ಯದುಕಂ ಬಹವಾದಿನಾ ॥ 21 
ಶಶಬಿಂದುವು ಧರ್ಮನಿಷ್ಠನೂ ಕೀರ್ತಿಶಾಲಿಯೂ ಆಗಿದ್ದಾನೆ. ಅವನು 
ನನ್ನ ರಾಜ್ಯವನ್ನು ನಿರ್ವಹಿಸುವನು. ನಾನು ಈ ಸೈನಿಕರನ್ನು ತ್ಯಜಿಸಿ 
ಹಿಂದುರುಗಿ, ಸುಖದಿಂದಿರುವ ಅವರ ಮಡದಿಯರಿಗೆ ನಿಮ್ಮ ಗಂಡಂದಿರು 
ಸತ್ತುಹೋದರೆಂಬ ಕೆಟ್ಟ ಸುದ್ದಿ ಯನ್ನು ಹೇಳಲಾರೆ” ಎ೦ದನು (17-18). 
ಎಸ್ಮಯಾವಹವಾದ ಭೃತ್ಯನಿಷ್ಠಯ ಈ ಮಾತನ್ನು ಕೇಳಿ ಬುಧನು "ರಾಜ, 
ಇಲ್ಲಿ ವಾಸವಾಗಿರು. ದುಃಖಿಸಬೇಡ. ಎಲೈ ಕಾರ್ದಮೇಯ, ಒಂದು 
ವರ್ಷದವರೆಗೆ ಇಲ್ಲಿದ್ದರೆ ನಿನಗೆ ಹಿತವನ್ನು ಮಾಡುವನು" ಎಂದನು (19- 


*16, 17, 18 ನೆಯ ಶ್ಲೋಕಗಳಿಗೆ ವ್ಯಾಖ್ಯಾನಕಾರರು ಹೇಳಿದ ಅರ್ಥವೇ ಬೇರೆ. 
"ನಾನು ರಾಜ್ಯವನ್ನು ತ್ಯಜಿಸಲಾರೆ. ಭೃತ್ಯರನ್ನು ತೊರೆದು ಇರಲಾರೆ. ನಾನು ಹೋಗದಿದ್ದರೆ 
ನನ್ನ ಮಗನು ರಾಜ್ಯವನ್ನು ನಿರ್ವಹಿಸುವನು. ಸೇವಕರನ್ನೂ ಮಡದಿಯನ್ನೂ ತ್ಯಜಿಸಿರಲು 
ನನಗೆ ಸಾಧ್ಯವಿಲ್ಲ. ಆದ್ದರಿಂದ "ಇಲ್ಲಿಯೇ ಇರು” ಎಂಬ ಆಶುಭ ವಚನವನ್ನು ನೀವು 
ಹೇಳಬಾರದು" ಎಂಬ ತಾತ್ಪರ್ಯವನ್ನು ಹೊರಗೆಡವಿದ್ದಾರೆ. ಯಾವ ಅರ್ಥವು ಸರಿಯೆಂದು 
ವಾಚಕರು ವಿಮರ್ಶಿಸಬೇಕು. 


551 ಪುರೂರವೋಜನನಮ್‌ 
ಮಾಸಂ ಸ ಸ್ತ್ರ ತಥಾ ಭೂತ್ವಾ ರಮಯತ್ಯನಿಶಂ ಶುಭಾ । 
ಮಾಸಂ ಪುರುಷಭಾವೇನ ಧರ್ಮಬುದ್ಧಿಂ ಚಕಾರ ಸಃ॥ 22 


ತತಃ ಸಾ ನವಮೇ ಮಾಸಿ ಇಲಾ ಸೋಮಸುತಾತ್‌ ಸುತಮ್‌ | 
ಜನಯಾಮಾಸ ಸುಶ್ರೋಣೀ ಪುರೂರವಸಮೂರ್ಜಿತಮ್‌ ॥ 23 


ಜಾತಮಾತ್ರಂ ತು ಸುಶ್ರೋಣೀ ಪಿತೃಹಸ್ತೇ ನ್ಯವೇಶಯತ್‌ । 
ಬುಧಸ್ಯ ಸಮವಣಾಭಮಿಲಾಪುತ್ರಂ ಮಹಾಬಲಮ್‌ ॥ 24 


ಬುಧಸ್ತು ಪುರಷೀಭೂತಂ ಸ ಸವೈ ಸಂವತರಾಂತರಮ್‌ | 
ಕಥಾಭೀ ರಮಯಾಮಾಸ ಧರ್ಮಯುಕ್ತಾಭಿರಾತ್ಮವಾನ್‌ ॥ 25 


ಅತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋನನವತಿತಮಃ ಸರ್ಗಃ 


20). ಬ್ರಹ್ಮವಾದಿಯೂ ಧರ್ಮಪರನೂ ಆದ ಆತನ ಹಿತವಚನದಂತೆ 
ಆಶ್ರಮದಲ್ಲಿರಲು ರಾಜನು ನಿರ್ಧರಿಸಿದನು. ಒ೦ದು ತಿ೦ಗಳು ಪುರುಷನಾಗಿ 
ಧರ್ಮಕಾರ್ಯವನ್ನು ಮಾಡುತ್ತ ಇನ್ನೊಂದು ತಿಂಗಳು ಸ್ತ್ರೀಯಾಗಿ 
ಬುಧನೊಡನೆ ಕ್ರೀಡಿಸುತ್ತಿದ್ದನು (21-22). ಹೀಗಿರಲು ನವಮಮಾಸದಲ್ಲಿ 
ಇಲೆಯು ಚಂದ್ರತನಯನಿಂದ ಪುರೂರವನೆಂಬ ಪುತ್ರನನ್ನು ಪ್ರಸವಿಸಿದಳು. 
ಬುಧನಂತೆ ಕಾಂತಿಯುಕ್ತನೂ ಬಲಾಢ್ಯನೂ ಆದ ಆ ಪುತ್ರನನ್ನು ಅವನ 
ತಂದೆಯ ಕೈಗೆ ಒಪ್ಪಿಸಿದಳು. ಮತ್ತೆ ಇಲೆಯು ಪುರುಷನಾಗಲು ಬುಧನು 
ಧರ್ಮಸಂಹಿತವಾದ ಕಥೆಗಳನ್ನು ಹೇಳುತ್ತ ಆತನ ಮನಸ್ಸನ್ನು ರಂಜಿಸುತ್ತಿದ್ದನು. 
ಹೀಗೆ ಒಂದು ವರ್ಷ ಕಳೆಯಿತು (23-25). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ಎ೦ಬತ್ತೊಂಬತ್ತನೆಯ 
ಸರ್ಗ 


552 


ನವತಿತಮಃ ಸರ್ಗಃ 
ಇಲಾಪುರುಪತ್ಪಪ್ಪಾಪ್ತಿಃ 

ತಥೋಕ್ತವತಿ ರಾಮೇ ತು ತಸ್ಯ ಜನ್ಮ ತದದ್ದು ತಮ್‌ | 
ಉವಾಚ ಲಕ್ಷ ಶೋ ಭೂಯೋ ಭರತಶ್ಚ ಮಹಾಯಶಾಃ ॥ 1 
ಅಲಾ ಸಾ ಸೋಮಪಷುತ್ತಸ್ಯ ಸಂವತರಮಥೋಷಿತಾ | 
ಅಕರೋತ್‌ ಕಿಂ ನರಶ್ರೇಷ್ಠ ತತ್ತ್ವಂ ಶಂಸಿತುಮರ್ಹಸಿ ॥ 2 
ತಯೋಸ್ಪದ್ದಾಕ್ಕಮಾಧುರ್ಯಂ ನಿಶಮ್ಯ ಪರಿಪೃಚ್ಛ ತೋಃ | 
ರಾಮಃ ಪುನರುವಾಚೇಮಾಂ ಪ್ರಜಾಪತಿಸುತೇ ಕಥಾಮ್‌ ॥ 3 


ಪುರುಷತ್ತಂ ಗತೇ ಶೂರೇ ಬುಧಃ ಪರಮಬುದ್ಧಿಮಾನ್‌ 
ಸಂವರ್ತಂ ಪರಮೋದರಮಾಜುಹಾವ ಮಹಾಯಶಾಃ ॥ 4 


ಸರ್ಗ 90 


ಇಲನು ಸಂವರ್ತಾದಿ ಮಹರ್ಷಿಗಳ ನೆರವಿನಿಂದ ಅಶ್ವಮೇಧನವನ್ನಾಚರಿಸಿ 
ಪುರುಷತ್ವವನ್ನು ಸಂಪಾದಿಸುವುದು. 


ಈ ಪ್ರಕಾರವಾಗಿ ಶ್ರೀರಾಮನು ಪುರೂರವನ ವಿಸ್ಮಯವಹವಾದ 
ಜನ್ಮವೃತ್ತಾಂತವನ್ನು ಹೇಳಲಾಗಿ ಭರತಲಕ್ಷ್ಮಣರು "ಪುರುಷೋತ್ತಮ, ಇಲೆಯು 
ಒಂದು ವರ್ಷದವರೆಗೆ ಆಶ್ರಮದಲ್ಲಿದ್ದಳಪ್ಪೆ ? ಅನಂತರ ಏನು ಮಾಡಿದಳು? 
ಅದನ್ನು ಹೇಳಬೇಕು" ಎಂದು ಕೇಳಿದರು (1-2). ಅವರ ವಾಜ್ನಾಧುರ್ಯಕ್ಕೆ 
ಒಲಿದು ಶ್ರೀರಾಮನು ಕರ್ದಮಸುತನಾದ ಇಲನ ಕಥೆಯನ್ನು 


*ಇಲನಿಗೆ ಶಶಬಿಂದುವೆಂಬ ಮಗನಿದ್ದನು. ಅನಂತರ ಪುರೂರವನು ಮಗನಾಗಿ 
ಜನಿಸಿದನು. ಅವರಿಬ್ಬರಲ್ಲಿ ಯಾರಿಗೆ ರಾಜ್ಯವು ದೊರೆಯಿತು? -ಎಂಬುದು ಪ್ರಶ್ನೆಯ 
ಅಭಿಪ್ರಾಯ 


553 ಇಲಾಪುರುಪತ್ಪಪ್ಪಾಪ್ತಿ: 
ಚ್ಯವನಂ ಭೃಗುಪುತ್ರಂ ಚ ಮುನಿಂ ಚಾರಿಷ್ಟನೇಮಿನಮ್‌ | 
ಪ್ರಮೋದನಂ ಮೋದಕರಂ ತಥಾ ದುರ್ವಾಸಸಂ ಮುನಿಮ್‌ ॥ 5 


ಏತಾನ್‌ ಸರ್ವಾನ್‌ ಸಮಾನೀಯ ವಾಕ್ಯಜ್ಞಸ್ತತ್ತ್ವದರ್ಶಿನ: | 
ಉವಾಚ ಸರ್ವಾನ್‌ ಸುಹೃದೋ ಧೃರ್ಯೇಣ ಸುಸಮಾಹಿತಾನ್‌ ॥ 6 


ಅಯಂ ರಾಜಾ ಮಹಾಬಾಹುಃ ಕರ್ದಮಸ್ಯ ಇಲಃ ಸುತಃ । 
ಜಾನೀತೈನಂ ಯಥಾಭೂತಂ ಶ್ರೇಯೋ ಹ್ಯಸ್ಯ ವಿಧೀಯತಾಮ್‌ ॥ 7 


ತೇಷಾಂ ಸಂವದತಾಮೇವಂ ತಮಾಶ್ರಮಮುಪಾಗಮತ್‌ | 

ಕರ್ದಮಸ್ತು ಮಹಾತೇಜಾ ದ್ವಿಜೈಃ ಸಹ ಮಹಾತ್ಮಭಿಃ ॥ 8 
ಪುಲಸ್ತ್ಯಶ್ನ ಕ್ರತುಶ್ಚೈವ ವಷಟ್‌ ಕಾರಸ್ತಥೈವ ಚ । 

ಓಂಕಾರಶ್ನ ಮಹಾತೇಜಾಸ್ತಮಾಶ್ರಮಮುಪಾಗಮನ್‌ ॥ 9 
ತೇ ಸರ್ವೇ ಹೃಷ್ಣಮನಸಃ ಪರಸ್ಪರಸಮಾಗಮೇ । 

ಹಿತೈಷಿಣೋ ಬಾಹ್ಲಿ ಪತೇ: ಪೃಥಗ್ವಾಕ್ಯಾನ್ಯಥಾಬ್ರುವನ್‌ ॥ 10 
ಮುಂದುವರಿಸಿದನು :" ಭರತ, ಲಕ್ಷ್ಮಣ, ಇಲನು ಪುರುಷನಾಗಲಾಗಿ 
ಬುದ್ಧಿಶಾಲಿಯಾದ ಬುಧನು ಉದಾರಸ್ಪಭಾವದವನಾದ ಸಂವರ್ತ, 
ಭೃಗುಪುತ್ರನಾದ ಚ್ಯವನ, ಅರಿಷ್ಠನೇಮಿ, ಪ್ರಮೋದನ, ದುರ್ವಾಸ-ಎಂಬ 
ಮಹರ್ಷಿಗಳನ್ನು ಕರಸಿದನು (3-5). ಅನಂತರ ಆ ವಾಗ್ಮಿಯು ತತ್ತ್ವಜ್ಞರೂ 
ಹಿತೃಷಿಗಳೂ ಆದ ಆ ಯಷಿಗಳನ್ನು ಕುರಿತು "ಮಹಾತ್ಮರೆ, ಈ ರಾಜನು 
ಕರ್ದಮಪ್ರಜಾಪತಿಯ ಮಗನಾದ ಇಲನೆಂಬ ವೀರನು. ಈತನ ಪರಿಸ್ಥಿತಿ 
ಏನಾಗಿದೆಯೆಂಬುದನ್ನು ನೀವೇ ತಿಳಿದುಕೊಳ್ಳಿರಿ. ಮತ್ತು ಈತನಿಗೆ 
ಶ್ರೇಯಸ್ಸನ್ನುಂಟುಮಡಿರಿ” ಎಂದನು (6-7). ಈ ವಿಷಯವನ್ನು ಕುರಿತು 
ಅವರು ಚರ್ಚಿಸುತ್ತಿರುವಾಗ ತೇಜಸ್ತಿಯಾದ ಕರ್ದಮಪ್ರಜಾಪತಿಯು 
ಮಹಾತ್ಮರಾದ ಬ್ರಾಹ್ಮಣರೊಡನೆ ಅಲ್ಲಿಗೆ ಆಗಮಿಸಿದನು. ಪುಲಸ್ತ್ಯ, ಕ್ರತು, 
ವಷಟ್ಕಾರ, ಓ೦ಕಾರರು ಬುಧನ ಆಶ್ರಮಕ್ಕೆ ಬ೦ದರು (8-9). ಅನ್ಯೋನ್ಯ 
ದರ್ಶನದಿಂದ ಅವರೆಲ್ಲರಿಗೂ ಆನಂದವಾಯಿತು. ಅವರು 





ಉತ್ತರಕಾಂಡ 554 
ಕರ್ದಮಸ್ತ್ವಬ್ರವೀದ್ವಾಕ್ಯಂ ಸುತಾರ್ಥಂ ಪರಮಂ ಹಿತಮ್‌ । 
ದ್ವಿಜಾಃ ಶೃಣುತ ಮದ್ವಾಕ್ಯಂ ಯಚ್ಛೆ! €ಯಃ ಪಾರ್ಥಿವಸ್ಯ ಹಿ ॥ 11 
ನಾನ್ಯಂ ಪಶ್ಯಾ ಮಿ ಭೈಷಜ್ಯಮಂತರಾ ವೃಷಭದ್ದಜಮ್‌ | 
ನಾಶ್ವಮೇಧಾತ್‌ ಪರೋ ಯಜ್ಞ ಪ್ರಿಯಶ್ಚೈವ ಮಹಾತ್ಮನಃ ॥ 12 
ತಸ್ಮಾದ್ಯಜಾಮಹೇ ಸರ್ವೇ ಪಾರ್ಥಿವಾರ್ಥೇ ದುರಾಸದಮ್‌ | 
ಕರ್ದಮೇನೈವಮುಕ್ತಾಸ್ತು ಸರ್ವ ಏವ ದ್ವಿಜರ್ಷಭಾಃ ॥ 13 


ರೋಚಯಂತಿ ಸ್ಮ ತಂ ಯಜ್ಞಂ ರುದ್ರಸ್ತಾರಾಧನಂ ಪ್ರತಿ । 
ಸಂವರ್ತಸ್ಯ ತು ರಾಜರ್ಷೇಃ ಶಿಷ್ಯಃ ಪರಪುರಂಜಯಃ ॥ 14 


ಮರುತ್ತ ಇತಿ ವಿಖ್ಯಾತಸ್ತಂ ಯಜ್ಞಂ ಸಮುಪಾಹರತ್‌ | 


ತತೋ ಯಜ್ಞೋ ಮಹಾನಾಸೀದ್ದುಧಾಶ್ರಮಸಮೀಪತಃ ॥ 15 
ರುದ್ರಶ್ಚ ಪರಮಂ ತೋಷಂ ಜಗಾಮ ಸುಮಹಾಯಶಾಃ । 

ಅಥ ಯಜೇ ಸಮಾಪೇ ತು ಪೀತ: ಪರಮಯಾ ಮುದಾ ॥ 16 
ಬಾಹ್ಲೀಕಪತಿಯಾದ ಇಲನ ಹಿತವನ್ನು ಬಯಸಿ ಎಎಧ ಸೂಚನೆಗಳನ್ನಿತ್ತರು. 
ಕರ್ದಮನು ತನ್ನ ಮಗನ ಶ್ರೇಯಸ್ಸಿಗಾಗಿ "ಎಲೈ ಬ್ರಾಹ್ಮಣರೆ, ಈ ರಾಜನಿಗೆ 
ಹಿತಕರವಾದ ಒಂದು ಮಾತನ್ನು ಹೇಳುತ್ತೇನೆ, ಕೇಳಿರಿ (10-11. 
ವೃಷಭದ್ವಜನಾದ ಶಿವನ ಹೊರತಾಗಿ ಈತನಿಗೆ ಇನ್ನೊಂದು ಚಿಕಿತ್ಸೆ ಇಲ್ಲ 
ಅಶ್ವಮೇಧಕ್ಕಿಂತ ಉತ್ತಮವಾದ ಯಜ್ಞವಿಲ್ಲ. ಅದು ಮಹಾತ್ಮನಾದ ಶಿವನಿಗೆ 
ಪ್ರಿಯವಾದದ್ದು. ಆದ್ದರಿಂದ ಇಲರಾಜನಿಗೋಸ್ಕರ ನಾವು ದುಷ್ಕರವಾದ 
ಅಶ್ಚಮೇಧವನ್ನಾಚರಿಸೋಣ”" ಎಂದನು (12-13). ಆ ದ್ವಿಜೋತ್ತಮರು 
ಕರ್ದಮನ ನುಡಿಯನ್ನಾಲಿಸಿ ಶಿವನ ಆರಾಧನೆಗಾಗಿ ಆಶ್ಚ್ಶಮೇಧಯಾಗವನ್ನು 
ಮಾಡಲು ಸಮ್ಮತಿಸಿದರು. ಸಂವರ್ತಮುನಿಯ ಶಿಷ್ಕನಾದ ಮರುತ್ತನೆಂಬ 
ರಾಜರ್ಷಿಯು ಯಜ್ಞಸಂಭಾರಗಳನ್ನು ಒದಗಿಸಿದನು. ಆಮೇಲೆ ಬುಧನ 
ಆಶ್ರಮದ ಬಳಿಯಲ್ಲಿ ಮಹತ್ತರವದ ಯಜ್ಞವು ನಡೆಯಿತು (14-15). 
ಯಾಗದಿಂದ ರುದದೇವನು ಸಂತೃಪನಾದನು. ಯಾಗವು ಮುಗಿದಮೇಲೆ 


೨೨೨ ಇಲಾಪುರುಪತ್ಪಪ್ಪಾ ಪ್ರಾಪ್ತಿಃ 
ಉಮಾಪತಿರ್ದ್ವಿಜಾನ್‌ ಸರ್ವಾನುವಾಚ ಇಲಸ ಸನ್ನಿಧೌ | 
ಪ್ರೀತೋಸ್ಸಿ" ಹಯಮೇಧೇನ ಭಕ್ತಾ | ಚ ದ್ವಿಜಸತ್ತಮಾ: ॥ 17 


ಅಸ್ಯ 'ಬಾಹ್ಲೀಪತೇಶ್ವೈವ ಕಿಂ ಕರೋಮಿ ಪ್ರಿಯಂ ಶುಭಮ್‌ | 
ತಥಾ ವದತಿ ದೇವೇಶೇ ದ್ವಿಜಾಸ್ತೇ ಸುಸಮಾಹಿತಾ: ॥ 18 


ಪ್ರಸಾದಯಂತಿ ದೇವೇಶಂ ಯಥಾ ಸ್ಯಾತ್‌ ಪುರುಷಸ್ತ್ವಿ ಲಾ। 
ತತಃ ಪ್ರೀತೋ ಮಹಾದೇವಃ ಪುರುಷ ತಂ ದದೌ ಪುನಃ | 19 


ಇಲಾಯ್ಯೆ ಸ ಮಹಾತೇಜಾ ದತಾ ತ್ತ್ವ ಚಾಂತರಧೀಯತ | 
ನಿರ್ವತ್ತೇ ಹಯಮೇಧೇತು ಗತಶ್ಲಾದರ್ಶನಂ ಹರಃ ॥ 20 


ಯಥಾಗತಂ ದ್ವಿಜಾಃ ಸರ್ವೇ ಹ್ಯಗಚ್ಛನ್‌ ದೀರ್ಥದರ್ಶಿನ:ಃ | 

ರಾಜಾ ತು ಬಾಹ್ಲಿ ಮುತ್ತ ಜ್ಯ ಮಧ್ಯದೇಶೇ ಹ್ಯನುತ್ತಮಮ್‌ ॥ 21 
ನಿವೇಶಯಾಮಾಸ ಪುರಂ ಪ್ರತಿಷ್ಠಾನಂ ಯಶಸ್ಕರಮ್‌ | 

ಶಶಬಿಂದುಸ್ತು ರಾಜರ್ಷಿರ್ಬಾಹ್ಲಿಂ ಪರಪುರಂಜಯಃ ॥ 22 
ಉಮಾವಲ್ಲಭನು ಪರಮಸಂತುಪ್ಪನಾಗಿ ಇಲರಾಜನೆದುರಿಗೆ ಮುನಿಗಳನ್ನು 
ಕುರಿತು "ಎಲೈ ದ್ವಿಜೋತ್ತಮರೆ, ಅಶ್ಚಮೇಧದಿ೦ದ ನಾನು ಸಂತುಷ್ಠನಾಗಿದ್ದೇನೆ 
(16-17). ಈ ಬಾಹ್ಲೀಕರಾಜನಿಗಾಗಿ ನಾನು ಯಾವ ಪ್ರಿಯ ಕಾರ್ಯವನ್ನು 
ಮಾಡಲಿ?" ಎಂದು ಕೇಳಿದನು. ಹೀಗೆ ದೇವೇಶ್ವರನು ಕೇಳಲಾಗಿ ಮುನಿಗಳು 
ಇಲನಿಗೆ ಪುರುಷತ್ಪವು ಸ್ಥಿರವಾಗಿ ಬರಲೆಂದು ಪಾರ್ಥಿಸಿಕೊಂಡರು. ಆಗ 
ಶಿವನು ಪ್ರಸನ್ನನಾಗಿ ಇಲನಿಗೆ ಪುರುಷತ್ತವನ್ನಿತ್ತು ಅಂತರ್ಹಿತನಾದನು (18- 
20).ಯಜ್ಞವು ಮುಗಿದು ಶಿವನು ಅಂತರ್ಹಿತನಾಗಲು ಧೀರ್ಫ್ಥದರ್ಶಿಗಳಾದ 
ಮುನಿಗಳೆಲ್ಲರೂ ತಮ್ಮ ಸ್ಥಳಕ್ಕೆ ತೆರಳಿದರು. ಇಲರಾಜನಾದರೋ 
ಬಾಹ್ತಿದೇಶವನ್ನು ತ್ಯಜಿಸಿ ಮಧ್ಯ ದೇಶದಲ್ಲಿದ್ದ ಪ್ರತಿಷ್ಠಾನವೆಂಬ ವಿಖ್ಯಾತವಾದ 
ನಗರದಲ್ಲಿ ನೆಲೆಸಿದನು. ಶಶಿಬಿ೦ದುವು ಬಾಹ್ಲಿಯಲ್ಲಿಯೇ ಇದ್ದನು (21- 
22). ಇತ್ತಲಾಗಿ ಇಲರಾಜನು ಪ್ರತಿಷ್ಠಾನ ಪುರದಲ್ಲಿ ವಾಸಮಾಡುತ್ತ. 
ಮರಣಕಾಲವು ಪ್ರಾಪ್ತವಾಗಲು ಉತ್ತಮವಾದ ಬ್ರಹ್ಮೊಲೋಕವನ್ನು ಪಡದನು. 


ಉತ್ತರಕಾಂಡ 556 


ಪ್ರತಿಷ್ಠಾನೇ ಇಲೋ ರಾಜಾ ಪ್ರಜಾಪತಿಸುತೋ ಬಲೀ । 


© 


ಸ ಕಾಲೇ ಪ್ರಾಪ್ತವಾನ್‌ ಲೋಕಮಿಲೋ ಬ್ರಾಹ್ಮಮನುತ್ತಮಮ್‌ ॥ 23 


ಐಲಃ ಪುರೂರವಾ ರಾಜಾ ಪ್ರತಿಷ್ಠಾನಮವಾಪ್ತವಾನ್‌ | 
ಈದೃಶೋ ಹೃಶ್ವಮೇಧಸ್ಯ ಪ್ರಭಾವಃ ಪುರಷರ್ಷಭೌ ॥ 24 


ಸೀಭೂತಃ ಪೌರುಷಂ ಲೇಭೇ ಯಚ್ಚಾನ್ಯದಪಿ ದುರ್ಲಭಮ್‌ ॥ 
ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ನವತಿತಮಃ ಸರ್ಗಃ 


ಇಲಪುತ್ರನಾದ ಪುರೂರವನಿಗೆ ಪ್ರತಿಷ್ಠಾನ ರಾಜ್ಯವು ದೊರೆಯಿತು. ಭರತ 
ಲಕ್ಷ್ಮಣರೆ, ಅಶ್ಚಮೇಧದ ಮಹಿಮೆ ಇಂತಹದು. ಸ್ತ್ರೀಯಾದವನು ಮತ್ತೆ 
ಪುರುಷತ್ತ್ವವನ್ನು ಪಡೆದನು. ದುರ್ಲಭವಾದ ಬ್ರಹ್ಮಲೋಕವೂ ಅವನಿಗೆ 
ದೊರೆಯಿತು." (23-24). 


ಇಲ್ಲಿಗೆ ಶೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ತೊ೦ಬತ್ತನೆಯ ಸರ್ಗ 


೨೨7? 
ಏಕನವತಿತಮಃ ಸರ್ಗಃ 
ಯಜ್ಞ ಸಂವಿಧಾನಮ್‌ 


ಏತದಾಖ್ಯಾಯ ಕಾಕುತ್ತೊ ನ ಭ್ರಾತೃಭ್ಯಾಮಮಿತಪ್ರಭಃ | 

ಲಕ್ಷ ೦ ಪುನರೇವಾಹ ಧರ್ಮಯುಕ್ತಮಿದಂ ವಚಃ ॥ 1 
ವಸಿಷ್ಠಂ ವಾಮದೇವಂ ಚ ಜಾಬಾಲಿಮಥ ಕಾಶ್ಯಪಮ್‌ | 

ದ್ವಿಜಾಂಶ್ಚ ಸರ್ವಪ್ರವರಾನಶ್ಚಮೇಧಪುರಸ್ಕತಾನ್‌ ॥ 2 
ಏತಾನ್‌ ಸರ್ವಾನ್‌ ಸಮಾನೀಯ ಮಂತ್ರಯಿತ್ವಾ ಚ ಲಕ್ಷ್ಮಣ | 

ಹಯಂ ಲಕ್ಷ ಣಸಂಪನ್ನಂ ವಿಮೋಕ್ಷಾ ಸಮು ಸಮಾಧಿನಾ ॥ 3 
ತದ್ದಾಕ್ಕಂ ರಾಘವೇಣೋಕ್ತಂ ಶ್ರುತ್ವಾ ತ್ವರಿತವಿಕ್ರಮಃ । 

ದ್ವಿಜಾನ್‌ ಸರ್ವಾನ್‌ ಸಮಾಹೂಯ ದರ್ಶಯಾಮಾಸ ರಾಘವಮ್‌ ॥ 4 


ತೇ ದೃಷ್ಟ್ವಾ ದೇವಸಂಕಾಶಂ ಕೃತಪಾದಾಭಿವಂದನಮ್‌ | 
ರಾಘವಂ ಸುದುರಾಧರ್ಷಮಾಶೀರ್ಥಿಃ ಸಮಪೂಜಯನ್‌ ॥ ವ್ರ 





ಸರ್ಗ 91 


ಶ್ರೀರಾಮನು ಅಶ್ವಮೇಧವನ್ನಾಚರಿಸಲು ನಿಶ್ಚಯಿಸಿ, ಅದಕ್ಕಾಗಿ 
ನೈಮಿಶಾರಣ್ಯದಲ್ಲಿ ಸಕಲ ಸಾಮಾಗ್ರಿಗಳನ್ನೂ ಸಿದ್ಧಪಡಿಸಬೇಕೆ೦ದು 
ಲಕ್ಷ್ಮಣನಿಗೆ ಆಜ್ಞಾಪಿಸುವುದು. 

ತೇಜೋನಿಧಿಯಾದ ಕಾಕುತ್ಸೃನು ತಮ್ಮಂದಿರಿಗೆ ಈ ಪ್ರಕಾರವಾಗಿ 
ಹೇಳಿ, ಮತ್ತೆ ಲಕ್ಷ್ಮಣನನ್ನು ಕುರಿತು ಧರ್ಮಯುಕ್ತವಾದ ಈ ಮಾತನ್ನು 
ನುಡಿದನು: "ಲಕ್ಷ್ಮಣ, ಅಶ್ವಮೇಧಯಾಗವನ್ನು ನಡೆಸುವುದರಲ್ಲಿ ನಿಪುಣರಾದ 
ವಸಿಷ್ಠ, ವಾಮದೇವ, ಜಾಬಾಲಿ, ಕಾಶ್ಯಪ-ಮುಂತಾದ ದ್ವಿಜೋತ್ತಮರನ್ನು 
ಬರಮಾಡಿಕೊಳ್ಳಬೇಕ: ಅವರೊಡನೆ ಸಮಾಲೋಚಿಸಿ ನಿರ್ಣಯಮಾಡಿ 
ಲಕ್ಷ ಣಸಂಪನ್ನವಾದ ಆಶ್ವವನ್ನು ಯಾಗಾರ್ಥವಾಗಿ ಬಿಡಬೇಕೆಂದಿದ್ದೇನೆ” 
ಎಂದನು (1-2). ಒಡನೆಯೇ ಲಕ್ಷ್ಮಣನು ಆ ದ್ವಿಜರನ್ನು ಕರೆತಂದು 
ಶ್ರೀರಾಮನಿಗೆ ಭೇಟಿಮಾಡಿಸಿದನು. ಶ್ರೀರಾಮನು ಅವರ ಪಾದಗಳಿಗೆ 


ಉತ್ತರಕಾಂಡ 558 
ಪ್ರಾಂಜಲಿಃ ಸ ತದಾ ಭೂತ್ವಾ ರಾಘವೋ ದ್ವಿಜಸತ್ತಮಾನ್‌ । 
ಆಚಚಕೆ ಕ್ಷೇ5ಶ್ವಮೇಧಸ್ಯ ಹ್ಯಭಿಪ್ರಾಯಂ ಮಹಾಯಶಾಃ ॥ 6 


ತೇತು ರಾಮಸ್ಯ ತಚ್ಛುತ್ವಾ ನಮಸ ತ್ನ ತ ವೃಷಧ್ವಜಮ್‌ । 
ಅಶ್ವಮೇಧಂ ದ್ವಿಜಾ: ಸ್ರೀ ಪೂಜಯಂತಿ ಸ ಸ್ಮಸ ಸರ್ವಶಃ ॥ 7 


ಸ ತೇಷಾಂ ದ್ವಿಜಮುಖ್ಯಾನಾಂ ವಾಕ್ಕಮದ್ಭುತದರ್ಶನಮ್‌ । 
ಅಶ್ವಮೇಧಾಶ್ರಿತಂ ಶ್ರುತ್ವಾ ಭೃಶಂ ಪ್ರೀತೋಇಭವತ್ತದಾ ॥ 8 


ವಿಜ್ಞಾಯ ಕರ್ಮ ತತ್ತೇಷಾಂ ರಾಮೋ ಲಕ್ಷ್ಮನಮಬ್ರವೀತ್‌ | 

ಪ್ರೇಷಯಸ್ವ ದ್ರುತಂ ದೂತಾನ್‌ ಸುಗ್ರೀವಾಯ ಮಹಾತ್ಮನೇ ॥ 9 
ಯಥಾ ಮಹದ್ಭಿರ್ಹರಿಭಿರ್ಬಹುಭಿಶ್ಚ ವನೌಕಸಾಮ್‌ | 

ಸಾರ್ಧಮಾಗಚ್ಛ ಭದ್ರಂತೇ ಹೃ್ಯನುಭೋಕ್ತುಂ ಮಹೋತ್ಸವಮ್‌ ॥ 10 


ವಿಭೀಷಣಶ್ಚ ರಕ್ಷೋಭಿ: ಕಾಮಗೈರ್ಬಹುಭಿರ್ವತಃ 

ಅಶಮೇಧಂ ಮಹಾಯಜ ಮಾಯಾತತುಲವಿಕವುಃ ॥ 11 
— ಎಂ ಎಂ ಲ್ಲಾ ಖಾ 
ವಂದಿಸಲಾಗಿ, ಅವರು ಆತನನ್ನು ಆಶೀರ್ವದಿಸಿದರು. (4-5). 


ರಾಘವನು ಬದ್ದಾ೦ಜಲಿಯಾಗಿ, ತಾನು ಆಶ್ವಮೇಧಯಾಗವನ್ನು 
ಮಾಡಬೇಕೆಂಬ ಅಭಿಪ್ರಾಯವನ್ನು ಆ ಮುನಿಗಳಿಗೆ ನಿವೇದಿಸಿದನು. ರಾಘವನ 
ನುಡಿಯನ್ನು ಕೇಳಿದ ಆ ದ್ವಿಜೋತ್ತಮರೆಲ್ಲರೂ ರುದ್ರದೇವನಿಗೆ 
ನಮಸ್ವಾರವನ್ನರ್ಪಿಸಿ" ಅಶ್ಚಮೇಧದ ಶ್ರೇಷ್ಠತೆಯನ್ನು ಹೊಗಳಿದರು (6- 
7. ಆ ದ್ವಿಜೋತ್ತಮರು ಅಶ್ವಮೇಧಯಾಗವನ್ನು ಎಸ್ಮಯವಾಗಿ 
ಕೊಂಡಾಡುವುದನ್ನು ಕೇಳಿ ಶ್ರೀರಾಮನಿಗೆ ಪರಮಾನಂದವಾಯಿತು. 
ಯಾಗವನ್ನು ಕೈಗೊಳ್ಳಲು ಆ ದ್ವಜರಿಗಿದ್ದ ಸಮ್ಮತಿಯನ್ನರಿತು ಶ್ರೀರಾಮನು 
ಲಕ್ಷ್ಮಣನನ್ನು ನೋಡಿ ಇಂತೆಂದನು. "ಲಕ್ಷ್ಮಣ, ಮಹಾತ್ಮನಾದ ಸುಗ್ರೀವನ 


ಬಳಿಗೆ ದೂತರನ್ನು ಕಳಿಸು (8-9). "ಸುಗ್ರೀವ, ಈ ಮಹೋತ್ಸವದಲ್ಲಿ 

* ರುದನು ್ರೇತಾಗ್ನಿ ಸ್ವರೂಪನದ್ದರಿಮದ ಯಜ್ಜವು ನಿರ್ವಿಘವಾಗಿ ಸಾಗಲೆಂದು 
ಮುನಿಗಳು ಒಡನೆಯೇ ಆತನನ್ನು ನಮಸ ರಿಸಿದ್ದಾರೆ. ಗೋವಿಂದರಾಜರು ' ನಮಸ್ನತಾ 
ವೃಷಧ್ವಜ೦' ಎಂಬುದಕ್ಕೆ `ಇದು ನಿದಾರೂಪದಾದ ವಚನ. ರುದ್ರಾರಾಧನೆಯನ್ನು ಪರಿತ್ಯಜಿಸಿ” 
ಎಂದರ್ಥ' ಎಂದು ಬರೆದಿದ್ದಾರೆ. 


559 ಯಜ್ಞ ಸಂವಿಧಾನಮ್‌ 


ರಾಜಾನಶ್ಚ ಮಹಾಭಾಗಾ ಯೇ ಮೇ ಪ್ರಿಯಚಿಕೀರ್ಷವಃ । 
ಸಾನುಗಾಃ ಕ್ಷಿಪ್ರಮಾಯಾಂತು ಯಜ್ಞಂ ದ್ರಷ್ಟುಮನುತ್ತಮಮ್‌ ॥ 12 


ದೇಶಾಂತರಗತಾ ಯೇ ಚ ದ್ವಿಜಾ ಧರ್ಮಸಮಾಹಿತಾಃ । 
ಅಮಂತ್ರಯಸ್ವ ತಾನ್‌ ಸರ್ವಾನಶ್ಚಮೇಧಾಯ ಲಕ್ಷ ಣಿ 13 


ಯಹಷಯಶ್ಚ ಮಹಾಬಾಹೋ ಅಹೂಯಂತಾಂ ತಹೋಧನಾಃ। 
ದೇಶಾಂತರಗತಾಃ ಸರ್ವೇ ಸದಾರಾಶ್ಚ ದ್ವಿಜಾತಯಃ | 14 


ತಥೈವ ತಾಲಾವಚರಾಸ ಸಥೈವ ನಟನರ್ತಕಾಃ | 
ಯಜ್ಞವಾಟಶ್ಚ ಸುಮಹಾನ್‌ ಗೋಮತಾ , ನೈಮಿಶೇ ವನೇ | 15 


ಆಜ್ಞಾಪ್ಯತಾಂ ಮಹಾಬಾಹೋ ತದ್ಧಿ ಪುಣ್ಯಮನುತ್ತಮಮ್‌ । 
ಶಾ೦ತಯಶ್ಚ ಮಹಾಬಾಹೋ ಪ್ರವರ್ತಂಂತಾಂ ಸಮಂತತಃ | 16 


ಶತಶಶ್ಚಾಪಿ ಧರ್ಮಜ್ಞಾ ಕ್ರತುಮುಖ್ಯಮನುತ್ತಮಮ್‌ | 

ಅನುಭೂಯ ಮಹಾಯಜಂ ನೈಮಿಶೇ ರಘುನಂದನ ॥ 17 
ಭಾಗಿಯಾಗಲು ದೊಡ್ಡ ವಾನರ ಪರಿವಾರದೊಂದಿಗೆ ಆಗಮಿಸು. ನಿನಗೆ 
ಶುಭವಾಗಲಿ" ಎಂದು ಹೇಳಿ ಕಳಿಸು. ಪರಾಕ್ರಮಿಯಾದ ವಿಭೀಷಣನು 
ಕಾಮಗಾಮಿಗಳಾದ ರಾಕ್ಷಸರೊಡನೆ ಅಶ್ವಮೇಧಯಾಗಕ್ಕೆ ಆಗಮಿಸಲಿ (10- 
1). ನನಗೆ ಹರ್ಷನ್ನುಂಟುಮಡಬೇಕೆಂದಿರುವ ಸಕಲ ರಾಜರೂ ಶ್ರೇಷ್ಠವಾದ 
ಈ ಯಜ್ಞವನ್ನು ನೋಡಲು ಪರಿವಾರಸಮೇತರಾಗಿ ಬರಲಿ. ಸೌಮಿತ್ರಿ, 
ದೇಶಾ೦ತರದಲ್ಲಿರುವ ಧರ್ಮನಿಷ್ಠರಾದ ದ್ವಿಜರೆಲ್ಲರಿಗೂ ಆಹ್ವಾನವನ್ನು ಕಳಿಸು 
(12-13). ತಪೋಧನರಾದ ಯಷಿಗಳೆಲ್ಲರೂ ಸಪತ್ನೀಕರಾಗಿ ಆಗಮಿಸಲಿ. 
ಹಾಗೆಯೇ ತಾಳಗಳನ್ನು ಹಾಕುವ ಸೂತ್ರಧಾರರೂ ನಟನರ್ತಕರೂ ಬರುವಂತೆ 
ಮಾಡು. ಗೋಮತೀತೀರದಲ್ಲಿರುವ ನೈಮಿಶಾರಣ್ಯದಲ್ಲಿ ವಿಶಾಲವಾದ 
ಯಜ್ಞಶಾಲೆಯು ನಿರ್ಮಿತವಾಗಲಿ (14-15). ಲಕ್ಷ್ಮಣ, ಈ ಕಾರ್ಯಗಳಿಗೆ 
ತಕ್ಕ ಆಜ್ಞೆಯನ್ನು ಹೊರಡಿಸು. ಇದು ಅತ್ಯಂತ ಪುಣ್ಯಕರವಾದ ಕಾರ್ಯ. 
ಎಲ್ಲೆಲ್ಲಿಯೂ ಶಾಂತಿಕರ್ಮಗಳು ನಡೆಯಲಿ. ಧರ್ಮಜ್ಞರಾದವರು 
ಬಹುಸಂಖ್ಯೆಯಲ್ಲಿ ಬಂದು ಈ ಮಹಾಯಜ್ಞವನ್ನು ನೋಡಿ ಹರ್ಷಿಸಲಿ 


ಉತ್ತರಕಾಂಡ 560 
ತುಪ್ಪ: ಪುಷ್ಪಶ್ಚ ಸರ್ವೋ*ಸೌ ಮಾನಿತಶ್ಚ ಯಥಾವಿಧಿ | 
ಪ್ರೀತಿಂ ಯಾಸ್ಯತಿ ಧರ್ಮಜ್ಞಶೀಘ್ರಮಾಮಂತ್ರ್ಯತಾಂ ಜನಃ ॥ 18 
ಶತಂ ವಾಹಸಹಸ್ರಾಣಾಂ ತುಂಡುಲಾನಾಂ ವಪುಷ್ಮತಾಮ್‌ | 
ಅಯುತಂ ತಿಲಮುದ್ಧಾನಾಂ ಪ್ರಯಾತೃಗೇ ಮಹಾಬಲ ॥ 19 


ಚಣಕಾನಾಂ ಕುಲಿತ್ಥಾನಾಂ ಮಾಹಷಾಣಾಂ ಲವಣಸ್ಯ ಚ 
ಅತೋsನುರೂಪಂ ಸ್ನೇಹಂ ಚ ಗಂಧಂ ಸಂಕ್ಷಿ ಪ್ರಮೇವ ಚ॥ 20 


ಸುವರ್ಣಕೋಟ್ಕ್ಯೋ ಬಹುಲಾ ಹಿರಣ್ಯಸ್ಯ ಶತೊತ್ತರಾಃ | 

ಅಗ್ರತೋ ಭರತಃ ಕೃತ್ವಾ ಗಚ್ಛತ್ಪಗ್ರೇ ಸಮಾಧಿನಾ ॥ 21 
ಅಂತರಾ ಪುಣ್ಯವೀಥ್ಯಶ್ಚ ಸರ್ವೇ ಚ ನಟನರ್ತಕಾಃ | 

ಸೂದಾ ನಾರ್ಯಶ್ಚ ಬಹವೋ ನಿತ್ಯಂ ಯೌವನಶಾಲಿನಃ ॥ 3) 
ಭರತೇನ ತು ಸಾರ್ಧಂ ತೇ ಯಾಂತು ಸೈನ್ಯಾನಿ ಚಾಗೃತಃ | 

ನೈಗಮಾ ಬಲವ್ವದ್ದಾಶ್ಹ ದ್ವಿಜಾಶ್ಚ ಸುಸಮಾಹಿತಾಃ ॥ 23 
(16-17). ಎಲ್ಲರೂ ತುಪ್ಪಿಪುಷ್ಟಿಗಳನ್ನನುಭವಿಸಲಿ. ಸಕಲರೂ 
ಯಥಾವಿಧಿಯಾಗಿ ಸಮ್ಮಾನಗೊಂಡು ಸ೦ತೋಷಿಸುವರು. ಆದ್ದರಿಂದ, 
ಲಕ್ಷ್ಮಣ, ಜನರಿಗೆ ಆಮಂತ್ರಣವನ್ನು ಕೊಟ್ಟು ಬರಮಾಡು (18). ಒಂದು 
ಲಕ್ಷ ವಾಹನಗಳು ಒಯ್ಯುವಷ್ಟು ಉತ್ತಮವಾದ ಅಕ್ಕಿಯೂ ಹತ್ತು ಸಾವಿರ 
ವಾಹನಗಳು ಒಯ್ಯುವಷ್ಟು ಎಳ್ಳು, ಹಸರು, ಕಡಲೆ, ಹುರುಳಿ, ಉದ್ದು 
ಮುಂತಾದ ಧಾನ್ಯಗಳೂ ಉಪ್ಪೂ ಸಹ ಮುಂದೆ ಸಾಗಲಿ | ಆ ಸಂಭಾರಕ್ಕೆ 
ಬೇಕಾಗುವಷ್ಟು ತುಪ್ಪ, ಎಣ್ಣೆ ಮಂತಾದವೂ ಸುಗಂಧ ಸಾಮಗಿಯೂ 
ಹೋಗಲಿ | (19-20). ನೂರಾರು ಕೋಟಿ ಸುವರ್ಣ ನಾಣ್ಯಗಳನ್ನೂ, 
ಬೆಳ್ಳಿಯ ನಾಣ್ಯಗಳನ್ನೂ, ತೆಗೆಸಿಕೊಂಡು ಭರತನು ಎಚ್ಚರಿಕೆಯಿಂದ ಮುಂದೆ 
ಹೋಗಲಿ. ದಾರಿಯ ನಡುವೆ ಅಲ್ಲಲ್ಲಿ ವರ್ತಕರು ಅಂಗಡಿಗಳನ್ನು ತೆರೆಯಲಿ. 
ಯುವಕರಾದ ನಟನರ್ತಕರೂ, ಅಡಿಗೆಯವರೂ, ಹೆಂಗಸರೂ ಬರಲಿ 
(21-22). ಭರತನೊಡನೆ ನಮ್ಮ ಸೈನಿಕರೂ ಹೋಗತಕ್ಕದ್ದು. ಬಾಲವೃದ್ಧರೇ 
ಮೊದಲಾದ ಪ್ರಜೆಗಳೂ ದ್ವಿಜರೂ ಹೋಗಲಿ. ಸೇವಕರನ್ನೂ ಬಡಗಿಗಳನ್ನೂ 


561 ಯಜ್ಞ ಸಂವಿಧಾನಮ್‌ 
ಕರ್ಮಾಂತಿಕಾನ್‌ ವರ್ಧಕಿನಃ ಕೋಶಾಧ್ಯಕ್ಷಾ ೦ಶ್ಚ ನೈಗಮಾನ್‌ | 
ಮಮ ಮಾತೃಸ್ತಥಾ ಸರ್ವಾಃ ಕುಮಾರಾಂತಃಪುರಾಣಿ ಚ ॥ 24 


ಕಾಂಚನೀಂ ಮಮ ಪತ್ನೀಂ ಚ ದೀಕ್ಷಾಯಾಂ ಜ್ಞಾಂಶ್ಚ ಕರ್ಮಣಿ । 
ಅಗ್ರತೋ ಭರತಃ ಕೃತ್ವಾ ಗಚ್ಛತ್ವಗೇ ಮಹಾಯಶಾಃ ॥ 25 


ಉಪಕಾರ್ಯಾ ಮಹಾರ್ಹಾಶ್ಚ ಪಾರ್ಥಿವಾನಾಂ ಮಹೌಜಸಾಮ್‌ | 
ಸಾನುಗಾನಾಂ ನರಶ್ರೇಷ್ಠೋ ವ್ಯಾದಿದೇಶ ಮಹಾಬಲ ॥ 26 


ಅನ್ನಪಾನಾನಿ ವಸ್ತಾಣಿ ಅನುಗಾನಾ೦ ಮಹಾತ್ಮನಾಮ್‌ । 

ಭರತಃ ಸ ತದಾ ಯಾತಃ ಶತ್ರುಘ್ನಸಹಿತಸ್ತದಾ ॥ 27 
ವಾನರಾಶ್ಚ ಮಹಾತ್ಮಾನಃ ಸುಗ್ರೀವ ಸಹಿತಾಸ್ತದಾ | 

ವಿಪ್ರಾಣಾಂ ಪ್ರವರಾಃ ಸರ್ವೇ ಚಕ್ರುಶ್ಚ ಪರಿವೇಷಣಮ್‌ ॥ 28 


ತಾಯಂದಿರೂ ನಿಮ್ಮ ಅಂತಃಪುರಸ್ತೀಯರೂ ಆತನೊಡನೆ ಹೋಗಲಿ 
(23-24). ನನ್ನ ಯಜ್ಞದೀಕ್ಷಾನಿಮಿತ್ತವಾಗಿ ನನ್ನ ಪತ್ನಿಯಾದ ಸೀತೆಯು 
ಸುವರ್ಣ ಪ್ರತಿಮೆಯನ್ನು" ಭರತನು ತೆಗೆದುಕೊಂಡು ಹೋಗತಕ್ಕದ್ದು. 
ಅವನೊಡನೆ ಕರ್ಮವಿದರಾದ ಖಷಿಗಳೂ ಹೋಗಲಿ"ಎಂದು 
ಆಜ್ಞಾಪಿಸಿದನು.(25). ಹಾಗೆಯೇ ರಾಜರುಗಳಿಗೂ ಅವರ 
ಪರಿವಾರದವರಿಗೂ ವಾಸಕ್ಕೆ ಉಪಯುಕ್ತವಾದ ಡೇರೆಯ ಸಾಮಗ್ರಿಗಳನ್ನೂ 
ತೆಗೆಸಿಕೊಂಡು ಹೋಗುವಂತೆ ಶ್ರೀರಾಮನು ಆದೇಶವನ್ನಿತ್ತನು. ಎಲ್ಲರಿಗೂ 
ಬೇಕಾಗುವ ಅನ್ನಪಾನವಸ್ತಾದಿಗಳ ಏರ್ಪಾಡನ್ನು ನಡೆಸಬೇಕೆಂದು ಅವನ 
ಆಜ್ಞೆಯಾಯಿತು. ಅನಂತರ ಭರತನು ಶತ್ರುಘ್ನಸಮೇತನಾಗಿ ಸಕಲ 
ಸಾಮಗ್ರಿಗಳನ್ನೂ ತೆಗೆಸಿಕೊಂಡು ಯಜ್ಞಸ್ಥಳಕ್ಕೆ ಹೋದನು(26-27). 


* ಅನುಬಂಧವನ್ನು ನೋಡಿ 


ಉತ್ತರಕಾಂಡ 562 
ಎಭೀಷಣಶ್ಚ ರಕ್ಷೋಭಿ: ಸ್ತ್ರೀಭಿಶ್ಚ ಬಹುಭಿರ್ವೃತಃ 
ಖಯಷೀಣಾಮುಗ್ರತಪಸಾಂ ಪೂಜಾಂ ಚಕ್ರೇ ಮಹಾತ್ಮನಾಮ್‌ ॥ 29 


ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕನವತಿತಮಃ ಸರ್ಗಃ 


ವಾನರೋತ್ತಮರು ಸುಗ್ರೀವಸಹಿತರಾಗಿ ಆಗಮಿಸಿ, ಅಲ್ಲಿಗೆ ಬ೦ದಿದ್ದ ವಿಪ್ರರ 
ಸೇವೆಯಲ್ಲಿ ನಿರತರಾದರು. ವಿಭೀಷಣನು ರಾಕ್ಷಸರಿಂದಲೂ 
ರಾಕ್ಷಸಸ್ತೀಯರಿಂದಲೂ ಸಮೇತವಾಗಿ ಬಂದು ತಪಸ್ವಿಗಳಾದ ಯಷಿಗಳ 
ಪರಿಚರ್ಯಯಲ್ಲಿ ತೊಡಗಿದನು(28-29). 


ಇಲ್ಲಿಗೆ ಶ್ರೀ ಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ತೊಂಬತ್ತೊಂದನೆಯ ಸರ್ಗ 


೨೦3 
ದ್ರಿನವತಿತಮಃ ಸರ್ಗಃ 
ಹಯಚರ್ಯಾ 


ತತ್‌ ಸರ್ವಮಖಿಲೇನಾಶು ಸಂಸ್ಥಾಪ್ಯ ಭರತಾಗ್ರಜಃ | 
ಹಯಂ ಲಕ್ಷ ಣಸಂಪನ್ನಂ ಕೃಷ್ಣ ಸಾರಂ ಮುಮೋಚ ಹ ॥ 1 


ಖಯತ್ತಿಗ್ಗಿರ್ಲಕ್ಷ್ಮಣಂ ಸಾರ್ಧಮಶ್ಚತಂತ್ರೇ ನಿಯೋಜ್ಯ ಚ । 
ತತೋಇಭ್ಯಗಚ್ಛೆತ್‌ ಕಾಕುತ್ಸ್ಯಃ ಸಹ ಸೈನ್ಯೇನ ನೈಮಿಷಮ್‌ ॥ 2 


ಯಜ್ಞವಾಟಂ ಮಹಾಭಾಹುರ್ದ್ಯಷ್ಟ್ವಾ ಪರಮಮದ್ಳು ತಮ್‌ | 
ಪ್ರಹರ್ಷಮತುಲಂ ಲೇಭೇ ಶ್ರೀಮಾನಿತಿ ವಚೋಇಬವೀತ್‌ ॥ 3 


ನೈಮಿಶೇ ವಸತಸ್ತಸ್ಯ ಸರ್ವ ಏವ ನರಾಧಿಪಾಃ । 
ಆನಿನ್ಯುರುಪಹಾರಾಂಶ್ಚ ತಾನ್‌ ರಾಮಃ ಪ್ರತ್ಯಪೂಜಯತ್‌ | 4 


ಉಪಕಾರ್ಯಾ ಮಹಾರ್ಹಾಶ್ಚ ಪಾರ್ಥಿವಾನಾಂ ಮಹಾತ್ಮನಾಮ್‌ 
ಸಾನುಗಾನಾಂ ನರಶ್ರೇಷ್ಠೋ ವ್ಯಾದಿದೇಶ ಮಹಾಮತಿಃ ॥ 5 


ಸರ್ಗಂ92 
ಅಶ್ವ ವಿಸರ್ಜನೆ. ವರ್ಷಪರ್ಯಂತವಾದ ಯಾಗವಿಧಾನ. 


ಶ್ರೀರಾಮನು ಯಾಗೋಪಕರಣಗಳೇಲ್ಲವನ್ನೂ ನ್ಯೂನತೆಯಿಲ್ಲದಂತೆ 
ವ್ಯವಸ್ಥೆಗೊಳಿಸಿ, ಲಕ್ಷ್ಮಣಸಂಪನ್ನವೂ ಕೃಷ್ಣವರ್ಣವುಳ್ಳದ್ದೂ ಆದ 
ಉತ್ತಮಾಶ್ಚವನ್ನು ಯಾಗಾರ್ಥವಾಗಿ ವಿಸರ್ಜಿಸದನು (1. ಅಶ್ವದ ರಕ್ಷಣಗಾಗಿ 
ಯತ್ತಿಜರೊಡನೆ ಅದನ್ನು ಹಿಂಬಾಲಿಸಿ ಹೋಗುವಂತೆ ಲಕ್ಷ್ಮಣನನ್ನು ನೇಮಿಸಿ, 
ತಾನು ಸೇನಾಸಮೇತನಾಗಿ ನೈಮಿಶಾರಣ್ಯಕ್ಕೆ ಆಗಮಿಸಿದನು. ಅಲ್ಲಿ 
ನಿರ್ಮಿತವಾಗಿದ್ದ ಅದ್ಭುತವಾದ ಯಜ್ಞವಾಟವನ್ನು ಕಂಡು ಆನಂದ 
ತುಂದಲನಾಗಿ "ಆಹಾ | ಸರ್ವಸಮೃದ್ಧವಾಗಿದೆ |’ ಎಂದು ಉದ್ದರಿಸಿದನು 
(2-3). ಆತನು ನೈಮಿಶಾರಣ್ಯದ ಯಜ್ಞವಾಟದಲ್ಲಿ ವಾಸವಾಗಿರಲು ಸಕಲ 
ಭೂಪಾಲರೂ ಕಾಣಿಕೆಗಳನ್ನು ತಂದು ಅರ್ಪಿಸಿದರು. ಶ್ರೀರಾಮನು 
ಅವರೆಲ್ಲರನ್ನೂ ಸತ್ಕರಿಸಿದನು(4). ಪ್ರಾಜ್ಞಾನಾದ ರಾಘವನು ಆ 


ಉತ್ತರಕಾಂಡ 564 


ಅನ್ನಪಾನಾನಿ ವಸ್ತಾಣಿ ಸಾನುಗಾನಾಂ ಮಹಾತ್ಮನಾಮ್‌ | 

ಭರತಃ ಸಂದದಾವಾಶು ಶತ್ರುಫ್ನ ಸಹಿತಸ್ತದಾ | 6 
ವಾನರಾಶ್ಚ ಮಹಾತ್ಮಾನಃ ಸುಗ್ರೀವಸಹಿತಾಸ್ತದಾ । 

ವಿಪ್ರಣಾಂ ಪ್ರಣತಾಃ ಸರ್ವೇ ಚಕ್ರಿರೇ ಪರಿವೇಷಣಮ್‌ ॥ 7 
ಎಭೀಷಣಶ್ಚ ರಕ್ಷೋಭಿರ್ಬಹುಭಿಃ ಸಗ್ವಿಭಿರ್ವೃತಃ | 

ಖಯಷೀಣಾಮುಗೃ್ರತಪಸಾಂ ಪೂಜಾಂ ಚಕ್ರೇ ಮಹಾತ್ಮನಾಮ್‌ ॥ 8 
ಏವಂ ಸುವಿಹಿತೋ ಯಜ್ಞೋ ಹಯಮೇಧೋತಭ್ಯವರ್ತತ | 
ಲಕ್ಷ್ಮಣೇನಾಭಿಗುಪ್ತಾ ಚ ಹಯಚರ್ಯಾ ಪ್ರವರ್ತತ ॥ 9 
ಈದೃಶಂ ರಾಜಸಿ೦ಹಸ್ಯ ಯಜ್ಞ ಪ್ರವರಮುತ್ತಮಮ್‌ | 

ನಾನ್ಯಃ ಶಬ್ದೋ ಇಭವತ್ತತ್ರ ಹಯಮೇಧೇ ಮಹಾತ್ಮನಃ ॥ 10 
ಛಂದತೋ ದೇಹಿ ದೇಹೀತಿ ಯಾವತ್ತುಷ್ಯಂತಿ ಯಾಚಕಾಃ । 

ತಾವತ್‌ ಸರ್ವಾಣಿ ದತಾನಿ ಕ್ರತುಮಧ್ವೇ ಮಹಾತನಃ ॥ 11 
ಪೃದ್ದೀಪಾಲರಲ್ಲರಿಗೂ ಪರಿವಾರಸಮೇತರಾಗಿ ನೆಲೆಸಲು ಉತ್ತಮವಾದ 
ಡೇರೆಗಳನ್ನು ಕೊಡಿಸಿದನು. ಭರತ ಶತ್ರುಘ್ನರು ಅವರೆಲ್ಲರಿಗೂ 
ಅನ್ನಪಾನವಸ್ತಾದಿಗಳ ವ್ಯವಸ್ಥಯನ್ನೇರ್ಪಡಿಸಿದರು(5-6). ಸುಗ್ರೀವಾದಿ 
ವಾನರರು ವಿನಮರಾಗಿ ವಿಪ್ರರ ಸೇವೆಯಲ್ಲಿ ನಿರತರಾದರು. ವಿಭೀಷಣನು 
ಮಾಲಾಧಾರಿಗಳಾದ ರಾಕ್ಷಸರೊಡನೆ ಯಷಿಗಳ ಪರಿಚರ್ಯೆಯಲ್ಲಿ 
ತೊಡಗಿದನು (7-8). ಈ ಪ್ರಕಾರವಾಗಿ ಯಜ್ಞವಾಟದಲ್ಲಿ ಅಶ್ವಮೇಧಯಾಗವು 
ವಿಧಿಪೂರ್ವಕವಾಗಿ ಆರಬ್ಧವಾಯಿತು. ಲಕ್ಷ್ಮಣನಿಂದ ರಕ್ಷತವಾದ ಅಶ್ವ್ಚವು 
ದೇಶಸ೦ಚಾರವನ್ನು ಮಾಡುತ್ತ ಹೊರಟಿತು (9). ರಾಜಸಿ೦ಹನಾದ 
ರಾಘವನು ಕೈಗೊಂಡ ಆ ಮಹಾಯಜ್ಞವು ಹೇಗೆ ನಡೆಯಿತೆಂದರೆ. 
ಯಾಚಕರಿಗೆ ತೃಪ್ತಿಯಾಗುವಷ್ಟು ಧನಕನವಾದಿ ವಸ್ತುಗಳನ್ನು ಯಥೇಚ್ಛವಾಗಿ 
"ಕೊಡು, ಕೊಡು !" ಎ೦ಬ ಶಬ್ದವು ಕೇಳಿಸುತ್ತಿತ್ತೇ ಹೊರತು ಇನ್ನೊಂದು 
ಶಬ್ದವು ಕೇಳಿಸುತ್ತಿರಲಿಲ್ಲ | ಅದೇ ಪ್ರಕಾರವಾಗಿ ಆಯಾ ವಸ್ತುಗಳು 
ಕೊಡಲಟವು (11-12). ಬೆಲ್ಲ ಸಕ್ಕರೆಗಳಿಂದ ನಿರ್ಮಿತವಾದ ವಿವಿಧ 


565 ಹಯಚರ್ಯಾ 


ವಿವಿಧಾನಿ ಗೌಡಾನಿ ಖಾಂಡವಾನಿ ತಥೈವ ಚ। 
ನ ನಿಸ್ತ ತಂ ಭವತ್ಯೋಷ್ಠಾದ್ವಚನಂ ಯಾವದರ್ಥಿನಾಮ್‌ ॥ 12 


ತಾವದ್ವಾನರರಕ್ಷೋಭಿರ್ದತ್ತಮೇವಾಭ್ಯದೃಶ್ಯತ | 

ನ ಕಶ್ಚಿನ್ನಲಿನಸ್ತತ್ರ ದೀನೋ ವಾಪ್ಯಥ ಕರ್ಶಿತಃ ॥ 13 
ತಸ್ಮಿನ್‌ ಯಜ್ಞವರೇ ರಾಜ್ಞೋ ಹೃಷ್ಟಪುಷ್ಟಜನಾವೃತೇ | 

ಯೇ ಚ ತತ್ರ ಮಹಾತ್ಮನೋ ಮುನಯಶ್ಲಿರಜೀವಿನಃ ॥ 14 


ನಾಸ್ಮರಂಸ್ತಾದೃಶಂ ಯಜ್ಞಂ ನಾಪ್ಯಾಸೀತ್‌ ಸ ಕದಾಚನ । 
ಯಃ ಕೃತ್ಯವಾನ್‌ ಸುವರ್ಣೇನ ಸುವರ್ಣಂ ಲಭತೇ ಸ್ಮ ಸಃ ॥ 15 


ವಿತ್ತಾರ್ಥೀ ಲಭತೇ ವಿತ್ತಂ ರತ್ನಾರ್ಥಿೀ ರತ್ನಮೇವ ಚಿ। 
ರಜತಾನಾಂ ಸುವರ್ಣಾನಾಮಶ್ನನಾಮಥ ವಾಸಸಾಮ್‌ ॥ 16 


ಅನಿರಂ ದೀಯಮಾನಾನಾಂ ರಾಶಿಃ ಸಮುಪದೃಶ್ಯತೇ । 

ನ ಶಕ್ರಸ್ಯ ಧನೇಶಸ್ಯ ಯಮಸ್ಯ ವರುಣಸ್ಯ ವಾ ॥ 17 
ಭಕ್ಷ್ಯಗಳನ್ನು ತೃಪಿಯಾಗುವಂತ ಬಡಿಸುತ್ತಿದ್ದರು. ತುಟಿಯಿ೦ದ ಒಂದು 
ಶಬ್ದವು ಜನರ ಬಾಯಿ೦ದ ಹೊರಡುವುದೇ ತಡ, ಒಡನೆಯೇ ವಾನರರೋ 
ರಾಕ್ಷಸರೋ ಅದನ್ನು ತಂದುಕೊಡುತ್ತಿರುವುದೇ ಕಾಣಿಸಿತು. ಆ 
ಯಜ್ಞಭೂಮಿಯಲ್ಲಿ ಒಬ್ಬ ಕೊಳಕನೂ ಒಬ್ಬ ದೀನನೂ ಒಬ್ಬ ಕೃಶನೂ 
ಕಂಡು ಬರಲಿಲ್ಲ. (12-13). ಸಕಲರೂ ಹೃಷ್ಪಪುಪ್ಪರಾಗಿ ಕಂಗೊಳಿಸುತ್ತಿದ್ದರು. 
ಮಹಾತ್ಮರೂ ಚಿರಜೀವಿಗಳೂ ಆದ ಮುನಿಗಳೂ ಸಹ ಆ ಬಗೆಯ 
ವೈಭವದ ಯಜ್ಞವು ಹಿಂದೆ ನಡೆಯಿತ-ಎಂಬುದು ಸ್ಮರಣೆಗೆ ಬರಲಿಲ್ಲ. 
ಏಕೆಂದರೆ ವಸ್ತುತಃ ಅಂತಹ ಯಜ್ಞವು ಹಿಂದೆ ಯಾವಾಗಲೂ ನಡೆದೇ 
ಇರಲಿಲ್ಲ ! ಯಾರಿಗೆ ಚಿನ್ನ ಬೇಕೋ ಅವನಿಗೆ ಚಿನ್ನವು ದೊರೆಯಿತು 
(14-15). ಹಣವು ಬೇಕಾದವನಿಗೆ ಹಣವೂ ರತ್ನವು ಬೇಕಾದವನಿಗೆ 
ರತ್ನವೂ ದೊರೆಯಿತು. ಬೆಳ್ಳಿ, ಚಿನ್ನ, ರತ್ನ, ಬಟ್ಟಿ-ಇವುಗಳ ರಾಶಿಯೇ 
ಸತತವಾಗಿ ಕೊಡಲ್ಪಡುತ್ತಿರುವುದು ಕಾಣಿಸುತ್ತಿತ್ತು (16). "ದೇವೇಂದ್ರ, ಕುಬೇರ, 
ಯಮ, ವರುಣರ ಯಾಗವೂ ಈ ಪ್ರಕಾರವಾಗಿ ನಡೆದದ್ದನ್ನು ನಾವು 


ಉತ್ತರಕಾಂಡ 566 
ಈದೃಶೋ ದೃ ಪ್ಷಪೂರ್ವೋ ನ ಏವಮೂಚುಸಹೋಧನಾಃ | 
ಸರ್ವತ್ರ ವಾನರಾಸ್ತಸ್ಯಃ ಸರ್ವತ್ರ್ಯವ ಚ ರಾಕ್ಷಸಾಃ ॥ 18 
ವಾಸೋಧನಾನ್ನಮರ್ಥಿಭ್ಯಃ ಪೂರ್ಣಹಸ್ತಾ ದದುರ್ಭಶಮ್‌ 
ಈದೃಶೋ ರಾಜಸಿಂಹಸ್ಯ ಯಜ್ಞ ಸರ್ವಗುಣಾನ್ವಿತಃ ॥ 19 


ಸಂವತರಮಹೋ ಸಾಗ್ರಂ ವರ್ತತೇ ನ ಚ ಹೀಯತೇ ॥ 
ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದ್ವಿನವತಿತಮಃ ಸರ್ಗಃ 


ಕಾಣಲಿಲ್ಲ !" ಎಂದು ತಪೋಧನರು ಮಾತಾಡಿಕೊಳ್ಳುತ್ತಿದ್ದರು. ಎಲ್ಲೆಲ್ಲಿಯೂ 
ವಾನರರೂ ರಾಕ್ಷಸರೂ ಸ್ವಯಂಸೇವಕರಾಗಿ ನಿಂತಿದ್ದರು (17-18). 
ಅರ್ಥಿಗಳಿಗೆ ಅವರು ವಸ ಸಧನಾದಿಗಳನ್ನು ಎತ್ತಿಎತ್ತಿ ಕೈತುಂಬ ಕೊಡುತಿದ್ದರು. 
ಈ ರೀತಿಯಲ್ಲಿ ರಾಜಸಿಂಹನಾದ ರಾಘವನ ಅಶಮೇಧಯಾಗವು 
ಸರ್ವಗುಣಶೋಭಿತವಾಗಿ ಒಂದು ವರ್ಷಕ್ಕಿಂತಲೂ ಹೆಚ್ಚುಕಾಲ ನಡೆಯುತ್ತಲೇ 
ಇತ್ತು. ಕೊರತೆಯೆಂಬುದೇ ಕಾಣಲಿಲ್ಲ(19). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ತೊಂಬತ್ತೆರಡನೆಯ ಸರ್ಗ 


೨67 


ತ್ರಿನವತಿತಮಃ ಸರ್ಗಃ 
ವಾಲ್ಮೀಕಿಸಂದೇಶಃ 


ವರ್ತಮಾನೇ ತಥಾಭೂತೇ ಯಜ್ಞೇ ಚ ಪರಮಾದ್ಭು ತೇ । 
ಸಶಿಷ್ಯ ಆಜಗಾಮಾಶು ವಾಲ್ಮೀಕಿರ್ಮುನಿಷುಂಗವಃ | 1 


ಸ ದೃಷ್ಟ್ವಾ ದಿವ್ಯಸಂಕಾಶಂ ಯಜ್ಞಮದ್ಳು ತದರ್ಶನಮ್‌ | 
ಏಕಾಂತೇ ಖಷಿವಾಟಾನಾಂ ಚಕಾರ ಉಟಜಾನ್‌ ಶುಭಾನ್‌ ॥ 2 


ಶಕಟಾಂಶ್ಚ ಬಹೂನ್‌ ಪೂರ್ಣಾನ್‌ ಫಲಮೂಲೈಶ್ಚ ಶೋಭನಾನ್‌ | 
ವಾಲ್ಮೀಕಿವಾಟೇ ರುಚಿರೇಸ್ಥಾಪಯನ್ನವಿದೂರತಃ | 3 


ಆಸೀತ್‌ ಸುಪೂಜಿತೋ ರಾಜ್ಞಾ,ಮುನಿಭಿಶ್ಚ ಮಹಾತ್ಮಭಿಃ | 
ವಾಲ್ಮೀಕಿ ಸುಮಹಾತೇಜಾ ನ್ಯವಸತ್‌ ಪರಮಾತ್ಮವಾನ್‌ ॥ 4 


ಸರ್ಗ 93 


ವಾಲ್ಮೀಕಿಮುನಿಗಳು ಶಿಷ್ಯಸಮೇತರಾಗಿ ಯಜ್ಞಶಾಲೆಗೆ ಆಗಮಿಸಿ, 
ರಾಮಚರಿತೆಯನ್ನು ಹಾಡುವಂತೆ ಕುಶಲವರಿಗೆ ಹೇಳುವುದು. 


ಈ ಬಗೆಯಲ್ಲಿ ಪರಮಾದ್ಭುತವಾದ ಅಶ್ವಮೇಧಯಾಗವು 
ನಡೆಯುತ್ತಿರುವಾಗ, ವಾಲ್ಮ್ಕೀಕಿಮಹರ್ಷಿಗಳು ಶಿಷ್ಯಸಮೇತರಾಗಿ 
ಆಗಮಿಸಿದರು. ಅವರು ದಿವ್ಯವಾದ ಆ ಯಜ್ಞವಿಧಾನವನ್ನು ನೋಡಿ, 
ಯಷಿಗಳು ವಾಸ ಮಾಡುತ್ತಿದ್ದ ಸ್ಥಳದ ಸಮೀಪದಲ್ಲಿ ಪರ್ಣಶಾಲೆಗಳನ್ನು 
ನಿರ್ಮಿಸಿಕೊಂಡರು (1-2). ಫಲಮೂಲಗಳಿ೦ದ ತುಂಬಿದ ಅನೇಕ 
ಬ೦ಡಿಗಳನ್ನು ತ೦ದು, ರುಚಿಕರವಾದ ಆ ಪರ್ಣಶಾಲೆಗಳ ಬಳಿಯಲ್ಲಿ 
ಸೇವಕರು" ನಿಲ್ಲಿಸಿದರು. ಮಹಾರಾಜನಾದ ಶ್ರೀರಾಮನೂ ಮಹಾತ್ಮರಾದ 


* ಮೂಲದಲ್ಲಿ ಬಂಡಿಗಳನ್ನು ತ೦ದು ನಿಲ್ಲಿಸಿದವರು ಯಾರೆಂದು ಹೇಳಿಲ್ಲ. 
"ವಾಲ್ಮೀಕಿ ಶಿಷ್ಕರು ಎಂದು ಕೆಲವರು ಹೇಳುತ್ತಾರೆ. 


ಉತ್ತರಕಾ೦ಡ 568 


ಸ ಶಿಷ್ಯಾವಬ್ರವೀದ್ದಷ್ಟೋ ಯುವಾಂ ಗತ್ವಾ ಸಮಾಹಿತೌ | 
ಕೃತ್ಸ್ನಂ ರಾಮಾಯಣಂ ಕಾವ್ಯಂ ಗಾಯೇಥಾಂ ಪರಯಾ ಮುದಾ ॥ 5 


ಯಪಿವಾಟೇಷು ಪುಣ್ಯೇಷು ಬ್ರಾಹ್ಮಣಾವಸಥೇಷು ಚ। 
ರಥ್ಯಾಸು ರಾಜಮಾರ್ಗೇಷು ಪಾರ್ಥಿವಾನಾಂ ಗೃಹೇಷು ಚ ॥ 6 


ರಾಮಸ್ಯ ಭವನದ್ವಾರಿ ಯತ್ರ ಕರ್ಮ ಪ್ರವರ್ತತೇ | 
ಯತ್ನಿಜಾಮಗ್ರತಶ್ಚೈವ ತತ್ರ ಗೇಯಂ ವಿಶೇಷತಃ ॥ 7 


ಇಮಾನಿ ಚ ಫಲಾನ್ಯತ್ರ ಸ್ಟಾದೂನಿ ವಿವಿಧಾನಿ ಚ । 

ಜಾತಾನಿ ಪರ್ವತಾಗ್ರೇಷು ಚಾಸ್ಟಾದ್ಯಾಸ್ವಾದ್ಯ ಗಾಯತಾಮ್‌ ॥ 8 
ನ ಯಾಸ್ಯಥ: ಶ್ರಮಂ ವತೌ ಭಕ್ಷಯಿತ್ವಾ ಫಲಾನಿ ವೈ । 

ಮೂಲಾನಿ ಚ ಸುಮೃಷ್ಟಾನಿ ನ ರಾಗಾತ್‌ ಪರಿಹಾಸ್ಯಥ: ॥ 9 
ಯದಿ ಶಬ್ದಾ ಪಯೇದ್ರಾಮಃ ಶ್ರವಣಾಯ ಮಹೀಪತಿ: | 
ಯಪೀಣಾಮುಪವಿಷ್ಣಾನಾಂ ತತೋ ಗೇಯಂ ಪ್ರವರ್ತತಾಮ್‌ ॥ 10 
ಮನಿಗಳೂ ಮಾಲ್ಕೀಕಿ ಮುನಿಗಳನ್ನು ಆದರಿಸಿ ಸತ್ಕರಿಸಿದರು. ತೇಜಸ್ವಿಗಳಾದ 
ವಾಲ್ಮೀಕಿಗಳು ಪರಮಾತ್ಮನ ಧ್ಯಾನಮಾಡುತ್ತ ಅಲ್ಲಿದ್ದರು (3-4). ಅವರು 
ಸಂತೋಷದಿಂದ ತಮ್ಮ ಶಿಷ್ಯರಾದ ಕುಶಲವರನ್ನು ಕರೆದು ಹೀಗೆಂದರು :" 
ಕುಶಲವರೆ, ನೀವು ಸಾವಧಾನವಾಗಿ ಸಮಗ್ರವಾದ ರಾಮಾಯಣಕಾವೃವನ್ನು 
ಹಾಡಬೇಕು(5). ಪುಣ್ಯಕರವಾದ ಯಷಿವಾಟಗಳಲ್ಲಿ ಬ್ರಾಹ್ಮಣ ಗೃಹಗಳಲ್ಲಿ, 
ರಸ್ತಯಲ್ಲಿ, ರಾಜಮಾರ್ಗದಲ್ಲಿ, ಇಲ್ಲಿಗೆ ಬ೦ದಿರುವ ರಾಜರ ಗೃಹದಲ್ಲಿ- 
ಹಾಡಿರಿ. ರಾಮನು ವಾಸವಾಗಿರುವ ಭವನದ ಬಾಗಿಲಿನಲ್ಲಿಯೂ ಹಾಡಿರಿ. 
ಯಜ್ಞಕಾರ್ಯವು ನಡೆಯುತ್ತಿರುವ ಸ್ಥಳದಲ್ಲಿ ಖುತ್ತಿಜರೆದುರಿಗೆ ವಿಶೇಷವಾಗಿ 
ಹಾಡಬೇಕು (6-7). ಬಳಿಯಲ್ಲಿರುವ ಪರ್ವತಗಳಲ್ಲಿ ರುಚಿಕರವಾದ 
ಬಗೆಬಗೆಯ ಹಣ್ಣುಗಳು ದೊರೆಯುತ್ತವೆ. ಹಸಿವಾದಾಗ ಅವುಗಳನ್ನು 
ತಿನ್ನುತ್ತ ತಿನ್ನುತ್ತ ಹಾಡುತ್ತ ಹೋಗಿರಿ. ಮಕ್ಕಳ, ಆ ಹಣ್ಣುಗಳನ್ನು ಭಕ್ಷಿಸುತಿದ್ದರೆ 
ನಿಮಗೆ ಆಯಾಸವಾಗುವುದಿಲ್ಲ. ಔಷಧಿಗಳ ಬೇರನ್ನು ತೊಳೆದು 
ಸೇವಿಸುತ್ತಿದ್ದರೆ ನಿಮ್ಮ ಕಂಠಮಾಧುರ್ಯವು ಕೆಡುವುದಿಲ್ಲ (8-9). ಮಕ್ಕಳ, 


569 ವಾಲ್ಮೀಕಿಸಂದೇಶಃ 


ದಿವಸೇ ವಿಂಶತಿಃ ಸರ್ಗಾ ಗೇಯಾ ಮಧುರಯಾ ಗಿರಾ | 
ಪ್ರಮಾಣೈರ್ಬಹುಭಿಸ್ತತ್ರ ಯಥೋದ್ದಿಷ್ಟಾ ಮಯಾ ಪುರಾ॥ 11 


ಲೋಜಶ್ಚಾಪಿ ನ ಕರ್ತವ್ಯಃ ಸ್ವಲೋಅಪಿ ಧನಕಾಂಕ್ಷಯಾ | 
ಕಿಂ ಧನೇನಾಶ್ರಮಸ್ಥಾನಾಂ ಫಲಮೂಲೋಪಜೀವಿನಾಮ್‌ ॥ 12 


ಯದಿ ಪೃಚ್ಛೇತ್‌ ಸ ಕಾಕುತ್ತ್ಕೋ ಯುವಾಂ ಕಸ್ಯೇತಿ ದಾರಕೌ | 
ಅವಾಂ ವಾಲ್ಮೀಕಿಶಿಷ್ಯ್ಠೌ ಸ್ಫೋ ಬ್ರೂತಮೇವಂ ನರಾಧಿಪಮ್‌ ॥ 13 


ಅಮಾಸ್ತಂತ್ರೀಃ ಸುಮಧುರಾಃ ಸ್ಥಾನಂ ವಾಪೂರ್ವದರ್ಶನಮ್‌ | 
ಮೂರ್ಛಯಿತ್ವಾ ಸುಮಧುರಂ ಗಾಯೇಥಾಂ ವಿಗತಜ್ಜರೌ ॥ 14 


ಆದಿಪ್ರಭೃತಿ ಗೇಯಂ ಸ್ಯಾನ್ನ ಚಾವಜ್ಞಾಯ ಪಾರ್ಥಿವಮ್‌ । 


ಪಿತಾ ಹಿ ಸರ್ವಭೂತಾನಾಂ ರಾಜಾ ಭವತಿ ಧರ್ಮತಃ ॥ 15S 
ತದ್ಯುವಾಂ ಹೃಷ್ಟಮನಸೌ ಶ್ವಃ ಪ್ರಭಾತೇ ಸಮಾಸ್ತಿತೌ | 

ಗಾಯೇಥಾಂ ಮಧುರಂ ಗೇಯಂ ತಂತ್ರೀಲಯಸಮನ್ನಿತಮ್‌ ॥ 16 
ರಾಜನಾದ ರಾಮನು ನಿಮ್ಮ ಗಾನವನ್ನು ಕೇಳಬೇಕೆ೦ದು ಹೇಳಿಕಳಿಸಿದರೆ, 
ನೀವು ಹೋಗಿ ಖಷಿಗಳದುರಿಗೆ ರಾಮಾಯಣ ಗಾನವನ್ನು ನಡೆಸಿರಿ. 
ಒ೦ದು ದಿವಸದಲ್ಲಿ ಇಪ್ಪತ್ತು ಸರ್ಗಗಳನ್ನು ಹಾಡಬಹುದು. ನಾನು 
ಕಲಿಸಿಕೊಟ್ಟಂತೆ ತಾಳ ಲಯಬದ್ಧವಾಗಿ ಮಧುರಸ್ವರದಿ೦ದ ಹಾಡಿರಿ (10- 
11). ಪ್ರತಿಫಲಾಪೇಕ್ಷೆಯಿಂದ ಹಣದಲ್ಲಿ ಸಲವೂ ಅಭಿರುಚಿಯನ್ನು ಇಡಬಾರದು. 
ಫಲಮೂಲಗಳಿ೦ದ ಜೀವಿಸುವ ಆಶ್ರಮವಾಸಿಗಳಾದ ನಮಗೆ ಹಣದಿಂದ 
ಆಗಬೇಕದ್ದೇನು? (12). ಶ್ರೀರಾಮನು “ನೀವು ಯಾರ ಮಕ್ಕಳು?" ಎಂದು 
ಕೇಳಿದರೆ, "ನಾವು ವಾಲ್ಮೀಕಿ ಶಿಷ್ಕರು” ಎ೦ದು ಮಾತ್ರ ರಾಜನಿಗೆ ತಿಳಿಸಿರಿ 
(13). ಮಕ್ಕಳ, ವೀಣೆಯ ತಂತಿಗಳನ್ನು ಮಧುರವಾಗಿ ನುಡಿಸುತ್ತ, ಅಪೂರ್ವ 
ಸ್ತರವನ್ನು ಹೂರಡಿಸುವ ವೀಣಾದಂಡದ ಸ್ಥಾನವನ್ನು ಮೀಟುತ್ತ 
ಧೃರ್ಯದಿಂದ ಇಂಪಾಗಿ ಹಾಡಿರಿ. ಈ ರಾಮಚರಿತಯನ್ನು 
ಮೊದಲಿನಿಂದಲೂ ಹಾಡಬೇಕು. ರಾಜನನ್ನು ಅಸಡ್ಡೆಯಿಂದ ಕಾಣಬೇಡಿರಿ. 
ಧರ್ಮಶಾಸ್ತ್ರದ ಪ್ರಕಾರ ರಾಜನು ಸಕಲ ಜನರಿಗೂ ತಂದೆಯೆನಿಸಿಕೊಳ್ಳುತ್ತಾನೆ 


ಉತ್ತರಕಾಂಡ 570 
ಇತಿ ಸಂದಿಶ್ಯ ಬಹುಶೋ ಮುನಿಃ ಪ್ರಾಚೇತಸಸ್ತದಾ 


ವಾಲ್ಮೀಕಿಃ ಪರಮೋದಾರಸ್ತೂಷ್ಟೀಮಾಸೀನ್ನ ಹಾಯಶಾಃ ॥ 17 
ಸಂದಿಷ್ಟೌ ಮುನಿನಾ ತೇನ ತಾವುಭೌ ಮೈಥಿಲೀಸುತೌ | 
ತಥೈವ ಕರವಾವೇತಿ ನಿರ್ಜಗೃತುರರಿಂದಮೌ | 18 


ತಾಮದ್ಳು ತಾಂತೌ ಹೃದಯೇ ಕುಮಾರ್‌ 
ನಿವೇಶ್ಯ ವಾಣೀಮೃಷಿಭಾಷಿತಾಂ ತದಾ | 
ಸಮುತ್ತುಕೌ ತೌ ಸಮಮೂಷತುರ್ನಿಶಾಂ 
ಯಥಾಶ್ಚಿನೌ ಭಾರ್ಗವನೀತಿಸಂಹಿತಾಮ್‌ ॥ 19 


ಅತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರಿನವತಿತಮಃ ಸರ್ಗಃ 


(14-15).ಆದ್ದರಿ೦ದ, ಕುಶಲವರೆ. ನೀವಿಬ್ಬರೂ ನಾಳೆ ಪ್ರಾತಃಕಾಲದಿಂದ 
ಈ ರಾಮಾಯಣ ಕಾವ್ಯವನ್ನು ತಂತ್ರೀಲಯಬದ್ಧವಾಗಿ ಇಂಪಾಗಿ 
ಹಾಡಲಾರಂಬಿಸಿರಿ" ಎಂದು ತಿಳಿಸಿದರು. ಹೀಗೆ ಉದಾರಶೀಲರೂ 
ಪ್ರಾಚೇತಸರೂ ಆದ ವಾಲ್ಮೀಕಿಮಹರ್ಷಿಗಳು ಲವಕುಶರಿಗೆ ಆದೇಶವನ್ನಿತ್ತು 
ಸುಮ್ಮನಾದರು (16-17). ವೀರರೂ ಜಾನಕೀತನಯರೂ ಆದ ಆ ಬಾಲಕರು 
"ಗುರುಗಳೆ, ಹಾಗೆಯೇ ಮಾಡುವೆವು" ಎಂದು ಹೇಳಿ ನಿರ್ಗಮಿಸಿದರು 
(18).ಭಾರ್ಗವರ ನೀತಿಸಂಹಿತೆಯನು  ಅಶ್ಲಿನೀದೇವತೆಗಳು ಆಲಿಸುವಂತೆ, 
ಆ ಕುಮಾರರು ವಾಲ್ಮೀಕಿ ಮುನಿಗಳ. ಎಸ್ಮಯಾವಹವಾದ ವಾಣಿಯನ್ನು 
ಶ್ರದ್ದೆಯಿಂದ ಆಲಿಸಿ, ನಾಳೆ ಹಾಡಬೇಕೆಂಬ ಕುತೂಹಲದಿಂದ ಆ ರಾತ್ರಿಯನ್ನು 
ಜೊತೆಗೂಡಿ ಕಳೆದರು (19). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ತೊ೦ಬತ್ತುಮೂರನೆಯ ಸ 


೨೫1 


ಚತುರ್ನವತಿತಮಃ ಸರ್ಗಃ 
ರಾಮಾಯಣಗಾನಮ್‌ 


ತೌ ರಜನ್ಯಾಂ ಪ್ರಭಾತಾಯಾಂ ಸ್ನಾತೌ ಹುತಹುತಾಶನೌ | 
ಯಥೋಕ್ತಮೃಷಿಣಾ ಪೂರ್ವಂ ಸರ್ವಂ ತತ್ರೋಪಗಾಯತಾಮ್‌ ॥ ] 


ತಾಂ ಸ ಶುಶ್ರಾವ ಕಾಕುತ್ಸ್ಯಃ ಪೂರ್ವಾಚಾರ್ಯವಿನಿರ್ಮಿತಾಮ್‌ | 
ಅಪೂರ್ವಾಂ ಪಾಠ್ಯಜಾತಿಂ ಚ ಗೇಯೇನ ಸಮಲಂಕೃತಾಮ್‌ ॥ 2 


ಪ್ರಮಾಣೈರ್ಬಹುಭಿರ್ಯುಕ್ತಾಂ ತಂತ್ರೀಲಯಸಮನ್ನಿತಾಮ್‌ | 
ಬಾಲಾಭ್ಯಾಂ ರಾಘವಃ ಶ್ರುತ್ವಾ ಕೌತೂಹಲಪರೋ*ಭವತ್‌ 3 


ಅಥ ಕರ್ಮಾಂತರೇ ರಾಜಾ ಸಮಾಹೂಯ ಮಹಾಮುನೀನ್‌ । 
ಪಾರ್ಥಿವಾಂಶ್ಚ ನರವ್ಯಾಘ್ರ ಪಂಡಿತಾನ್ಸೈಗಮಾಂಸ್ತಥಾ ॥ 4 


ಸರ್ಗ 94 


ಕುಶಲವರಿಂದ ರಾಮಾಯಣದ ಗಾನ. ಕುತೂಹಲಾನ್ವಿತನಾದ 
ಶ್ರೀರಾಮನ ಪ್ರಶ್ನೆ. ಬಾಲಕರಿಂದ ಉತ್ತರ, 


ರಾತ್ರಿ ಕಳೆದು ಬೆಳಗಾಯಿತು. ಕುಶಲವರು ಸ್ನಾನಮಾಡಿ ಅಗ್ನಿ 
ಕಾರ್ಯವನ್ನು ನೆರವೇರಿಸಿ, ವಾಲ್ಮೀಕಿಮುನಿಗಳು ಹೇಳಿದಂತೆ 
ರಾಮಚರಿತೆಯನ್ನು ಹಾಡಲಾರಂಭಿಸಿದರು (1). ಅವರ ಗಾನವು ಪೂರ್ವದಲ್ಲಿ 
ಆಚಾರ್ಯನಿರ್ಮಿತವೂ" ಅಶ್ರುತಪೂರ್ವವೂ ಷಡ್ಡಾದಿಸ್ತರಸಂಪನ್ನವೂ 
ಗಾನಧರ್ಮವಾದ ರಾಗದಿಂದ ಸಮನ್ನಿತವೂ ಆಗಿತ್ತು. ದ್ರುವ ಮಧ್ಯಮ 
ವಲಂಬಿತಗಳಂಬ ವೃತ್ತಿಗಳಿ೦ದ ಯುಕ್ತವಾಗಿ ತಂತ್ರೀಲಯಬದ್ಧವಾಗಿತ್ತು. 

* 'ಪೂರ್ವಾಚಾರ್ಯವಿನಿರ್ಮಿತಾಂ" ಎಂದು ಮೂಲವಿದೆ. ಪೂರ್ವದಲ್ಲಿ 
ಆಚಾರ್ಯರಾದ ವಾಲ್ಮೀಕಿಗಳಿಂದ ರಚಿತವಾದದ್ದು ಎಂದೂ ಪೂರ್ವಾಚಾರ್ಯನಾದ 
ಭರತಮುನಿಯಿ೦ದ ರಚಿತವಾದ ಗಾನಪ್ರಕಾರ ಎ೦ದೂ ಕೆಲವರ ಅಭಿಪ್ರಾಯ ಭೇದವಿದೆ. 


ಉತ್ತರಕಾಂಡ 572 


ಪೌರಾಣಿಕಾನ್‌ ಶಬ್ದವಿದೋ ಯೇಚ ವೃದ್ಧಾ ದ್ವಿಜಾತಯಃ | 
ಸ್ವರಾಣಾಂ ಲಕ್ಷ ಣಜ್ಜಾಂಶ್ಚ ಉತ್ಪುಕಾನ್‌ ದ್ವಿಜಸತ್ತಮಾನ್‌ ॥ 5 


ಲಕ್ಷ ಣಜ್ಞಾಂಶ್ಸ ಗಾಂಧರ್ವಾನ್ಸೈಗಮಾಂಶ್ಲ ವಿಶೇಷತಃ । 
ಪಾದಾಕ್ಷ ರಸಮಾಜ್ಞಾಂಶ್ನಂದಸ್ಸು ಪರಿನಿಷ್ಠಿತಾನ್‌ | 6 


ಕಲಾಮಾತ್ರಾವಿಭಾಗಜ್ಜಾನ್‌ ಜ್ಯೋತಿಷೇ ಚ ಪರಂ ಗತಾನ್‌ । 
ಕ್ರಿಯಾಕಲ್ಪವಿದಶ್ಚೈವ ತಥಾ ಕಾವ್ಯವಿದೋ ಜನಾನ್‌ ॥ 7 


ಭಾಷಾಜ್ಞಾನಿಂಗಿತಜ್ಞಾಂಶ್ಸ ನೈಗಮಾಂಶ್ಚಾಪ್ಯಶೇಷತಃ । 
ಹೇತೂಪಚಾರಕುಶಲಾನ್‌ ವಚನೇ ಚಾಪಿ ಹೃತುಕಾನ್‌ ॥ 8 


ಛಂದೋವಿದಃ ಪುರಾಣಜ್ಞಾನ್‌ ವೈದಿಕಾನ್‌ ದ್ವಿಜಸತ್ತಮಾನ್‌ | 
ಚಿತ್ರಜ್ಞಾನ್‌ ವೃತ್ತಸೂತ್ರಜ್ಜಾನ್‌ ಗೀತನ್ಸತ್ತವಿಶಾರದಾನ್‌ ॥ 9 
ಇ ಲ.೨. ವು" ಅಶಿ 


ಬಾಲಕರು ಹಾಡುತ್ತಿದ್ದ ಆ ಗೀತಿಯು ಶ್ರೀರಾಮನ ಕಿವಿಗೆ ಬಿದ್ದಿತು. ಅವನು 
ಅದರಲ್ಲಿ ಕುತೂಹಲವನ್ನು ವ್ಯಕ್ತಪಡಿಸಿದನು (2-3). ಆತನು ಯಜ್ಞ 
ಕಲಾಪಗಳ ವಿರಾಮವೇಳೆಯಲ್ಲಿ ಗಾನವನ್ನು ಕೇಳುವುದಕ್ಕಾಗಿ 
ಮಹರ್ಷಿಗಳನ್ನೂ ರಾಜರನ್ನೂ, ಶಾಸ್ತ್ರಜ್ಞರಾದ ಪಂಡಿತರನ್ನೂ, ಪೌರರನ್ನೂ, 
ಬರಮಾಡಿದನು. ಪೌರಾಣಿಕರನ್ನೂ, ವೈಯಾಕರಣರನ್ನೂ, ಹಿರಿಯರಾದ 
ಬ್ರಾಹ್ಮಣರನ್ನೂ, ಸ್ವರಲಕ್ಷಣಗಳನ್ನು ಬಲ್ಲ ಸಂಗೀತ ಶಾಸ್ತಜ್ಞರನರ್ನೂ 
ಕುತೂಹಲಿಗಳಾದ ದ್ವಿಜರನ್ನೂ ಕರೆಸಿದನು (4-5). ಸಾಮುದ್ರಿಕ 
ಶಾಸ್ತ್ರಾಭಿಜ್ಜರನ್ನೂ, ಹಾಡುಗಾರರನ್ನೂ, ಪೌರರನ್ನೂ ಬರಮಾಡಿಕೊ೦ಂಡನು. 
ಹಾಗೆಯೇ ಅವನ ಆದೇಶದಂತೆ ಛ೦ದಶ್ಯಾಸ್ತದಲ್ಲಿ ಪರಿನಿಷ್ಠಿತರಾಗಿ 
ಶ್ಲೋಕಪಾದಗಳ ಅಕ್ಷರ ವಿನ್ಕಾಸವನ್ನರಿತವರೂ ಸ್ವರಗಳ ಮಾತ್ರಾನಿರ್ಣಯದಲ್ಲಿ 
ಕುಶಲರೂ ಆದ ಜನರು ಬಂದರು. ಜ್ಯೋತಿಶಾಸ್ತ್ರದಲ್ಲಿ ನಿಷ್ಣಾತರೂ 
ಕರ್ಮಪ್ರಯೋಗವನ್ನು ಪ್ರಶಿಪಾದಿಸುವ ಕಲ್ಲಶಾಸ್ತವನ್ನರಿತವರೂ ಕಾವ್ಯಜ್ಜರಾದ 
ಸಾಹಿತಿಗಳೂ ಆಗಮಿಸಿದರು (6-7). ವಿವಿಧ ಭಾಷೆಗಳನ್ನು ಬಲ್ಲವರೂ 


573 ರಾಮಾಯಣಗಾನಮ್‌ 


ಶಾಸ್ತ್ರಜ್ಞಾನ ್ನೀನಿಷುಣಾನ್‌ ವೇದಾಂತಾರ್ಥಪ್ರಬೋಧಕಾನ್‌ । 
ಏತಾನ್‌ ಸರ್ವಾನ್‌ ಸಮಾನೀಯ ಗಾತಾರೌ ಸಮವೇಶಯತ್‌ ॥ 10 


ದೃಷ್ಟ್ವಾ ಮುನಿಗಣಾಃ ಸರ್ವೇ ಪಾರ್ಥಿವಾಶ್ಚ ಮಹೌಜಸಃ | 
ಪಿಬಂತ ಇವ ಚಕ್ಷುರ್ಭ್ಯಾಂ ರಾಜಾನಂ ಗಾಯಕೌ ಚತೌ॥ 11 


ಊಚುಃ ಪರಸ್ಪರಂ ಚೇದಂ ಸರ್ವ ಏವ ಸಮಂತತಃ । 
ಉಭೌ ರಾಮಸ್ಯ ಸದೃಶೌ ಬಿ೦ಬಾದ್ದಿಂಬಮಿವೋತ್ಠಿತೌ ॥ 12 


ಜಟಿಲೌ ಯದಿ ನ ಸ್ಯಾತಾಂ ನ ವಲ್ಕಲಧರೌ ಯದಿ । 
ವಿಶೇಷಂ ನಾಧಿಗಚ್ಛಾಮೋ ಗಾಯತೋ ರಾಘವಸ್ಯ ಚ॥ 13 


ತೇಷಾಂ ಸಂವದತಾಮೇವಂ ಶ್ರೋತೃಣಾಂ ಹರ್ಷವರ್ಧನಮ್‌ । 
ಗೇಯಂ ಪ್ರಚಕ್ರತುಸ್ತತ್ರ ತಾವುಭೌ ಮುನಿದಾರಕೌ | 14 


ಗ್ರಂಥದ ಇಂಗಿತವನ್ನರಿಯುವ ಕುಶಲರೂ ವಾಣಿಜ್ಕೋದ್ಯಮಿಗಳೂ ಬಂದರು. 
ವ್ಯವಹಾರದಲ್ಲಿ ಯುಕ್ತಿಯನ್ನು ಪ್ರದರ್ಶಿಸಬಲ್ಲ ತಾರ್ಕಿಕರೂ ಬಂದು 
ಸೇರಿದರು (8). ಗಾಯತ್ತ್ಯಾದಿ ಛಂದಸ್ಸುಗಳನ್ನು ಬಲ್ಲವರೂ, 
ಪ್ರಚೇನಕಥೆಗಳನ್ನರಿತವರೂ, ವೇದಜ್ಞರಾದ ವಿಪರೂ ಬಂದರು. 
ಶ್ರೀರಾಮನ ಆದೇಶದಂತೆ ಚಿತ್ರಕಲಾಭಿಜ್ಜರೂ, ಸದಾಚಾರಶಾಸ್ತ್ರಜ್ಞರೂ, 
ಗೀತನೃತ್ಯವಿಶಾರದರೂ, ಶಾಸ್ತ್ರವಿದರೂ, ನೀತಿಶಾಸ್ತವೆದರೂ, 
ವೇದಾಂತಿಗಳೂ ಆಗಮಿಸಿದರು. ಹೀಗಿ ಅವರೆಲ್ಲರನ್ನೂ 
ಬರಮಾಡಿಕೂಂಡು ಶ್ರೀರಾಮನು ಹಾಡುವ ಕುಶಲವರನ್ನು 
ಸಭಾಮಧ್ಯದಲ್ಲಿ ಕರೆಸಿ ಕುಳ್ಳರಿಸಿದನು (9-10). ಆಗ ಯಷಿಗಳೂ 
ರಾಜರೂ ಒಮ್ಮೆ ಶ್ರೀರಾಮನನ್ನೂ ಒಮ್ಮೆ ಗಾಯಕರನ್ನೂ 
ನೆಟ್ಟಕಣ್ಣುಗಳಿಂದ ಕುಡಿದುಬಿಡುವರೋ ಎಂಬಂತೆ ನೋಡತೊಡಗಿದರು 
|! (11). ಸಕಲರೂ "ಎಲಾ | ಏನಿದು | ಇಬ್ಬರು ಬಾಲಕರೂ 
ಆಕೃತಿಯಲ್ಲಿ ಶೀರಾಮನಂತೆಯೇ ಇದ್ದಾರೆ. ಮೂಲ ಬಿಂಬದಂತೆ ಬರೆದ 


ಉತ್ತರಕಾಂಡ 574 
ತತಃ ಪ್ರವೃತ್ತಂ ಮಧುರಂ ಗಾಂಧರ್ವಮತಿಮಾನುಷಮ್‌ | 


ನ ಚ ತೃಪ್ತಿಂ ಯಯುಃ ಸರ್ವೇ ಶ್ರೋತಾರೋ ಗಾನಸಂಪದಾ ॥ 15 
ಪ್ರವೃತ್ತಮಾದಿತಃ ಪೂರ್ವಸರ್ಗಂ ನಾರದದರ್ಶಿತಮ್‌ | 
ತತಃ ಪ್ರಭೃತಿ ಸರ್ಗಾಂಶ್ಚ ಯಾವದ್ವಿಂಶತ್ಯಗಾಯತಾಮ್‌ ॥ 16 


ತತೋ *ಪರಾಹ್ಟ ಸಮಯೇ ರಾಘವಃ ಸಮಭಾಷತ । 

ಶ್ರುತ್ವಾ ವಿಂಶತಿಸರ್ಗಾಂಸ್ತಾನ್‌ ಭ್ರಾತರಂ ಭ್ರಾತೃವತಲ: ॥ 17 
ಅಷ್ಟಾದಶಸಹಸ್ರಾಣಿ ಸುವರ್ಣಸ್ಯ ಮಹಾತ್ಮನೋಃ | 

ಪ್ರಯಚ್ಛ ಶೀಘ್ರಂ ಕಾಕುತ್ಸ್ನ ಯದನ್ಯದಭಿಕಾಂಕ್ಷಿತಮ್‌ ॥ 18 
ದದೌ ಶೀಘ್ರಂ ಸ ಕಾಕುತ್ಸ್ಕೋಬಾಲಯೋವೈ ಪೃಥಕ್‌ ಪೃಥಕ್‌ । 
ದೀಯಮಾನಂ ಸುವರ್ಣಂ ತು ನಾಗೃಹ್ನೀತಾಂ'ಕುಶೀಲವೌ ॥ 19 


ಊಚತುಶ್ಚ ಮಹಾತ್ಮಾನೌ ಕಿಮನೇನೇತಿ ಎಸ್ಮಿತೌ | 
ವನ್ಯೇನ ಫಲಮೂಲೇನ ನಿರತೌ ವನವಾನಿನೌ ॥ 20 
ಪ್ರತಿಬಿ೦ಬದಂತಿದ್ದಾರೆ | ಇವರು ಜಟಿಯನ್ನೂ ನಾರು ಬಟ್ಟೆಯನ್ನೂ 
ಧರಿಸದಿದ್ದರೆ, ರಾಘವನಿಗೂ ಇವರಿಗೂ ಇರುವ ವ್ಯತ್ಯಾಸವೇ ನಮಗೆ 
ಗೋಚರಿಸುತ್ತಿರಲಿಲ್ಲ |" ಎಂದು ಮಾತಾಡಿಕೊಳ್ಳುತ್ತಿದ್ದರು. (12-13). 
ಹೀಗೆ ಅವರೆಲ್ಲರೂ ಮಾತಾಡಿಕೊಳ್ಳುತ್ತಿರುವಾಗ, ಮುನಿಶಿಷ್ಠರಾದ ಆ 
ಬಾಲಕರು ಶ್ರೋತೃಗಳಿಗೆ ಆನಂದದಾಯಕವಾದ ಗೇಯವನ್ನಾರಂಭಿಸಿದರು. 
ಮನುಷ್ಯಲೋಕದ ಮಿತಿಗೆ ಮೀರಿದ ಮಧುರವಾದ ಗಾಂಧರ್ವಗಾನವು 
ತೊಡಗಿತು. ಗಾನಸಂಪತ್ತು ಹೇಗಿತ್ತೆಂದರೆ, ಎಷ್ಟು ಕೇಳಿದರೂ ಶ್ರೋತೃಗಳಿಗೆ 
ತೃಪ್ತಿಯೇ ಆಗಲಿಲ್ಲ ! (14-15). 

ರಾಮಾಯಣದಲ್ಲಿ ನಾರದಮುನಿಗಳಿಂದ ಉಪದಿಷ್ಟವಾದ ಪ್ರಥಮ 
ಸರ್ಗದಿ೦ದ ಹಿಡಿದು ಇಪ್ಪತ್ತು ಸರ್ಗಗಳನ್ನು ಕುಶಲವರು ಹಾಡಿದರು 
ಅಪರಾಹ್ನದ ಸಮಯವಾಗಿತ್ತು. ರಾಘವನು ಇಪ್ಪತ್ತು ಸರ್ಗಗಳನ್ನು ಕೇಳಿ 


* ಮೂಲದಲ್ಲಿ ಹೆಸರನ್ನು ಹೇಳಿಲ್ಲ. ಭರತನಾಗಿರಬಹುದೆಂಬುದು ಊಹೆ. 


575 ರಾಮಾಯಣಗಾನಮ್‌ 

ಸುವರ್ಣೇನ ಹಿರಣ್ಯೇನ ಕಿಂ ಕರಿಷ್ಯಾವಹೇ ವನೇ | 

ತಥಾ ತಯೋಃ ಪ್ರಬ್ರುವತೋಃ ಕುತೂಹಲಸಮನ್ವಿತಾ: ॥ 21 
ಶ್ರೋತಾರಶ್ಚೈವ ರಾಮಶ್ಚ ಸರ್ವ ಏವ ಸುವಿಸ್ಮಿತಾಃ । 

ತಸ್ಯ ಚೈವಾಗಮಂ ರಾಮಃ ಕಾವ್ಯಸ್ಯ ಶ್ರೋತುಮುತ್ತುಕಃ ॥ 22 
ಪಪ್ರಚ್ಛ ತೌ ಮಹಾತೇಜಾಸ್ತಾವುಭೌ ಮುನಿದಾರಕ್‌ | 

ಕಿಂಪ್ರಮಾಣಮಿದಂ ಕಾವ್ಯಂ ಕಾ ಪ್ರತಿಷ್ಠಾ ಮಹಾತ್ಮನಃ ॥ 23 
ಕರ್ತಾ ಕಾವ್ಯಸ್ಯ ಮಹತಃ ಕ್ರ ಚಾಸೌ ಮುನಿಷುಂಗವಃ | 

ಪೃಚ್ಛಂತಂ ರಾಘವಂ ವಾಕ್ಕಮೂಚತುರ್ಮುನಿದಾರಕೌ | 24 


ವಾಲ್ಮೀಕಿರ್ಭಗವಾನ್‌ ಕರ್ತಾ ಸಂಪ್ರಾಪ್ತೋ ಯಜ್ಞಸಂವಿಧಾಮ್‌ | 
ಯೇನೇದಂ ಚರಿತಂ ತುಭ್ಯಮಶೇಷಂ ಸಂಪ್ರದರ್ಶಿತಮ್‌ ॥ 25 


ಸಂನಿಬದ್ಧಂ ಹಿ ಶ್ಲೋಕಾನಾಂ ಚತುರ್ವಿಂಶತ್ದಹಸ್ರಕಮ್‌ | 
ಉಪಾಖ್ಯಾನಶತಂ ಚೈವ ಭಾರ್ಗವೇಣ ತಪಸ್ವಿನಾ | 26 


ತಮ್ಮನನ್ನು ಕುರಿತು "ಭರತ," ಮಹಾತ್ಮರಾದ ಈ ಬಾಲಕರಿಗೆ ಹದಿನೆಂಟು 
ಸಾವಿರ ಚಿನ್ನದ ನಾಣ್ಯಗಳನ್ನು ಈಗಲೇ ಕೊಡು | ಅವರಿಗೆ ಇನ್ನೇನು 
ಬೇಕೋ ಅದನ್ನೂ ಸಲ್ಲಿಸು" ಎಂದು ತಿಳಿಸಿದನು (16-18). ಒಡನೆಯೇ 
ಭರತನು ಬಾಲಕರಲ್ಲಿ ಒಬ್ಬೊಬ್ಬನಿಗೂ ಹದಿನೆಂಟು ಸಾವಿರ ಸುವರ್ಣ 
ನಾಣ್ಯಗಳನ್ನು ಕೊಡುವುದಕ್ಕೆ ಬ೦ದನು. ಆದರೆ ಕುಶಲವರು ಅದನ್ನು 
ಸ್ವೀಕರಿಸಲಿಲ್ಲ. ಧೀರ ಚೇತರರಾದ ಆ ಬಾಲಕರು ಎಸ್ಮಿತರಾಗಿ "ನಾವು 
ವನವಾಸಿಗಳು. ಕಾಡಿನಲ್ಲಿರುವ ಫಲಮೂಲಗಳನ್ನು ತಿನ್ನತಕ್ಕವರು 
(19-20). ನಾವು ಈ ಚಿನ್ನ ಬೆಳ್ಳಿಗಳನ್ನು ತೆಗೆದುಕೊಂಡು ಕಾಡಿನಲ್ಲಿ 
ಮಾಡತಕ್ಕದ್ದೇನು |" ಎಂದರು. ಬಾಲಕರು ಹೀಗ ನುಡಿಯಲಾಗಿ 
ಕುತೂಹಲಗೊಂಡ ಶ್ರೀರಾಮನೂ ಸಕಲ ಶ್ರೋತೃಗಳೂ 
ಆಶ್ವಂರ್ಯುಬ'ರಿತರಾದರು. ಆಗ ಶ್ರೀರಾಮನು ಅವರಿಗೆ 
ರಾಮಾಯಣಕಾವ್ಯವು ಹೇಗೆ ಪ್ರಾಪ್ತವಾಯಿತೆಂಬುದನ್ನು ತಿಳಿಯಲು 
ಉತ್ಸುಕನಾಗಿ "ಎಲ್ಲೆ ಮುನಿಬಾಲಕರೆ ! ಈ ಕಾವ್ಯವು ಎಷ್ಟಿದೆ 9 


ಉತ್ತರಕಾಂಡ ೨೫ 


ಆದಿಪ್ರಭೃತಿ ವೈ ರಾಜನ್‌ ಪಂಚ ಸರ್ಗಶತಾನಿ ಚ । 
ಕಾಂಡಾನಿ ಷಟ್‌ ಕೃತಾನೀಹ ಸೋತ್ತರಾಣಿ ಮಹಾತ್ಮನಾ | 27 


ಕೃತಾನಿ ಗುರುಣಾಸ್ಮಾಕಮೃಷಿಣಾ ಚರಿತಂ ತವ । 
ಪ್ರತಿಷ್ಠಾ ಜೀವಿತಂ ಯಾವತ್ತಾವತ್‌ ಸರ್ವಸ್ಯ ವರ್ತತೇ ॥ 28 


ಯದಿ ಬುದ್ಧಿಃ ಕೃತಾ ರಾಜನ್‌ ಶ್ರವಣಾಯ ಮಹಾರಥ । 
ಕರ್ಮಾಂತರೇಕ್ಷ ಣೀಭೂತಸ್ತಚ್ಛಣುಷ್ಟ ಸಹಾನುಜಃ ॥ 29 


ಬಾಢಮಿತ್ಯಬ್ರವೀದ್ರಾಮಸ್ತೌ ಚಾನುಜ್ಞಾಪ್ಯ ರಾಘವಮ್‌ । 
ಪ್ರಹೃಷ್ಟೌ ಜಗ್ಗತುಃ ಸ್ಥಾನಂ ಯತ್ರಾಸ್ತೇ ಮುನಿಷು೦ಗವಃ ॥ 30 


ರಾಮೋಇಷಿ ಮುನಿಭಿಃ ಸಾರ್ಧಂ ಪಾರ್ಥಿವೈಶ್ಚ ಮಹಾತ್ಮಭಿಃ | 
ಶ್ರುತ್ವಾ ತದ್ದೀತಿಮಾಧುರ್ಯಂ ಕರ್ಮಶಾಲಾಮುಪಾಗಮತ್‌ ॥ 31 





ಮಹಾತ್ಮನಾದ ಕವಿಯು ಆರಿಸಿಕೂ೦ಡ ವಿಷಯ ಎಲ್ಲಿಯವರೆಗೆ 9 
(21-23). ಈ ಮಹಾಕಾವ್ಯವನ್ನು ರಚಿಸಿದ ಮುನಿಪುಂಗವನು 
ಯಾರು? ಎಲ್ಲಿದ್ದಾನೆ?" ಎಂದು ಕೇಳಿದನು. ಆಗ ಕುಶಲವರು 
"ಮಹಾರಾಜ, ಇದನ್ನು ರಚಿಸಿದವರು ಭಗವಾನ್‌ ವಾಲ್ಮೀಕಿ ಮಹರ್ಷಿಗಳು. 
ಅವರು ಈ ಯಜ್ಞಕ್ಕೆ ದಯಮಾಡಿಸಿದ್ದಾರೆ. ಅವರು ಈ ಕಾವ್ಯದಲ್ಲಿ ನಿನ್ನ 
ಚರಿತ್ರವಲ್ಲವನ್ನೂ ವರ್ಣಿಸಿದ್ದಾರೆ (24-25). ಇದರಲ್ಲಿ ಇಪ್ಪತ್ತುನಾಲ್ಕು 
ಸಾವಿರ ಶ್ಲೋಕಗಳು೦ಟು. ಒಂದು ನೂರು ಉಪಾಖ್ಯಾನಗಳಿವೆ. ಇದೆಲ್ಲವನ್ನೂ 
ತಪಸ್ಪಿಗಳಾದ ಭಾರ್ಗವರು` ರಚಿಸಿದ್ದಾರೆ. ಮಹಾರಾಜ, ಮೊದಲಿನಿಂದ 
ಒಟ್ಟು ಐನೂರು ಸರ್ಗಗಳೂ ಆರು ಕಾ೦ಡಗಳೂ ಇವೆ. ಅಲ್ಲದೆ 
ಉತ್ತರಕಾಂಡವನ್ನೂ ಆ ಮಹಾತ್ಮರು ರಚಿಸಿದ್ದಾರೆ (26-27). ನಮ್ಮ 


* ಭೃಗುವಂಶೀಯನಾದ ಪ್ರಚೇತಸಿನ ಪುತ್ರರಾದ್ದರಿಂದ ವಾಲ್ಮೀಕಿಗಳು ಭಾರ್ಗವರು. 
ವಸ್ತುತಃ ಪ್ರಚೇತಸ್ನೆಂದರೆ ವರುಣ. ಅವನ ಮಗ ಭೃಗು. ಅವರ ವಂಶಜರಾದ್ದರಿಂದ ಪಾಚೇತಸ. 
ಭಾರ್ಗವ ಎಂಬ ಎರಡು ಹೆಸರುಗಳೂ ಉಂಟು. 


577 ರಾಮಾಯಣಗಾನಮ್‌ 
ಶುಶ್ರಾವ ತತ್ತಾಲಲಯೋಪಪನ್ನಂ 

ಸರ್ಗಾನ್ಹಿತಂ ಸುಸ್ತರಶಬ್ದಯುಕ್ತಮ್‌ | 
ತಂತ್ರೀಲಯವ್ಯಂಜನಯೋಗಯುಕ್ತಂ 

ಕುಶೀಲವಾಭ್ಯಾಂ ಪರಿಗೀಯಮಾನಮ್‌ ॥ 32 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತುರ್ನವತಿತಮಃ ಸರ್ಗಃ 


ಗುರುಗಳಾದ ಮಹರ್ಷಿಗಳು ನಿನ್ನ ಚರಿತೆಯನ್ನು ವರ್ಣಿಸಿದ್ದಾರೆ. 
ಕಾವ್ಯನಾಯಕನಾದ ನಿನ್ನ ಜೀವಿತಪರ್ಯಂ೦ತವೂ ನಡೆದ ಘಟನೆಯೆಲ್ಲವೂ 
ಇದರಲ್ಲಿ ನಿಬದ್ದವಾಗಿದೆ (28). ಇದನ್ನು ಕೇಳಲು ನಿನಗೆ ಇಚ್ಛೆಯಾಗಿದ್ದರೆ, 
ಯಾಗಕಾರ್ಯದ ವಿರಾಮವೇಳೆಯಲ್ಲಿ ಸೋದರರೊಂದಿಗೆ ಸಂತೋಷದಿಂದ 
ಕೇಳಬಹುದು" ಎಂದು ತಿಳಿಸಿದರು. "ಒಳ್ಳೆಯದು. ಹಾಗೆಯೇ ಆಗಲಿ" 
ಎಂದು ರಾಘವನು ಹೇಳಿದನು. ಕುಶಲವರು ರಾಘವನ ಅನುಮತಿಯನ್ನು 
ಪಡೆದು ವಾಲ್ಮೀಕಿಮಹರ್ಷಿಗಳಿದ್ದಲ್ಲಿಗೆ ಹೋದರು (29-30). ಇತ್ತ 
ಶ್ರೀರಾಮನೂ ಸಹ ಮುನಿಗಳೂಡನೆಯೂ ರಾಜರೊಡನೆಯೂ ಕುಳಿತು 
ಆ ಗೀತಮಾಧುರ್ಯವನ್ನು ಆಸ್ವಾದಿಸಿದ ಮೇಲೆ, ಯಾಗಶಾಲೆಯನ್ನು 
ಪ್ರವೇಶಿಸಿದನು. ಈ ಪ್ರಕಾರವಾಗಿ ಶ್ರೀರಾಮನು ತಾಳಲಯಬದ್ಧವಾಗಿಯೂ 
ಸರ್ಗವಿಭಾಗಸಹಿತವಾಗಿಯೂ ಸುಸ್ವರ ಸುಶಬ್ದಗಳಿಂದ ಕೂಡಿಯೂ 
ತಂತ್ರೀಲಯದ್ಯನ್ನಿತವಾಗಿಯೂ ಕುಶಲವರು ಹಾಡಿದ ರಾಮಾಯಣವನ್ನು 
ಕೇಳಿದನು (31-32). 


578 


ಪಂಚನವತಿತಮಃ ಸರ್ಗ 
ವಾಲ್ಮೀಕಿದೂತಪ್ರೇಷಣಮ್‌ 


ರಾಮೋ ಬಹೂನ್ಯಹನ್ಯೇವಂ ತದ್ದೀತಂ ಪರಮಂ ಶುಭಮ್‌ | 
ಶುಶ್ರಾವ ಮುನಿಭಿಃ ಸಾರ್ಧಂ ಪಾರ್ಥಿವೈಃ ಸಹ ವಾನರೈಃ l 1 


ತಸ್ಮಿನ್‌ ಗೀತೇ ತು ವಿಜ್ಞಾಯ ಸೀತಾಪುತ್ರೌ ಕುಶೀಲವೌ | 


ತಸ್ಮಾ: ಪರಿಷದೋ ಮಧ್ಯೇ ರಾಮೋ ವಚನಮಬ್ರವೀತ್‌ ॥ 2 


೬ 
ದೂತಾನ್‌ ಶುದ್ಧ ಸಮಾಚಾರಾನಾಹೂಯತ್ಮಮನೀಷಯಾ | 
ಮದ್ವಚೋ ಬ್ರೂತ ಗಚ್ಛದ್ದಮಿತೋ ಭಗವತೋಇಂತಿಕಮ್‌ ॥ 3 


ಯದಿ ಶುದ್ಧಸಮಾಚಾರಾ ಯದಿವಾ ವೀತಕಲ್ಮಷಾ | 
ಕರೋತ್ತಿಹಾತ್ಮನಃ ಶುದ್ಧಿ ಮನುಮಾನ್ಯ ಮಹಾಮುನಿಮ್‌ ॥ 4 


ಇಲ್ಲಿಗೆ ಶ್ರೀಮದ್ರಾರಾಮಾಯಣದ ಉತ್ತರಕಾಂಡದಲ್ಲಿ ತೊಂಬತ್ತುನಾಲ್ಕನೆಯ ಸರ್ಗ 


ಸರ್ಗ 95 

ಕುಶಲವರು ತನ್ನ ಮಕ್ಕಳೆಂಬುದನ್ನರಿತ ಶ್ರೀರಾಮನು, ಸಭಾಮಧ್ಯದಲ್ಲಿ ಸೀತೆಯು ತನ್ನ 

ಚಾರಿತ್ರದ ವಿಷಯದಲ್ಲಿ ಶಪಧಮಾಡಿದರೆ ಅವಳನ್ನು ಅಂಗೀಕರಿಸುವುದಾಗಿ 

ವಾಲ್ಮೀಕಿ:ಖುನಿಗಳಿಗೆ ಹೇಳಿಕಳಿಸುವುದು. 

ಶ್ರೀರಾಮನು ಮುನಿ ಪಾರ್ಥಿವ ವಾನರರಿ೦ದ ಸಮೇತರಾಗಿ ಬಹಳ 
ದಿನಗಳವರೆಗೆ ಪರಮ ಶುಭಕರವಾದ ರಾಮಾಯಣದ ಗಾನವನ್ನು 
ಕೇಳುತ್ತಿದ್ದನು. ಹೀಗಿರಲಾಗಿ ಕುಶಲವರು ಸೀತಾಪುತ್ರರೆಂಬುದು ಅವನಿಗೆ 
ತಿಳಿಯಿತು (1-2). ಅನ೦ತರ ತನ್ನ ಇಚ್ಛಾನುಸಾರವಾಗಿ ಶುದ್ಧಚಾರಿತ್ರರಾದ 
ದೂತರನ್ನು ಕರೆದು ಸಭಾಮಧ್ಯದಲ್ಲಿ ಹೀಗೆ೦ದನು "ಎಲೈ ದೂತರೆ, 
ಭಗವಾನ್‌ ವಾಲ್ಮೀಕಿಮಹರ್ಷಿಗಳ ಬಳಿಗೆ ಹೋಗಿ ನಾನು ಹೇಳಿದ್ದೇನೆಂದು 


579 ವಾಲ್ಮೀಕಿದೂತಪ್ರೇಷಣಮ್‌ 


ಛಂದಂ ಮುನೇಶ್ಚ ವಿಜ್ಞಾಯ ಸೀತಾಯಾಶ್ಚ ಮನೋಗತಮ್‌ । 
ಪ್ರತ್ಯಯಂ ದಾತುಕಾಮಾಯಾಸ್ತತಃ ಶಾಂಸತ ಮೇ ಲಘು ॥ 5್ರ 


ಶ್ವಃ ಪ್ರಭಾತೇ ತು ಶಪಥಂ ಮೈಥಿಲೀ ಜನಕಾತ್ಮಜಾ । 
ಕರೋತು ಪರಿಷನ್ಮಧ್ಯೇ ಶೋಧನಾರ್ಥಂ ಮಮೈವ ಚ॥ 6 
ಶ್ರುತ್ವಾ ತು ರಾಘವಸ್ಯೈತದ್ವಚಃ ಪರಮಮದ್ಭುತಮ್‌ । 
ದೂತಾಃ ಸಂಪ್ರಯಯುರ್ವಾಟಂ ಯಾತ್ರಾಸ್ತೇ ಮುನಿಷುಂಗವಃ ॥ 7 


ತೇ ಪ್ರಣಮ್ಯ ಮಹಾತ್ಮಾನಂ ಜ್ವಲಂತಮಮಿತಪ್ರಭಮ್‌ । 
ಊಚುಸ್ತೇ ರಾಮವಾಕ್ಕಾನಿ ಮೃದೂನಿ ಮಧುರಾಣಿ ಚ ॥ 8 


ತೇಷಾಂ ತದ್ವ್ಯಾಹೃತಂ ಶ್ರುತ್ವಾ ರಾಮಸ್ಯ ಚ ಮನೋಗತಮ್‌ । 
ವಿಜ್ಞಾಯ ಸುಮಹತೇಜಾ ಮುನಿರ್ವಾಕ್ಯಮಥಾಬ್ರವೀತ್‌ ॥ 9 


ಏವಂ ಭವತು ಭದ್ರಂ ವೋ ಯಥಾ ವದತಿ ರಾಘವಃ | 

ತಥಾ ಕರಿಷ್ಯತೇ ಸೀತಾ ದೈವತಂ ಹಿ ಪತಿಃ ಸಿಯಾ; ॥ 10 
ಈ ಮಾತನ್ನು ತಿಳಿಸಿರಿ. "ಸೀತೆಯು ಶುದ್ಧಚಾರಿತ್ರಳೂ ದೋಷರಹಿತಳೂ 
ಆಗಿರುವುದಾದರೆ, ವಾಲ್ಮೀಕಿಮುನಿಗಳ ಅನುಜ್ಞೆಯನ್ನು ಪಡೆದು ತನ್ನ 
ಶುದ್ಧತೆಯನ್ನು ತೋರಿಸಿಕೊಡಲಿ" ಎಂದು ಹೇಳಿರಿ (3-4). ಆಮೇಲೆ 
ಮುನಿಗಳ ಅಭಿಪ್ರಾಯವನ್ನೂ ನಂಬಿಕೆಯನ್ನು ಹುಟ್ಟಿಸಬೇಕಾದ ಸೀತೆಯ 
ಮನೋಗತವನ್ನೂ ತಿಳಿದು ಏನಾಯಿತೆ೦ಬುದನ್ನು ಶೀಘ್ರವಾಗಿ ನನಗೆ 
ತಿಳಿಸಿರಿ. ಜನಕಾತ್ಮಜೆಯಾದ ಮೈಥಿಲಿಯು ತನ್ನ ಪರಿಶುದ್ಧತೆಯನ್ನು 
ತೋರಿಸುವುದಕ್ಕಾಗಿಯೂ ನನಗೆ ಬಂದ ಅಪವಾದವನ್ನು 
ಹೋಗಲಾಡಿಸುವುದಕ್ಕಾಗಿಯೂ ಸಭಾಮಧ್ಯದಲ್ಲಿ ನಾಳ ಪ್ರಾತಃಕಾಲ 
ಶಪಥವನ್ನು ಮಾಡಬೇಕು" ಎಂದು ಆಜ್ಞಾಪಿಸಿದನು (5-6). ರಾಘವನ 
ಆಶ್ಚರ್ಯಜನಕವಾದ ವಾಣಿಯನ್ನು ಕೇಳಿ, ದೂತರು ವಾಲ್ಕೀಕಿಗಳಿದ್ದ 
ಪರ್ಣಶಾಲೆಗೆ ಹೋದರು. ತಪೋಬಲದಿಂದ ಉಜ್ಜಲವಾಗಿ ಬೆಳಗುತ್ತಿದ್ದ 
ಆ ಮಹಾತ್ಮರನ್ನು ಕ೦ಡು, ಶ್ರೀರಾಮನಾಡಿದ ಮಾತುಗಳನ್ನು 
ಮೃದುಮಧುರವಾಗಿ ನಿವೇದಿಸಿದರು (7-8). ಮುನಿಗಳು ದೂತರ 


ಉತ್ತರಕಾಂಡ 580 


ತಥೋಕ್ತಾ ಮುನಿನಾ ಸರ್ವೇ ರಾಮದೂತಾ ಮಹೌಜಸಃ: | 
ಪ್ರತ್ಯೇತ್ಯ ರಾಘವಂ ಕ್ಷಿಪ್ರಂ ಮುನಿವಾಕ್ಕಂ ಬಭಾಷಿರೇ ॥ 11 


ತತಃ ಪ್ರಹೃಷ್ಟಃ ಕಾಕುತ್ನಃ ಶ್ರುತ್ವಾ ವಾಕ್ಕಂ ಮಹಾತ್ಮನಃ | 


ಯಷೀಂಸ್ತತ್ರ ಸಮೇತಾಂಶ್ಚ ರಾಜ್ಯಕ್ರೈವಾಭ್ಯಭಾಷತ | 12 
ಭಗವಂತಃ ಸಶಿಷ್ಯಾ ವೈ ಸಾನುಗಾಶ್ಚ ನರಾಧಿಪಾಃ । 

ಪಶ್ಯಂತು ಸೀತಾಶಪಥಂ ಯಶ್ಚೈವನ್ಯೋಇಪಿ ಕಾಂಕ್ಷ ತೇ ॥ 13 
ತಸ್ಯ ತದ್ವಚನಂ ಶ್ರುತ್ವಾ ರಾಘವಸ್ಯ ಮಹಾತ್ಮನಃ | 
ಸರ್ವೇಷಾಮೃಷಿಮುಖ್ಯಾನಾಂ ಸಾಧುವಾದೋ ಮಹಾನಭೂತ್‌ ॥ 14 
ರಾಜಾನಶ್ಚ ಮಹಾತ್ಮಾನಂ ಪ್ರಶಂಸಂತಿ ಸ್ಮ ರಾಘವಮ್‌ । 

ಉಪಪನ್ನಂ ನರಶ್ರೇಷ್ಠ ತ್ವಯ್ಯೇವ ಭುವಿ ನಾನ್ಯತಃ ॥ 1S 
ಏವಂ ಎನಿಶ್ಚಯಂ ಕೃತ್ವಾ ಶ್ರೋಭೂತ ಇತಿ ರಾಘವಃ । 

ವಿಸರ್ಜಯಾಮಾಸ ತದಾ ಸರ್ವಾಂಸಾನ್‌ ಶತ್ರುಸೂದನಃ ॥ 16 
ಮಾತನ್ನಾಲಿಸಿ ಶ್ರೀರಾಮನ ಮನೋಗತವನ್ನು ತಿಳಿದು "ದೂತರೆ ಒಳ್ಳೆಯದು. 
ಹಾಗೆಯೇ ಆಗಲಿ. ರಾಘವನು ಹೇಳಿದಂತೆ ಸೀತೆಯು ಮಾಡುವಳು. 
ಮಹಿಳೆಗೆ ಪತಿಯೇ ದೇವತೆಯಲ್ಲವೆ9?" (9-10). ಒಡನೆಯೇ ದೂತರು 
ಹಿಂದುರುಗಿ ಬಂದು ಮುನಿಗಳ ಮಾತನ್ನು ಶ್ರೀರಾಮನಿಗೆ ಅರಿಕೆಮಾಡಿದರು. 
ವಾಲ್ಮೀಕಿ ಮುನಿಗಳಾಡಿದ ನುಡಿಯನ್ನು ಕೇಳಿ ಕಾಕುತ್ತ ನಿಗೆ ಹರ್ಷವಾಯಿತು. 
ಆತನು ಅಲ್ಲಿ ನೆರೆದಿದ್ದ ಯಷಿಗಳನ್ನೂ ರಾಜರನ್ನೂ ಕುರಿತು "ಪೂಜ್ಯರಾದ 
ಮುನಿಗಳೆ, ನೀವು ಶಿಷ್ಠಸಮೇತರಾಗಿ ಬಂದು ಸೀತೆಯು ಶಪಥಮಾಡುವುದನ್ನು 
ಪ್ರತ್ಯಕ್ಷವಾಗಿ ನೋಡಿರಿ. ರಾಜರೂ ಪರಿವಾರ ಸಮೇತರಾಗಿ ಬರಲಿ. 
ಕುತೂಹಲವುಳ್ಳ ಯಾರಾದರೂ ಬಂದು ಸೀತೆಯ ಶಪಥವನ್ನು ಕಣ್ಣಾರೆ 
ನೋಡಬಹುದು" ಎಂದು ತಿಳಿಸಿದನು (11-12). ಮಹಾತ್ಮನಾದ ರಾಘವನ 
ನುಡಿಯನ್ನು ಕೇಳಿ ಸಕಲ ಮುನಿಸತ್ತಮರೂ "ಸಾಧು ಸಾಧು !" ಎಂದು 
ಕೋಲಾಹಲ ಮಾಡಿದರು ಸಭೆಯಲ್ಲಿದ್ದ ಭೂಪಾಲರು ಮಹಾತ್ಮನಾದ 
ರಾಘವನನ್ನು ಕೊಂಡಾಡಿದರು. "ನರಶ್ರೇಷ್ಠ, ಈ ಬಗೆಯ ಸನ್ಮಾರ್ಗವು 


581 ವಾಲ್ಮೀಕಿದೂತಪ್ರೇಷಣಮ್‌ 

ಇತಿ ಸಂಪ್ರವಿಚಾರ್ಯ ರಾಜಸಿಂಹಃ 

ಶ್ಟೋಭೂತೇ ಶಪಥಸ್ಯ ನಿಶ್ಚಯಂ ವೈ | 

ವಿಸಸರ್ಜ ಮುನೀನ್ನಪಾಂಶ್ಲ ಸರ್ವಾನ್‌ 

ಸ ಮಹಾತ್ಮಾ ಮಹತೋ ಮಹಾನುಭಾವಃ ॥ 17 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚನವತಿತಮಃ ಸರ್ಗಃ 


ನಿನ್ನಲ್ಲಿ ಮಾತ್ರ ಕಂಡು ಬರುವುದು, ಇನ್ನೊಂದಡೆ ಕಾಣಸಿಗದು !” ಎಂದು 
ಪಶಂಸೆಮಾಡಿದರು (14-15). ರಾಘವನು ಮಾರನೆಯ ದಿನ ಸೀತಾಶಪಥವು 
ನಡೆಯಬೇಕೆಂದು ನಿಶ್ಚಯಿಸಿ, ಸಭೆಯನ್ನು ವಿಸರ್ಜಿಸಿದನು. ಈ ಬಗೆಯಲ್ಲಿ 
ಚೆನ್ನಾಗಿ ವಿಚಾರಮಾಡಿ ರಾಜಸಿ೦ಹನಾದ ರಾಘವನು ಮರುದಿನ ಶಪಥವು 
ನಡೆಯಲೆಂದು ನಿರ್ಣಯಿಸಿದನು. ಸರ್ವಾತಿಶಾಯಿಯಾದ ಮಾಹಾತ್ಮವುಳ್ಗ 
ಮಹಾನುಭಾವನಾದ ಶ್ರೀರಾಮನು ಮುನಿಗಳನ್ನೂ ಭೂಪಾಲರನ್ನೂ ಕಳಿಸಿ 
ಸಭೆಯನ್ನು ಮುಗಿಸಿದನು (16-17). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ತೊಂಬತ್ತೈದನೆಯ ಸರ್ಗ 


೨82 
ಷಣ್ಣವತಿತಮಃ ಸರ್ಗಃ 


ವಾಲ್ಮೀಕಿಪ್ರತ್ಯಯದಾನಮ್‌ 
ತಸ್ಯಾಂ ರಜನ್ಯಾಂ ವ್ರುಷ್ಟಾಯಾಂ ಯಜ್ಞವಾಟಗತೋ ನೃಪಃ 
ಯಷೀನ್‌ ಸರ್ವಾನ್‌ ಮಹಾತೇಜಾಃ ಶಬ್ದಾಪಯತಿ ರಾಘವಃ ॥ 1 
ವಸಿಷ್ಠೋ ವಾಮದೇವಶ್ಚ ಜಾಬಾಲಿರಥ ಕಾಶ್ಯಪಃ | 
ವಿಶ್ವಾಮಿತ್ರೋ ದೀರ್ಫತಪಾ ದುರ್ವಸಾಶ್ಚ ಮಹಾತಪಾಃ ॥ 2 
ಪುಲಸೊ ಪ್ರೀ ಪಿ ತಥಾ ಶಕ್ತಿರ್ಭಾರ್ಗವಶ್ಚೈವ ವಾಮನಃ । 
ಮಾರ್ಕಂಡೇಯಶ್ಚ ದೀರ್ಫಾಯುರ್ಮೌದ್ಗಲ್ಯಶ್ಚ ಮಹಾಯಶಾಃ ॥ 3 
ಗರ್ಗಶ್ಚ ಚೃವನಶ್ಚೈವ ಶತಾನಂದಶ್ಚ ಧರ್ಮವಿತ್‌ । 
ಭರದ್ವಾಜಶ್ಚ ತೇಜಸ್ವೀ ಹ್ಯಗ್ನಿಪುತ್ರಶ್ಚ ಸುಪ್ರಭಃ ॥ 4 
ನಾರದಃ ಪರ್ವತಶ್ಚೈವ ಗೌತಮಶ್ಚ ಮಹಾಯಶಾಃ | 
ಕಾತ್ರಾಯನಃ ಸುಯಜಶ ಹಗಸ ಸಹಸಾಂ ನಿಧಿ: ॥ 5 

ಸರ್ಗ 96 


ಯಜ್ಞಶಾಲೆಯಲ್ಲಿ ವಸಿಷ್ಠಾದಿಗಳು ಬ೦ದು ಸೇರುವುದು. ಜಾನಕಿಯೊಡನೆ 
ವಾಲ್ಮೀಕಿಮುನಿಗಳ ಪ್ರವೇಶ. ಜಾನಕಿಯು ಪರಿಶುದ್ಧಳಂದು 
ವಾಲ್ಮೀಕಿಮುನಿಗಳ ಪ್ರತಿಜ್ಞೆ 
ರಾತ್ರಿ ಕಳೆದು ಬೆಳಗಾಯಿತು. ಮಹಾರಾಜನಾದ ಕಾಕುತ್ಸೃನು 
ಯಜ್ಞಶಾಲೆಗೆ ಆಗಮಿಸಿ ಸಕಲ ಮುನಿಗಳೂ ಹೇಳಿಕಳಿಸಿದನು. ಅನ೦ತರ 
ವಸಿಷ್ಠ ವಾಮದೇವ, ಜಾಬಾಲಿ, ಕಾಶ್ಯಪ. ವಿಶ್ವಾಮಿತ್ರ, ದುರ್ವಾಸ, ಪುಲಸ್ತ್ಯ 
ಶಕ್ತಿ ಭಾರ್ಗವ, ವಾಮನ, ಮಾರ್ಕಂಡೇಯ, ಮೌದ್ಗಲ್ಯ- ಎಂಬ 
ಮಹರ್ಷಿಗಳು ಬಂದರು (1-2). ಹಾಗೆಯೇ ಗರ್ಗ, ಚ್ಯವನ, ಶತಾನ೦ದ, 
ಭರದ್ವಾಜ, ಅಗ್ನಿಪುತ್ರ, ನಾರದ, ಪರ್ವತ, ಗೌತಮ, ಕಾತ್ಯಾಯನ, ಸುಯ 
ಅಗಸ್ತ್ಯ-ಮುಂತಾದ ತಪೋನಿಧಿಗಳು ಆಗಮಿಸಿದರು (4-5). 


ದ್ವ 


583 ವಾಲ್ಮೀಕಿಪ್ರತ್ಯಯದಾನಮ್‌ 
ಏತೇ ಚಾನ್ಯೇ ಚ ಬಹವೋ ಮುನಯಃ ಸಂಶಿತವ್ರತಾಃ | 


ಕೌತೂಹಲಸಮಾವಿಷ್ಟಾಃ ಸರ್ವ ಏವ ಸಮಾಗತಾಃ ॥ 6 
ರಾಕ್ಷ ಸಾಶ್ಚ ಮಹಾವೀರ್ಯಾ ವಾನರಾಶ್ಚ ಮಹಾಬಲಾಃ | 

ಸರ್ವ ಏವ ಸಮಾಜಗ್ಮುರ್ಮಹಾತ್ಮಾನಃ ಕುತೂಹಲಾತ್‌ ॥ 7 
ಕ್ಷತ್ರಿಯಾ ಯೇ ಚ ಶೂದ್ರಾಶ್ಚ ವೈಶ್ಯಾಶ್ಚೈವ ಸಹಸ್ರಶಃ | 

ನಾನಾದೇಶಗತಾಶ್ಚೈವ ಬ್ರಾಹ್ಮಣಾಃ ಸಂಶಿತವ್ರತಾಃ ॥ 8 
ಜ್ಞಾನನಿಷ್ಠಾಃ ಕರ್ಮನಿಷ್ಠಾ ಯೋಗನಿಷ್ಠಾಸ್ತಥಾಪರೇ | 

ಸೀತಾ ಶಪಥವೀಕ್ಷಾ ರ್ಥಂ ಸರ್ವ ಏವ ಸಮಾಗತಾಃ: ॥ 9 


ತದಾ ಸಮಾಗತಂ ಸರ್ವಮಶ್ನಭೂತಮಿವಾಚಲಮ್‌ | 
ಶ್ರುತ್ವಾ ಮುನಿರವರಸ್ತೂರ್ಣಂ ಸಸೀತಃ ಸಮುಪಾಗಮತ್‌ ॥ 10 
ತಮೃರ್ಷಿಃ ಪೃಷ್ಠತಃ ಸೀತಾ ತ್ವನ್ನಗಚ್ಛದವಾಜ್ಕುಖೀ | 
ಕೃತಾಂಜಲಿರ್ಬಾಷ್ಟಗಲಾ ಕೃತ್ವಾ ರಾಮಂ ಮನೋಗತಮ್‌ ॥ 1] 
ವ್ರತನಿಷ್ಠರಾದ ಇನ್ನೂ ಬಹುಮಂದಿ ಮುನಿಗಳು ಕುತೂಹಲಾನ್ವಿತರಾಗಿ 
ಬ೦ದರು. ಸಕಲ ರಾಕ್ಷಸರೂ ವಾನರರೂ ಕೌತುಕದಿ೦ದ ಆಗಮಿಸಿದರು 
(6-7). ನಾನಾ ದೇಶಗಳಿ೦ದ ಆಗಮಿಸಿದ್ದ ಬ್ರಾಹ್ಮಣ, ಕ್ಷತ್ತಿಯ, ವೈಶ್ಯ, 
ಶೂದ್ರರೆಲ್ಲರೂ ಬಂದು ಸೇರಿದರು. ಜ್ಞಾನಿಗಳೂ, ಕರ್ಮಠರೂ, 
ಯೋಗಿಗಳೂ ಸಹ ಸೀತೆಯು ಶಪಥ ಮಾಡುವುದನ್ನು ವೀಕ್ಷಿಸುವುದಕ್ಕಾಗಿ 
ಬಂದರು (8-9). ಎಲ್ಲರೂ ಸದ್ದುಮಾಡದೆ ಕಲ್ಲಿನಂತೆ ಅಚಲರಾಗಿ 
ಕುಳಿತಿದ್ದರು. ಸಜಿ ಸೇರಿದುದನ್ನು ಕೇಳಿ ವಾಲ್ಮೀಕಿಮುನಿಗಳು 
ಸೀತಾಸಮೇತರಾಗಿ ದಯಾಮಾಡಿಸಿದರು. ಅವರ ಹಿಂದೆ ಸೀತಾದೇವಿಯು 
ತಲೆ ತಗ್ಗಿಸಿ ಕೈಮುಗಿದುಕೊ೦ಡು ಬರುತ್ತಿದ್ದಳು. ಕಣ್ಣೀರು ಹರಿಯುತ್ತಿತ್ತು. 
ಮನಸ್ಸು ಶ್ರೀರಾಮನನ್ನು ನೆನೆಯುತ್ತಿತ್ತು (10-11). ಬ್ರಹ್ಮದೇವನನ್ನು 
ಹಿಂಬಾಲಿಸಿ ಬರುವ ವೇದಮಾತೆಯಂತೆ, ವಾಲ್ಮೀಕಿಮಹರ್ಷಿಗಳನ್ನು 
ಹಿಂಬಾಲಿಸಿ ಬರುತ್ತಿದ್ದ ಜಾನಕಿಯನ್ನು ಕಂಡೊಡನೆ ಸಭೆಯಲ್ಲಿ ಜಯಕಾರವು 
ಮೊಳಗಿತು (12). ಆ ದೇವಿಯನ್ನು ನೋಡಿ ಸಭಾಸದರ ಮರುಕ 


ಉತ್ತರಕಾಂಡ 584 
ದೃಷ್ಟ್ವಾ ಶ್ರುತಿಮಿವಾಯಾಂತೀಂ ಬ್ರಹ್ಮಾಣಮನುಗಾಮಿನೀಮ್‌ । 


ವಾಲ್ಮೀಕೇಃ ಪೃಷ್ಠತಃ ಸೀತಾಂ ಸಾಧುವಾದೋ ಮಹಾನಭೂತ್‌ ॥ 12 
ತತೋ ಹಲಹಲಾಶಬ್ದಃ ಸರ್ವೇಷಾಮೇವಮಾಬಭೌ । 

ದುಃಖಜನ್ಮವಿಶಾಲೇನ ಶೋಕೇನಾಕುಲಿತಾತ್ಮ ನಾಮ್‌ ॥ 13 
ಸಾಧು ರಾಮೇತಿ ಕೇಚಿತ್ತು'ಸಾಧು ಸೀತೇತಿ ಚಾಪರೇ | 

ಉಭಾವೇವ ಚ ತತ್ರಾನ್ಯೇ ಪ್ರೇಕ್ಷಕಾಃ ಸಂಪ್ರಚಕ್ರುಶುಃ ॥ 14 
ತತೋ ಮಧ್ಯೇ ಜನೌಘಸ್ಯ ಪ್ರವಿಶ್ಯ ಮುನಿಪುಂಗವಃ । 

ಸೀತಾಸಹಾಯೋ ವಾಲ್ಮೀಕಿರಿತಿ ಹೋವಾಚ ರಾಘವಮ್‌ ॥ 15 


ಇಯಂ ದಾಶರಥೇ ಸೀತಾ ಸುವ್ರತಾ ಧರ್ಮಚಾರಿಣೇ । 

ಅಪವಾದಾತ್‌ ಪರಿತೃಕ್ತಾ ಮಮಾಶ್ರಮಸಮೀಪತಃ ॥ 16 
ಲೋಕಾಪವಾದಭೀತಸ್ಯ ತವ ರಾಮ ಮಹಾವ್ರತಃ | 

ಪ್ರತ್ರಯಂ ದಾಸ್ತತೇ ಸೀತಾ ತಮನುಜಾತುಮರ್ಹಸಿ ॥ 17 
ಉಕ್ಕಿತು ಶೋಕ ಉಮ್ಮಳಿಸಿತು. ಮನಸ್ಸು ಕದಡಿತು. "ಅಯ್ಯೊ ಅಯ್ಯೊ" 
ಎ೦ಬ ಉದ್ದಾರವು ಎಲ್ಲಿಲ್ಲಿಯೂ ಹೊರಟಿತು (13). ರಾಮನ ವರ್ತನೆ 
ಸರಿಯೆಂದು ಕೆಲವು ಪ್ರೇಕ್ಷಕರೂ ಸೀತೆಯ ವರ್ತನೆ ಸರಿಯೆಂದು ಹಲವರೂ 
ಉಭಯರ ವರ್ತನೆಯೂ ಸರಿಯೆಂದು ಇತರರೂ ಅಂದುಕೊಂಡರು. 
ವಾಲ್ಮೀಕಿಮುನಿಗಳು ಸೀತಾಸಮೇತರಾಗಿ ಸಬಾ ಮಧ್ಯಕ್ಕೆ ಬಂದು 
ರಾಘವನನ್ನು ಸಂಬೋಧಿಸಿ ಹೀಗೆ ನುಡಿದರು (14-15) : "ಎಲೈ 
ದಶರಥನಂದನ, ಸುಶೀಲೆಯೂ ಧರ್ಮಚಾರಿಣಿಯೂ ಆದ ಸೀತೆಯು 
ಲೋಕಾಪವಾದ ನಿಮಿತ್ತವಾಗಿ ನನ್ನ ಆಶ್ರಮದ ಬಳಿಯಲ್ಲಿ ಪರಿತ್ಥಕ್ತಳಾದಳು 
(16). ನೀನು ಅಪವಾದರಹಿತನಾಗಿರಬೇಕೆ೦ಬ ವ್ರತದಲ್ಲಿ ನಿಷ್ಠೆಯುಳ್ಳವನು. 
ಲೋಕಾಪವಾದಕ್ಕೆ ಹದರಿದವನು. ಈಗ ಸೀತೆಯು ನಿನಗೆ 
ನಂಬಿಕೆಯನ್ನುಂಟುಮಾಡಿಕೊಡುವಳು. ಅದಕ್ಕೆ ನೀನು ಸಮ್ಮತಿಸಬೇಕು 
(17). ಈ ಕುಶಲವರಿಬ್ಬರೂ ಜಾನಕಿಯ ಪುತ್ರರು. ಯಮಳರಾಗಿ ಜನಿಸಿದ್ದಾರೆ. 
ಈ ವೀರಬಾಲಕರು ನಿನ್ನ ಮಕ್ಕಳೇ ಎಂಬುದು ನಿಶ್ಚಯ. ನಾನು ಸತ್ಯವನ್ನೇ 


585 ವಾಲ್ಮೀ ಕಿಪ್ರತ್ಯಯದಾನಮ್‌ 


ಇವೌ ತು ಜಾನಕೀಪುತ್ರಾವುಭೌ ಚ ಯಮಜಾತಕೌ | 
ಸುತೌ ತವೈವ ದುರ್ಧರ್ಪೌ ಸತ್ಯಮೇತದ್ದವೀಮಿ ತೇ ॥ 18 


ಪ್ರಚೇತಸೋಇ*5ಹಂ ದಶಮಃ ಪುತ್ರೋ ರಾಘವನಂದನ । 
ನ ಸ್ಮರಾಮ್ಯನೃತಂ ವಾಕ್ಯಮಿಮೌ ತು ತವ ಪುತಕೌ ॥ 19 


ಬಹುವರ್ಷಸಹಸ್ರಾಣಿ ತಪಶ್ಚರ್ಯಾ ಮಯಾ ಕೃತಾ | 
ನೋಪಾಶ್ಲೀಯಾಂ ಫಲಂ ತಸ್ಯಾ ದುಷ್ಟೇಯಂ ಯದಿ ಮೈಥಿಲೀ | 20 


ಮನಸಾ ಕರ್ಮಣಾ ವಾಚಾ ಭೂತಪೂರ್ವಂ ನ ಕಿಲ್ಪಷಮ್‌ | 

ತಸ್ಯಾಹಂ ಫಲಮಶ್ನಾಮಿ ಅಪಾಪಾ ಯದಿ ಮೈಥಿಲೀ I 21 
ಅಹಂ ಪಂಚಸು ಭೂತೇಷು ಮನಃಷಷ್ಠೇಷು ರಾಘವ । 

ಎಚಿಂತ್ಯ ಸೀತಾ ಶುದ್ಧೇತಿ ಜಗ್ರಾಹ ವನನಿರ್ರುರೇ ॥ 22 
ಇಯಂ ಶುದ್ಧ ಸಮಾಚಾರಾ ಅಪಾಪಾ ಪತಿದೇವತಾ | 
ಲೋಕಾಪವಾದಭೀತಸ್ಯ ಪ್ರತ್ಯಯಂ ತವ ದಾಸ್ಯತಿ | 23 
ಹೇಳುತ್ತಿದ್ದೇನೆ. ರಾಘವ, ನಾನು ಪ್ರಚೇತಸನ ಹತ್ತನೆಯ ಮಗನೆಂದು" 
ತಿಳಿ. ನನ್ನ ಸ್ಮರಣಯಲ್ಲಿ ಎ೦ದೂ ಅನೃತವನ್ನಾಡಿದವನಲ್ಲ. ಇವರು ನಿನ್ನ 
ಮಕ್ಕಳು (18-19). ಎಷ್ಟೋ ಸಾವಿರ ವರ್ಷಗಳವರೆಗೆ ನಾನು 
ತಪಸನ್ನಾಚರಿಸಿದ್ದೇನೆ. ಸೀತೆಯಲ್ಲಿ ದೋಷಲೇಶವಾದರೂ ಇರುವುದಾದರೆ, 
ಆ ತಪಸಿನ ಫಲವು ನನಗೆ ದೊರಕದೆ ಹೋಗಲಿ | ಮನೋವಾಕ್ಯರ್ಮಗಳಿ೦ದ 
ನಾನು ಯಾವ ಪಾಪಕೃತ್ಯವನ್ನೂ ಮಾಡಿದವನಲ್ಲ. ಅಂತಹ ಸದ್ವತ್ರದಿ೦ದ 
ಬರುವ ಫಲವು, ಜಾನಕಿಯು ನಿರ್ದೋಷಳಾಗಿದ್ದರೆ ಮಾತ್ರ ನನಗೆ ಲಭಿಸಲಿ 
| (20-21). ಸೀತೆಯನ್ನು ವನನದೀ ಸಮೀಪದಲ್ಲಿ ಕಂಡಾಗ, 
ಪಂಚೇ೦ದ್ರಿಯಗಳಲ್ಲಿಯೂ ಮನಸ್ಸಿನಲ್ಲಿಯೂ ಇವಳು ಪರಿಶುದ್ಧಳ೦ದು 
ತಿಳಿದೇ ಆಶ್ರಮಕ್ಕೆ ಕರೆದೊಯ್ದನು. ಶ್ರೀರಾಮ, ಸೀತೆಯು ಶುದ್ಧಚಾರಿತ್ರಳು. 
ಯಾವ ಪಾಪವೂ ಇವಳಲ್ಲಿಲ್ಲ. ಪತಿಯನ್ನೇ ದೇವತಯಂದು ತಿಳಿದಿರುವ 


* ಪ್ರಚೇತಸನ ವಂಶದಲ್ಲಿ ಹತ್ತನೆಯ ತಲೆ ಎ೦ಬ ಅಭಿಪ್ರಾಯವಿರಬಹುದು 


ಉತ್ತರಕಾಂಡ 586 
ತಸ್ಮಾದಿಯಂ ನರವರಾತ್ಮಜ ಶುದ್ಧಭಾವಾ 
ದಿವ್ಯೇನ ದೃಷ್ಟಿವಿಷಯೇಣ ತದಾ ಪ್ರವಿಷ್ಟಾ। 
ಲೋಕಾಪವಾದಕಲುಷೀಕರತಚೇತಸಾ ಯಾ 
'ತೃಕ್ತಾ ತ್ವಯಾ ಪ್ರಿಯತಮಾ ವಿದಿತಾಪಿ ಶುದ್ಧಾ | 24 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಣ್ಣವತಿತಮಃ ಸರ್ಗಃ 


ಸಾಧ್ವಿಯಾಗಿದ್ದಾಳೆ. ಲೋಕಾಪವಾದಕ್ಕೆ ಅಂಜಿರುವ ನಿನಗೆ ಎಶ್ವಾಸಕರವಾದ 
ಕಾರ್ಯವನ್ನು ಮಾಡಿತೋರಿಸುವಳು (22-23). ಮಹಾರಾಜ, ನಿನ್ನ 
ಪ್ರಿಯತಮೆಯು ಪರಿಶುದ್ಧಳಂದು ಗೊತ್ತಿದ್ದರೂ ಲೋಕಾಪವಾದ ನಿಮಿತ್ತವಾಗಿ 
ನಿನ್ನ ಮನಸ್ಸು ಕಲುಷಿತವಾದ್ದರಿ೦ದ ಇವಳನ್ನು ತ್ಯಜಿಸಿದ್ದೀಯೆ. ಆಗ ನಾನು 
ದಿವ್ಯದೃಷ್ಟಿಯಿಂದ ಸೀತೆಯು ಶುದ್ಧಚಾರಿತ್ರಳೆಂಬುದನ್ನರಿತು ನನ್ನ ಆಶ್ರಮದಲ್ಲಿ 
ಇವಳಿಗೆ ಪ್ರವೇಶವನ್ನಿತ್ತೆನು” ಎ೦ದರು (24). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ತೊ೦ಬತ್ತಾರನೆಯ ಸರ್ಗ 


587 
ಸಪನವತಿತಮಃ ಸರ್ಗಃ 


ಖಿ 
ಸೀತಾರಸಾತಲಪ್ರವೇಶಃ 


ವಾಲ್ಮೀಕಿನೈವಮುಕ್ತಸ್ತು ರಾಘವಃ ಪ್ರತ್ಯಭಾಷತ | 


ಪ್ರಾಂಜಲಿರ್ಜಗತೋ ಮಧ್ಯೇ ದೃಷ್ಟ್ವಾ ತಾಂ ವರವರ್ಣಿನೀಮ್‌ ॥ 1 

ಏವಮೇತನ್ಮಹಾಭಾಗ ಯಥಾ ವದಸಿ ಧರ್ಮವಿತ್‌ । 

ಪ್ರತ್ಯಯಸ್ತು ಮಮ ಬ್ರಹ್ಮಂಸ್ತವ ವಾಕ್ಕೈರಕಲ್ಲಪೈ: ॥ 2 

ಪ್ರತ್ಯಯಸ್ತು ಪುರಾ ವೃತ್ತೋ ವೈದೇಹ್ಯಾಃ ಸುರಸಂನಿಧೌ | 

ಶಪಥಸ್ತು ಕೃತಸ್ತತ್ರ ತೇನ ವೇಶ್ಮ ಪ್ರವೇಶಿತಾ ॥ ತಿ 

ಲೋಕಾಪವಾದೋ ಬಲವಾನ್‌ ಯೇನ ತ್ಯಕ್ತಾ ಹಿ ಮೈಥಿಲೀ | 

ಸೇಯಂ ಲೋಕಭಯಾದ್ದಹ್ಮನ್ನಪಾಪೇತ್ಯಭಿಜಾನತಾ ॥ 4 

ಪರಿತ್ಯಕ್ತಾ ಮಯಾ ಸೀತಾ ತದ್ಭವಾನ್‌ ಕ್ಷಂತುಮರ್ಹತಿ | 

ಜಾನಾಮಿ ಚೇಮೌ ಪುತ್ರೌ ಮೇ ಯಮಜಾತೌ ಕುಶೀಲವೌ | 5್ರ 
ಸರ್ಗ 97 


ಜಾನಕಿಯ ಶಪಥ. ಭೂದೇವಿಯು ಮೇಲೆದ್ದು ಬಂದು ಜಾನಕಿಯೊಡನೆ 
ರಸಾತಳವನ್ನು ಪ್ರವೇಶಿಸುವುದು 

ವಾಲ್ಮೀಕಿಮುನಿಗಳ ನುಡಿಯನ್ನು ಕೇಳಿದ ರಾಘವನು ಸಭಾಮಧ್ಯದಲ್ಲಿದ್ದ 
ಜಾನಕಿಯನ್ನು ನೋಡಿ ಕೈಮುಗಿದುಕೊಂಡು "ಮಹಾತ್ಮರೇ, ಧರ್ಮಜ್ಞರಾದ 
ನೀವು ಹೇಳುವುದು ಸತ್ಯವೇ. ಪವಿತ್ರವಾದ ನಿಮ್ಮ ನುಡಿಗಳಿಂದ ನನಗೆ 
ವಿಶ್ವಾಸವುಂಟಾಗಿದೆ (1-2). ಹಿಂದೊಮ್ಮೆ ದೇವತೆಗಳ ಎದುರಿನಲ್ಲಿ 
ವೈದೇಹಿಯ ಚಾರಿತ್ರದ ವಿಷಯವಾಗಿ ವಿಶ್ವಾಸ ಮೂಡಿತ್ತು. ಅವಳೂ೦ದು 
ಶಪಥವನ್ನೇ ಮಾಡಿದಳು. ಹೀಗಾಗಿ ಆಕೆಯನ್ನು ಮನೆಗೆ ಕರೆತಂದೆನು 
(3). ಮಹರ್ಷಿಗಳೆ, ಲೋಕಾಪವಾದವು ಪ್ರಬಲವಾದದ್ದು. ಮೈಥಿಲಿಯು 
ನಿರ್ದೋಷಳೆಂಬುದು ನನಗೆ ತಿಳಿದಿದ್ದರೂ ಲೋಕಾಪವಾದಕ್ಕೆ ಅಂಜಿ 
ತೊರೆದೆನು. ಇದಕ್ಕಾಗಿ, ಮುನಿಗಳ, ನನ್ನನ್ನು ಕ್ಷಮಿಸಿರಿ. ಯಮಳರಾದ 


ಉತ್ತರಕಾಂಡ 588 
ಶುದ್ಧಾಯಾಂ ಜಗತೋ ಮಧ್ಯೇ ಮೈಥಿಲ್ಯಾಂ ಪ್ರೀತಿರಸ್ತು ಮೇ । 
ಅಭಿಪ್ರಾಯಂ ತು ವಿಜ್ಞಾಯ ರಾಮಸ್ಯ ಸುರಸತ್ತಮಾಃ ॥ 6 


ಸೀತಾಯಾಃ ಶಪಥೇ ತಸ್ಮಿನ್‌ ಮಹೇಂದ್ರಾದ್ಯಾ ಮಹೌಜಸಃ । 
ಪಿತಾಮಹಂ ಪುರಸ್ಕೃತ್ಯ ಸರ್ವ ಏವ ಸಮಾಗತಾಃ ॥ 7 


ಆದಿತ್ಯಾ ವಸವೋ ರುದ್ರಾ ಹೃಶ್ವಿನೌ ಸಮರುದ್ಧಣಾ: | 
ಗಂಧರ್ವಾಪ್ಪರಸಶ್ಚೈವ ಸರ್ವ ಏವ ಸಮಾಗತಾಃ ॥ 8 


ಸಾಧ್ಯಾಶ್ಚ ಎಶ್ವೇದೇವಾಶ್ಚ ಸರ್ವೇ ಚ ಪರಮರ್ಷಯಃ | 
ನಾಗಾಃ ಸುಪರ್ಣಾಃ ಸಿದ್ಧಾಶ್ಚ ತೇ ಸರ್ವೇ ಹೃಷ್ಟಮಾನಸಾಃ | 9 


ಸೀತಾಶಪಥಸಂಭ್ರಾತಾಃ ಸರ್ವ ಏವ ಸಮಾಗತಾಃ । 

ದೃಷ್ಟ್ವಾ ದೇವಾನೃಷೀಂಶ್ಚೈವ ರಾಘವಃ ಪುನರಬ್ರವೀತ್‌ ॥ 10 
ಪ್ರತ್ಯಯೋ ಮೇ ಸುರಶ್ರೇಷ್ಠಾ ಯಸಿವಾಕ್ಕೈರಕಲ್ಲಪೈ: | 

ಶುದ್ದಾಯಾಂ ಜಗತೋ ಮಧ್ಯೇ ವೈದೇಹ್ವಾಂಪ್ರೀತಿರಸು ಮೇ ॥ 11 
ಕುಶಲವರು ನನ್ನ ಪುತ್ರರಂದು ನಾನು ಬಲ್ಲೆನು (4-5). ಈ ಜನತೆಯ 
ಮಧ್ಯದಲ್ಲಿ ಮೈಥಿಲಿಯು ಪರಿಶುದ್ಧಳೆ೦ಂಬುದು ಸ್ಪಷ್ಟವಾದಮೇಲೆ, ಅವಳನ್ನು 
ಪ್ರೀತಿಯಿ೦ದ ಅಂಗೀಕರಿಸುವೆನು" ಎಂದು ಹೇಳಿದನು. ಶ್ರೀರಾಮನ 
ಇಂಗಿತವನ್ನರಿತು ಸೀತೆಯು ಶಪಥಮಾಡುವಳೆಂದು ತಿಳಿದು, 
ಇಂದ್ರಾದಿದೇವತೆಗಳು ಬ್ರಹ್ಮದೇವನೊಡನೆ ಆಗಮಿಸಿದರು (6-7). ಆದಿತ್ಕರು, 
ವಸುಗಳು, ರುದ್ರರು, ಅಶ್ವಿನೀದೇವತೆಗಳು, ಮರುತ್ತುಗಳು, ಗಂಧರ್ವರು, 
ಅಪ್ಸರೆಯರು -ಎಲ್ಲರೂ ಬಂದರು. ಸಾಧ್ಯರು, ವಿಶ್ವೇದೇವರು, 
ಪರಮರ್ಷಿಗಳು, ನಾಗಸುಪರ್ಣಸಿದ್ದರೂ- ಸರ್ವರೂ ಉತ್ಸಾಹದಿಂದ 
ಆಗಮಿಸಿದರು (8-9). ಸೀತೆಯು ಶಪಥಮಾಡುವಳೆಂದು ದಿಗ್ಗಾ೦ತರಾಗಿ 
ಸಕಲರೂ ಬಂದರು. ದೇವತೆಗಳನ್ನೂ ಯಷಿಗಳನ್ನೂ ನೋಡಿ ಶ್ರೀರಾಮನು 
“ಸುರಶ್ರೇಷ್ಠರೆ, ವಾಲ್ಮೀಕಿಮುನಿಗಳ ಪವಿತ್ರವಾಣಿಯಿಂದ ನನಗೆ 
ಎಶ್ವಾಸವುಂಟಾಗಿದೆ. ಆದರೆ ಜನಮಧ್ಯದಲ್ಲಿ ವೈದೇಹಿಯು ಪರಿಶುದ್ಧಳ೦ದು 
ಸ್ಫುಟವಾದ ಮೇಲೆ, ಅವಳನ್ನು ಪ್ರೀತಿಯಿಂದ ಸ್ನೀಕರಿಸುವೆನು" ಎಂದನು 


589 ಸೀತಾರಸಾತಲಪ್ರವೇಶಃ 


ತತೋ ವಾಯುಃ ಶುಭಃ ಪುಣ್ಯೋ ದಿವ್ಯಗಂಧೋ ಮನೋರಮ | 
ತಜ್ಜನೌಘಂ ಸುರಶ್ರೇಷ್ಠೋ ಹ್ಲಾದಯಾಮಾಸ ಸರ್ವತಃ ॥ 12 


ತದದ್ದುತಮಿವಾಚಿಂತ್ಯಂ ನಿರೈಕ್ಷ ೦ತ ಸಮಾಗತಾಃ । 
ಮಾನವಾಃ ಸರ್ವರಾಷ್ಟೇಭ್ಯಃ ಪೂರ್ವಂ ಕೃತಯುಗೇ ಯಥಾ ॥ 13 
Ae] 


. ಸರ್ವಾನ್‌ ಸಮಾಗತಾನ್‌ ದೃಷ್ಟ್ವಾ ಸೀತಾ ಕಾಷಾಯವಾಸಿನೀ । 
ಅಬ್ರವೀತ್‌ ಪ್ರಾಂಜಲಿರ್ವಾಕ್ಯಮಧೋದೃಷ್ಟಿರಾವಾಜ್ಕುಖೀ ॥ 14 


ಯಥಾಹಂ ರಾಘವಾದನ್ಯಂ ಮನಸಾಪಿ ನ ಚಿಂತಯೇ | 
ತಥಾ ಮೇ ಮಾಧವೀ ದೇವೀ ವಿವರಂ ದಾತುಮರ್ಹತಿ ॥ 15 


ಮನಸಾ ಕರ್ಮಣಾ ವಾಚ ಯಥಾ ರಾಮಂ ಸಮರ್ಚಯೇ । 
ತಥಾ ಮೇ ಮಾಧವೀ ದೇವೀ ವಿವರಂ ದಾತುಮರ್ಹತಿ ॥ 16 


ಯಥೈತತ್‌ ಸತ್ಯಮುಕ್ತಂ ಮೇ ವೇದ್ಮಿ ರಾಮಾತ್‌ ಪರಂ ನ ಚ। 

ತಥಾ ಮೇ ಮಾಧವೀ ದೇವೀ ವಿವರಂ ದಾತುಮರ್ಹತಿ ॥ 17 
(10-11). ಆಗ ಸುರಶ್ರೇಷ್ಠನಾದ ಮಾರುತನು ದಿವ್ಯಗ೦ಧವನ್ನು ಬೀರುತ್ತ 
ಮೆಲ್ಲಗೆ ಹಿತಕರವಾಗಿ ಬೀಸಿ ಸಕಲರನ್ನೂ ಆನ೦ದಗೊಳಿಸಿದನು. 
ವಾಯುವಿನ ದಿವ್ಯಪರಿಮಳವೂ ದೇವತೆಗಳ ಆಗಮನವೂ. ಅದ್ಭುತವೂ, 
ಆಚಿ೦ತ್ಯವೂ ಆಗಿ ತೋರಿತು. ವಿವಿಧ ರಾಷ್ಟ್ರಗಳಿಂದ ಬಂದಿದ್ದ ಸಮಸ 
i, "ಆಹಾ |! ಇದು ಕೃತಯುಗವಿರಬಹುದೆ |" ಎಂದು ಕೊಂಡರು 
(22-23). ದೇವಾದಿಗಳೆಲ್ಲರೂ ಆಗಮಿಸಿದ್ದನ್ನು ವೀಕ್ಷಿಸಿ, ತಪಸ್ಥಿನಿಗೆ 
ಉಚಿತವಾದ ಕಾಷಾಯ ವಸ್ತವನ್ನುಟ್ಟ ಟಿದ್ದ ಜಾನಕಿಯು ಕೈಮುಗಿದುಕೊ೦ಡು 
ತಲೆತಗ್ಗಿಸಿ ಕೆಳಗೆ ನೋಡುತ್ತ ಹೀಗೆಂದಳು (14) : x ಶ್ರೀರಾಮನನ್ನು 
ಹೊರತಾಗಿ ಇನ್ನೊಬ್ಬನನ್ನು ನಾನು ಮನಸ್ಸಿನ ಲ್ಲಿಂಯೂ 
ಚಿಂತಿಸುವುದಿಲ್ಲವೆಂಬುದು ಸತ್ವ. ಹ ಸತ್ಯಬಲದಿಂದ ಮಾಧವಪತ್ನಿಯಾದ 
ಭೂದೇವಿಯು ತನ್ನ ಗರ್ಭದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ನನಗೆ 
ರಂಧ್ರವನ್ನೀಯಲಿ | (16). ಶ್ರೀರಾಮನನ್ನು ಹೊರತಾಗಿ ಇನ್ನೊಬ್ಬ 
ಪುರುಷನನ್ನು ನಾನರಿಯೆನು-ಎಂಬ ನನ್ನ ನುಡಿ ಸತ್ಯವಾದರೆ, ಭೂದೇವಿಯು 


ಉತ್ತರಕಾಂಡ 590 
ತಥಾ ಶಪಂತ್ಯಾಂ ವೈದೇಹ್ಯಾಂ ಪ್ರಾದುರಾಸೀತ್ರದದ್ದುತಮ್‌ | 
ಭೂತಲಾದುತ್ಥಿತಂ ದಿವ್ಯಂ ಸಿಂಹಾಸನಮನುತ್ತಮಮ್‌ ॥ 18 


ಧ್ರಿಯಮಾಣಂ ಶಿರೋಭಿಸ್ತು ನಾಗೈರಮಿತವಿಕ್ರಮೈ: । 
ದಿವ್ಯಂ ದಿವ್ಯೇನ ವಪುಷಾ ದಿವ್ಯರತ್ನವಿಭೂಷಿತೈಃ | 19 


ತಸ್ಮಿಂಸ್ತು ಧರಣೀ ದೇವೀ ಬಾಹುಭ್ಯಾಂ ಗೃಹ್ಯ ಮೈಥಿಲೀಮ್‌ 
ಸ್ವಾಗತೇನಾಭಿನಂದ್ಯೈನಾಮಾಸನೇ ಚೋಪವೇಶಯತ್‌ ॥ 20 


ತಾಮಾಸನಗತಾಂ ದೃಷ್ಟ್ವಾ ಪ್ರವಿಶಂತೀಂ ರಸಾತಲಮ್‌ | 
ಪುಷ್ಪವೃಷ್ಟಿರವಿಚ್ಛಿನ್ನಾ ದಿವ್ಯಾ ಸೀತಾಮವಾಕಿರತ್‌ ॥ 21 


ಸಾಧುಕಾರಶ್ಚ ಸುಮಹಾನ್‌ ದೇವಾನಾಂ ಸಹಸೋತ್ಠಿತಃ | 
ಸಾಧು ಸಾಡ್ದಿತಿ ವೈ ಸೀತೇ ಯಸ್ಕಾಸ್ಟೇ ಶೀಲಮೀದೃಶಮ್‌ ॥ 22 


ಏವಂ ಬಹುವಿಧಾ ವಾಚೋ ಹ್ಯಂತರಿಕ್ಷ ಗತಾಃ ಸುರಾಃ । 

ವ್ಯಾಜಹುರ್ಹಷ್ಟಮನಸೋ ದೃಷ್ಟಾ ಸೀತಾಪ್ರವೇಶನಮ್‌ ॥ 23 
ನನಗೆ ರಂಧ್ರವನ್ನೀಯಲಿ !" ಎಂದು ಶಪಥ ಮಾಡಿದಳು (17). ವೈದೇಹಿಯು 
ಹೀಗೆ ಮೂರು ಸಲ ಶಪಥಮಾಡಿದೊಡನೆ ಒಂದು ಅದ್ಭುತವು ನಡೆಯಿತು. 
ಭೂತಳವನ್ನು ಭೇದಿಸಿಕೊಂಡು ಶ್ರೇಷ್ಠವಾದ ಒಂದು ದಿವ್ಯಸಿ೦ಹಾಸನವು 
ಮೇಲೆದ್ದಿತು (18). ದಿವೃದೇಹಧಾರಿಗಳೂ ದಿವ್ಕರತ್ನಭೂಷಿತರೂ ಬಲಾಢ್ವರೂ 
ಆದ ತಕ್ಷಕಾದಿ ನಾಗರು ತಮ್ಮ ಶಿರಸ್ಸುಗಳಿಂದ ಆ ಸಿಂಹಾಸನವನ್ನು 
ಹೊತ್ತಿದ್ದರು. ಅದರಲ್ಲಿ ಕುಳಿತಿದ್ದ ಭೂದೇವಿಯು ಮೈಥಿಲಿಯನ್ನು 
ಸ್ಪಾಗತದಿಂದ ಅಭಿನಂದಿಸಿ ಎರಡು ಕೈಗಳಿಂದಲೂ ಆಲಂಗಿಸಿ, ತನ್ನ 
ಸಿಂಹಾಸನದಲ್ಲಿ ಕುಳ್ಳಿರಿಸಿಕೊ೦ಡಳು (19-20). ಹಾಗೇಯೇ ಸಿಂಹಾಸನವು 
ಭೂಗರ್ಭದಲ್ಲಿ ರಸಾತಳಕ್ಕೆ ಇಳಿಯತೊಡಗಿತು. ಸಿಂಹಾಸನದಲ್ಲಿ ಕುಳಿತು 
ಸೀತೆಯು ರಸಾತಳಕ್ಕೆ ಇಳಿಯುವುದನ್ನು ಕಂಡು, ಅವಳ ಮೇಲೆ ದೇವತೆಗಳು 
ಅವಿಚ್ಛಿನ್ನವಾಗಿ ಹೂಮಳೆಯನ್ನು ಸುರಿಸಿದರು (21). ದೇವತೆಗಳು "ಸಾಧು 
ಸಾಧು | ಜಾನಕಿ, ನಿನ್ನ ಶೀಲವು ಎಷ್ಟು ಪರಿಶುದ್ಧವಾದುದು |" ಎಂದು 
ಕೋಲಾಹಲ ಮಾಡಿದರು. ಹೀಗೆ ಅಂತರಿಕ್ಷದಲ್ಲಿ ನಿಂತಿದ್ದ ದೇವತೆಗಳು 


591 ಸೀತಾರಸಾತಲಪ್ರವೇಶಃ 


ಯಜ್ಞವಾಟಗತಾಶ್ಚಾಪಿ ಮುನಯಃ ಸರ್ವ ಏವ ತೇ | 
ರಾಜಾನಶ್ಚ ನರವ್ಯಾಘ್ರಾ ವಿಸ್ಮಯಾನ್ನೋಪರೇಮಿರೇ ॥ 24 


ಅಂತರಿಕ್ಷೆ € ಚ ಭೂಮ್‌ ಚ ಸರ್ವೇ ಸ್ಥಾವರಜಂಗಮಾಃ | 
ದಾನವಾಶ್ಚ ಮಹಾಕಾಯಾ: ಪಾತಾಲೇ ಪನ್ನಗಾಧಿಪಾಃ | 25 


ಕೇಚಿದ್ದಿನೇದುಃ ಸಂಹೃಷ್ಟಾಃ ಕೇಚಿದ್ದ್ಯಾನಪರಾಯಣಾಃ । 
ಕೇಚಿದ್ರಾಮಂ ನಿರೀಕ್ಷಂತೇ ಕೇಚಿತ್‌ ಸೀತಾಮಚೇತನಾಃ ॥ 26 


ಸೀತಾಪ್ರವೇಶನಂ ದೃಷ್ಟ್ವಾ ತೇಷಾಮಾಸೀತ್‌ ಸಮಾಗಮಃ । 
ತನ್ಮುಹೂರ್ತಮಿವಾತ್ಯರ್ಥಂ ಸಮಂ ಸಮಮೋಹಿತಂ ಜಗತ್‌ ॥ 27 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ತನವತಿತಮಃ ಸರ್ಗಃ 


ಸೀತೆಯ ಭೂಪ್ರವೇಶವನ್ನು ನೋಡಿ ಆನಂದತುಂದಿಲರಾಗಿ ನಾನಾ 
ಬಗೆಯಲ್ಲಿ ಹೊಗಳಿ ಹಾಡಿದರು (22-23). ಯಜ್ಞಶಾಲೆಯಲ್ಲಿದ್ದ ಸಮಸ್ತ 
ಮುನಿಗಳೂ ರಾಜರೂ ಪರಮಾಶ್ಚರ್ಯಗೊಂಡರು. ಅವರ ವಿಸ್ಮಯಕ್ಕೆ 
ಪಾರವೇ ಕಾಣಲಿಲ್ಲ (24). ಭೂಮಿಯಲ್ಲಿ, ಮೇಲೆ ಗಗನದಲ್ಲಿ, ಕಳಗೆ 
ಪಾತಾಳದಲ್ಲಿ-ಸ್ಥಾವರಜ೦ಗಮಗಳೂ ದಾನವರೂ ಪನ್ನಗರೂ ವಿಸ್ಥಿತರಾದರು. 
ಕೆಲವರು ಹರ್ಷದಿಂದ ಕೋಲಾಹಲವನ್ನೆಬ್ಬಸಿದರು. ಕೆಲವರು 
ಧ್ಯಾನಾಸಕ್ತರಾದರು. ಹಲವರು ಶ್ರೀರಾಮನ ಮುಖವನ್ನು ನೋಡುವರು. 
ಕೆಲವರು ದಿಗ್ಭಾಂತರಾಗಿ ಸೀತೆಯನ್ನು ನೋಡುವರು ! (25-26). 
ಭೂಗರ್ಭದಲ್ಲಿ ಸೀತೆಯು ಪ್ರವೇಶಿಸಿದ್ದನ್ನು ಕ೦ಡು ಸಕಲರಿಗೂ ಹರ್ಷ- 
ಎಸ್ಮಯಗಳಾದವು. ಸ್ವಲ್ಪಕಾಲದವರೆಗೆ, ಜಗತ್ತು ಎಚ್ಚರದಪ್ಪಿ ಉನ್ನತ್ತವಾದಂತೆ 
ಕಾಣಿಸಿತು (27). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ತೊಂಬತ್ತೇಳನೆಯ ಸರ್ಗ 


೨92 


ಅಷ್ಟನವತಿತಮಃ ಸರ್ಗಃ 
ರಾಮಕೋಪೋಪಶಮಃ 


ರಸಾತಲಂ ಪ್ರವಿಷ್ಟಾಯಾಂ ವೈದೇಹ್ಯಾಂ ಸರ್ವವಾನರಾಃ । 
ಚುಕ್ರುಶುಃ ಸಾಧು ಸಾಧ್ದೀತಿ ಮುನಯೋ ರಾಮಸಂನಿಧ್‌ೌ ॥ 1 


ದಂಡಕಾಷ್ಠಮವವಷ್ಟ ಭ್ಯ ಬಾಷ್ಟವ್ಯಾ ಕುಲಿತೇಕ್ಷ ಣಃ | 
ಅವಾಕ್ಕಿರಾ ದೀನಮನಾ ರಾಮೋ ಹ್ಯಾಪೀತ್‌ ಸುದುಃಖಿತಃ ॥ 2 


ಸ ರುದಿತ್ವಾ ಚಿರಂ ಕಾಲಂ ಬಹುಶೋ ಬಾಷ್ಟಮುತ್ತಜನ್‌ | 
ಕ್ರೋಧಶೋಕಸಮಾವಿಷ್ಟೋ ರಾಮೋ ವಚನಮಬ್ರವೀತ್‌ ॥ 3 


ಅಭೂತಪೂರ್ವಂ ಶೋಕಂ ಮೇ ಮನಃ ಸ್ಪಷ್ಟುಮಿವೇಚ್ಛತಿ | 
ಪಶ್ಯತೋ ಮೇ ಯಥಾ ನಷ್ಟಾ ಸೀತಾ ಶ್ರೀರಿವ ರೂಪಿಣೇ ॥ 4 


ಸರ್ಗ 98 


ಸೀತೆಯು ರಸಾತಳವನ್ನು ಪ್ರವೇಶಿಸಲಾಗಿ ಶ್ರೀರಾಮನ ಕೋಪ ಬ್ರಹ್ಮನಿಂದ ಸಾಂತ್ರನೆ, 
ಕುಶಲವರನ್ನು ಕರೆದುಕೊಂಡು ಶ್ರೀರಾಮನು ಪರ್ಣಶಾಲೆಯನ್ನು ಪ್ರವೇಶಿಸುವುದು. 

ವೈದೇಹಿಯು ರಸಾತಳವನ್ನು ಪ್ರವೇಶಿಸಲಾಗಿ ಸಮಸ್ತ ವಾನರರೂ 
"ಹೋ" ಎಂದು ಅರಚಿದರು. ಮುನಿಗಳು "ಸಾಧು ಸಾಧು" ಎಂದು 
ಉಗ್ಗಡಿಸಿದರು. ಶ್ರೀರಾಮನಾದರೋ ಒಂದು ದೊಣ್ಣೆಯನ್ನೂರಿ," 
ಅದನ್ನವಲಂಬಿಸಿಕೊಂಡು ನಿಂತಿದ್ದನು. ಕಣ್ಣೀರು ಹರಿಯುತ್ತಿತ್ತು ದೀನಚಿತ್ತನಾಗಿ 
ತಲೆ ತಗ್ಗಿಸಿದ್ದನು (1-2). ಬಹಳ ಹೊತ್ತು ಕಂಬನಿಮಿಡಿಯುತ್ತ ಗಳಗಳನೆ 
ಅತ್ತನು. ಶೋಕದೊಂದಿಗೆ ಕ್ರೋಧವೂ ಉಕ್ಕಿತು. ಆಗ ಶ್ರೀರಾಮನು "ನನ್ನ 
ಮನಸಿಗೆ ಹಿಂದೆಂದೂ ಸ೦ಭವಿಸದಷ್ಟು ಶೋಕವು ಬ೦ದು ಮುಸುಕುವಂತೆ 


ತೋರುತಿದೆ. ನೋಡುತಿರುವಾಗಲೇ ಕಣ್ಣೆದುರಿಗೆ ಸಾಕಾಲಕಿ € 
x ಯಜ್ಞದೀಕ್ಷಿತನು ಸೊಮಕ್ರಯಣಪರ್ಯಂತದಾಗಿ ಸಿದುಂಬರದಂದವನ್ನೆ 
ಹಿಡಿದಿರಬೇಕೆಂಬುದು ಶಾಸ್ತವಿಧಿ. 


593 ರಾಮಕೋಪೋಪಶಮಃ 


ಸಾದರ್ಶನಂ ಪುರಾ ಸೀತಾ ಲಂಕಾಂ ಪಾರೇ ಮಹೋದಧೇ: | 
ತತಶ್ಚಾಪಿ ಮಯಾನೀತಾ ಕಿಂ ಪುನರ್ವಸುಧಾತಲಾತ್‌ ॥ 5 


ವಸುಧೇ ದೇವಿ ಭವತಿ ಸೀತಾ ನಿರ್ಯಾತೃತಾಂ ಮಮ । 
ದರ್ಷಯಿಷ್ಯಾಮಿ ವಾ ರೋಷಂ ಯಥಾ ಮಾಮವಗಚ್ಛಸಿ ॥ 6 


ಕಾಮಂ ಶ್ವಶ್ರೂರ್ಮಮೈವ ತ್ವಂ ತೃತ್ತಕಾಶಾದ್ದಿ ಮೈಥಿಲೀ । 
ಕರ್ಷತಾ ಹಲಹಸ್ತೇನ ಜನಕೋನೋದ್ಧ್ದತಾ ಪುರಾ॥ 7 


ತಸ್ಮಾನ್ನಿರ್ಯಾತ್ಯತಾಂ ಸೀತಾ ವಿವರಂ ವಾ ಪ್ರಯಚ್ಛ ಮೇ | 
ಪಾತಾಲೇ ನಾಕಪೃಷ್ಟೇ ವಾ ವಸೇಯಂ ಸಹಿತಸ್ತಯಾ ॥ 8 


ಆನಯ ತ್ವಂ ಹಿ ತಾಂ ಸೀತಾಂ ಮತ್ತೋsಹಂ ಮೈಥಿಲೀಕೃತೇ | 
ನಮೇ ದಾಸ್ಯಸಿ ಚೇತ್‌ ಸೀತಾಂ ಯಥಾರೂಪಾಂ ಮಹೀತಲೇ ॥ 9 


ಸಪರ್ವತವನಾಂ ಕೃತ್ಪಾ ಫಂ ವಿಧಮಿಷ್ಯಾಮಿ ತೇ ಸ್ಥಿತಿಮ್‌ | 

ನಾಶಯಿಷ್ಯಾಮ್ಯಹಂ ಭೂಮಿಂ ಸರ್ವಮಾಹೋ ಭವತ್ತಿಹ ॥ 10 
ದೇವಿಯಂತಿರುವ ಸೀತೆಯು ಕಾಣದಾದಳು (3-4). ಹಿ೦ದೆ ಸೀತೆಯು 
ಮಹಾಸಾಗರದ ಆಚೆಗಿರುವ ಲಂಕೆಗೆ ಕಾಣದಂತೆ ಒಯ್ಯಲ್ಪಟ್ಟಿದ್ದಳು. ಅಲ್ಲಿಂದ 
ಅವಳನ್ನು ಬಿಡಿಸಿಕೊ೦ಡು ಬಂದಿದ್ದೇನೆ. ಹೀಗಿರುವಾಗ ಈ ಭೂಗರ್ಭದಿಂದ 
ಆಕೆಯನ್ನು ತರಲಾರೆನೆ? (5). ಹೇ ವಸುಧೆ, ದೇವಿ, ಪೂಜ್ಯಳೆ, ನನ್ನ 
ಸೀತೆಯನ್ನು ನನಗೆ ಒಪ್ಪಿಸಿಬಿಡು. ಅಥವಾ ನನ್ನ ರೋಷದ 
ಪ್ರಕಾರವೇನೆಂಬುದನ್ನು ತೋರಿಸಲೊ? ನನ್ನ ಸಾಮರ್ಥ್ಯವೆಂತಹದೆಂಬುದು 
ನಿನಗೆ ತಿಳಿದಿರಬೇಕು | (6). ನೀನು ನನಗೆ ಅತ್ತೆಯೆಂಬುದೇನೋ ದಿಟ. 
ಜನಕ ರಾಜನು ನೇಗಿಲನ್ನು ಹಿಡಿದು ಉಳುವಾಗ ಮೈಧಿಲಿಯು ನಿನ್ನ 
ಗರ್ಭದಿಂದ ಮೂಡಿಬ೦ದಳಲ್ಲವ? ಹೇ ವಸುಧೆ, ಸೀತೆಯನ್ನಾದರೂ 
ಒಪ್ಪಿಸು. ಇಲ್ಲವೆ, ಭೂಮಿಯಲ್ಲಿ ಇಳಿದುಹೋಗುವಂತೆ ರಂಧ್ರವನ್ನಾದರೂ 
ನನಗೆ ಕಲ್ಪಿಸು. ಪಾತಾಳದಲ್ಲಾಗಲಿ ಸ್ಪರ್ಗದಲ್ಲಾಗಲಿ ಸೀತೆಯೊಡನೆಯೇ 
ಇರುವೆನು (7-8). ಭೂದೇವಿ, ಮೈಥಿಲಿಯನ್ನು ಕರೆದುಕೊಂಡು ಬಾ. 
ಅವಳಿಗಾಗಿ ನಾನು ಹುಚ್ಚನಾಗಿದ್ದೇನೆ. ಮೊದಲಿದ್ದಂತೆ ಸೀತೆಯನ್ನು ಭೂತಳಕ್ಕೆ 
ತಂದು ಒಪ್ಪಿಸದಿದ್ದಲ್ಲಿ, ಪರ್ವತಾರಣ್ಯಸಹಿತವಾದ ನಿನ್ನ ಸಮಸ್ತ 


ಉತ್ತರಕಾಂಡ 594 
ಏವಂ ಬ್ರುವಾಣೇ ಕಾಕುತ್ಡೋ ಕ್ರೋಧಶೋಕಸಮನ್ನಿತೇ | 


ಬ್ರಹ್ಮಾ ಸುರಗಣೈಃ ಸಾರ್ಧಮುವಾಚ ರಘುನಂದನಮ್‌ ॥ 11 
ರಾಮ ರಾಮ ನ ಸಂತಾಪಂ ಕರ್ತುಮರ್ಹಸಿ ಸುವ್ರತ | 

ಸ್ಮರ ತ್ವಂ ಪೂರ್ವಕಂ ಭಾವಂ ಮಂತ್ರಂ ಚಾಮಿತ್ರಕರ್ಶನ ॥ 12 
ನ ಖಲು ತ್ವಾಂ ಮಹಾಬಾಹೋ ಸ್ಮಾರಯೇಯಮನುತ್ತಮಮ್‌ | 

ಅಮಂ ಮುಹೂರ್ತಂ ದುರ್ಧರ್ಷ ಸ್ಮರತ್ವಂ ಜನ್ಮ ವೈಷ್ಣವಮ್‌ | 13 
ಸೀತಾ ಹಿ ವಿಮಲಾ ಸಾಧ್ವೀ ತವ ಪೂರ್ವಪರಾಯಣಾ | 

ನಾಗಲೋಕಂ ಸುಖಂ ಪ್ರಾಯಾತ್ತ್ವದಾಶ್ರಯತಪೋಬಲಾತ್‌ ॥ 14 
ಸ್ಪರ್ಗೇ ತೇ ಸಂಗಮೋ ಭೂಯೋ ಭವಿಷ್ಯತಿ ನ ಸಂಶಯಃ । 

ಅಸ್ಯಾಸ್ತು ಪರಿಷನ್ಮಧ್ಯೇ ಯದ್ದವೀಮಿ ನಿಬೋಧ ತತ್‌ ॥ 1S 


ಏತದೇವ ಹಿ ಕಾವ್ಯಂ ತೇ ಕಾವ್ಯಾನಾಮುತ್ತಮಂ ಶ್ರುತಮ್‌ । 

ಸರ್ವಂ ವಿಸ್ತರತೋ ರಾಮ ವ್ಯಾಖ್ವಾಸ್ಕತಿ ನ ಸಂಶಯಃ ॥ 16 
ಭೂಭಾಗವನ್ನೂ ಎದ್ದಂಸಗೊಳಿಸುವನು. ಭೂಮಂಡಲವನ್ನು 
ನಾಶಮಾಡುವೆನು. ಜಗತ್ತೆಲ್ಲವೂ ಜಲಮಯವಾಗಿ ಹೋಗಲಿ !"” ಎಂದು 
ಆರ್ಬ್‌ಟಿಸಿದನು (9-10). ಈ ಪ್ರಕಾರವಾಗಿ ಕಾಕುತ್ಸ್ಮನು 
ಕ್ರೋಧಶೋಕಾವಷ್ಟನಾಗಿ ಉದ್ದರಿಸಲು, ದೇವಗಣಗಳೂಡನೆನಿಂತಿದ್ದ 
ಬ್ರಹ್ಮದೇವನು ರಘುನ೦ದನನನ್ನು ಕುರಿತು ಹೀಗೆ೦ದನು : "ರಾಮ, ರಾಮ, 
ಸುಶೀಲನಾದ ನೀನು ಹೀಗೆ ಸ೦ತಪ್ತನಾಗಬಾರದು. ನಿನ್ನ ನಿಜ 
ಸ್ವರೂಪವೇನೆಂಬುದನ್ನು ಸರಿಸಿಕೊ. ಹಿಂದೆ ದೇವತೆಗಳೂಡನೆ ನಡೆದ 
ಮಂತ್ರಾಲೋಚನೆಯು ಸ್ಮರಣೆಗೆ ಬರಲಿ (11-12). ಹೇ ಮಹಾಬಾಹು, 
ಪುರುಷೋತ್ತಮನಾದ ನಿನಗೆ ನಾನು ನೆನಪುಮಾಡಿಕೊಡಬೇಕಾಗಿಲ್ಲ. ನೀನು 
ವಿಷ್ಣುವಿನ ಅವತಾರವೆಂಬುದು ಈ ಸಮಯದಲ್ಲಿ ಗಮನಕ್ಕೆ ಬರಲಿ. 
ಪರಿಶುದ್ಧಳೂ ಪತಿವ್ರತೆಯೂ ಆದ ಸೀತೆಯು ನಿನ್ನ ನಿಜಸ್ವರೂಪವನ್ನಡರಲು 
ಸಮುತ್ತಕಳಾಗಿದ್ದಳು. ಅವಳು ನಿನ್ನ ಆಶ್ರಯವೆಂಬ ತಪಸ್ಸಿನ ಬಲದಿಂದ 
ನಾಗಲೋಕಕ್ಕೆ ಸುಖವಾಗಿ ಪ್ರಯಾಣ ಮಾಡಿದಳು (13-14). ಮತ್ತೆ 
ಅವಳ ಸಂಗವು ಸ್ಪರ್ಗದಲ್ಲಿ- ವಿಷ್ಣುಲೋಕದಲ್ಲಿ ನಿನಗೆ ದೊರೆಯುವುದು. 


595 ರಾಮಕೋಪೋಪಶಮಃ 


ಜನ್ಮ ಪ್ರಭೃತಿ ತೇ ವೀರ ಸುಖದು:ಖೋಪಸೇವನಮ್‌ | 
ಭವಿಷ್ಯದುತ್ತರಂ ಚೇಹ ಸರ್ವಂ ವಾಲ್ಮೀಕಿನಾ ಕೃತಮ್‌ | 17 


ಆದಿಕಾವ್ಯಮಿದಂ ರಾಮ ತ್ವಯಿ ಸರ್ವಂ ಪ್ರತಿಷ್ಠಿತಮ್‌ । 
ನ ಹೃನ್ಯೋ೨ರ್ಹತಿ ಕಾವ್ಯಾನಾಂ ಯಶೋಭಾಗ್ರಾಘವಾದೃತೇ ॥ 18 


ಶ್ರುತಂ ತೇ ಪೂರ್ವಮೇತದ್ಧಿ ಮಯಾ ಸರ್ವಂ ಸುರೈಃ ಸಹ । 
ದಿವ್ಯಮದ್ದುತರೂಪಂ ಚ ಸತ್ಯವಾಕ್ಯಮನಾವೃತಮ್‌ ॥ 19 


ಸತ್ತಂ ಪುರುಷಶಾರ್ದೂಲ ಧರ್ಮೇಣ ಸುಸಮಾಹಿತಃ | 
ಶೇಷಂ ಭವಿಷ್ಯಂ ಕಾಕುತ್ಸೃ ಕಾವ್ಯಂ ರಾಮಾಯಣಂ ಶೃಣು I 20 


ಉತ್ತರಂ ನಾಮ ಕಾವ್ಯಸ್ಯ ಶೇಷಮತ್ರ ಮಹಾಯಶಃ | 
ತಚ್ಚಣುಷ್ಟ ಮಹಾತೇಜ ಖವಪಿಭಿಃ ಸಾರ್ಧಮುತ್ತಮಮ್‌ ॥ 21 


ನ ಖಲ್ಪನ್ಯೇನ ಕಾಕುತ ಶ್ರೋತವ್ಯಮಿದಮುತ್ತಮಮ್‌ । 

ಪರಮಂ ಯಷಿಣಾ ವೀರ ತ್ವಯೈವ ರಘುನಂದನ ॥ D7 
ಸಂದೇಹವಿಲ್ಲ. ಈ ಸಭಾಮಧ್ಯದಲ್ಲಿ ನಾನು ಹೇಳುವುದನ್ನು ಕೇಳು (15). 
ಏನೆಂದರೆ, ನಿನ್ನ ಕಾವ್ಯವೆನಿಸಿದ ಈ ರಾಮಾಯಣವೇ ಕಾವ್ಯಗಳಲ್ಲಿ 
ಅತ್ಯುತ್ತಮವೆನಿಸಿದೆ. ಇದು ನಿನ್ನ ಚರಿತೆಯೆಲ್ಲವನ್ನೂ ವಿಸ್ತರವಾಗಿ ತಿಳಿಸುತ್ತದೆ. 
ವೀರಾಗ್ರಣೆ, ನಿನ್ನ ಜನನದಿಂದ ಹಿಡಿದು ಸುಖದುಃಖಗಳ ಸನ್ನಿವೇಶವೆಲ್ಲವನ್ನೂ 
ಇದು ಬಣ್ಣಿಸುತ್ತದೆ. ಇನ್ನು ಮುಂದೆ ನಡೆಯುವುದನ್ನೂ ಸಹ 
ವಾಲ್ಮೀಕಿಮುನಿಗಳು ವರ್ಣಿಸಿದ್ದಾರೆ (16-17). ರಾಮಾಯಣವು ಆದಿ 
ಕಾವ್ಯವೆನಿಸುತ್ತದೆ. ಶ್ರೀರಾಮ, ಅವರು ಹೇಳಿದ ಸಕಲ ಗುಣಗಳೂ ನಿನ್ನಲ್ಲಿ 
ನೆಲೆಸಿವೆ. ಕಾವ್ಯಗಳಲ್ಲಿ ನಾಯಕನಾಗುವ ಅರ್ಹತೆ ರಾಘವನನ್ನು ಬಿಟ್ಟು 
ಇನ್ನೊಬ್ಬನಿಗಿಲ್ಲ |! ರಾಘವನ೦ತಹ ಕೀರ್ತಿಶಾಲಿ ಮತ್ತೊಬ್ಬನಿಲ್ಲ (18). 
ಶ್ರೀರಾಮ, ನಿನ್ನ ವರ್ಣನೆಯಿರುವ ಈ ಕಾವ್ಯವನ್ನು ನಾನು 
ದೇವಗಣಸಹಿತನಾಗಿ ಹಿಂದೆಯೇ ಕೇಳಿದ್ದೇನೆ. ಇದು ದಿವ್ಯವಾದ ಕಾವ್ಯ. 
ಅದ್ಭುತವಾದದ್ದು. ಸತ್ಯವಾದ ವೃತ್ತಾಂತಗಳನ್ನು ಒಳಗೊಂಡಿದೆ. 
ಅಜ್ಞಾನಮೂಲಕವಾದ ಯಾವ ಪ್ರಲಾಪವೂ ಇದರಲಿಲ್ಲ (19). ಹೇ 
ಪುರುಷೋತ್ತಮ, ನೀನು ಧರ್ಮನಿಷ್ಠಯಿ೦ದ ಸಮಾಹಿತನಾಗಿ ಅವಶಿಷ್ಟವಾದ 


ಉತ್ತರಕಾಂಡ 596 
ಏತವದುಕ್ತ್ವಾ ವಚನಂ ಬ್ರಹ್ಮಾ ತ್ರಿಭುವನೇಶ್ವರಃ | 


ಜಗಾಮ ತ್ರಿದವಂ ದೇವೋ ದೇವೈಃ ಸಹ ಸಬಾಂಧವೈ: ॥ 23 
ಯೇ ಚ ತತ್ರ ಮಹಾತ್ಮಾನ ಯಷಯೋ ಬ್ರಾಹ್ಮಲೌಕಿಕಾಃ | 

ಬ್ರಹ್ಮಣಾ ಸಮನುಜ್ಞಾತಾ ನ್ಯವರ್ತ೦ತ ಮಹೌಜಸಃ ॥ 24 
ಉತ್ತರಂ ಶ್ರೋತುಮನಸೋ ಭವಿಷ್ಯಂ ಯಚ್ಚ ರಾಘವೇ | 

ತತೋ ರಾಮಃ ಶುಭಾಂ ವಾಣೀಂ ದೇವದೇವೇನ ಭಾಷಿತಾಮ್‌ ॥ 25 
ಶ್ರುತ್ವಾ ಪರಮತೇಜಸ್ವೀ ವಾಲ್ಮೀಕಿಮಿದಮಬ್ರವೀತ್‌ । 

ಭಗವಾನ್‌ ಶ್ರೋತುಮನಸ ಯಷಯೋ ಬ್ರಾಹ್ಮಲೌಕಿಕಾಃ ॥ 26 
ಭವಿಷ್ಯದುತ್ತರಂ ಯನ್ಮೇ ಶ್ವೋಭೂತೇ ಸಂಪ್ರವರ್ತತಾಮ್‌ | 

ಏವಂ ವಿನಿಶ್ಚಯಂ ಕೃತ್ವಾ ಸಂಪ್ರಗೃಹ್ಯ ಕುಶೀಲವೌ | 27 
ತಂ ಜನೌಘಂ ಎಸೃಜ್ಯಾಥ ಪರ್ಣಶಾಲಾಮುಪಾಗವತ್‌ | 

ತಾಮೇವ ಶೋಚತಃ ಸೀತಾಂ ಸಾ ವೃತೀಯಾಯ ಶರ್ವರೀ ॥ 28 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಪ್ಪನವತಿತಮಃ ಸರ್ಗಃ 





ರಾಮಾಯಣಕಥೆಯನ್ನು ಕೇಳು. ಇನ್ನು ಮುಂದೆ ನಡೆಯುವ ಉತ್ತರಕಾಂಡದ 
ಕಾವ್ಯಶೇಷವನ್ನು ಯಷಿಸಮೇತನಾಗಿ ಆಲಿಸು (20-21). ರಘುನಂದನ, 
ರಾಜರ್ಷಿಯಾದ ನೀನೊಬ್ಬನೇ (ಯಷಿಸಮೇತನಾಗಿ) ಅದನ್ನು ಕೇಳಬೇಕೇ 
ಹೊರತು ಬೇರೊಬ್ಬನು' ಈಗ ಕೇಳಬಾರದು". ಹೀಗೆ ನುಡಿದು 
ತ್ರಿಭುವನೇಶ್ವರನಾದ 'ಬ್ರಹ್ಮನು ದೇವಾದಿಪರಿವಾರಗಳೊಡನೆ ಸ್ವರ್ಗಕ್ಕೆ 
ಹೊರಟುಹೋದನು (22- 523). ಅವನೊಡನೆ ಬ್ರಹ್ಮಲೋಕವಾಸಿಗಳಾದ 
ಮಹರ್ಷಿಗಳು ಸ್ವಲ್ಪ ದೂರ ಹೋಗಿ, ಶ್ರೀರಾಮನ ಉತ್ತರಕಥಾಶಶೇಷವನ್ನು 
ಕೇಳುವುದಕ್ಕಾಗಿ" 'ಅನುಜ್ಜೆಯನ್ನು ಪಡೆದು ಹಿಂದಿರುಗಿಬಂದರು. (24). 
ದೇವ ದೇವನಾದ ಬ್ರಹ್ಮನ ಶುಭವಾಣಿಯನ್ನಾಲಿಸಿದ ಶ್ರೀರಾಮನು 
ವಾಲ್ಮೀಕಿಮುನಿಗಳನ್ನು ``ನೋಡಿ "ಭಗವನ್‌, ಬಹ್ಮಲೋಕವಾಸಿಗಳಾದ 
ಯಷಿಗಳು ನನ್ನ ಭವಿಷ್ಯ ಕಥೆಯನ್ನು ಕೇಳಲು " ಅಪೇಕ್ಷಿಸಿದ್ದಾರೆ. ನಾಳೆ 
ಅದರ ವಚನವು ನಡೆಯಲಿ" ಎಂದನು (25-26). ಹಾಗೆ ನಿರ್ಧರಿಸಿ 
ಕುಶಲವರನ್ನು ವಾತ್ತಲ್ಕದಿಂದ ಕರೆದುಕೊಂಡು, ಜನಸಮುದಾಯವನ್ನು 
ವಿಸರ್ಜಿಸಿ, ತನ್ನ ಪರ್ಣಶಾಲೆಯನ್ನು ಪ್ರವೇಶಿಸಿದನು. ಶೋಕಾಕುಲನಾಗಿ 
ಸೀತೆಯನ್ನೇ ಕುರಿತು ಚಿಂತಿಸುತ್ತಿರುವಾಗಲೇ ರಾತ್ರಿ ಕಳೆಯಿತು(27-28). 


೨೦7 
ಏಕೋನಶತತಮಃ ಸರ್ಗಃ 


ಕೌಸಲ್ಯಾದಿಕಾಲಧರ್ಮಃ 


ರಜನ್ಯಾಂ ತು ಪ್ರಭಾತಾಯಾಂ ಸಮಾನೀಯ ಮಹಾಮುನೀನ್‌ 
ಗೀಯತಾಮವಿಶಂಕಾಭ್ಯಾಂ ರಾಮಃ ಪುತ್ರಾವುವಾಚ ಹ ॥ 


ತತಃ ಸಮುಪವಿಪ್ಟೇಷು ಬ್ರಹ್ಮರ್ಷಿಷು ಮಹಾತ್ಮಸು | 
ಭವಿಷ್ಯದುತ್ತರಂ ಕಾವ್ಯಂ ಜಗತುಸೌ ಕುಶೀಲವೌ ॥ 2 


ಪ್ರವಿಷ್ಣಾಯಾಂ ತು ಸೀತಾಯಾಂ ಭೂತಲಂ ಸತ್ಯಸಂಪದಾ । 
ತಸ್ಯಾವಸಾನೇ ಯಜ್ಞಸ್ಯ ರಾಮಃ ಪರಮದುರ್ಮನಾಃ ॥ 3 


ಅಪಶ್ಯಮಾನೋ ವೈದೇಹೀಂ ಮೇನೇ ಶೂನ್ಯಮಿದಂ ಜಗತ್‌ | 
ಶೋಕೇನ ಪರಮಾಯಸ್ತೋ ನ ಶಾಂತಿಂ ಮನಸಾಗಮತ್‌ ॥ 4 


ವಿಸೃಜ್ಯ ಪಾರ್ಥಿವಾನ್‌ ಸರ್ವಾನೃಕ್ಷ ವಾನರರಾಕ್ಷ ಸಾನ್‌ | 
ಜನೌಘಂ ವಿಪ್ರಮುಖ್ಯಾನಾಂ ವಿತ್ತಪೂರ್ವಂ ವಿಸೃಜ್ಯ ಚ ॥ 5 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ತೊಂಬತ್ತೆಂಟನೆಯ ಸರ್ಗ 
ಸರ್ಗ 99 


ಶ್ರೀರಾಮನು ಪ್ರಾತಃಕಾಲದಲ್ಲಿ ರಾಮಾಯಣದ ಕಥಾಶೇಷವನ್ನು 


ಖಿ 


ಕೇಳುವುದು. ಯಜ್ಞಸಮಾಪ್ತಿ. ಕೌಸಲೈ ಮುಂತಾದವರ ನಿಧನ. 


ರಾತ್ರಿ ಕಳೆದು ಬೆಳಗಾಯಿತು. ಶ್ರೀರಾಮನು ಮಹಾಮುನಿಗಳನ್ನು 
ಬರಮಾಡಿಕೊಂಡು ಕುಶಲವರನ್ನು ಕುರಿತು "ಮಕ್ಕಳ, ನಿಶ್ಶಂಕೆಯಿಂದ 
ಹಾಡಿರಿ” ಎಂದು ತಿಳಿಸಿದನು. ಮಹಾತ್ಮರಾದ ಬ್ರಹ್ಮರ್ಷಿಗಳು ಕುಳಿತಿರಲಾಗಿ 
ಕುಶಲವರು ರಾಮಾಯಣಕಾವೃದ ಮುಂದಿನ ಉತ್ತರಕಾಂಡವನ್ನು ಹಾಡಿದರು 
(1-2) , ಸೀತೆಯು ತನ್ನ ಸತ್ಯಬಲದಿ೦ದ ಭೂಗರ್ಭವನ್ನು ಪ್ರವೇಶಿಸಲಾಗಿ, 
ಇತ್ತ ಅಶ್ಚಮೇಧಯಾಗವು ಸಮಾಪ್ತವಾಯಿತು. ವೃದೇಹಿಯನ್ನು ಕಾಣದೆ 
ಶ್ರೀರಾಮನು ಅತ್ಯಂತ ದುಃಖಿತನಾಗಿ ಜಗತ್ತೆಲ್ಲವೂ ಶೂನ್ಯವಾಯಿತೆ೦ದು 
ತಿಳಿದುಕೊ೦ಂಡನು. ಶೋಕಬಾರದಿಂದ ಸ೦ತಪ್ತನಾದ ಅವನ ಹೃದಯಕ್ಕೆ 
ಶಾ೦ತಿಯೇ ಲಭಿಸಲಿಲ್ಲ (3-4). ಸಕಲ ರಾಜರಿಗೂ ಭಲ್ಲೂಕವಾನರ 


ಉತ್ತರಕಾಂಡ 598 


ಏವಂ ಸಮಾಪ್ತಿ ಯಜ್ಞಂ ತು ವಿಧಿವತ್‌ ಸತು ರಾಘವಃ । 
ತತೋ ಎಸೃಜ್ಯ ತಾನ್‌ ಸರ್ವಾನ್‌ ರಾಮೋ ರಾಜೀವಲೋಚನಃ ॥ 6 


ಹೃದಿ ಕೃತ್ವಾ ತದಾ ಸೀತಾಮಯೋಧ್ಯಾಂ ಪ್ರವಿವೇಶ ಹ | 
ಇಷ್ಟಯಜ್ಞೋ ನರಪತಿಃ ಪುತ್ರದ್ಧಯಸಮನ್ನಿತಃ ॥ 7 


ನ ಸೀತಾಯಾಃ ಪರಾಂ ಭಾರ್ಯಾಂ ವವ್ರೇ ಸ ರಘುನಂದನ: | 
ಯಜ್ಞೇ ಯಜ್ಞೇ ಚ ಪತ್ಕೃರ್ಥಂ ಜಾನಕೀ ಕಾಂಚನೀ ಭವತ್‌ ॥ 8 


ದಶ ವರ್ಷಸಹಸ್ರಾಣಿ ವಾಜಿಮೇಧಾನಥಾಕರೋತ್‌ । 
ವಾಜಮೇಯಾನ್‌ ದಶಗುಣಾಂಸ್ತಥಾ ಬಹುಸುವರ್ಣಕಾನ್‌ ॥ 9 


ಅಗ್ನಿಷ್ಟೋಮಾತಿರಾತ್ರಾಭ್ಯಾಂ ಗೋಸವೈಶ್ಚ ಮಹಾಧನೈ: । 
ಈಜೇ ಕ್ರತುಭಿರನೈೈಶ್ಚ ಸ ಶ್ರೀಮಾನಾಪ್ತದಕ್ಷಿಣೈ: ॥ 10 


ಏವಂ ಸ ಕಾಲಃ ಸುಮಾಹಾನ್‌ ರಾಜ ಸಸ್ಯ ಮಹಾತ್ಮನಃ । 

ಧರ್ಮೇ ಪ್ರಯತಮಾನಸ್ಸ ವೃತೀಯಾದ್ರಾಘವಸ್ಥ ತು ॥ 11 
ರಾಕ್ಷಸರಿಗೂ ಸಮ್ಮಾನವನ್ನು ಮಾಡಿ ವಪ್ರರಿಗೆ ದಕ್ಷಿಣೆಯನ್ನಿತ್ತು ಎಲ್ಲರನ್ನೂ 
ಕಳಿಸಿದನು. ಹೀಗೆ ವಿಧಿಪೂರ್ವಕವಾಗಿ ರಾಘವನು ಯಜ್ಞವನ್ನು ಮುಗಿಸಿದನು. 
ಎಲ್ಲರನ್ನೂ ಕಳಿಸಿದ ಮೇಲೆ ಆ ರಾಜೀವಲೋಚನನು ಹೃದಯದಲ್ಲಿ 
ಸೀತೆಯನ್ನು ಬಿಟ್ಟು ಇನ್ನೊಬ್ಬ ಪತ್ನಿಯನ್ನು ವರಿಸಲಿಲ್ಲ. ಅವನು ನಡೆಸಿದ 
ಪ್ರತಿಯೊಂದು ಯಜ್ಞದಲ್ಲಿಯೂ ಪತ್ನಿಯ ಸ್ಥಾನದಲ್ಲಿ ಸುವರ್ಣಮಯವಾದ 
ಜಾನಕಿಯ ಪ್ರತಿಮೆಯನ್ನು ಇರಿಸಿಕೊಳ್ಳುತ್ತಿದ್ದನು (8). ಮುಂದೆ ಹತ್ತು 
ಸಾವಿರ ವರ್ಷಗಳವರೆಗೆ ಅನೇಕ ಅಶ್ವಮೇಧಯಾಗಗಳನ್ನೂ ಅದರ ಹತ್ತರಷ್ಟು 
ವಾಜಪೇಯಗಳನ್ನೂ ಅಗ್ನಿಷ್ಟೋಮ, ಅತಿರಾತ್ರ ಗೋಸವ- ಮುಂತಾದ 
ವಿವಿಧ ಯಾಗಗಳನ್ನೂ ಬೇಕಾದಷ್ಟು ಸುವರ್ಣದಕ್ಷಿಣೆಗಳಿಂದ ಸಹಿತವಾಗಿ 
ಆಚರಿಸಿದನು (9-10). ಹೀಗೆ ಶ್ರೀರಾಮನು ರಾಜ್ಯಭಾರವನ್ನು ನಿರ್ವಹಿಸುತ್ತ 
ಧರ್ಮರಕ್ಷಣೆಗಾಗಿ ಶ್ರಮಿಸುತ್ತಿರಲು ಬಹಳ ಕಾಲವು ಕಳೆಯಿತು. ಭಲ್ಲೂಕ 
ವಾನರ ರಾಕ್ಷಸರು ಆ ಮಹಾತ್ಮನ ಆಜ್ಜಿಗೆ ತಲೆಬಾಗಿ ಸೇವೆಯನ್ನು 
ಸಲ್ಲಿಸುತ್ತಿದ್ದರು (11-12). ಸರಿಯಾದ ಕಾಲದಲ್ಲಿ ಮಳೆ ಬರುತ್ತಿತ್ತು ಸುಭಿಕ್ಷವು 





599 ಕೌಸಲ್ಯಾದಿಕಾಲಧರ್ಮಃ 
ಅನುರಂಜಂತಿ ರಾಜಾನಮಹನ್ಯಹನಿ ರಾಘವಮ್‌ | 


ಯಕ್ಷವಾನರರಕ್ಷಾಂಸಿ ಸ್ಥಿತಾ ರಾಮಸ್ಕ ಶಾಸನೇ ॥ 12 
ಕಾಲೇ ವರ್ಷತಿ ಪರ್ಜನ್ಯ: ಸುಭಿಕ್ಷ ೦ ವಿಮಲಾ ದಿಶಃ । 
ಹೃಷ್ಟಪುಪ್ಪಜನಾಕೀರ್ಣಂ ಪುರಂ ಜನಪದಾಸ್ತಥಾ ॥ 13 


ನಾಕಾಲೇ ಮ್ರಿಯತೇ ಕಶ್ಲಿನ್ನ ವ್ಯಾಧಿ: ಪ್ರಾಣಿನಾಂ ತಥಾ । 
ನಾನರ್ಥೋ ವಿದ್ಯತೇ ಕಶ್ಚಿದ್ರಾಮೇ ರಾಜ್ಯಂ ಪ್ರಶಾಸತಿ ॥ 14 


ಅಥ ದೀರ್ಫ್ಥಸ್ಯ ಕಾಲಸ್ಯ ರಾಮಮಾತಾ ಯಶಸ್ಸಿನೀ 
ಪುತ್ರಪೌತ್ರೈ: ಪರಿವೃತಾ ಕಾಲಧರ್ಮಮುಪಾಗಮತ್‌ ॥ 15 


ಅನ್ವಿಯಾಯ ಸುಮಿತ್ರಾ ಚ ಕೈಕೇಯೀ ಚ ಯಶಸ್ವಿನೀ । 
ಧರ್ಮಂ ಕೃತ್ವಾ ಬಹುವಿಧಂ ತ್ರಿದಿವೇ ಪರ್ಯವಸ್ಥಿತಾ | 16 


ಸರ್ವಾಃ ಪ್ರಮುದಿತಾಃ ಸ್ವರ್ಗೇ ರಾಜ್ಞಾದಶರಥೇನ ಚ | 

ಸಮಾಗತಾ ಮಹಾಭಾಗಾ: ಸರ್ವಧರ್ಮಂ ಚ ಲೇಭಿರೇ ॥ 17 
ನೆಲೆಸಿತ್ತು. ದಿಕ್ಕುಗಳು ಪ್ರಸನ್ನವಾಗಿದ್ದವು. ರಾಜಧಾನಿಯೂ ರಾಷ್ಟ್ರವೂ 
ಹೃಷ್ಟಪುಷ್ಪರಾದ. ಪ್ರಜೆಗಳಿಂದ ತುಂಬಿತ್ತು. ಅಕಾಲದಲ್ಲಿ ಯಾವನೂ 
ಸಾಯುತ್ತಿರಲಿಲ್ಲ. ಜನರಿಗೆ ರೋಗಬಾಧೆ ಇರಲಿಲ್ಲ. ಯಾವ ಅನರ್ಥವೂ 
ಸಂಭವಿಸುತ್ತಿರಲಿಲ್ಲ (13-14). ಹೀಗೆ ದೀರ್ಪಕಾಲವು ಕಳೆದ ಮೇಲೆ, 
ಪುತ್ರ ಪೌತ್ರರೊಡನೆ ವಿರಾಜಿಸುತ್ತಿದ್ದ ಕೀರ್ತಿಶಾಲಿನಿಯೂ ಶ್ರೀರಾಮನ 
ಮಾತೆಯೂ ಆದ ಕೌಸಲೈಯು ಕಾಲ ಧರ್ಮವನ್ನೈದಿದಳು (15). 
ಬಹುವಿಧವಾದ ಧರ್ಮಕಾರ್ಯಗಳನ್ನು ನೆರವೇರಿಸಿ ಸುಮಿತ್ರೆ, 
ಕೈಕೇಯಿಯರೂ ಸಹ ಕೌಸಲ್ಕೆಯನ್ನು ಹಿಂಬಾಲಿಸಿ ಸ್ವರ್ಗಸ್ಥರಾದರು. ಆ 
ಭಾಗ್ಯಶಾಲಿನಿಯರೆಲ್ಲರೂ ಸ್ವರ್ಗದಲ್ಲಿ ದಶರಥ ಮಹಾರಾಜನೊಡನೆ 
ಮಿಳಿತರಾಗಿ ಪುಣ್ಯಫಲವನ್ನುನುಭವಿಸುತ್ತ ಸುಖದಿ೦ದ ಇದ್ದರು. (16- 
17). ಆ ಮಾತೆಯರಿಗೋಸ್ಕರ ಶ್ರೀರಾಮನು ಕಾಲ ಕಾಲಗಳಲ್ಲಿ ತಪಸ್ಪಿಗಳಾದ 
ಬ್ರಾಹ್ಮಣರಿಗೆ ಮಹಾದಾನಗಳನ್ನು ಕೊಟ್ಟನು. ಮಾತೆಯರ ಶ್ರಾದ್ಧಾದಿಕ್ರಿಯಗಳಲ್ಲಿ 
ಯಾವ ಭೇದಭಾವವನ್ನೂ ಮಾಡಲಿಲ್ಲ (18). ಧರ್ಮಾತ್ಮನಾದ ಶ್ರೀರಾಮನು 


ಉತ್ತರಕಾಂಡ 600 
ತಾಸಾಂ ರಾಮೋ ಮಹಾದಾನಂ ಕಾಲೇ ಕಾಲೇ ಪ್ರಯಚ್ಛತಿ | 
ಮಾತೃಣಾವಿಶೇಷೇಣ ಬ್ರಾಹ್ಮಣೇಷು ತಪಸ್ಪಿಷು ॥ 18 
ಪಿತ್ರ್ಯಾಣಿ ಬ್ರಹ್ಮರತ್ನಾನಿ ಯಜ್ಜಾನ್‌ ಪರಮದುಸ್ತರಾನ್‌ | 
ಚಕಾರ ರಾಮೋ ಧರ್ಮಾತ್ಮಾ ಪಿತೃನ್‌ ದೇವಾನ್‌ ವಿವಿರ್ಧಯನ್‌ ॥ 19 


ಏವಂ ವರ್ಷಸಹಸ್ರಾಣಿ ಬಹೂನ್ಯಥ ಯಯುಃ ಸುಖಮ್‌ | 
ಯಜ್ಜೈರ್ಬಹುವಿಧಂ ಧರ್ಮಂ ವರ್ಧಯಾನಸ್ಯ ಸರ್ವದಾ ॥ 20 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋನಶತತಮಃ ಸರ್ಗಃ 


ಪಿತೃದೇವತಾಪ್ರೀತ್ಕರ್ಥವಾಗಿ ವಿಪ್ರರಿಗೆ ಉತ್ತಮ ದಾನಗಳನ್ನಿತ್ತು ಕಠಿಣವಾದ 
ಪಿ೦ಡಪಿತೃಯಜ್ಞಗಳನ್ನು ಸಾ೦ಗವಾಗಿ ನೆರವೇರಿಸುತ್ತಿದ್ದನು (19). ಹೀಗೆ 
ಯಜ್ಞಾದಿಗಳಿಂದ ಧರ್ಮವನ್ನು ಬಹುಮುಖವಾಗಿ ಸರ್ವದಾ 
ಸ೦ರಕ್ಷಿಸುತ್ತಿರಲು, ಬಹಳ ಕಾಲವು ಶಾಂತವಾಗಿ ಕಳೆಯಿತು. (20). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ತೊ೦ಬತ್ತೊಂಬತ್ತನೆಯ ಸರ್ಗ 


601 


ಶತತಮಃ ಸರ್ಗಃ 
ಗಂಧರ್ವವಿಷಯ ವಿಜಯ ಯಾತ್ರಾ 
ಕಸ್ಕಚಿತ್ತ್ವ ಥ ಕಾಲಸ್ಯ ಯುಧಾಜಿತ್‌ ಕೇಕಯೋ ನೃಪಃ | 


ಸ್ಪಗುರುಂ ಪ್ರೇಷಯಾಮಾಸ ರಾಘವಾಯ ಮಹಾತ್ಮನೇ | 1 
ಗಾರ್ಗ್ಯಮಂಗಿರಸಃ ಪುತ್ರಂ ಬ್ರಹ್ಮರ್ಷಿಮಮಿತಪ್ರಭಮ್‌ । 
ದಶ ಚಾಶ್ಚಸಹಸ್ರಾಣಿ ಪ್ರೀತಿದಾನಮನುತ್ತಮಮ್‌ ॥ 2 
ಕಂಬಲಾನಿ ಚ ರತ್ನಾನಿ ಚಿತ್ರವಸ್ತಮಥೋತ್ತಮಮ್‌ | 
ರಾಮಾಯ ಪ್ರದದೌ ರಾಜಾ ಶುಭಾನ್ಯಾಭರಣಾನಿ ಚ॥ 3 
ಶ್ರುತ್ವಾ ತು ರಾಘವೋ ಧೀರ್ಮಾ ಬ್ರಹ್ಮರ್ಷಿಂ ಗಾರ್ಗ್ಯಮಾಗತಮ್‌ | 
ಮಾತುಲಸ್ಯಾಶ್ವಪತಿನಃ ಪ್ರಹಿತಂ ತನ್ನಹದ್ದನಮ್‌ ॥ 4 
€ "14&8&ೀ 
ಸರ್ಗ 100 


ಯಧಾಜಿತನ ಸಂದೇಶವನ್ನನುಸರಿಸಿ ಗಂಧರ್ವರಾಜ್ಯವನ್ನು ಜಯಿಸಲು 
ಭರತನನ್ನೂ ಅವನ ಮಕ್ಕಳನ್ನೂ ಕಳಿಸುವುದು 

ಕೆಲವು ಕಾಲದ ಮೇಲೆ ಕೇಕಯರಾಜನಾದ ಯುಧಾಜಿತನು ತನ್ನ 
ಗುರುಗಳೂ ಅಂಗಿರಸರ ಪುತ್ರರೂ ಆದ ಗಾರ್ಗ್ಯರನ್ನು ರಾಘವನ ಬಳಿಗೆ 
ಕಳಿಸಿದನು. ಆ ಬ್ರಹ್ಮರ್ಷಿಗಳೊಡನೆ ಪಾರಿತೋಷಕವಾಗಿ ಹತ್ತು ಸಾವಿರ 
ಕುದುರೆಗಳನ್ನೂ ಉತ್ತಮವಾದ ಕಂಬಳಿ, ಚಿತ್ರವಸ್ತಗಳನ್ನೂ, ರತ್ನ, 
ಸುವರ್ಣಾಭರಣಗಳನ್ನೂ ಶ್ರೀರಾಮನಿಗೆ ಕಳಿಸಿಕೊಟ್ಟನು (1-2). 
ಬ್ರಹ್ಮರ್ಷಿಗಳಾದ ಗಾರ್ಗ್ಯರು ಆಗಮಿಸುತ್ತಿರುವರೆ೦ದೂ ಅಶ್ವ್ಚಪತಿಪುತ್ರನಾದ 
ಸೋದರಮಾವನು ಧನರಾಶಿಯನ್ನು ಕಳಿಸಿರುವನೆಂದೂ ರಾಘವನಿಗೆ 
ವಾರ್ತೆ ಬ೦ದಿತು. ಒಡನೆಯೇ ಕಾಕುತ್ಸ್ಯನು ಸೋದರಸಮೇತನಾಗಿ 
ಹೂರಟುಬ೦ದು ಹರದಾರಿ ದೂರದಲ್ಲಿಯೇ ಗಾರ್ಗ್ಯರನ್ನು ಎದುರ್ಗೊಂಡು 


ಉತ್ತರಕಾಂಡ 602 
ಪ್ರತ್ಯುದ್ಧಮ್ಯ ಚ ಕಾಕುತ್ಸ್ಯಃ ಕ್ರೋಶಮಾತ್ರಂ ಸಹಾನುಜಃ । 
ಗಾರ್ಯ್ಯಂ ಸಂಪೂಜಯಾಮಾಸ ಯಥಾ ಶಕ್ರೋ ಬೃಹಸ್ಪತಿಮ್‌ ॥ 5್ರ 


ತಥಾ ಸಂಪೂಜ್ಯ ತಮೃಷಿಂ ತದ್ದನಂ ಪ್ರತಿಗೃಹ್ಯ ಚಿ। 


ಪೃಷ್ಟ್ಯಾ ಪ್ರತಿಪದಂ ಸರ್ವಂ ಕುಶಲಂ ಮಾತುಲಸ್ಯ ಚ ॥ 6 
ಉಪನಿಷ್ಟಂ ಮಹಾಭಾಗಂ ರಾಮಃ ಪ್ರಷ್ಣುಂ ಪ್ರಚಕ್ರಮೇ | 
ಕಿಮಾಹ ಮಾತುಲೋ ವಾಕ್ಯಂ ಯದರ್ಥಂ ಭಗವಾನಿಹ ॥ 7 


ಪ್ರಾಪ್ತೋ ವಾಕ್ಯವಿದಾಂ ಶ್ರೇಷ್ಠಃ ಸಾಕ್ಷಾದಿವ ಬೃಹಸ್ಪತಿಃ । 
ರಾಮಸ್ಯ ಭಾಷಿತಂ ಶ್ರುತ್ವಾ ಮಹರ್ಷಿಃ ಕಾರ್ಯವಿಸ್ತರಮ್‌ ॥ 8 


ವಕ್ತುಮದ್ದು ತಸಂಕಾಶಂ ರಾಘವಾಯೋಪಚಕ್ರಮೇ । 
ಮಾತುಲಸ್ತೇ ಮಹಾಬಾಹೋ ವಾಕ್ಯಮಾಹ ನರರ್ಷಭ ॥ 9 


ಯುಧಾಜಿತ್‌ ಪ್ರೀತಿಸಂಯುಕ್ತಂ ಶ್ರೂಯತಾಂ ಯದಿ ರೋಚತೇ | 

ಅಯಂ ಗಂಧರ್ವವಿಷಯಃ: ಫಲಮೂಲೋಪಶೋಭಿತಃ ॥ 10 
ಕರೆತಂದು, ಇಂದನು ಬೃಹಸ್ಪತಿಯನ್ನು ಪೂಜಿಸುವಂತೆ, ಪೂಜಿಸಿ ಸತ್ಯರಿಸಿದನು 
(4-5). ಅವರು ಒಪ್ಪಿಸಿದ ಧನವನ್ನು ಸ್ತೀಕರಿಸಿ ಸೋದರಮಾವನೇ 
ಮೊದಲಾದವರೆಲ್ಲರ ಕುಶಲವನ್ನು ವಿಚಾರಿಸಿ "ಭಗವಾನ್‌, ನನ್ನ ಮಾತುಲನು 
ಏನು ಹೇಳಿದ್ದಾನೆ? ಬೃಹಸ್ಪತಿಯಂತೆ ವಾಗ್ಗಿಗಳಾದ ತಾವು ಆಗಮಿಸಿದ 
ನಿಮಿತ್ತವೇನು?" ಎಂದು ಕೇಳಿದನು (6-7). ಆಗ ಗಾಗಣ್ಯಮುನಿಗಳು 
ವಿಸ್ಥಯಕರವಾದ ಮಾತನ್ನಾಡಿದರು. ಏನಂದರೆ, " ಮಹಾಬಾಹು- ಶ್ರೀರಾಮ, 
ಯಧಾಜಿತನು ಪ್ರೀತಿಯಿಂದ ಒಂದು ಸಂದೇಶವನ್ನು ಕಳಿಸಿದ್ದಾನೆ. ನಿನಗೆ 
ರುಚಿಸುವುದಾದರೆ, ಆಲಿಸು :"ಸಿಂಧು ನದಿಯ ಎರಡು ಪಾರ್ಶ್ವಗಳಲ್ಲಿಯೂ 
ಫಲಮೂಲ ಶೋಭಿತವಾದ ಒಂದು ಮನೋಹರ ದೇಶ ಉಂಟು. ಅದು 
ಗ೦ಧರ್ವರಿಗೆ ಸೇರಿದೆ. ಯುದ್ಧಕೋವಿದರಾದ ಗಂಧರ್ವರು ಆ ದೇಶವನ್ನು 
ರಕ್ಷಿಸುತ್ತಿದ್ದಾರೆ (8-11). ಅವರು ಶೈಲೂಷನೆಂಬ ಗಂಧರ್ವರಾಜನ ಮಕ್ಕಳು. 
ಬಲಾಢ್ಯರು. ಅವರ ಸಂಖ್ಯೆ ಮೂರು ಕೋಟಿ ಇದೆ. ರಾಘವ, ಗ೦ಧರ್ವರನ್ನು 
ಗೆದ್ದು ಅವರ ರಾಜಧಾನಿಯನ್ನು ವಶಪಡಿಸಿಕೊಂಡು ಆ ದೇಶದಲ್ಲಿ 


603 ಗಂಧರ್ವವಿಷಯವಿಜಯಯಾತ್ರಾ 
ಸಿಂ ಧೋರುಭಯತಃ: ಪಾರ್ಶ್ವ ದೇಶಃ ಪರಮಶೋಭನಃ । 
ತಂ ಚ ರಕ್ಷಂತಿ ಗಂಧರ್ವಾಃ ಸಾಯುಧಾ ಯುದ್ಧಕೋವಿದಾಃ | 11 


ಶೈಲೂಷಸ್ಯ ಸುತಾ ವೀರ ತ್ರಿಕೋಟ್ಯೋ ವೈ ಮಹಾಬಲಾಃ । 
ತಾನ್‌ ಎನಿರ್ಜಿತ್ಯ ಕಾಕುತ್ಸೃ ಗಂಧರ್ವನಗರಂ ಶುಭಮ್‌ ॥ 12 


ನಿವೇಶಯ ಮಹಾಬಾಹೋ ಸ್ಪಪುರೇ ಸುಸಮಾಹಿತೇ | 
ಅನ್ಯಸ್ಯ ನ ಗತಿಸ್ಪತ್ರ ದೇಶಃ: ಪರಮಶೋಭನಃ ॥ 13 


ರೋಚತಾಂ ತೇ ಮಹಾಬಾಹೋ ನಾಹಂ ತ್ಹಾಮಹಿತಂ ವದೇ | 
ತಚ್ಛುತ್ವಾ ರಾಘವಃ ಪ್ರೀತೋ ಮಹರ್ಷೇರ್ಮಾತುಲಸ್ಯ ಚ ॥ 14 


ಉವಾಚ ಬಾಢಮಿತ್ಯೇವ ಭರತಂ ಚಾನ್ಸವೈಕ್ಷತ | 
ಸೋ ಇಬ್ರವೀದ್ರಾಘವಃ ಪ್ರೀತಃ ಸಾ೦ಜಲಿಪ್ರಗ್ರಹೋ ದ್ವಿಜಮ್‌ ॥ 15 


ಇಮ್‌ ಕುಮಾರ್‌ ತಂ ದೇಶಂ ಬ್ರಹ್ಮರ್ಷೇ ವಿಚರಿಷ್ಯತಃ । 

ಭರತಸ್ಯಾತ್ಮಜೌ ವೀರೌ ತಕ್ಷಃ ಪುಷ್ಕಲ ಏವ ಚ॥ 16 
ವ್ಯವಸ್ಥಿತವಾದ ಎರಡು ನಗರಗಳನ್ನು ನಿರ್ಮಿಸು. ಆ ದೇಶವು ಪರಮ 
ರಮಣೀಯವಾಗಿದೆ. ನೀನಲ್ಲದೆ ಇನ್ನೊಬ್ಬನಿಗೆ ಅಲ್ಲಿ ಪ್ರವೇಶಿಸುವುದು 
ಶಕ್ಕವಲ್ಲ (12-13). ಎಲೈ ವೀರನೆ, ಈ ಸ೦ದೇಶವು ನಿನಗೆ ರುಚಿಸೀತೆ೦ದು 
ಆಶಿಸಿದ್ದೇನೆ. ನಿನಗೆ ಅಹಿತವಾದ್ದನ್ನು ನಾನು ಹೇಳುವುದಿಲ್ಲ" ಎಂದು 
ಯುಧಾಜಿತನು ಹೇಳಿ ಕಳಿಸಿದ್ದಾನೆ" ಎಂದರು. ಮಾತುಲನ ಸಂದೇಶವನ್ನು 
ಈ ಪ್ರಕಾರವಾಗಿ ಗಾರ್ಗರು ಹೇಳಲು ರಾಘವನಿಗೆ ಸಂತೋಷವಾಯಿತು. 
(14). ಅವನು ಆಗಬಹುದೆಂದು ಹೇಳಿ ಭರತನ ಮುಖವನ್ನು ನೋಡಿದನು. 
ಅನಂತರ ಕೈಮುಗಿದುಕೊಂಡು "ಗಾರ್ಗಮಹರ್ಷಿಗಳ, ಈ ಕುಮಾರರು 
ಭರತನ ವೀರಪುತ್ರರು. ತಕ್ಷ, ಪುಷ್ಕಲ ಎ೦ದು ಇವರ ಹೆಸರು. ಈ ವೀರರು 
ಗಂಧರ್ವರಾಜ್ಯದಲ್ಲಿ ನುಗ್ಗಬಲ್ಲರು. ಭರತನನ್ನು ಮುಂದೆ ಮಾಡಿಕೊಂಡು 
ಸೇನಾಸಮೇತರಾಗಿ ಹೋಗುವರು (15-17). ಗ೦ಧರ್ವರನ್ನು ನಿಗ್ರಹಿಸಿ 
ಎರಡು ನಗರಗಳನ್ನು ನಿರ್ಮಸುವರು. ಧರ್ಮನಿಷ್ಠನಾದ ಭರತನು ಆ 
ನಗರಗಳಲ್ಲಿ ತನ್ನ ಪುತ್ರರನ್ನು ಸ್ಥಾಪಿಸಿ ಮು೦ದಿನ ವೃವಸ್ಥೆಯನ್ನು ಮಾಡಿ 


ಉತ್ತರಕಾಂಡ 604 


ಮಾತುಲೇನ ಸುಗುಪೌ ತು ಧರ್ಮೇಣ ಸುಸಮಾಹಿತೌ । 
ಭರತಂ ಚಾಗ್ರತಃ ಕೃತ್ವಾ ಕುಮಾರ್‌ ಸಬಲಾನುಗೌ ॥ 17 


ನಿಹತ್ಯ ಗಂಧರ್ವಸುತಾನ್‌ ದ್ವೇ ಪುರೇ ಎಭಜಿಷ್ಯತಃ | 
ನಿವೇಶ್ಯ ತೇ ಪುರವರೇ ಆತ್ಮಜೌ ಸಂನಿವೇಶ್ಯ ಚ॥ 18 


ಆಗಮಿಷ್ಯತಿ ಮೇ ಭೂಯ: ಸಕಾಶಮತಿಧಾರ್ಮಿಕ: । 
ಬ್ರಹ್ಮರ್ಷಿಮೇವಮುಕ್ತ್ಯಾ ತು ಭರತಂ ಸ ಬಲಾನುಗಮ್‌ ॥ 19 


ಆಜ್ಞಾಪಯಾಮಾಸ ತದಾ ಕುಮಾರಾ ಚಾಭ್ಯಷೇಚಯತ್‌ | 
ನಕ್ಷತೇಣ ಚ ಸೌಮ್ಯೇನ ಪುರಸ್ಕೃತ್ಯಾಂಗಿರ:ಸುತಮ್‌ | 20 


ಭರತಃ ಸಹ ಸೈನ್ಯೇನ ಕುಮಾರಾಭ್ಯಾಂ ವಿನಿರ್ಯಯೌ | 
ಸಾ ಸೇನಾ ಶಕ್ರಯುಕ್ತೇವ ನಗರಾನ್ನಿರ್ಯಯಾವಥ | 21 


ರಾಘವಾನುಗತಾ ದೂರಂ ದುರಾಧರ್ಷಾ ಸುರೈರಪಿ | 

ಮಾಂಸಾದಾನಿ ಚ ಸತಾ ನಿ ರಕಾಂಸಿ ಸುಮಹಾಂತಿ ಚ ॥ 22 
ನನ್ನ ಬಳಿಗೆ ಬರುವನು" ಎಂದನು. ಹೀಗೆ ರಾಘವನು ಆ ಬಹ್ಮರ್ಷಿಗಳಿಗೆ 
ತಿಳಿಸಿ, ಸೇನಾಸಮೇತನಾಗಿ ಹೊರಡುವಂತೆ ಭರತನಿಗೆ ಆಜ್ಜೆಯನ್ನಿತ್ತನು 
(18-19). ಗಾರ್ಗಮುನಿಗಳದುರಿಗೆ ಒಂದು ಶುಭನಕ್ಷತ್ರದಲ್ಲಿ ತಕ್ಷ, ಪುಷ್ಕಲರಿಗೆ 
ಪಟ್ಟಾಭಿಷೇಕಮಾಡಿಸಿದನು. ಆನಂತರ ಭರತನು ಗಾರ್ಗ್ಯರೊಂದಿಗೆ 
ಪುತ್ರಸಮೇತನಾಗಿ ಸೇನೆಯನ್ನು ತೆಗೆದುಕೊಂಡು ಹೊರಟನು. 
ದೇವೇಂದ್ರಸಹಿತವಾದ ದೇವಸೇನೆಯಂತೆ ಆ ಸೇನೆಯು ಅಯೋಧ್ಯೆಯಿಂದ 
ಪ್ರಯಾಣಮಾಡಿತು (20-21). ಶ್ರೀರಾಮನು ಸ್ವಲ್ಪದೂರದವರೆಗೆ 
ಸೇನೆಯನ್ನು ಕಳಿಸುತ್ತ ಹೋದನು. ದುರ್ಧರ್ಷವಾದ ಸೇನೆಯೊಡನೆ 
ಭರತನು ಹೋಗುತ್ತಿರಲು, ಮಾಂಸಾಹಾರಿಗಳಾದ ಮೃಗಗಳೂ' ಪಕ್ಷಿಗಳೂ 
ರಕ್ಷೋಗಣಗಳೂ ಗಂಧರ್ವರ ಮಾಂಸವನ್ನು ತಿನ್ನಬೇಕೆಂದೂ ರಕ್ತವನ್ನು 


* ಮೂಲದಲ್ಲಿ "ಸಿಂಹವ್ಯಾಪ್ರವರಾಹಾಣಾಂ" (ಶ್ರೋ.24) ಎಂದಿದೆ 
ವರಾಹಗಳು ಮಾಂಸಾಹಾರಿಗಳೇ ಎಂಬುದು ವಿಚಾರಣೀಯ, ಅಲ್ಲವಾದರೆ 
"ವರಾಹಗಳೂ ಜೊತೆಗೆ ಹೋದವು" ಎಂದಿಷ್ಟೇ ಅರ್ಥ. 


ಅನುಜಗ್ಮುರ್ಹಿ ಭರತಂ ರುಧಿರಸ್ಯ ಪಿಷಾಸಯಾ । 

ಭೂತಗ್ರಾಮಾಶ್ಚ ಬಹವೋ ಮಾಂಸಭಕ್ಷಾ : ಸುದಾರುಣಾಃ ॥ 23 
ಗಂಧರ್ವಪುತ್ರಮಾಂಸಾನಿ ಭೋಕ್ತಕಾಮಾಃ ಸಹಸ್ರಶಃ । 
ಸಿಂಹವ್ಯಾಘ್ರವರಾಹಾಣಾಂ ಖೇಚರಾಣಾಂ ಚ ಪಕ್ಷಿಣಾಮ್‌ ॥ 24 
ಬಹೂನಿ ವೈ ಸಹಸ್ರಾಣಿ ಸೇನಾಯಾ ಯಯುರಗ್ರತಃ | 
ಅಧ್ಯರ್ಧಮಾಸಮುಷಿತಾ ಪಥಿ ಸೇನಾ ನಿರಾಮಯಾ ॥ 25 
ಹೃಷ್ಟಪುಷ್ಟಜನಾಕೀರ್ಣಾ ಕೇಕಯಂ ಸಮುಪಾಗಮತ್‌ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಶತತಮಃ ಸರ್ಗಃ 


ಕುಡಿಯಬೇಕೆಂದೂ ಸೃನ್ಯದ ಮುಂದೆ ಹೋಗುತ್ತಿದ್ದವು ಹೀಗೆ ಒಂದು 
ತಿಂಗಳಿಗಿಂತ ಹಚ್ಚು ಕಾಲ ಪ್ರಂಯಾಣಮಾಡುತ್ತ ಹೋಗಿ, 
ಹೃಷ್ಟಪುಷ್ಪಯೋಧಾಕೀರ್ಣವಾದ ಆ ಸೇನೆಯು ಕೇಕಯರಾಜ್ಯವನ್ನು ಸೇರಿತು 
(22-25). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ನೂರನೆಯ ಸರ್ಗ 


606 
ಏಕೋತ್ತರಶತತಮಃ ಸರ್ಗಃ 


ತಕ್ಷಪುಷ್ಕಲನಿವೇಶಃ 
ಶ್ರುತ್ವಾ ಸೇನಾಪತಿಂ ಪ್ರಾಪ್ತಂ ಭರತಂ ಕೇಕಯಾಧಿಪಃ | 
ಯುಧಾಜಿದ್ಗಾರ್ಗ್ಯಸಹಿತಂ ಪರಾಂ ಪ್ರೀತಿಮುಪಾಗಮತ್‌ ॥ 
ಸ ನಿರ್ಯಯೌ ಜನೌಘೇನ ಮಹತಾ ಕೇಕಯಾಧಿಪಃ | 
ತ್ವರಮಾಣೋಇಭಿಚಕ್ರಾಮ ಗಂಧರ್ವಾನ್‌ ಕಾಮರೂಪಿಣ:ಃ ॥ 2 
ಭರತಶ್ಚ ಯುಧಾಜಿಚ್ಛ ಸಮೇತೌ ಲಘುಾವಿಕ್ರಮೈ: | 
ಗಂಧರ್ವನಗರಂ ಪ್ರಾಪೌ ಸಬಲೌ ಸಪದಾನುಗೌ | 3 
ಶ್ರುತ್ವಾ ತು ಭರತಂ ಪ್ರಾಪ್ತಂ ಗಂಧರ್ವಾಸ್ತೇ ಸಮಾಗತಾಃ । 
ಯೋದ್ದುಕಾಮಾ ಮಹಾವೀರ್ಯಾ ವ್ಯನದನ್‌ ವೈ ಸಮಂತತಃ ॥ 4 
ತತಃ ಸಮಭವದ್ಯುದ್ಧಂ ತುಮುಲಂ ರೋಮಹರ್ಷಣಮ್‌ । 
ಸಪ್ತರಾತ್ರಂ ಮಹಾಭೀಮಂ ನ ಚಾನ್ಯತರಯೋರ್ಜಯ: ॥ 5 


ಸರ್ಗ 101 


ಭರತನು ಸಂವರ್ತವೆಂಬ ಕಾಲಪಾಶವನ್ನು ಪ್ರಯೋಗಿಸಿ ಗಂಧರ್ವರನ್ನು 

ಸಂಹರಿಸುವುದು. ತಕ್ಷಪುಷ್ಕಲರನ್ನು ಪ್ರಜಾಪಾಲನೆಗೆ ನೇಮಿಸಿ 

ಅಯೋಧ್ಯೆಗೆ ಬರುವುದು 

ಬರತನು ಸೇನಾಸಮೇತನಾಗಿ ಗಾರ್ಗ್ಯಮುನಿಗಳೊಡನೆ 
ಬಂದನೆಂಬುದನ್ನು ಕೇಳಿ ಕೇಕಯರಾಜನಾದ ಯುಧಾಜಿತನಿಗೆ 
ಪರವರಾನಂದವಾಯಿತು. ಅವನೂ ಸಹ ಕಾಮರೂಪಿಗಳಾದ 
ಗಂಧರ್ವರೊಡನೆ ಯುದ್ಧಮಾಡುವುದಕ್ಕಾಗಿ ದೂಡ್ಡ ಸೈನ್ಯವನ್ನು 
ತಗೆದುಕೊಂಡು ತ್ವರೆಯಿಂದ ಹೂರಟನು (1-2). ಬರತ 
ಯುಧಾಜಿತರಿಬ್ಬರೂ ಸೇರಿ ಲಘುಗತಿಯಿಂದ ಪ್ರಯಾಣಮಾಡುವ 
ಯೋದಧ'ರೊಡನೆ ಗಂದಧರ್ವನಗರಕ್ಕೆ ಹೋದರು. ಬರತನು 
ಬಂದಿರುವನೆಂಬುದನ್ನು ಕೇಳಿ ಬಲಾಡ್ಯರಾದ ಗಂಧರ್ವರು 


607 ತಕ್ಷಪುಷ್ಕಲನಿವೇಶ: 


ಖಡ್ಗ ಶಕ್ತಿ ಧನುರ್ಗ್ರಾಹಾ ನದ್ಯಃ ಶೋಣಿತಸಂಸ್ರವಾಃ। 
ನೃ ಕಲೇವರವಾಹಿನ್ಯಃ ಪ್ರವೃ ತ್ತಾಃ ಸರ್ವತೋ ದಿಶಮ್‌ ॥ 6 


ತತೋ ರಾಮಾನುಜಃ ಕ್ರುದ್ಧಃ ಕಾಲಸ್ಕಾಸ್ತಂ ಸುದಾರುಣಮ್‌ | 
ಸಂವರ್ತಂ ನಾಮ ಭರತೋ ಗಂಧರ್ಮ್ವೇಷ್ಟಭ್ಯ ಬೋದಯತ್‌ ॥ 7 


ತೇ ಬುದ್ಧಾಃ ಕಾಲಪಾಶೇನ ಸಂವರ್ತೇನ ವಿದಾರಿತಾಃ । 
ಕ್ಷಣೇನಾಭಿಹತಾಸ್ತೇನ ತಿಸ್ರಸ ಕೋಟ್ಯೋ ಮಹಾತ್ಮನಾಮ್‌ ॥ 8 


ತಂ ಘಾತಂ ಘೋರಸಂಕಾಶಂ ನ ಸ್ಮರಂತಿ ದವೌಕಸಃ | 
ನಿಮೇಷಾಂತರಮಾತ್ರೇಣ ತಾದೃಶಾನಾಂ ಮಹಾತ್ಮನಾಮ್‌ ॥ 9 


ಹತೇಷು ತೇಷು ಸರ್ವೇಷು ಭರತಃ ಕೈಕೇಯೀಸುತಃ | 
ನಿವೇಶಯಾಮಾಸ ತದಾ ಸಮೃದ್ಧೇ ದ್ವೇ ಪುರೋತ್ತಮೇ ॥ 10 


ತಕ್ಷಂ ತಕ್ಷಶಿಲಾಯಾಂ ತು ಪುಷ್ಕಲಂ ಪುಷ್ಕಲಾವತೇ । 

ಗಂಧರ್ವದೇಶೇ ರುಚಿರೇ ಗಾಂಧಾರವಿಷಯೇ ಚ ಸಃ॥ 11 
ಯುದ್ಧೋತ್ಸಾಹದಿ೦ದ ನುಗ್ಗಿ ಬ೦ದು ಗರ್ಜಿಸಿದರು (3-4). ಅನ೦ತರ 
ರೋಮಾಂಚಕರವಾದ ಘೋರ ಯುದ್ಧವು ತೊಡಗಿತು. ಭೀಕರವಾದ 
ಕಾಳಗವು ಏಳುರಾತ್ರಿಗಳವರೆಗೆ ಅವ್ಯಾಹತವಾಗಿ ಸಾಗಿತು. ಯಾರಿಗೂ 
ಜಯವು ದೊರೆಯಲಿಲ್ಲ (5). ನೆತ್ತರಿನ ಹೊಳೆಗಳು ಖಡ್ಗ. ಶಕ್ಕಾ,ಯುಧ, 
ಧನಸ್ಸುಗಳಂಬ ಮೊಸಳೆಗಳೂಡನೆ ಹೆಣಗಳನ್ನು ತೇಲಿಸುತ್ತ ಎಲ್ಲೆಲ್ಲಿಯೂ 
ಹರಿದವು ! ಅನಂತರ ರಾಮಾನುಜನಾದ ಭರತನು ಕುದ್ದನಾಗಿ ಸಂವರ್ತವೆಂಬ 
ಭೀಕರವಾದ ಕಾಲಾಸ್ತವನ್ನು ಗಂಧರ್ವರ ಮೇಲೆ ಪ್ರಯೋಗಿಸಿದನು (6 
7. ಆ ಕಾಲಪಾಶಕ್ಕೆ' ಸಿಕ್ಕಿದ ಮೂರುಕೋಟಿ ಗಂಧರ್ವರೂ ಒಂದು 
ಕ್ಷಣದಲ್ಲ ಹತರಾಗಿ ಉರುಳಿದರು. ಅಷೂಂದು ಶೂರರಾದ ಗಂಧರ್ವರು 
ಒ೦ದು ನಿಮಿಷಮಾತ್ರದಲ್ಲಿ ಹತರಾಗಿ ಬಿದ್ದುದನ್ನು ಕಂಡ ದೇವತೆಗಳಿಗೆ ಆ 
ಬಗೆಯ ಘೋರಸಂದರ್ಭವು ಹಿಂದೆ ನಡೆದಿತ್ತೇ ಎಂಬುದೂ ಸ್ಮರಣೆಗೆ 
ಬರಲಿಲ್ಲ | (8-9). ಅನಂತರ ಕೃಕಯೀಸುತನಾದ ಭರತನು 
ಸರ್ವಸಮೃ ದ್ರ ವಾದ ಎರಡು ನಗರಗಳನ್ನು ನಿರ್ಮಿಸಿದನು. 


ಉತ್ತರಕಾಂಡ 608 
ಧನರತ್ನಾ ಸಂಪೂರ್ಣೀ ಕಾನನೈರುಪಶೋಭಿತೇ | 


ಅನ್ಯೋನ್ಯಸಂಘರ್ಷಕೃತೇ ಸ್ಪರ್ಧಯಾ ಗುಣವಿಸ್ತರೈಃ ॥ 12 
ಉಭೇ ಸುರುಚಿರಪ್ರಖ್ಯೇ ವ್ಯವಹಾರೈರಕಿಲ್ಪಷ್ಟೆ: | 

ಉದ್ಯಾನಯಾನಸಂಪೂರ್ಣೇ ಸುವಿಭಕ್ತಾಂತರಾಪಣೇ ॥ 13 
ಉಭೇ ಪುರವರೇ ರಮ್ಯೇ ಎಸ್ತರೈರುಪಶೋಭಿತೇ | 

ಗೃಹಮುಖ್ಯೈಃ ಸುರುಚಿರೈರ್ವಿಮಾನಸಮವರ್ಣಿಭಿ: I 14 
ಶೋಭಿತೇ ಶೋಭನೀಯ್ಯಶ್ಚ ದೇವಾಯತನವಿಸ್ತರೈ: 
ತಾಲೈಸ್ತಮಾಲೈಸ್ತಿಲಕೈರ್ಬಕುಲೈರುಪಶೋಭಿತೇ ॥ 15 


ನಿವೇಶ್ಯ ಪಂಚಭಿರ್ವರ್ಷ್ಯರ್ಭರತೋ ರಾಘವಾನುಜಃ | 

ಪುನರಾಯಾನ್ಮ ಹಾಬಾಹುರಯೋಧ್ಯಾಂ ಕೈಕಯೀಸುತಃ ॥ 16 
ಸೋ ಇಭಿವಾದ್ಯ ಮಹಾತ್ಮಾನಂ ಸೂಕ್ಷಾ ದ್ವರ್ಮಮಿವಾಪರಮ್‌ | 

ರಾಘವಂ ಭರತಃ ಶ್ರೀಮಾನ್‌ ಬ್ರಹ್ಮಾಣಮಿವ ವಾಸವಃ ॥ 17 
ಗಂಧರ್ವದೇಶದಲ್ಲಿ ತಕ್ಪಶಿಲೆಯೆ೦ಬ ಪಟ್ಟಣವನ್ನೂ, ಗಾಂಧಾರದೇಶದಲ್ಲಿ 
ಪುಷ್ಠಲಾವತವೆಂಬ ಪಟ್ಟಣವನ್ನೂ ಕಟ್ಟಿಸಿ, ಅವುಗಳಲ್ಲಿ ಕ್ರಮವಾಗಿ ತಕ್ಷ, 
ಪುಷ್ಕಲರೆ೦ಬ ತನ್ನ ಮಕ್ಕಳನ್ನು ರಾಜರನ್ನಾಗಿ ನಿಯಮಿಸಿದನು (10-11). 
ಆ ಪಟ್ಟಣಗಳು ಧನರತ್ನಾದಿಗಳಿ೦ದ ತುಂಬಿ ಉದ್ಧಾನವನಗಳಿಂದ ಶೋಭಿಸುತ್ತ 
ಒಂದನ್ನೊಂದು ಸರ್ಧಿಸುತ್ತವೆಯೋ ಎಂಬಂತೆ ನಾನಾ ಬಗೆಯ 
ಅರ್ಹತೆಗಳನ್ನು ಪಡೆದು ರಂಜಿಸಿದವು (12). ಎರಡು ನಗರಗಳೂ ಶುದ್ಧವಾದ 
ವಾಣಿಜ್ಯವ್ಯವಹಾರಗಳಿಂದ ಶೋಜಿಸುತ್ತ. ಉದ್ಯಾನವಾಹನಾದಿಗಳಿಂದ 
ಮರೆಯುತ್ತ ವ್ಯವಸ್ಥಿತವಾದ ಅಂಗಡಿಗಳಿಂದ ಯುಕ್ತವಾದವು (13). 
ನಗರಗಳರಡೂ ರಮ್ಯವಾಗಿ ವಿಸರಿಸಿದ್ದವು. ಕಾಲ, ತಮಾಲ, ತಿಲಕ, ಬಕುಲಾದಿ 
ವೃಕ್ಷಗಳು ಅಲ್ಲಲ್ಲಿ ಬೆಳದಿದ್ದವು (14-15). ಈ ಕಾರ್ಯವನ್ನು ನಿರ್ವಹಿಸಲು 
ಭರತನಿಗೆ ಐದು ವರ್ಷಗಳು ಹಿಡಿದವು. ಅನಂತರ ಆ ವೀರನು ಮತ್ತೆ 
ಅಯೋಧ್ಯೆಗೆ ಹಿಂದಿರುಗಿದನು. ಇಂದ್ರನು ಬ್ರಹ್ಮದೇವನಿಗೆ ವಂದಿಸುವಂತೆ, 


ಶಶಂಸಚ ಯಥಾವೃತ್ತಂ ಗಂಧರ್ವವಧಮುತ್ತಮಮ್‌ 
ನಿವೇಶನಂ ಚ ದೇಶಸ್ಯ ಶ್ರುತ್ವಾ ಪ್ರೀತೋಃಸ್ಯ ರಾಘವಃ ॥ 18 


ಅತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕೋತ್ತರಶತತಮಃ ಸರ್ಗ: 


ಸಾಕ್ಟಾತ್‌ ಧರ್ಮದೇವತೆಯಂತಿದ್ದ ಮಹಾತ್ಮನಾದ ರಾಘವನಿಗೆ ವಂದಿಸಿ, 
ನಡದ ವೃತ್ತಾಂತವೆಲ್ಲವನ್ನೂ ಭರತನು ಅಣ್ಣನಿಗೆ ವಿವರಿಸಿದನು. ಗಂಧರ್ವರ 
ಸಂಹಾರ, ರಾಜ್ಯದ ಪುನರ್ನಿರ್ಮಾಣ-ಮುಂತಾದ ವಿಷಯಗಳನ್ನು 
ತಿಳಿಸಿದನು. ಅದನ್ನು ಕೇಳಿ ಶ್ರೀರಾಮನು ಸಂಪ್ರೀತನಾದನು (16-18). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನೂರೊಂದನೆಯ ಸರ್ಗ 


610 


ದ್ವ್ಯುತ್ತರಶತತಮಃ ಸರ್ಗಃ 
ಅಂಗದಚಂದ್ರಕೇತುನಿವೇಶಃ 


ತಚ್ಚು: ತ್ಚಾ ಹರ್ಷಮಾಪೇದೇ ರಾಘವೋ ಭ್ರಾತೃಭಿಃ ಸಹ । 
ವಾಕ್ಯಂ ಚಾದ್ಭುತಸಂಕಾಶಂ ತದಾ ಪ್ರೋವಾಚ ಲಕ್ಷ್ಮಣಮ್‌ ॥ | 


ಇಮೌ ಕುಮಾರ್‌ ಸೌಮಿತ್ರೇ ತವ ಧರ್ಮವಿಶಾರದ್‌ | 
ಅಂಗದಶ್ಚಂದ್ರಕೇತುಶ್ಚ ರಾಜ್ಯಾರ್ಥೇ ದೃಢವಿಕ್ರಮೌ ॥ 2 


ಅಮಾ ರಾಜ್ಯೇ *ಭಿಷೇಕ್ಷಾ ಸಮಿ ದೇಶಃ ಸಾಧು ವಿಧೀಯತಾಮ್‌ | 
ರಮಣೀಯೋ ಹ್ಯಸಂಬಾಧೋ ರಮೇತಾಂ ಯತ್ರ ಧನ್ನಿನೌ | 3 


ನ ರಾಜ್ಞಾಯತ್ರ ಪೀಡಾ ಸ್ಯಾನ್ನಾಶ್ರಮಾಣಾಂ ವಿನಾಶನಮ್‌ | 


ಸದೇಶೋ ದೃಶ್ಯತಾಂ ಸೌಮ್ಯ ನಾಪರಾಧ್ಯಾಮಹೇ ಯಥಾ ॥ 4 


ಸರ್ಗ 102 
ಲಕ್ಷ್ಮಣನ ಪುತ್ರರಾದ ಅಂಗದ ಚಂದಕೇತುಗಳಿಗಾಗಿ ನಗರ ನಿರ್ಮಾಣ. 


ಭರತನ ಹೇಳಿಕೆಯನ್ನಾಲಿಸಿ ಸೋದರರೊಡನೆ ಸಂತೋಷಸಿದ 
ಶ್ರೀರಾಮನು ಲಕ್ಷ್ಮಣನನ್ನು ನೋಡಿ 'ಸೌಮಿತ್ರಿ, ನಿನ್ನ ಪುತ್ರರಾದ ಅಂಗದನೂ 
ಚ೦ದ್ರಕೇತುವೂ ಧರ್ಮನಿಷ್ಠರಾಗಿದ್ದಾರೆ. ರಾಜ್ಯವನ್ನು ಪಾಲಿಸಲು 
ಸಮರ್ಥರಾಗಿದ್ದಾರೆ (1-2). ಇವರಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯದಲ್ಲಿ 
ವ್ಯವಸ್ಥಗೊಳಿಸುವೆನು. ಯಾವ ದೇಶವು ಉತ್ತಮವೆಂಬುದನ್ನು 
ಗೊತ್ತುಮಾಡು. ಅದು ರಮಣೀಯವಾಗಿಯೂ, ವಿಶಾಲವಾಗಿಯೂ, ಇರಲಿ. 
ಈ ವೀರಪುತ್ರರಿಗೆ ಸಂತೋಷಕರವಾದ ಸ್ಥಳವಾಗಿರಲಿ (3). ಎಲ್ಲಿ ಇತರ 
ರಾಜರರಿಗೆ ಪೀಡಂರರಾಗುವುದಿಲ್ಲವೋ ಆಶ್ರಮುವಾಸಿಗಳಿಗೆ 
ತೊ೦ದರೆಯಾಗುವುದಿಲ್ಲವೋ, ಅ೦ತಹ ದೇಶ ಯಾವುದೆಂಬುದನ್ನು ನೋಡು. 
ಸೌಮ್ಯ, ನಮ್ಮಿಂದ ಯಾವ ತಪ್ಪೂ ನಡೆಯಬಾರದು” ಎಂದು ಹೇಳಿದನು 


611 ಅಂಗದಚಂದ್ರಕೇತುನಿವೇಶಃ 
ತಥೋಕ್ತವತಿ ರಾಮೇ ತು ಭರತಃ ಪ್ರತ್ಯುವಾಚ ಹ | 


ಅಯಂ ಕಾರುಪಥೋ ದೇಶೋ ರಮಣೀಯೋ ನಿರಾಮಯಃ ॥ 5 
ನಿವೇಶ್ಯತಾಂ ತತ್ರ ಪುರಮಂಗದಸ್ಯ ಮಹಾತ್ಮನಃ | 
ಚಂದ್ರಕೇತೋಃ ಸುರುಚಿರಂ ಚಂದಕಾಂತಂ ನಿರಾಮಯಮ್‌ ॥ 6 


ತದ್ವಾಕ್ಯಂ ಭರತೇನೋಕ್ವಂ ಪ್ರತಿಜಗ್ರಾಹ ರಾಘವಃ | 
ತಂ ಚ ಕೃತ್ವಾ ವಶೇ ದೇಶಮಂಗದಸ್ಯ ನ್ಯವೇಶಯತ್‌ ॥ 7 


ಅಂಗದೀಯಾ ಪುರೀ ರಮ್ಯಾ ಹ್ಯಂಗದಸ್ಯ ನಿವೇಶಿತಾ | 
ರಮಣೀಯಾ ಸುಗುಪ್ತಾ ಚ ರಾಮೇಣಾಕ್ಷಿಷ್ಠಕರ್ಮನಣಾ ॥ 8 


ಚ೦ದ್ರ ಕೇತೋಸ್ತು ಮಲ್ಲಸ್ಯ ಮಲ್ಲಭೂಮ್ಯಾಂ ನಿವೇಶಿತಾ | 
ಚ೦ದ್ರಕಾಂತೇತಿ ವಿಖ್ಯಾತಾ ದಿವ್ಯಾ ಸ್ಪರ್ಗಪುರೀ ಯಥಾ ॥ 9 


ತತೋ ರಾಮಃ ಪರಾಂ ಪ್ರೀತಿಂ ಲಕ್ಷ ಕೋ ಭರತಸ್ತಥಾ । 

ಯಯುರ್ಯುದ್ದೇ ದುರಾಧರ್ಷಾ ಅಭಿಷೇಕಂ ಚ ಚಕ್ತಿರೇ ॥ 10 
(4). ಶ್ರೀರಾಮನು ಹೀಗೆ ಹೇಳಲಾಗಿ ಭರತನು "ಅಣ್ಣ, ಕಾರುಪಥದೇಶವು" 
ರಮಣೀಯವಾಗಿದೆ. ಯಾವ ಉಪದ್ರವವೂ ಇಲ್ಲ. ಅಲ್ಲಿ ಅಂಗದನ 
ರಾಜಧಾನಿಯನ್ನು ಸ್ಥಾಪಿಸಬಹುದು. ಚಂದ್ರಕಾಂತಪಟ್ಟಣವು 
ರಾಜಧಾನಿಯಾಗಬಹುದು” ಎಂದನು (5-6). ಭರತನ ಹೇಳಿಕೆಯನ್ನು 
ಶ್ರೀರಾಮನು ಒಪಿದನು. ಅನಂತರ ಕಾರುಪಥ ದೇಶವನ್ನು ವಶಪಡಿಸಿಕೊಂಡು 
ಅ೦ಗದೀಯವೆಂಬ ಪುರಿಯನ್ನು ಅ೦ಗದನಿಗೆ ವಹಿಸಿಕೊಟ್ಟನು. ಆ ಪುರಿಯು 
ರಮಣೀಯವಾಗುವಂತೆಯೂ ಸುರಕ್ಷಿತವಾಗಿರುವಂತೆಯೂ ಏರ್ಪಡಿಸಿದನು 
(7-8). ರಣಮಲ್ಲನಾದ ಚಂದಕೇತುವಿಗೆ ಕಾರುಪಥದ ಮಲ್ಲಭೂಮಿಯೆಂಬ 
ಪ್ರದೇಶದಲ್ಲಿ ಚಂದಕಾಂತವೆಂಬ ನಗರವನ್ನು ವಹಿಸಿಕೊಟ್ಟನು. ಅದು 
ಅಮರಾವತಿಯಂತೆ ರಂಜಿಸುತ್ತಿತ್ತು (9). ಹೀಗೆ ವ್ಯವಸ್ಥಯಾಗಲು 
ಶ್ರೀರಾಮನಿಗೂ ಭರತಲಕ್ಷ್ಮಣರಿಗೂ ಆನಂದವಾಯಿತು. ಅವರು ಲಕ್ಷ್ಮಣನ 
ಪುತ್ರರಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿದರು (10). ಅಭಿಷೇಕವನ್ನು ನಡಸಿ 


* ಇದು ವಾಯವ್ಯದಿಕ್ಕಿನಲ್ಲಿದ್ದ ಒಂದು ದೇಶ. 


ಉತ್ತರಕಾಂಡ 612 
ಅಭಿಪಿಚ್ಯ ಕುಮಾರ್‌ ಸ ಪ್ರಸ್ಥಾಪಯತಿ ರಾಘವಃ । 
ಅಂಗದಂ ಪಶ್ಚಿಮಾಂ ಭೂಮಿಂ ಚ೦ದ್ರಕೇತುಮುದಜ್ಮುಖಮ್‌ | 11 


ಅಂಗದಂ ಚಾಪಿ ಸೌಮಿತ್ರಿರ್ಲಕ್ಷ್ಮಣೋsನುಜಗಾಮ ಹ | 
ಚ೦ದ್ರಕೇತೋಸ್ತು ಭರತಃ ಪಾರ್ಷಿಗ್ರಾಹೋ ಬಭೂವ ಹ॥ 12 
ಲಕ್ಷ ಛೌಸ್ನಂಗದೀಯಾಯಾಂ ಸಂವತ್ತರಮಥೋಷಿತಃ | 
ಪುತ್ರೇ ಸ್ಥಿತೇ ದುರಾಧರ್ಷೇ ಹ್ಯಯೋಧ್ಯಾಂ ಪುನರಾಗಮತ್‌ ॥ 13 
ಭರತೋ:ಪಿ ತಥೈವೋಷ್ಯ ಸಂವತರಮತೋತಧಿಕಮ್‌ | 
ಅಯೋಧ್ಯಾಂ ಪುನರಾಗಮ್ಯ ರಾಮಪಾದಾವುಪಾಸ್ತ ಸಃ ॥ 14 


ಉಭೌ ಸೌಮಿತ್ರಿಭರತೌ ರಾಮಪಾದಾವನುವತೌ | 
ಕಾಲಂ ಗತಮಪಿ ಸ್ನೇಹಾನ್ನ ಜಜ್ಞಾತೇತಿಧಾರ್ಮಿಕ್‌ ॥ 15 


ಏವಂ ವರ್ಷಸಹಸ್ರಾಣಿ ದಶ ತೇಷಾ೦ ಯಯುಸ್ತದಾ । 

ಧರ್ಮೇ ಪಯತಮಾನಾನಾಂ ಪೌರಕಾರ್ಯೇಷು ನಿತ್ಯದಾ ॥ 16 
ರಾಘವನು ಆ ಕುಮಾರರನ್ನು ಕಳಿಸಿಕೊಟ್ಟನು. ಕಾರುಪಥದ ಪಶ್ಚಿಮರಾಜ್ಕಕ್ಕೆ 
ಅ೦ಗದನನ್ನೂ ಉತ್ತರರಾಜ್ಯಕ್ಕೆ ಚ೦ದ್ರಕೇತುವನ್ನೂ ಕಳಿಸಿದನು. ಲಕ್ಷ್ಮಣನು 
ಅ೦ಗದನ ಜೊತೆಗೂ ಭರತನು ಚಂದ್ರಕೇತುವಿನ ಜೊತೆಗೂ ಸಹಾಯಕ್ಕಾಗಿ 
ಹೋದರು (11-12). ಲಕ್ಷ್ಮಣನು ಅಂಗದೀಯ ನಗರದಲ್ಲಿ ಒಂದು 
ವರ್ಷವಿದ್ದು, ಮಗನು ದುಧರ್ಷನಾಗಿ ರಾಜ್ಯಪಾಲನೆಯನ್ನು 
ನಡೆಸುವನೆಂಬುದನ್ನರಿತು ಅಯೋಧ್ಯೆಗೆ ಹೊರಟುಬಂದನು (13). 
ಹಾಗೆಯೇ ಭರತನೂ ಸಹ ಚಂದಕಾಂತ ನಗರದಲ್ಲಿ ಒಂದು ವರ್ಷಕ್ಕಿಂತಲೂ 
ಸ್ವಲ್ಪಕಾಲ ಹೆಚ್ಚಾಗಿದ್ದು, ಅಯೋಧ್ಯೆಗೆ ಹಿಂದಿರುಗಿ ಶ್ರೀರಾಮನ ಸೇವೆಯಲ್ಲಿ 
ನಿರತನಾದನು. ಭರತ-ಲಕ್ಷ್ಮಣರಿಬ್ಬರೂ ಶ್ರೀರಾಮನ ಶುಶ್ರೂಷೆಯಲ್ಲಿ 
ಆಸಕ್ತರಾಗಿದ್ದರು. ಅತ್ಯಂತದಾರ್ಮಿಕರಾದ ಅವರಿಗೆ ಬ್ರಾತೃ 
ವಾತ್ಸಲ್ಯಾತಿಶಯದಿಂದ ದೀರ್ಫಕಾಲವು ಕಳದರೂ ಗೊತ್ತಾಗಲೇ ಇಲ್ಲ 


(14-15). ಎಲ್ಲರೂ ಪೌರಕಾರ್ಯಗಳಲ್ಲಿ ವ್ಯಾಪೃತರಾಗಿ ಧರ್ಮರಕ್ಷಣೆಯಲ್ಲಿ 


613 ಅಂಗದಚಂದ್ರಕೇತುನಿವೇಶಃ 

ಎಹೃತ್ಯ ಕಾಲಂ ಪರಿಪೂರ್ಣಮಾನಸಾಃ 

ಶ್ರಿಯಾ ವೃತಾ ಧರ್ಮಪುರೇ ಸುಸಂಸ್ಥಿತಾಃ । 

ತ್ರಯಃ ಸಮಿದ್ಧಾ ಇವ ದೀಪ್ರತೇಜಸೋ 

ಮಹಾದ್ದರೇ ಸಾಧು ಹುತಾಸ್ತಯೋತಗ್ನಯಃ: | 17 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದ್ವ್ಯುತ್ತರಶತತಮಃ ಸರ್ಗಃ 


ತೊಡಗಿರಲು ಹತ್ತು ಸಾವಿರ ವರ್ಷಗಳು ಕಳದವು. ಧರ್ಮಪುರಿಯೆನಿಸಿದ 
ಅಯೋಧ್ಯೆಯಲ್ಲಿ ಪ್ರಸನ್ನಚಿತ್ತರಾಗಿ ನಿಷ್ಠೆಯಿ೦ದ ಕಾಲವನ್ನು ಕಳೆಯುತ್ತ 
ಎರಾಜಿಸುತ್ತಿದ್ದ ತೇಜಸ್ಸಿಗಳಾದ ಶ್ರೀರಾಮ ಲಕ್ಷ್ಮಣ ಭರತರು, ಮಹಾಯಾಗದಲ್ಲ 
ಪ್ರಜ್ವಲಿಸುವ ತ್ರೇತಾಗ್ನಿಗಳಂತೆ ಕಂಗೊಳಿಸುತ್ತಿದ್ದರು (16-17). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನೂರರಡನೆಯ ಸರ್ಗ 


614 
ತ್ರ್ಯುತ್ತರಶತತಮಃ ಸರ್ಗಃ 
ಕಾಲಾಗಮನಮ್‌ 


ಕಸ್ಯಚಿತ್ತ್ವಥ ಕಾಲಸ್ಯ ರಾಮೇ ಧರ್ಮಪಥೇ ಸ್ಥಿತೇ 
ಕಾಲಸ್ತಾಪಸರೂಪೇಣ ರಾಜದ್ವಾರಮುಪಾಗಮತ್‌ l 1 


ಸೋಇಬ್ರವೀಲ್ಲಕ್ಷ್ಮಣಂ ವಾಕ್ಯಂ ಧೃತಿಮಂತಂ ಯಶಸ್ವಿನಮ್‌ | 
ಮಾಂ ನಿವೇದಯ ರಾಮಾಯ ಸಂಪ್ರಾಪ್ತಂ ಕಾರ್ಯಗೌರವಾತ್‌ ॥ 2 


ದೂತೋತಸ್ಮೃತಿಬಲಸ್ಕಾಹಂ ಮಹರ್ಹೇರಮಿತೌಜಸಃ 
ರಾಮಂ ದಿದೃಕ್ಕುರಾಯಾತಃ ಕಾರ್ಯೇಣ ಹಿ ಮಹಾಬಲ ॥ 3 


ತಸ್ಯ ತದ್ವಚನಂ ಶ್ರುತ್ವಾ ಸೌಮಿತ್ರಿಸ್ತರಯಾನ್ವಿತಃ । 


ನೆ 
ನ್ಯವೇದಯತ ರಾಮಾಯ ತಾಪಸಂ ತಂ ಸಮಾಗತಮ್‌ ॥ 4 
ಜಯಸ್ವ ರಾಮ ಧರ್ಮೇಣ ಉಭೌ ಲೋಕೌ ಮಹಾದ್ಯುತೇ 
ದೂತಸಾ ೦ ದಷುಮಾಯಾತಸಪಸಾ ಭಾಸರಪಭ:ಃ ॥ 5 


ಸರ್ಗ 103 


ಕಾಲಪುರುಷನ ಆಗಮನ. ತನಗೂ ಶ್ರೀರಾಮನಿಗೂ ರಹಸ್ಯವಾಗಿ 
ಸಂಭಾಷಣೆ ನಡೆಯಬೇಕೆಂದು ಅವನ ನಿಯಮ. 


ಶ್ರೀರಾಮನು ಹೀಗೆ ಧರ್ಮಮಾರ್ಗದಲ್ಲಿರುವಾಗ ಕೆಲವು ಕಾಲ 
ಕಳೆಯಿತು. ಒಂದು ದಿನ ಕಾಲಪುರುಷನು ತಾಪಸವೇಷವನ್ನು ಧರಿಸಿ 
ಅರಮನೆಯ ಬಾಗಿಲಿಗೆ ಬಂದನು | ಅವನು ಧೀರನಾಗಿ ನಿಂತಿದ್ದ 
ಲಕ್ಷ್ಮಣನನ್ನು ನೋಡಿ "ಅಯ್ಯಾ, ನಾನು ಕಾರ್ಯಗೌರವದಿಂದ 
ಬ೦ದಿದ್ದೇನೆ೦ದು ಶ್ರೀರಾಮನಿಗೆ ತಿಳಿಸು (1-2). ಅತ್ಯಂತ ಬಲಾಢ್ಯನೂ 
ತೇಜೋನಿಧಿಯೂ ಆದ ಒಬ್ಬ ಮಹರ್ಷಿಯ ದೂತ ನಾನು. 
ಕಾರ್ಯವಶದಿಂದ ರಾಘವನನ್ನು ನೋಡುವುದಕ್ಕಾಗಿ ಬಂದಿದ್ದೇನೆ" 
ಎ೦ದನು. ಆತನ ನುಡಿಯನ್ನು ಕೇಳಿ ಸೌಮಿತ್ರಿಯು ತ್ವರೆಯಿ೦ಂದ ಹೋಗಿ 
ತಾಪಸನೊಬ್ಬನು ಬಂದಿರುವನೆಂದು ಶ್ರೀರಾಮನಿಗೆ ಅರಿಕೆಮಾಡಿದನು 


615 ಕಾಲಾಗಮನಮ್‌ 


ತದ್ವಾಕ್ಯಂ ಲಕ್ಷ್ಮಣೇನೋಕ್ತಂ ಶ್ರುತ್ವಾ ರಾಮ ಉವಾಚ ಹ । 
ಪ್ರವೇಶ್ಯತಾಂ ಮುನಿಸ್ತಾತ ಮಹೌಜಾಸ್ತಸ್ಯ ವಾಕ್ಕಧೃತ್‌ ॥ 6 


ಸೌಮಿತ್ರಿಸ್ತು ತಥೇತ್ಯುಕ್ವ್ವಾ ಪ್ರಾವೇಶಯತ ತಂ ಮುನಿಮ್‌ । 
ಜ್ವಲಂತಮಿವ ತೇಜೋಭಿಃ ಪ್ರದಹಂತಮಿವಂಶುಭಿ: ॥ 7 


ಸೋsಭಿಗಮೃ ರಘುಶ್ರೇಷ್ಠಂ ದೀಪ್ಯಮಾನಂ ಸ್ಪತೇಜಸಾ | 
ಯಷಿರ್ಮಧುರಯಾ ವಾಚಾ ವರ್ಧಸ್ಟೇತ್ಯಾಹ ರಾಘವಮ್‌ ॥ 8 


ತಸೆ ಸ ರಾಮೋ ಮಹಾತೇಜಾಃ ಪೂಜಾಮರ್ಫ್ಯಪುರೋಗಮಾಮ್‌ | 
ದದೌ ಕುಶಲಮವ್ಯಗ್ರಂ ಪ್ರಷ್ಟುಮೇವೋಪಚಕ್ರಮೇ ॥ 9 


ಪೃಷ್ಟಶ್ಜ ಕುಶಲಂ ತೇನ ರಾಮೇಣ ವದತಾಂ ವರಃ | 
ಆಸನೇ ಕಾಂಚನೇ ದಿವ್ಯೇ ನಿಷಸಾದ ಮಹಾಯಶಾಃ ॥ 10 


ತಮುವಾಹ ತತೋ ರಾಮಃ ಸ್ವಾಗತಂ ತೇ ಮಹಾಮುನೇ । 

ಪ್ರಾಪಯಸ್ವ ಚ ವಾಕ್ಯಾನಿ ಯತೋ ದೂತಸ್ತ್ವ್ಯಮಾಗತಃ ॥ 11 
(3-4) :" ಶ್ರೀರಾಮ, ಧರ್ಮಮಾರ್ಗದಿಂದ ಇಹಪರಲೋಕಗಳನ್ನು 
ಜಯಿಸು ! ತಪೋಬಲದಿಂದ ಸೂರ್ಯನಂತೆ ಬೆಳಗುತ್ತಿರುವ 
ದೂತನೊಬ್ಬನು ನಿನ್ನ ಸಂದರ್ಶನಕ್ಕಾಗಿ ಬಂದಿದ್ದಾನೆ" ಎಂದನು. ರಾಘವನು 
"ಸೌಮ್ಯ-ಲಕ್ಷ್ಮ ಣ, ಆ ಮುನಿಯನ್ನು ಒಳಗೆ ಬರಮಾಡು" ಎಂದು ತಿಳಿಸಿದನು 
(5-6). ಸೌಮಿತ್ರಯು ತಾಪಸನನ್ನು ಒಳಗೆ ಕರೆತಂದನು. ತಾಪಸನಾದರೋ 
ತೇಜಸ್ಸಿನಿಂದ ಜ್ವಲಿಸುತ್ತಿರುವನೋ ಕಿರಣಗಳಿಂದ ಸುಡುತ್ತಿರುವನೋ 
ಎಂಬಂತೆ ಕಂಗೊಳಿಸುತ್ತಿದ್ದನು. ಆತನು ರಾಜತೇಜಸಿನಿ೦ದ ವಿರಾಜಿಸುತ್ತಿದ್ದ 
ರಘುನಾಥನ ಬಳಿಗೆ ಬಂದು ಮಧುರ ವಾಣಿಯಿಂದ "ಜಯವಾಗಲಿ |!" 
ಎಂದು ಅಭಿನ೦ದಿಸಿದನು (7-8). ಶ್ರೀರಾಮನು ತಾಪಸನಿಗ 
ಅರ್ಫ್ಥ್ಯಾದಿಗಳನ್ನಿತ್ತು ಸತ್ಕರಿಸಿ, ಕುಶಲವನ್ನು ವಿಚಾರಿಸಿದನು. ತಪಸ್ವಿಯು 
ದಿವ್ಯವಾದ ಕಾ೦ಚನಪೀಠದಲ್ಲಿ ಕುಳಿತನು. ಶ್ರೀರಾಮನು "ಮಹರ್ಷಿಗಳೆ, 
ನಿಮಗೆ ಸ್ವಾಗತ. ನೀವು ಯಾರ ದೂತರಾಗಿ ಬಂದಿರುವಿರೋ ಅವರ 
ಸಂದೇಶವನ್ನು ತಿಳಿಸಿರಿ" ಎಂದು ಕೇಳಿದನು (9-11). ಹೀಗೆ ರಾಜಸಿ೦ಹನು 
ಪ್ರಶ್ನೆಮಾಡಲು ಆ ತಾಪಸನು "ಅದು ಏಕಾಂತದಲ್ಲಿ ಹೇಳಬೇಕಾದ ವಿಷಯ. 


ಚೋದಿತೋ ರಾಜಸಿಂಹೇನ ಮುನಿರ್ವಾಕ್ಯಮಭಾಷತ 


ದ್ವಂದ್ವಮೇತತ್‌ ಪ್ರವಕ್ಷವ್ಯಂ ಹಿತಂ ವೈಯದ್ಯಪೇಕ್ಷಸೇ ॥ 12 
ಯಃ ಶೃಣೋತಿ ನಿರೀಕ್ಷೆ "ದ್ದಾ ಸ ವಧ್ಯೋ ಭವಿತಾ ತವ | 

ಭವೇದ್ವೃ ಮುನಿಮುಖ್ಯಸ್ಯ ವಚನಂ ಯದ್ಯಪೇಕ್ಷ ಸೇ ॥ 13 
ಸ ತಥೇತಿ ಪ್ರತಿಜ್ಞಾಯ ರಾಮೋ ಲಕ್ಷ್ಮಣಮಬ್ರವೀತ್‌ । 

ದ್ದಾರಿ ತಿಷ್ಠ ಮಹಾಬಾಹೋ ಪ್ರತಿಹಾರಂ ವಿಸರ್ಜಯ ॥ 14 
ಸಮೇ ವಧ್ಯಃ ಖಲು ಭವೇತ್‌ ಕಥಾಂ ದ್ವಂದ್ವಸಮೀರಿತಾಮ್‌ | 
ಯಷೇರ್ಮಮ ಚ ಸೌಮಿತ್ರೇ ಪಶ್ಯೇದ್ವಾ ಶೃಣುಯಾಚ್ಚ ಹಃ ॥ 15 
ತತೋ ನಿಕ್ಷಿಪ್ಕ ಕಾಕುತ್ತೋ ಲಕ್ಷ್ಮಣ೦ ದ್ಹಾರಿ ಸಂಗ್ರಹಮ್‌ । 

ತಮುವಾಚ ಮುನೇ ವಾಕ್ಯಂ ಕಥಯಸ್ತೇತಿ ರಾಘವಃ ॥ 16 
ಯತ್ತೇ ಮನೀಷಿತಂ ವಾಕ್ಯಂ ಯೇನ ವಾಸಿ ಸಮಾಹಿತಃ । 
ಕಥಯಸ್ಟ್ವಾವಿಶಂಕಸ್ತ್ವಂ ಮಮಾಪಿ ಹೃದಿ ವರ್ತತೇ ॥ 17 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ತ್ರ್ಯುತ್ತರಶತತಮಃ ಸರ್ಗಃ 


ನಿನಗೆ ಸಮ್ಮತವಾದರೆ, ಅದೇ ಹಿತಕರ. ನಮ್ಮ ಸಂಭಾಷಣೆಯನ್ನು 
ಯಾರಾದರೂ ಕೇಳಿದರೆ ಅಥವಾ ನೋಡಿದರೆ, ಆತನನ್ನು ನೀನು 
ವಧಿಸಬೇಕು | ಸಂದೇಶವನ್ನು ಕಳಿಸಿದ ಮುನಿವರ್ಯನ ಆದೇಶವು ಆ 
ಪ್ರಕಾರವಾಗಿದೆ. ನಿನಗೆ ಸಮ್ಮತವಾದರೆ, ಹೇಳುವೆನು” ಎಂದನು (12- 
13). ಆಗ ಶ್ರೀರಾಮನು ಹಾಗೆಯೇ ಆಗಲೆಂದು ಒಪ್ಪಿ ಲಕ್ಷ್ಮಣನನ್ನು 
ಕರದು "ಲಕ್ಷ್ಮಣ, ನೀನು ದ್ವಾರದಲ್ಲಿ ನಿಲ್ಲು. ಕಾವಲುಗಾರನನ್ನು ಕಳಿಸಿಬಿಡು. 
ನನಗೂ ಈ ಮುನಿಗಳಿಗೂ ನಡೆಯುವ ಸಂಭಾಷಣೆ ರಹಸ್ಯವಾದದ್ದು. 
ಈ ಸಮಯದಲ್ಲಿ ಯಾರಾದರೂ ಒಳಗೆ ಬ೦ದು ನಮ್ಮ ಮಾತುಕಥೆಗಳನ್ನು 
ಕೇಳಿದರೆ ಅಥವಾ ನೋಡಿದರೆ ಆತನನ್ನು ನಾನು ವಧಿಸುವನು | " 
ಎ೦ದು ಅಜ್ಞಾಪಿಸಿದನು (14-15). ಅನಂತರ ಕಾಕುತ್ಸ ಎನು ಲಕ್ಷ್ಮಣನನ್ನು 
ದ್ವಾರರಕ್ಷಣೆಗಾಗಿ ನಿಯಮಿಸಿ "ಮುನಿಗಳೆ, ಈಗ ನೀವು ಹೇಳಬಹುದು. 
ನಿಮ್ಮ ಉದ್ದೇ "ಶವನ್ನಾದರೂ ನಿಮ್ಮನ್ನು ಕಳಿಸಿದವರ ಸಂದೇಶವನ್ನಾದರೂ 
ನಿಶ್ಶಂಕೆಯಿ೦ದ ತಿಳಿಸಿರಿ. ನನಗೂ ಅದನ್ನು ಕೇಳಬೇಕೆ೦ಬ ಅಪೇಕ್ಷೆ ಇದೆ" 
ಎ೦ದನು (16-17). 


617 


ಚತುರುತ್ತರಶತತಮಃ ಸರ್ಗಃ 
ಪಿತಾಮಹವಾಕೃಕಥನಮ್‌ 


ಶೃಣು ರಾಜನ್‌ ಮಹಾಸತ್ತ್ವ ಯದರ್ಥಮಹಮಾಗತಃ। 

ಪಿತಾಮಹೇನ ದೇವೇನ ಪ್ರೇಷಿತೋಇಸ್ಮಿ ಮಹಾಬಲ ॥ 1 
ತವಾಹಂ ಪೂರ್ವಸದ್ಧಾವೇ ಪುತ್ರಃ ಪರಪುರಂಜಯ । 
ಮಾಯಾಸಂಭಾವಿತೋ ವೀರ ಕಾಲಃ ಸರ್ವಸಮಾಹರ:ಃ ॥ 2 
ಪಿತಾಮಹಶ್ಚ ಭಗವಾನಾಹ ಲೋಕಪತಿಃ ಪ್ರಭುಃ । 

ಸಮಯಸ್ತೇ ಕೃತಃ ಸೌಮ್ಯ ಸ್ಟಾನ್‌ ಲೋಕಾನ್‌ ಪರಿರಕ್ಷಿತುಮ್‌ | 3 


ಸಂಕ್ಷಿಪ್ಯ ಹಿ ಪುರಾ ಲೋಕಾನ್‌ ಮಾಯಯಾ ಸ್ವಯಮೇವ ಹಿ | 
ಮಹಾರ್ಣವೇ ಶಯಾನೋ ಅಪ್ಪು ಮಾಂ ತ್ವಂ ಪೂರ್ವಮಜೀಜನಃ ॥ 4 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ನೂರಮೂರನೆಯ ಸರ್ಗ 


ಸರ್ಗ 104 

ಬ್ರಹ್ಮನ ಸಂದೇಶವನ್ನು ಕಾಲಪುರುಷನು ಶ್ರೀರಾಮನಿಗೆ ತಿಳಿಸುವುದು. 

ತಾಪಸನು ಹೇಳಿದನು : "ಮಹಾರಾಜ, ನಾನು ಏಕ 
ಬಂದಿರುವೆನೆಂದು ಹೇಳುತ್ತೇನೆ, ಕೇಳು. ಬ್ರಹ್ಮದೇವನು ನನ್ನನ್ನು 
ಕಳಿಸಿದ್ದಾನೆ. ಎಲೈ ವೀರಾಗ್ರಣಿ, ನಿನ್ನ ಪೂರ್ವಾವಸ್ಥೆಯಲ್ಲ- ನೀನು 
ಪರಬ್ರಹ್ಮವೆನಿಸಿ ಸತ್ತಾಮಾತ್ರಸ್ಥಿತಿಯಲ್ಲಿದ್ದಾಗ, ನಿನ್ನ ಮಾಯಯಿಂದ 
ಜನಿಸಿದ ನಿನ್ನ ಪುತ್ರನು ನಾನು | ಸರ್ವಕೃತ್ಸನಿರ್ವಾಹಕನಾದ 
ಕಾಲಪುರುಷನೇ ನಾನು" (1-2). ಲೋಕೇಶ್ವರನಾದ ಭಗವಾನ್‌ 


* 2ನೆಯ ಶ್ಲೋಕದ ಆದಿಯಲ್ಲಿ "ತವಾಹಂ ಪೂರ್ವಸದ್ಧಾವೇ" ಎಂದು ಕತಕ 
ಸಮ್ಮತವಾದ ಪಾಠ. ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಮತಭೇದಗಳುಂಟು. 


ಉತ್ತರಕಾಂಡ 618 


ಭೋಗವಂತಂ ತತೋ ನಾಗಮನಂತಮುದಕೇಶಯಮ್‌ | 
ಮಾಯಯಾ ಜನಯಿತ್ವಾ ತ್ಸಂ ದೌ ಚ ಸತೌ ಮಹಾಬಲೌ ॥ 5 


ಮಧುಂ ಚ ಕೈಟಿಭಂ ಚೈವ ಯಯೋರಸ್ಸಿ ಚಯೈರ್ವ್ವತಾ 
ಇಯಂ ಪರ್ವತಸಂಬಾಧಾ ಮೇದಿನೀ ಚಾಭವತ್ತದಾ ॥ 6 


ಪದ್ಮೇ ದಿವ್ಯೇ5ರ್ಕಸಂಕಾಶೇ ನಾಭ್ಯಾಮುತ್ತಾದ್ಯ ಮಾಮಪಿ | 
ಪ್ರಾಜಾಪತ್ಯಂ ತ್ವಯಾ ಕರ್ಮ ಮಯಿ ಸರ್ವಂ ನಿವೇಶಿತಮ್‌ ॥ 7 


ಸೋಹಂ ಸಂನ್ಯಸ್ತಭಾರೋ ಹಿ ತ್ವಾಮುಪಾಸೇ ಜಗತ್ಪತಿಮ್‌ | 
ರಕ್ಷಾಂ ವಿಧತ್ತ್ವ ಭೂತೇಷು ಮಮ ತೇಜಸ್ಕರೋ ಭವಾನ್‌ ॥ 8 


ತತಸ್ತ್ವಮಪಿ ದುರ್ಧರ್ಷಾತ್ರಸ್ಮಾದ್ಧಾವಾತ್‌ ಸನಾತನಾತ್‌ | 
ರಕ್ಷಾ ರ್ಥಂ ಸರ್ವಭೂತಾನಾಂ ಎಷ್ಟುತ್ವಮುಪಜಗ್ನಿವಾನ್‌ ॥ 9 


ಆದಿತ್ಕಾಂ ವಿರ್ಯವಾನ್‌ ಪುತ್ರೋ ಭ್ರಾತೃಣಾಂ ವೀರ್ಯವರ್ಧನಃ | 

ಸಮುತ್ತನ್ವೇಷು ಕೃತ್ಯೇಷು ತೇಷಾಂ ಸಾಹ್ವಾಯ ಕಲಸೇ ॥ 10 
ಪಿತಾಮಹನು ಈ ಸಂದೇಶವನ್ನು ಕಳಿಸಿದ್ದಾನೆ. ಏನೆ೦ದರೆ :ಸೌಮ್ಯ- 
ರಾಘವ, ನೀನು ಈ ಹಿಂದೆ ರಾವಣಾದಿಗಳಿಂದ ಲೋಕವನ್ನು 
ರಕ್ಷಿಸುವುದಕ್ಕಾಗಿ "ದಶ ವರ್ಷಸಹಸ್ರಾಣಿ ದಶ ವರ್ಷಶತಾನಿ ಚ । 
ವತ್ಸ್ಯಾಮಿ ಮಾನುಷೇ ಲೋಕೇ ಪಾಲಯನ್‌ ಪೃಥಿವೀಮಿಮಾಮ್‌' (ಬಾಲ. 
15-28,29) ಎ೦ದು ಹೇಳಿದ್ದೆಯಪ್ಪೆ ಆ ಅವಧಿಯು ಸಂಪೂರ್ಣವಾಯಿತು 
(3). ಪೂರ್ವದಲ್ಲಿ ಸಕಲ ಲೋಕಗಳನ್ನೂ ಮಾಯಾಶಕ್ತಿಯಿಂದ 
ನೀನಾಗಿಯೇ ಉಪಸಂಹರಿಸಿ ಮಹಾಸಾಗರದ ಜಲದಲ್ಲಿ ಮಲಗಿರುವಾಗ 
ನನ್ನನ್ನು ಮೊದಲು ಸೃಷ್ಟಿಸಿದೆ ಅನಂತರ ಸರ್ಪದೇಹವುಳ್ಳ ಅನ೦ತನೆಂಬ 
ಜಲಶಾಯಿಯಾದ ನಾಗನನ್ನು ಮಾಯೆಯಿಂದ ಸೃಜಿಸಿ, ಮಧುಕೈಟಭರೆಂಬ 
ಬಲಾಢ್ಕರಾದ ಇಬ್ಬರು ಜೀವಿಗಳನ್ನು ನಿರ್ಮಿಸಿದೆ (4-5). (ನಿನ್ನಿಂದ 
ಹತರಾದ) ಅವರ ಅಸ್ಥಿಗಳಿ೦ದಲೂ ಮೇದಸಿನಿಂದಲೂ ಪರ್ವತಯುಕ್ತವಾದ 
ಈ ಭೂಮಿಯು ಜನಿಸಿತು. ಸೂರ್ಯಸದೃಶವೂ ದಿವ್ಯವೂ ಆದ ನಿನ್ನ 
ನಾಭಿಕಮಲದಲ್ಲಿ ನನ್ನನ್ನು ಸೃಜಿಸಿ, ಸೃಷ್ಟಿಮಾಡುವ ಪ್ರಾಜಾಪತ್ಮಕಾರ್ಯವನ್ನು 
ನನಗೆ ವಹಿಸಿದೆ (6-7). ನಿನ್ನಿ೦ದ ಸೃಷ್ಟಿಕಾರ್ಯದ ಭಾರವನ್ನು ವಹಿಸಿಕೊ೦ಡ 


619 ಪಿತಾಮಹವಾಕೃಕಥನಮ್‌ 
ಸತ್ವಂ ವಿತ್ರಾಸ್ಯಮಾನಾಸು ಪ್ರಜಾಸು ಜಗತಾಂ ವರ | 
ರಾವಣಸ್ಯ ವಧಾಕಾಂಕ್ಷೀ ಮಾನುಷೇಷು ಮನೋಇದಧಾಃ ॥ 11 


ದಶ ವರ್ಷಸಹಸಾಣಿ ದಶ ವರ್ಷಶತಾನಿ ಚ । 
ಕೃತ್ವಾ ವಾಸಸ್ಯ ನಿಯತಿಂ ಸ್ವಯಮೇವಾತ್ಮನಾ ಪುರಾ ॥ 12 


ಸತ್ವಂ ಮನೋಮಯ: ಪುತ್ರ: ಪೂರ್ಣಾಯುರ್ಮಾನುಷೇಷ್ತಿಹ | 
ಕಾಲೋsಯಂ ತೇ ನರಶ್ರೇಷ್ಠ ಸಮೀಪಮುಪವರ್ತಿತುಮ್‌ ॥ 13 


ಯದಿ ಭೂಯೋ ಮಹಾರಾಜ ಪ್ರಜಾ ಇಚ್ಛಸ್ಯುಪಾಸಿತುಮ್‌ 
ವಸ ವಾ ವೀರ ಭದ್ರಂ ತ ಏವಮಾಹ ಪಿತಾಮಹಃ ॥ 14 


ಅಥವಾ ವಿಜಿಗೀಷಾ ತೇ ಸುರಲೋಕಾಯ ರಾಘವ । 
ಸನಾಥಾ ಎಷ್ಟುನಾ ದೇವಾ ಭವಂತು ವಿಗತಜ್ಜರಾಃ ॥ 15 


ಶ್ರುತ್ವಾ ಪಿತಾಮಹೇನೋಕ್ತಂ ವಾಕ್ಯಂ ಕಾಲಸಮೀರಿತಮ್‌ | 

ರಾಘವಃ ಪ್ರಹಸನ್‌ ವಾಕ್ಕಂ ಸರ್ವಸಂಹಾರಮಬವೀತ್‌ ॥ 16 
ನಾನು "ಸೃಜಿಸಿದ ಪ್ರಾಣಿಗಳನ್ನು ರಕ್ಷಿಸು. (ಸೃಷ್ಟಿಗೆ ಬೇಕಾದ 
ಜ್ಞಾನಕ್ರಿಯಾಶಕ್ತಿಮಯವಾದ) ತೇಜಸ್ಸನ್ನು ನನಗೆ ಕೊಟ್ಟವನು ನೀನು" 
ಎಂಬುದಾಗಿ ಜಗದೀಶ್ಚರನಾದ ನಿನ್ನನ್ನು ಪ್ರಾರ್ಥಿಸಿದೆನು (8). ಆದ್ದರಿಂದ 
ನೀನು ದುಧರ್ಷವೂ ಸನಾತನವೂ ಆದ ಪರಬ್ರಹ್ಮಭಾವದಿ೦ದ ಹೊರಬಂದು, 
ಸರ್ವಭೂತಗಳ ಪಾಲನೆಗಾಗಿ ವಿಷ್ಣುರೂಪವನ್ನು ಧರಿಸಿದೆ. ಅಲ್ಲದೆ 
ಅದಿತಿಯಲ್ಲಿ ವೀರ್ಯವಂತನಾದ ಪುತ್ರನಾಗಿ ಜನಿಸಿ ಉಪೇಂದ್ರ ನೆನಿಸಿದೆ. 
ಸೋದರರಾದ ದೇವತೆಗಳ ಶೌರ್ಯವನ್ನು ವರ್ಧಿಸುತ್ತ ವಿವಿಧ ಕಾರ್ಯಗಳು 
ಒದಗಿದಾಗ ಅವರಿಗೆ ನೆರವು ನೀಡುತ್ತಿದ್ದೀಯೆ (9-10). ಹೇ ಜಗದೀಶ್ವರ, 
ಪ್ರಜೆಗಳು ರಾವಣನಿ೦ದ ನಾನಾ ಬಗೆಯ ಹಿ೦ಸೆಗೊಳಗಾಗಿ ಭೀತರಾಗಿರಲು, 
ರಾವಣನನ್ನು ವಧಿಸುವುದಕ್ಕಾಗಿ ನೀನು ಮನುಷ್ಯ ಜನ್ಮದಲ್ಲಿ 
ಅವತರಿಸಬೇಕೆ೦ಂದು ಮನಸ್ಸುಮಾಡಿದೆ (11). ಹನ್ನೊಂದು ಸಾವಿರ 
ವರ್ಷಗಳವರೆಗೆ ಮಾನವ ರೂಪದಿಂದ ವಾಸಿಸಬೇಕೆಂದು ನೀನೇ 
ನಿಯಮವನ್ನು ಮಾಡಿಕೊಂಡಿದ್ದೀಯೆ. ಇಂತಹ ನೀನು ನಿನ್ನ ಸ೦ಕಲ್ಪ 
ಮಾತ್ರದಿಂದಲೇ ದಶರಥನ ಪುತ್ರನಾದ. ಮನುಷ್ಯಜನ್ಮದಲ್ಲಿ 


ಉತ್ತರಕಾಂಡ 620 
ಶ್ರುತ್ವಾ ಮೇ ದೇವದೇವಸ್ಯ ವಾಕ್ಯಂ ಪರಮಮದ್ಳು ತಮ್‌ | 


ಇ) 


ಹೀತಿರ್ಹಿ ಮಹತೀ ಜಾತಾ ತವಾಗಮನಸಂಭವಾ॥ 17 


ಆ) 


ತ್ರಯಾಣಾಮಪಿ ಲೋಕಾನಾಂ ಕಾರ್ಯಾರ್ಥಂ ಮಮ ಸಂಭವಃ । 
ಭದ್ರಂ ತೇ5ಸ್ತು ಗಮಿಷ್ಯಾಮಿ ಯತ ಏವಾಹಮಾಗತಃ ॥ 18 


ಹೃದ್ಧತೋ ಹ್ಯಸಿ ಸಂಪ್ರಾಪ್ತೋ ನ ಮೇ ತತ್ರ ವಿಚಾರಣಾ । 
ಮಯಾ ಹಿ ಸರ್ವಕೃತ್ಯೇಷು ದೇವಾನಾಂ ವಶವರ್ತಿನಾ ॥ 19 


ಸ್ಥಾತವ್ಯಂ ಸರ್ವಸಂಹಾರ ಯಥಾ ಹ್ಯಾಹ ಪಿತಾಮಹಃ ॥ 
ಅತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಚತುರುತ್ತರಶತತಮಃ ಸರ್ಗಃ 


ಪೂರ್ಣಾಯುವಾಗಿದ್ದೀಯೆ | ಹೇ ಪುರುಷೋತ್ತಮ, ಈಗ ನಮ್ಮ ಸಮೀಪಕ್ಕೆ 
ಬರಲು ಸಮಯವಾಗಿದೆ. (12-13). ಮಹಾರಾಜ, ಇನ್ನೂ ಕೆಲವು ಕಾಲ 
ಪ್ರಜೆಗಳನ್ನು ಪಾಲಿಸುತ್ತಿರಬೇಕೆಂಬುದು ನಿನ್ನ ಇಚ್ಛೆಯಾಗಿದ್ದರೆ. ಇರಬಹುದು. 
ನಿನಗೆ ಶುಭವಾಗಲಿ T ಅಥವಾ ದೇವಲೋಕಕ್ಕೆ 'ಬಿಜಯಮಾಡಿಸ ಬೇಕೆಂಬ 
ಇಚ್ಛೆಯಾದರೆ, ಉಪೇ೦ದ್ರನಾದ ನಿನ್ನಿಂದ "ದೇವತೆಗಳು ಸನಾಹರಾಗಿ 
ನಿಶ್ಚಿಂತರಾಗಲಿ- ಎ೦ದು ಪಿತಾಮಹನು "ಹೇಳಿಕಳಿಸಿದ್ದಾನೆ' (14-15). ಈ 
ಪ್ರಕಾರವಾದ ಬ್ರಹ್ಮದೇವನ ಸಂದೇಶವನ್ನು ಕಾಲಪುರುಷನು ತಿಳಿಸಲಾಗಿ, 
ಶ್ರೀರಾಮನು ನಗುತ್ತ "ಕಾಲ ದೇವ ದೇವನಾದ ಬ್ರಹ್ಮನು ವಿಸ್ಮಯಾವಹವಾದ 
ಮಾತನ್ನು ಹೇಳಿಕಳಿಸಿದ್ದಾನೆ. ನೀನು ಬಂದು ಇದನ್ನು ಹೇಳಿದ್ದರಿಂದ 
ನನಗೆ ಆನಂದವಾಗಿದೆ (16-17). ಈ ಲೋಕವು ಮಾತ್ರವೇ ಅಲ್ಲ, 
ಮೂರು ಲೋಕಗಳ ಕಾರ್ಯನಿರ್ವಾಹಕ್ಕಾಗಿ ನಾನು ಅವತರಿಸಿದ್ದು. 
ಒಳ್ಳಯದು. ನಾನು ಎಲ್ಲಿಂದ ಬಂದೆನೋ ಆ ಸ್ಥಾನಕ್ಕೆ ಹೊರಡುವೆನು. 
ನಾನು ನೆನೆಸಿದಂತೆಯೇ ನೀನು ಬಂದಿದ್ದೀಯೆ. ಈ ವಿಷಯದಲ್ಲಿ 
ಏಚಾರಿಸತಕ್ಕದ್ದಿಲ್ಲ. ನಾನು ಸರ್ವಕೃತ್ವಗಳಲ್ಲಿಯೂ ದೇವತೆಗಳ ಅಪೇಕ್ಷೆಯಂತೆ 


621 
ಪಂಚೋತ್ತರಶತತಮಃ ಸರ್ಗಃ 


ದುರ್ವಾಸೋಇಭಿಗಮಃ 


ತಥಾ ತಯೋಃ ಸಂವದತೋರ್ದುರ್ವಾಸಾ ಭಗವಾನೃಷಿಃ | 
ರಾಮಸ್ಕ ದರ್ಶನಾಕಾಂಕ್ಷಿ ( ರಾಜದ್ವಾರಮುಪಾಗಮತ್‌ ॥ 1 


ಸೋಇ9ಭಿಗಮ್ಯ ತು ಸೌಮಿತ್ರಿಮುವಾಚ ಯಷಿಸತ್ತಮಃ | 
ರಾಮಂ ದರ್ಶಯ ಮೇ ಶೀಘ್ರಂ ಪುರಾ ಮೇ5ರ್ಥೋ3ತಿವರ್ತತೇ ॥ 2 


ಮುನೇಸ್ತು ಭಾಷಿತಂ ಶ್ರುತ್ವಾ ಲಕ್ಷ ಬಃ ಪರವೀರಹಾ । 
ಅಭಿವಾದ್ಯ ಮಹಾತ್ಮನಂ ವಾಕ್ಕಮೇತದುವಾಚ ಹ॥ 3 


ಕಿಂ ಕಾರ್ಯಂ ಬ್ರೂಹಿ ಭಗರ್ವ ಕೋ ವಾರ್ಥಃ ಕಿಂ ಕರೋಮ್ಯಹಂ | 
ವ್ಯಗ್ರೋಹಿ ರಾಘವೋ ಬ್ರಹ್ಮನ್‌ ಮುಹೂರ್ತಂ ಪ್ರತಿಪಾಲ್ಯತಾಮ್‌ ॥ 4 


ತಚ್ಚುತ್ವಾ ಯಷಿಶಾರ್ದೂಲಃ ಕ್ರೋಧೇನ ಕಲುಷೀಕೃತಃ | 

ಉವಾಚ ಲಕ್ಷ (ಣಿ ವಾಕ್ಯಂ ನಿರ್ದಹನ್ನಿವ ಚಕ್ಕುಷಾ ॥ 5 
ನಡೆಯಬೇಕು. ಎಲೈ ಸರ್ವಸಂಹಾರ-ಕಾಲ, ಪಿತಾಮಹನು ಹೇಳಿದಂತೆ 
ಮಾಡುವೆನು" ಎಂದನು (18-19). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ನೂರನಾಲ್ಕನೆಯ ಸರ್ಗ 


ಸರ್ಗ 105 


ದುರ್ವಾಸರ ಆಗಮನ, ಸಂಭಾಷಣೆ ನಡೆಯುತಿದ್ದ ಸ್ಥಳಕ್ಕೆ ಲಕ್ಷ್ಮಣನ 


ಪ್ರವೇಶ. ಶ್ರೀರಾಮನ ಚಿಂತೆ. 


ಹೀಗೆ ಶ್ರೀರಾಮನೂ, ಕಾಲಪುರುಷನೂ ಸಂಭಾಷಿಸುತ್ತಿರುವಾಗ, 
ದುರ್ವಾಸಮುನಿಗಳು ರಾಘವನನ್ನು ಸ೦ದರ್ಶಿಸುವುದಕ್ಕಾಗಿ ರಾಜದ್ದಾರಕ್ಕೆ 
ಬ೦ದರು. ಅವರು ಲಕ್ಷ್ಮಣನನ್ನು ನೋಡಿ "ಲಕ್ಷ್ಮಣ, ಕೂಡಲೆ ರಾಘವನ 
ದರ್ಶನಕ್ಕೆ ಏರ್ಪಡಿಸು. ನನ್ನ ಕಾರ್ಯವು ಮೀರಿಹೋಗುತ್ತಿದೆ" ಎಂದರು. 
(1-2). ಲಕ್ಷ್ಮಣನು ಮಹಾತ್ಮರಾದ ಆ ಮನಿಗಳಿಗೆ ಅಭಿವಾದನೆ ಮಾಡಿ 
"ಜಗವಾನ್‌, ನಿಮ್ಮ ಕಾರ್ಯವಾವುದು? ಉದ್ದೇಶವೇನು? 


ಅಸ್ಮಿನ್‌ ಕ್ಷಣೇ ಮಾಂ ಸೌಮಿತ್ರೇ ರಾಮಾಯ ಪ್ರತಿವೇದಯ | 
ಅಸ್ಮಿನ್‌ ಕ್ಷಣೇ ಮಾಂ ಸೌಮಿತ್ರೇ ನ ನಿವೇದಯಸೇ ಯದಿ ॥ 6 


ವಿಷಯಂ ತ್ಪಾಂ ಪುರಂ ಚೈವ ಶಪಿಷ್ಯೇ ರಾಘವಂ ತಥಾ । 
ಭರತಂ ಚೈವ ಸೌಮಿತ್ರೇ ಯುಷ್ಮಾಕಂ ಯಾ ಚ ಸಂತತಿ: ॥ 7 


ನ ಹಿ ಶಕ್ಷಾ 'ಸ್ಯಹಂ ಭೂಯೋ ಮನ್ಯುಂ ಧಾರಯಿತುಂ ಹೃದಿ [ 
ತಚ್ಚು: ತ್ವಾ ಘೋರಸಂಕಾಶಂ ವಾಕ್ಯಂ ತಸ್ಯ ಮಹಾತ್ಮನಃ l 8 


ಚಿಂತಯಾಮಾಸ ಮನಸಾ ತಸ್ಯ ವಾಕ್ಯಸ್ಯ ನಿಶ್ಚಯಮ್‌ 
ಏಕಸ್ಯ ಮರಣಂ ಮೇಸ್ತು ಮಾಭೂತ್‌ ಸರ್ವವಿನಾಶನಮ್‌ ॥ ಗ 


ಇತಿ ಬುದ್ಧ್ಯಾ ವಿನಿಶ್ಚಿತ್ಯ ರಾಘವಾಯ ನ್ಯವೇದಯತ್‌ । 

ಲಕ್ಷ್ಮಣಸ್ಯ ವಚಃ ಶ್ರುತ್ವಾ ರಾಮಃ ಕಾಲಂ ವಿಸೃಜ್ಯ ಚ ॥ 10 
ನಿಃಸೃತ್ಯ ತ್ವರಿತಂ ರಾಜಾ ಅತ್ರೇಃ ಪುತ್ರಂ ದದರ್ಶ ಹ । 

ಸೋಇಭಿವಾದ್ರ ಮಹಾತಾನಂ ಜಲಂತಮಿವ ತೇಜಸಾ ॥ 11 
ಹೇಳೋಣವಾಗಲಿ. ತಮ್ಮ ಕಾರ್ಯವನ್ನು ನಾನು ಮಾಡಬಹುದ9? 
ಶ್ರೀರಾಮನು ಕಾರ್ಯಾಂತರದಲ್ಲಿ ವ್ಯಾಪೃತನಾಗಿದ್ದಾನೆ. ಸ್ವಲ್ಪಹೊತ್ತು 
ಕಾಯಬೇಕಾಗಿದೆ" ಎಂದನು (3-4). ಆ ಮಾತನ್ನು ಕೇಳಿ ಯಷಿಶಾರ್ದೂಲನ 
ಕೋಪವು ನೆತ್ತಿಗೇರಿತು ! ಲಕ್ಷ್ಮಣನನ್ನು ಸುಟ್ಟುಬಿಡುವ ಹಾಗೆ ಕೆಂಗಣ್ಣಿನಿಂದ 
ನೋಡುತ್ತ ದುರ್ವಾಸರು "ಎಲೈ ಲಕ್ಷ್ಮಣ, ಈ ಕ್ಷಣದಲ್ಲಿಯೇ ರಾಮನಿಗೆ 
ತಿಳಿಸು ! ಈ ಕ್ಷಣದಲ್ಲಿಯೇ ಹೋಗಿ, ನಾನು ಬಂದಿದ್ದೇನೆಂದು ರಾಮನಿಗೆ 
ತಿಳಿಸದಿದ್ದರೆ, ಈ ರಾಜ್ಯವನ್ನು-ನಿನ್ನನ್ನು_ಈ ನಗರವನ್ನು-ರಾಮನನ್ನು- 
ಭರತನನ್ನು-ಶಪಿಸಿಬಿಡುವೆನು ! ನಿಮ್ಮ ಕುಲಗೋತ್ರಗಳನ್ನೂ ಶಪಿಸಿ 
ನಾಶಮಾಡುವೆನು | (5-7). ಸಿಟ್ಟನ್ನು ತಡೆದುಕೊಳ್ಳಲು ನನಗೆ ಸಾಧ್ಯವಿಲ್ಲ 
" ಎಂದು ಆರ್ಬಟಿಸಿದರು. ಆ ಘೋರವಾಕ್ಯವನ್ನು ಕೇಳಿ ಲಕ್ಷ್ಮಣನು, 
ಅವರು ಹಾಗೆ ಮಾಡತಕ್ಕವರೇ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿ "ನನ್ನೊಬ್ಬನಿಗೆ 
ಮರಣವಾದರೂ ಬರಲಿ, ಸರ್ವನಾಶವಾಗದಿರಲಿ" ಎಂದು ನಿರ್ಣಯಿಸಿ, 
ಒಳಗೆ ಹೋಗಿ ದುರ್ವಾಸರು ಬಂದಿರುವರೆಂದು ಶ್ರೀರಾಮನಿಗೆ 


623 ದುರ್ವಾಸೋಃಭಿಗಮಃ 


ಕಿ೦ ಕಾರ್ಯಮಿತಿ ಕಾಕುತ್ಸ್ಯಃ ಕೃತಾಂಜಲರಭಾಷತ | 
ತದ್ವಾಕ್ಯಂ ರಾಘವೇಣೋಕ್ಷಂ ಶ್ರುತ್ವಾ ಮುನಿವರಃ ಪ್ರಭುಮ್‌ ॥ 12 


ಪ್ರತ್ಯಾಹ ರಾಮಂ ದುರ್ವಾಸಾಃ ಶ್ರೂಯತಾಂ ಧರ್ಮವತಲ 

ಅದ್ಯ ವರ್ಷಸಹಸ್ರಸ್ಯ ಸಮಾಪ್ತಿಸಪಸೋ ಮಮ ॥ 13 
ಸೋಹಂ ಭೋಜನಮಿಚ್ಛಾಮಿ ಯಥಾಸಿದ್ಧಂ ತವಾನಘ | 

ತಚ್ಛುತ್ವಾ ವಚನಂ ರಾಜಾ ರಾಘವಃ ಪ್ರೀತಮಾನಸಃ ॥ 14 


ಭೋಜನಂ ಮುನಿಮಾಖ್ಯಾಯ ಯಥಾಸಿದ್ಧಮುಪಾಹರತ್‌ | 

ಸ ತು ಭುಕ್ತ್ವಾ ಮುನಿಶ್ರೇಷ್ಠಸ್ತದನ್ನಮಮೃತೋಪಮಮ್‌ ॥ 15 

ಸಾಧು ರಮೇತಿ ಸಂಭಾಷ್ಯ ಸ್ವಮಾಶ್ರಮಮುಪಾಗಮತ್‌ | 

ತಸ್ಮಿನ್‌ ಗತೇ ಮುನಿವರೇ ಸ್ನಾಶ್ರಮಂ ಲಕ ಣಾಗ್ರಜಃ ॥ 16 
ಅ ವ ತ್ರಿ 


ಸಂಸ್ಕೃತ್ಯ ಕಾಲವಾಕ್ಯಾನಿ ತತೋ ದುಃಖಮುಪಾಗಮತ್‌ | 

ದು:ಖೇನ ಚ ಸುಸಂತಪ್ರ: ಸ ತ್ವಾ ತದ್ಭೋರದರ್ಶನಮ್‌ | 17 
ನಿವೇದಿಸಿದನು (8-9). ಲಕ್ಷ್ಮಣನ ನುಡಿಯನ್ನು ಕೇಳಿದೊಡನೆ ಶ್ರೀರಾಮನು 
ಕಾಲನನ್ನು ಕಳಿಸಿ, ಬೇಗನೆ ಹೊರಗೆ ಬಂದು ಅತ್ರಿಪುತ್ರರಾದ ದುರ್ವಾಸರನ್ನು 
ಸ೦ದರ್ಶಿಸಿದನು. ಕಾಕುತ್ತ ನು ತೇಜಸ್ಸಿನಿಂದ ಜ್ವಲಿಸುತ್ತಿದ್ದ ಆ ಮಹಾತ್ಮರಿಗೆ 
ಅಭಿವಾದನೆಮಾಡಿ ಕೈಮುಗಿದುಕೊಂಡು 'ನನ್ನಿಂದ ಏನಾಗಬೇಕು?" ಎಂದು 
ಕೇಳಿದನು (10-12). ದುರ್ವಾಸರು "ಧರ್ಮವತ್ತಲ, ಇಂದಿಗೆ ನಾನು 
ಕೈಗೊಂಡಿದ್ದ ಸಾವಿರ ವರ್ಷಗಳ ತಪೋನಿಯಮವು ಸಮಾಪ್ತವಾಯಿತು. 
ನನಗೆ ಸಿದ್ದಪಡಿಸಿದ ಭೋಜನ ಬೇಕಾಗಿದೆ" ಎಂದರು. ರಾಘವನು 
ಸ೦ತುಷ್ಠನಾಗಿ ಅವರಿಗೆ ಭೋಜನ ಮಾಡಿಸಿದನು. ದುರ್ವಾಸರು 
ಅಮೃತೋಪಮವಾದ ಅನ್ನವನ್ನು ಭುಂಜಿಸಿ "ರಾಮ, ಭೋಜನವು 
ಸೊಗಸಾಗಿತ್ತು. ತೃಪ್ಪನಾದೆನು" ಎಂದು ಹೇಳಿ ತಮ್ಮ ಆಶ್ರಮಕ್ಕೆ ನಿರ್ಗಮಿಸಿದರು 
(13-15). ಅವರು ಹೊರಟುಹೋದ ಮೇಲೆ ಲಕ್ಷ್ಮಣಾಗ್ರಜನಿಗೆ 
ಕಾಲಪುರುಷನು ಹಾಕಿದ್ದ ನಿಯಮವು ಸ್ಮರಣೆಗೆ ಬಂದು ದುಃಖವಾಯಿತು. 
ನಿಯಮದ ಘೋರ ಪರಿಣಾಮವನ್ನು ನೆನೆಸಿಕೊ೦ಡು ಶ್ರೀರಾಮನು 


ಉತ್ತರಕಾಂಡ 624 
ಅವಾಜ್ಮುಖೋ ದೀನಮನಾ ವ್ಯಾಹರ್ತುಂ ನ ಶಶಾಕ ಹ। 
ತತೋ ಬುದಾ ್ಯ ಎನಿಶ್ಚಿತ್ಯ ಕಾಲವಾಕ್ಯಾನಿ ರಾಘವಃ ॥ 18 


ನೈತದಸ್ತೀತಿ ನಿಶ್ಚಿತ್ಯ ತೂಪ್ಲೀಮಾಸೀನ್ಮಹಾಯಶಾಃ | 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಪಂಚೋತ್ತರಶತತಮಃ ಸರ್ಗಃ 


ಶೋಕತಾಪದಿ೦ದ ಬೆಂದುಹೋದನು. ದೀನಚಿತ್ತನಾಗಿ ತಲೆತಗ್ಗಿಸಿ ಕುಳಿತನು. 
ಒಂದು ಮಾತನ್ನಾಡಲೂ ಶಕ್ತನಾಗಲಿಲ್ಲ. ಕಡೆಗೆ ಆ ಕೀರ್ತಿಶಾಲಿಯು ಕಾಲನು 
ಹೇಳಿದ ನುಡಿಗಳನ್ನು ಸ್ಮರಿಸಿಕೊ೦ಡು, "ಇನ್ನು ಯಾವುದೂ ಉಳಿಯುವುದಿಲ್ಲ” 
ಎ೦ದು ನಿಶ್ಚಯಿಸಿ ಸುಮ್ಮನಾದನು (16-18). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನೂರೈದನೆಯ ಸರ್ಗ 


625 
ಷಡುತ್ತರಶತತಮಃ ಸರ್ಗಃ 
ಲಕ್ಷ್ಮ ಣಪರಿತ್ಯಾಗಃ 
ಅವಾಜ್ಕುಖಮಥೋ ದೀನಂ ದೃಷ್ಟ್ವಾ ಸೋಮಮಿವಾಪ್ತು ತಮ್‌ | 
ರಾಘವಂ ಲಕ್ಷ ಟೋ ವಾಕ್ಯಂ ಹೃಷ್ಣೋ ಮಧುರಮಬವೀತ್‌ ॥ 


ನ ಸಂತಾಪಂ ಮಹಾಬಹೋ ಮದರ್ಥಂ ಕರ್ತುಮರ್ಹಸಿ | 
ಪೂರ್ವನಿರ್ಮಾಣಬದ್ಧಾ ಹಿ ಕಾಲಸ್ಯ ಗತಿರೀದೃಶೀ | 


ಜಹಿ ಮಾಂ ಸೌಮ್ಯ ವಿಸ್ರಬ್ಧಂ ಪ್ರತಿಜ್ಞಾಂ ಪರಿಪಾಲಯ । 
ಹೀನಪ್ರತಿಜ್ಞಾ ಕಾಕುತ್ನ ಪ್ರಯಾಂತಿ ನರಕಂ ನರಾಃ ॥ 


ಯದಿ ಪ್ರೀತಿರ್ಮಹಾರಾಜ ಯದ್ಯನುಗ್ರಾಹ್ಯತಾ ಮಯಿ । 
ಜಹಿ ಮಾಂ ನಿರ್ವಿಶಂಕಸ್ತ್ವಂ ಧರ್ಮಂ ವರ್ಧಯ ರಾಘವ ॥ 


ಲಕ್ಷ್ಮಣೇನ ತಥೋಕ್ಷಸ್ತು ರಾಮಃ ಪ್ರಚಲಿತೇಂದ್ರಿಯಃ | 
ಮಂತ್ರಿಣಃ ಸಮುಪಾನೀಯ ತಥೈವ ಚ ಪುರೋಧಸಮ್‌ ॥ 


ಸರ್ಗ 106 


ಲಕ್ಷ್ಮಣನ ಪರಿತ್ಯಾಗ 


ಪೂರ್ಣಚಂದನಿಗೆ ಗ್ರಹಣ ಹಿಡಿದಂತಾಗಿ, ಶ್ರೀರಾಮನು 
ದೈನ್ಯದಿಂದ ತಲೆತಗ್ಗಿಸಿ ಕುಳಿತಿರುವುದನ್ನು ಕಂಡು, ಲಕ್ಷ್ಮಣನು 
ಉತಾಹದಿಂದ ಮುಂದೆ ಬಂದು ಮಧುರವಾಗಿ ನುಡಿದನು : "ಹೇ 
ಮಹಾಬಾಹು, ನನಗೋಸ್ಕರ ದುಃಖಿಸುವುದು ತರವಲ್ಲ. ಪೂರ್ವಜನ್ಮದ 
ಕರ್ಮಫಲದಿಂದ ಕಾಲಗತಿಯು ಈ ಬಗೆಯಲ್ಲಿ ಪರಿಣಮಿಸುತ್ತದೆ 
(1-2). ಸೌಮ್ಯ, ನನ್ನನ್ನು ಸಂಹರಿಸು; ಪ್ರತಿಜ್ಞೆಯನ್ನು ಪಾಲಿಸು. 
ಕಾಕುತ್ಸ, ಪ್ರತಿಜ್ಞೆಂಯಂತೆ ನಡೆಯದ ಜನರಿಗೆ ನರಕವು 
ಪ್ರಾಪ್ತವಾಗುವುದು. ಮಹಾರಾಜ, ನನ್ನಲ್ಲಿ ಪ್ರೀತಿ ಇರುವುದಾದರೆ, 


ಉತ್ತರಕಾಂಡ 


626 
ಅಬ್ರವೀಚ್ಚ ತದಾ ವೃತ್ತಂ ತೇಷಾಂ ಮಧ್ಯೇ ಸ ರಾಘವಃ । 
ದುರ್ವಾಸೋಇಭಿಗಮಂ ಚೈವ ಪ್ರತಿಜ್ಞಾಂ ತಾಪಸಸ್ಯ ಚ ॥ 6 
ತಚ್ಛುತ್ವಾ ಮಂತ್ರಿಣಃ ಸರ್ವೇ ಸೋಪಾಧ್ಯಾಯಾಃ ಸಮಾಸತ । 
ವಸಿಷ್ಠಸ್ತು ಮಹಾತೇಜಾ ವಾಕ್ಕಮೇತದುವಾಚ ಹ॥ 7 
ದೃಷ್ಟಮೇತನ್ನಹಬಾಹೋ ಕ್ರ ಯಂತೇ ರೋಮಹರ್ಷಣಮ್‌ | 
ಲಕ್ಷ ಟನ ವಿಯೋಗಶ್ಚ ತವ ರಾಮ ಮಹಾಯಶಃ ॥ 8 
ತ್ಯಜೈನಂ ಬಲವಾನ್‌ ಕಾಲೋ ಮಾ ಪ್ರತಿಜ್ಞಾಂ ವೃಥಾ ಕೃಥಾಃ | 
ಎನಷ್ಟಾಯಾಂ ಪ್ರತಿಜ್ಞಾಯಾಂ ಧರ್ಮೋ ಅಪಿ ಚ ಲಯಂ ವಜೇತ್‌ ॥ 9 

ಇಗಿ 
ತತೋ ಧರ್ಮೇ ವಿನಷ್ಟೇ ತು ತ್ರೈಲೋಕ್ಯಂ ಸಚರಾಚರಮ್‌ | 
ಸದೇವರ್ಷಿಗಣಂ ಸರ್ವಂ ಎನಶ್ಯೇತ್ತು ನ ಸಂಶಯಃ ॥ 10 


ಸತ್ಚಂ ಪುರುಷಶಾರ್ದೂಲ ತ್ರೈಲೋಕ್ಯಸ್ಯಾಭಿಪಾಲನಾತ್‌ | 

ಲಕ ಣೇನ ವಿನಾ ಚಾದ್ವ ಜಗತ್‌ ಸ್ಪಸ್ತಂ ಕುರುಪ್ತ ಹ ॥ 11 
ನಾನು ಅನುಗ್ರಹಕ್ಕೆ ಪಾತ್ರನಾದರೆ, ನಿಶ್ಶಂಕಯಿ೦ದ ನನ್ನನ್ನು ವಧಿಸು, 
ಧರ್ಮವನ್ನು ಪೋಷಿಸು" ಎ೦ದನು (3-4). ಲಕ್ಷ್ಮಣನ ನುಡಿಯನ್ನು 
ಕೇಳಿ ಶ್ರೀರಾಮನ ಸಕಲೇಂದ್ರಿಯಗಳೂ ಧೈರ್ಯಗುಂದಿ 
ಎಚಲಿತವಾದವು. ಅವನು ಮಂತ್ರಿಗಳನ್ನೂ, ಪುರೋಹಿತರನ್ನೂ ಕರೆಸಿ 
ನಡೆದುದೆಲ್ಲವನ್ನೂ ತಿಳಿಸಿದನು. ದುರ್ವಾಸರ ಆಗಮನವನ್ನೂ 
ತಾಪಸನು ಹಾಕಿದ್ದ ನಿಯಮವನ್ನೂ ಹೇಳಿದನು (5-6). 
ಅದೆಲ್ಲವನ್ನೂ ಕೇಳಿ ಮಂತ್ರಿಗಳೂ ಇತರ ಪುರೋಹಿತರೂ 
ಸುಮ್ಮನಿದ್ದರು. ಆದರೆ ತೇಜಸ್ವಿಗಳಾದ ವಸಿಷ್ಠರು "ರಾಘವ, 
ಮೈನವಿರೇಳಿಸುವಂತಹ ಕ್ಷೀಣಸ್ಥಿ ತಿಯು ನಿನಗೆ ಬರುವುದೆಂದು ನನಗೆ 
ತಿಳಿದಿತ್ತು ! ಲಕ್ಷ್ಮಣನ ವಿಯೋಗವು ಘಟಸುವುದೆಂದು ಗೊತ್ತಿತ್ತು 
(7-8). ರಾಮ, ಈತನನ್ನು ಪರತ್ವಜಿಸು. ಕಾಲವು ಪ್ರಬಲವಾದುದು. 
ಪ್ರತಿಜ್ಞೆಯನ್ನು ಸುಳ್ಳಾಗಿಸಬೇಡ. ಪ್ರತಿಜ್ಞೆಯು ಸುಳ್ಳಾದರೆ ಧರ್ಮವು 
ಲಯವಾದೀತು (9). ಧರ್ಮವು ಲಯವಾದರೆ. ಚರಾಚರಾತ್ಮಕವಾದ 


ಲಕ ಣಪರಿತ್ನಾಗಃ 
627 ಪ್ರಿ ರಿ 
ತೇಷಾಂ ತತ್‌ ಸಮವೇತಾನಾಂ ವಾಕ್ಯಂ ಧರ್ಮಾರ್ಥಸಂಹಿತಮ್‌ । 


ಶ್ರುತ್ವಾ ಪರಿಷದೋ ಮಧ್ಯೇ ರಾಮೋ ಲಕ್ಷ್ಮಣಬ್ರವೀತ್‌ ॥ 12 


ಎಸರ್ಜಯೇ ತ್ವಾಂ ಸೌಮಿತ್ರೇ ಮಾ ಭೂದ್ಧ್ಭರ್ಮವಿಷರ್ಯಯ: । 
ತ್ಯಾಗೋ ವಧೋ ವಾ ವಹಿತಃ ಸಾಧೂನಾಂ ತೂಭಯಂ ಸಮಮ್‌ ॥ 13 


ರಾಮೇಣ ಭಾಷಿತೇ ವಾಕ್ಕೇ ಬಾಷ್ಟವ್ಯಾಕುಲಿತೇಂದ್ರಿಯಃ । 

ಲಕ್ಷ್ಮಣಸ್ತ್ವರಿತಂ ಪ್ರಾಯತ್‌ ಸ್ವಗೃಹಂ ನ ವಿವೇಶ ಹ ॥ 14 
ಸ ಗತ್ವಾ ಸರಯೂತೀರಮುಪಸ್ಪಶ್ಯ ಕೃತಾಂಜಲಿಃ | 

ನಿಗೃಹ್ಯ ಸರ್ವಸ್ರೂತಾಂಸಿ ನಿಃಶ್ವಾಸಂ ನ ಮುಮೋಚ ಹ॥ 15 
ಅನಿಶ್ಚಸ೦ತಂ ಯುಕ್ತಂ ತಂ ಸಶಕ್ರಾಃ ಸಾಪರೋಣಾಃ | 

ದೇವಾಃ ಸರ್ಪಿಗಣಾಃ ಸರ್ವೇ ಪುಷ್ಪೈರಭ್ಯಕಿರಂಸ್ತದಾ ॥ 16 
ಅದೃಶ್ಯಂ ಸರ್ವಮನುಜೈಃ ಸಶರೀರಂ ಮಹಾಬಲಮ್‌ | 

ಪ್ರಗೃಹ್ಯ ಲಕ್ಷ್ಮಣ೦ ಶಕ್ರಸ್ತಿದಿವಂ ಸಂವಿವೇಶ ಹ ॥ 17 
ತ್ರೈಲೋಕ್ಕವು ದೇವರ್ಷಿಗಣಸಹಿತವಾಗಿ ನಾಶಹೂಂದುವುದ. 
ಸಂದೇಹವಿಲ್ಲ. ಆದ್ದರಿಂದ, ಪುರುಷಶ್ರೇಷ್ಠ ತ್ರೈಲೋಕ್ಕದ ಪಾಲನೆಯ 
ದೃಷ್ಟಿಯಿಂದ ಲಕ್ಷ್ಮಣನನ್ನು ತ್ಯಜಿಸಿ ಜಗತ್ತಿಗೆ ಸ್ವಾಸ್ಥ್ಯವನ್ನುಂಟುಮಾಡು" 
ಎ೦ದು ಹೇಳಿದರು (10-11). ಅನಂತರ ಅಲ್ಲಿ ನೆರೆದವರಲ್ಲರ 
ಧರ್ಮಾರ್ಥಯುಕ್ತವಾದ ವಚನವನ್ನಾಲಿಸಿ, ಶ್ರೀರಾಮನು 
ಸಬಾಮಂದು್ಯದಲ್ಲಿ ಲಕ್ಷ್ಮಣನನ್ನು ನೋಡಿ "ಸೌಮಿತಿ, 
ಧರ್ಮಗ್ಲಾನಿಯಾಗಬಾರದೆಂದು ನಿನ್ನನ್ನು ಪರಿತ್ಕಜಿಸಿದ್ದೇನೆ. ಸಜ್ಜನರಿಗೆ 
ವಧೆ ಅಥವಾ ಪರಿತ್ಕಾಗ- ಇವೆರಡೂ ಸಮವೆಂದು ಶಾಸ್ತ್ರವಿಹಿತವಾಗಿದೆ" 
ಎ೦ದನು (12-13). ರಾಘವನ ನುಡಿಯನ್ನು ಕೇಳಿ ಲಕ್ಷ್ಮಣನ 
ಕಣ್ಣುಗಳಿಂದ ಕ೦ಬನಿ ಉಕ್ಕಿತು. ಒಡನೆಯೇ ಲಕ್ಷ್ಮಣನು ಅಲ್ಲಿಂದ 
ಹೊರಟುಹೋದನು. ತನ್ನ ಮನೆಯನ್ನೂ ಪ್ರವೇಶಿಸಲಿಲ್ಲ. ಅವನು 
ನೇರವಾಗಿ ಸರಯೂತೀರಕ್ಕೆ ಹೋಗಿ ಶುದ್ಧಾಚಮನಮಾಡಿ ಕೈಮುಗಿದು, 
ಸಕಲೇಂದ್ರಿಯ ದ್ವಾರಗಳನ್ನೂ ನಿರೋಧಿಸಿ ಶ್ವಾಸೋಚ್ಛಾಸಗಳನ್ನು 


ಉತ್ತರಕಾಂಡ 628 
ತತೋ ವಿಷ್ಲೋಶ್ಸ ತುರ್ಭಾಗಮಾಗತಂ ಸುರಸತ್ತಮಾಃ | 
ದೃಷ್ಟ್ವಾ ಪ್ರಮುದಿತಾಃ ಸರ್ವೇ*ಷೂಜಯನ್‌ ಸಮಹರ್ಷಯಃ ॥ 18 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಷಡುತ್ತರಶತತಮಃ ಸರ್ಗಃ 





ನಿಗ್ರಹಿಸಿದನು (14-15). ಲಕ್ಷ್ಮಣನು ಯೋಗಯುಕ್ತನಾಗಿ ನಿಶ್ವಾಸವನ್ನು 
ನಿಗಹಿಸಿರಲು, ಇಂದ್ರಾದಿದೇವತೆಗಳೂ ದೇವರ್ಷಿಗಳೂ ಅಪರೆಯರೂ 
ಅವನ ಮೇಲೆ ಹೂಮಳೆಗರೆದರು (16). ಅನಂತರ ದೇವೇಂದನು 
ಬಲಾಡಢ್ಕ್ಯನಾದ ಲಕ್ಷ್ಮಣನನ್ನು ಯಾವ ಮನುಜರಿಗೂ ಕಾಣದಂತೆ 
ಶರೀರಸಹಿತವಾಗಿ ಎತ್ತಿಕೊಂಡು ಸ್ಪರ್ಗಲೋಕವನ್ನಡರಿದನು. ಆಗ ವಿಷ್ಣುವಿನ 
ಚತುರ್ಥಾಂಶವು ಸ್ವರ್ಗಕ್ಕೆ ಆಗಮಿಸಿತೆಂದು ಸಕಲ ದೇವತೆಗಳೂ 
ಮಹರ್ಷಿಗಳೂ ಹರ್ಷದಿಂದ ಆತನನ್ನು ಪೂಜಿಸಿದರು (17-18). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನೂರಾರನೆಯ ಸರ್ಗ 


629 
ಸಪ್ತೋತ್ತರಶತತಮಃ ಸರ್ಗಃ 
ಕುಶಲವಾಭಿಷೇಕಃ 
ವಿಸೃಜ್ಯ ಲಕ್ಷ ಟಂ ರಾಮೋ ದುಃಖಶೋಕಸಮನ್ನಿತಃ | 
ಪುರೋಧಸಂ ಮಂತ್ರಿಣಶ್ಚ ನೈಗಮಾಂಶ್ಚೇದಮಬ್ರವೀತ್‌ ॥ 


ಅದ್ಯ ರಾಜ್ಜೇ5ಭಿಷೇಕ್ಷಾ ನಿ ಭರತಂ ಧರ್ಮವತ್ತಲಮ್‌ । 
ಅಯೋಧ್ಯಾಯಾಃ ಪತಿಂ ವೀರಂ ತತೋ ಯಾಸ್ಯಾಮ್ಯಹಂ ವನಮ್‌ ॥ 2 


ಪ್ರವೇಶಯತ ಸಂಭಾರಾನ್‌ ಮಾ ಭೂತ್‌ ಕಾಲಸ್ಯ ಪರ್ಯಯಃ । 


ಅದ್ಯೈವಾಹಂ ಗಮಿಷ್ಯಾಮಿ ಲಕ್ಷ ಕೇನ ಗತಾಂ ಗತಿಮ್‌ ॥ 3 

ತಚ್ಛುತ್ವಾ ರಾಘವೇಣೋಕ್ಷಂ ಸರ್ವಾಃ ಪ್ರಕೃತಯೋ ಭೃಶಮ್‌ । 

ಮೂರ್ಥಭಿಃ ಪ್ರಣತಾ ಭೂಮೌ ಗತಸತಾ ಸ್ವ ಇವಾಭವನ್‌ ॥ 4 

ಭರತಶ್ಚ ಎಸಂಜ್ಜೋ *ಭೂಚ್ಛು ತಾ ರಾಮಸ್ಯ ಭಾಷಿತಮ್‌ | 

ರಾಜ್ಯಂ ವಿಗರ್ಹಯಾಮಾಸ ರಾಘವಂ ಚೇದಮಬ್ರವೀತ್‌ ॥ 5್ರ 
ಸರ್ಗ 107 


ಕುಶಲವರ ಪಟ್ಟಾಭಿಷೇಕ. 


ಶ್ರೀರಾಮನು ಲಕ್ಷ್ಮಣನನ್ನು ವಿಸರ್ಜಿಸಿದ ಮೇಲೆ ದುಃಖಭಾರದಿಂದ 
ಸಂತಪ್ತನಾಗಿ ಪುರೋಹಿತರನ್ನೂ ಮಂತ್ರಿಗಳನ್ನೂ ವಣಿಜರೇ ಮುಂತಾದ 
ಪೌರರನ್ನೂ ನೋಡಿ "ಈ ದಿನ ಧರ್ಮವತ್ತಲನಾದ ಭರತನಿಗೆ 
ಅಯೋಧ್ಯಾಪತಿಯೆಂದು ಪಟ್ಟಾಭಿಷೇಕಮಾಡಿ, ನಾನು ಕಾಡಿಗೆ 
ಹೊರಟುಹೋಗುವೆನು (1-2). ತಡಮಾಡದೆ ಬೇಕಾದ ಸಾಮಗ್ರಿಗಳನ್ನು 
ಸಜ್ಜುಗೊಳಿಸಿರಿ. ಈ ದಿನವೇ ಲಕ್ಷ್ಮಣನು ಹೋದ ದಾರಿಯನ್ನು 
ಹಿಡಿಯುವೆನು" ಎಂದನು (3). ರಾಘವನ ಹೇಳಿಕೆಯನ್ನು ಕೇಳಿ ಸಕಲ 
ಪ್ರಜೆಗಳೂ ನೆಲದ ಕಡೆಗೆ ತಲೆ ತಗ್ಗಿಸಿದರು. ಅವರಿಗೆ ಪ್ರಾಣವೇ 
ಹೋದಂತಾಯಿತು. ಭರತನು ದಿಗ್ಬಾಂತನಾಗಿ ರಾಜ್ಯಪ್ರಾಪ್ತಿಯನ್ನೊಲ್ಲದೆ 
ಅದನ್ನು ನಿಂದಿಸಿ ಹೀಗೆಂದನು (4-5) : "ಮಹಾರಾಜ, ಸತ್ಯವಾಗಿ 


ಉತ್ತರಕಾಂಡ 630 
ಸತ್ಯೇನಾಹಂ ಶಪೇ ರಾಜನ್‌ ಸ್ವರ್ಗಲೋಕೇ ನ ಚೈವ ಹಿ! 


ನ ಕಾಮಯೇ ಯಥಾ ರಾಜ್ಯಂ ತ್ವಾಂ ವಿನಾ ರಘುನಂದನ ॥ 6 
ಇಮ್‌ ಕುಶಲವೌ ರಾಜನ್ನಭಿಷಿಂಚ ನರಾಧಿಪ | 

ಕೋಸಲೇಷು ಕುಶಂ ವೀರಮುತ್ತರೇಷು ತಥಾ ಲವಮ್‌ ॥ 7 
ಶತ್ರುಘ್ನಸ್ಕ ತು ಗಚ್ಚಂತು ದುತಾಸ್ತರಿತವಿಕ್ರಮಾಃ | 

ಇದಂ ಗಮನಮಸ್ಕಾಕಂ ಸ್ವರ್ಗಯಾಖ್ಯಾಂತು ಮಾ ಚಿರಮ್‌ ॥ 8 
ತಚ್ಚು; ತ್ವಾ ಭರತೇನೋಕ್ತಂ ದೃಷ್ಟ್ವಾಚಾಪಿ ಹೃಧೋಮುಖಾನ್‌ | 

ಪೌರಾನಾ ದು:ಖೇನ ಸಂತಪ್ತಾನ್‌ ವಸಿಷ್ಟೋ ವಾಕ್ಯಮಬ್ರವೀತ್‌ ॥ 9 
ವತ್ತ ರಾಮ ಇಮಾಃ ಪಶ್ಯ ಧರಣೀಂ ಪ್ರಕೃತೀರ್ಗತಾಃ । 

ಜ್ಞಾತ್ರ್ಯಷಾಮೀಪ್ಲಿತಂ ಕಾರ್ಯಂ ಮಾ ಚೈಷಾಂ ವಿಪ್ರಿಯಂ ಕೃಥಾಃ ॥ 10 
ವಸಿಷ್ಠಸ್ಯ ತು ವಾಕ್ಟೇನ ಉತ್ಸಪ್ಯ ಪ್ರಕೃತೀಜನಮ್‌ | 

ಕಿಂ ಕರೋಮೀತಿ ಕಾಕುತ್ನಃ ಸರ್ವಾ ವಚನಮಬ್ರವೀತ್‌ ॥ 11 


ಆಣೆಯಿಟ್ಟು ಹೇಳುತ್ತೇನೆ, ನೀನಿಲ್ಲದೆ ಸ್ವರ್ಗಲೋಕದ ಸುಖಭೋಗವೂ 
ನನಗೆ ಬೇಡ-ನೀನಿಲ್ಲದೆ ಈ ರಾಜ್ಯವೂ ನನಗೆ ಬೇಡ. ಈ ಕುಶಲವರಿಗೆ 
ಪಟ್ಟಾಭಿಷೇಕ ಮಾಡು. ವೀರನಾದ ಕುಶನನ್ನು ಕೋಸಲರಾಜ್ಯಕ್ಕೂ, ಲವನನ್ನು 
ಉತ್ತರ ಕೋಸಲರಾಜ್ಯಕ್ಕೂ ಅಧಿಪತಿಗಳನ್ನಾಗಿ ಮಾಡು (6-7). ದೂತರು 
ತ್ವರಯಿ೦ದ ಶತ್ರುಘ್ನನ ಬಳಿಗೆ ಹೋಗಲಿ. ಸ್ವರ್ಗಕ್ಕಾಗಿ ನಮ್ಮ ಮಹಾಪ್ರಸ್ಥಾನವು 
ನಡೆಯುವುದೆಂದು ಅವನಿಗೆ ತಿಳಿಸಲಿ. ವಿಳಂಬ ಬೇಡ'' ಎಂದನು (8). 
ಹೀಗೆ ಭರತನು ಹೇಳಿದ್ದನ್ನು ಕೇಳಿ, ಮತ್ತೂ ಪೌರರೆಲ್ಲರೂ 
ದುಃಖಸ೦ತಪ್ಪರಾಗಿ ತಲತಗ್ಗಿಸಿರುವುದನ್ನು ಕಂಡು ವಸಿಷ್ಠಮುನಿಗಳು "ವತ್ತ- 
ರಾಮ, ಈ ಪ್ರಜೆಗಳು ಶೋಕದಿ೦ದ ನೆಲದ ಮೇಲೆ ಕುಸಿದು 
ಹೋಗಿರುವುದನ್ನು ನೋಡು. ಇವರ ಶಈಷ್ಲಿತವೇನೆ೦ಬುದನ್ನು ತಿಳಿದು 
ಅದರಂತೆ ಮಾಡು. ಇವರಿಗೆ ಅಪ್ರಿಯವಾದುದನ್ನು ಮಾಡಬೇಡ” ಎಂದು 
ಹೇಳಿದರು (9-10). ಆಗ ಕಾಕುತ್ಸ್ನನು ಕುಸಿದು ಹೋಗಿದ್ದ ಜನರನ್ನು 
ಮೇಲೆಬ್ಬಿಸಿ "ಏನು ಮಾಡಲಿ?" ಎಂದು ಕೇಳಿದನು. ಆಗ ಪ್ರಜೆಗಳು 


ತತಃ ಸರ್ವಾಃ ಪ್ರಕೃತಯೋ ರಾಮಂ ವಚನಮಬ್ರುವನ್‌ | 
ಗಚ್ಛಂತಮನುಗಚ್ಛಾಮೋ ಯತ್ರ ರಾಮ ಗಮಿಷ್ಯಸಿ | 12 


ಪೌರೇಷು ಯದಿ ತೇ ಪ್ರೀತಿರ್ಯದಿ ಸ್ನೇಹೋ ಹೈನುತ್ತಮಃ । 
ಸುಪುತ್ರದಾರಾಃ ಕಾಕುತ್ಸ್ನ ಸಮಾಗಚ್ಛಾಮ ಸತ್ಬಥಮ್‌ ॥ 13 


ತಪೋವನಂ ವಾ ದುರ್ಗಂ ವಾ ನದೀಮಂಭೋನಿಧಿಂ ತಥಾ । 
ವಯಂತೇ ಯದಿನ ತ್ಯಾಜ್ಯಾಃ ಸರ್ವಾನ್ನೋ ನಯ ಈಶ್ವರ | 14 


ಏಷಾ ನಃ ಪರಮಾ ಪ್ರೀತಿರೇಷ ನಃ ಪರಮೋ ವರಃ | 
ಹೃದ್ಧತಾ ನಃ ಸದಾ ಪ್ರೀತಿಸ್ತವಾನುಗಮನೇ ನೃಪ ॥ 15 


ಪೌರಾಣಾಂ ದೃಢಭಕ್ತಿಂ ಚ ಬಾಢಮಿತ್ಯೇವ ಸೋಇಬ್ರವೀತ್‌ | 
ಸ್ವಕೃತಾ೦ತಂ ಚಾನ್ಹವೇಕ್ಷ್ಯ ತಸ್ಮಿನ್ನಹನಿ ರಾಘವಃ ॥ 16 


ಕೋಸಲೇಷು ಕುಶಂ ವೀರಮುತ್ತರೇಷು ತಥಾ ಲವಮ್‌ । 

ಅಭಿಷಿಚ್ಯ ಮಹಾತ್ಮಾನಾವುಭೌ ರಾಮಃ ಕುಶೀಲವೌ ॥ 17 
"ರಾಮ, ನೀನು ಎಲ್ಲಿಗೆ ಹೋಗುವೆಯೋ ಅಲ್ಲಿಗೆ ನಿನ್ನನ್ನು ಅನುಸರಿಸಿ 
ಬರುತ್ತೇವೆ (11-12). ಪೌರರಲ್ಲಿ ನಿನಗೆ ಪ್ರೀತಿಯೂ ಅತಿಶಯವಾದ 
ಸ್ನೇಹವೂ ಇರುವುದಾದರೆ, ಅನುಮತಿಯನ್ನು ಕೊಡು. ಕಾಕುತ್ಸ್ವ, 
ಪತ್ನೀಪುತ್ರಸಮೇತರಾಗಿ ನಿನ್ನ ಸನ್ಮಾರ್ಗವನ್ನು ಅನುಸರಿಸುತ್ತೇವೆ (13). 
ತಪೋವನವಾಗಲಿ, ದುರ್ಗಮ ಪ್ರದೇಶವಾಗಲಿ, ನದಿಯಾಗಲಿ, 
ಸಮುದ್ರವಾಗಲಿ-ನಿನ್ನ ಹಿಂದೆ ಬರುತ್ತೇವೆ. ಹೇ ಸ್ವಾಮಿ, ನಾವು 
ತ್ಕಾಜ್ಯರಲ್ಲವಾದರೆ ನಮ್ಮೆಲ್ಲರನ್ನೂ ಕರೆದುಕೂಂಡು ಹೋಗು (14). ಇದೇ 
ನಮಗೆ ಪರಮಪ್ರಿಯವಾದುದು ; ಇದೇ ನಾವು ಕೇಳಿಕೊಳ್ಳುವ ಶ್ರೇಷ್ಠವಾದ 
ವರ. ನಿನ್ನೊಡನೆ ಹೋಗಬೇಕೆಂಬುದು ನಮ್ಮ ಅಂತರಂಗದಲ್ಲಿ ಸದಾ 
ನೆಲೆಸಿರುವ ಬಯಕ” ಎಂದರು (15). ಪೌರರ ದೃಢಭಕ್ತಿಯನ್ನು ಕಂಡು 
ಶ್ರೀರಾಮನು " ಆಗಬಹುದು" ಎಂದು ತಿಳಿಸಿದನು. ಅನಂತರ ತನ್ನ 
ಕರ್ತವ್ಯದ ಸಿದ್ಧಾಂತವನ್ನನುಸರಿಸಿ ಆ ದಿನವೇ ಕೋಸಲರಾಜ್ಯವನ್ನು ಕುಶನಿಗೆ 
ಉತ್ತರಕೋಸಲವನ್ನು ಲವನಿಗೂ ಕೊಟ್ಟು ಪಟ್ಟಗಟ್ಟಿದನು (16-17). ಆಮೇಲೆ 


ಉತ್ತರಕಾಂಡ 632 
ಅಭಿಷಿಕೌ ಸುತಾವಂಕೇ ಪ್ರತಿಷ್ಠಾಪ್ಯ ಪುರೇ ತತಃ | 
ಪರಿಷ್ಟಜ್ಯ ಮಹಾಬಾಹುರ್ಮೂರ್ಧ್ನು ಸನಾಘ್ರಾಯ ಚಾಸಕೃತ್‌ ॥ 18 


ರಥಾನಾಂ ತು ಸಹಸ್ರಾಣಿ ನಾಗಾನಾಮಯುತಾನಿ ಚ । 
ದಶಾಯುತಾನಿ ಚಾಶ್ವಾನಾಮೇಕೈಕಸ್ಯ ಧನಂ ದದೌ | 19 


ಬಹುರತ್ನೌ ಬಹುಧನೌ ಹೃಷ್ಟಪುಷ್ಟಜನಾವೃತ್‌ 
ಸ್ಟೇ ಪುರೇ ಪ್ರೇಷಯಾಮಾಸ ಭ್ರಾತರೌ ತು ಕುಶೀಲವೌ | 20 


ಅಭಿಷಿಚ್ಯ ಸುತೌ ವೀರೌ ಪ್ರತಿಷ್ಠಾಪ್ಯ ಪುರೇ ತದಾ | 
ದೂತಾನ್‌ ಸಂಪ್ರೇಷಯಾಮಾಸ ಶತ್ರುಘ್ನಾಯ ಮಹಾತ್ಮನೇ ॥ 21 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಸಪ್ರೋತ್ತರಶತತಮಃ ಸರ್ಗಃ 


ಮಹಾವೀರರಾದ ಆ ಮಕ್ಕಳನ್ನು ತೊಡೆಯಮೇಲೆ ಕುಳ್ಳರಿಸಿಕೊ೦ಡು 
ಆಲಂಗಿಸಿ ಮತ್ತೆ ಮತ್ತೆ ಅವರ ಶಿರಸ್ಸನ್ನು ಪ್ರೀತಿಯಿಂದ ಆಪ್ರಾಣಿಸಿದನು. 
ಅವರಲ್ಲಿ ಒಬ್ಬೊಬ್ಬನಿಗೂ ದಿವ್ಯವಾದ ಸಾವಿರಾರು ರಥಗಳನ್ನೂ, ಹತ್ತು 
ಸಾವಿರ ಆನೆಗಳನ್ನೂ ಒಂದು ಲಕ್ಷ ಕುದುರೆಗಳನ್ನೂ ಕೊಟ್ಟನು (18- 
19). ಅಣ್ಣ ತಮ್ಮಂದಿರಾದ ಕುಶಲವರಿಗೆ ಅಸಂಖ್ಯಾತವಾಗಿ ರತ್ನಗಳನ್ನೂ 
ಧನಗಳನ್ನೂ ಇತ್ತು ಹೃಷ್ನಪುಷರಾದ ಪರಿವಾರಜನರೂಂದಿಗೆ ಅವರ 
ನಗರಗಳಿಗೆ ಕಳಿಸಿದನು (20). ಈ ಪ್ರಕಾರವಾಗಿ ಶ್ರೀರಾಮನು 
ಅಯೋಧ್ಯೆಯಲ್ಲಿ ಕುಶಲವರಿಗೆ ಪಟ್ಟಾಭಿಷೇಕಮಾಡಿ, ಮಹಾತ್ಮನಾದ 
ಶತ್ರುಘ್ನನ ಬಳಿಗೆ ದೂತರನ್ನು ಕಳಿಸಿದನು (21). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತರಕಾಂಡದಲ್ಲಿ 
ನೂರೇಳನೆಯ ಸರ್ಗ 


633 
ಅಷ್ಟೋತ್ತರಶತತಮಃ ಸರ್ಗಃ 


ಎಭೀಷಣಾದ್ಯಾದೇಶ: 
ತೇ ದೂತಾ ರಾಮವಾಕ್ಯೇನ ಚೋದಿತಾ ಲಘುವಿಕ್ರಮಾಃ | 
ಪ್ರಜಗ್ಮುರ್ಮಥಧುರಾಂ ಶೀಘ್ರಂ ಚಕ್ರುರ್ವಾಸಂ ಚ ನಾದ್ದನಿ ॥ 1 
ತೇ ತು ತ್ರಿಭಿರಹೋರಾತ್ರೈಃ ಸಂಪ್ರಾಪ್ಯ ಮಧುರಾಮಥ । 
ಶತ್ರುಘ್ನಾಯ ಯಥಾತತ್ತ್ವ ಮಾಚಖ್ಯುಃ ಸರ್ವಮೇವ ತತ್‌ ॥ 2 
ಲಕ್ಷ್ಮಣಸ್ಯ ಪರಿತ್ಯಾಗಂ ಪ್ರತಿಜ್ಞಾಂ ರಾಘವಸ್ಯ ಚ । 
ಪುತ್ರಯೋರಭಿಷೇಕಂ ಚ ಪೌರಾನುಗಮನಂ ತಥಾ ॥ 3 
ಕುಶಸ್ಯ ನಗರೀ ರಮ್ಯಾ ಎಂಧ್ಯಪರ್ವತರೋಧಸಿ 
ಕುಶಾವತೀತಿ ನಾಮ್ನಾ ಸಾ ಕೃತಾ ರಾಮೇಣ ಧೀಮತಾ ॥ 4 
ಶ್ರಾವಸ್ತೀತಿ ಪುರೀ ರಮ್ಯಾ ಶ್ರಾವಿತಾ ಚ ಲವಸ್ಯ ಚ । 
ಅಯೋಧ್ಯಾಂ ವಿಜನಾಂ ಕೃತ್ವಾ ರಾಘವೋ ಭರತಸ್ತಥಾ ॥ 5 

ಸರ್ಗ 108 


ಶತ್ರುಘ್ನನು ಅಯೋಧ್ಯೆಗೆ ಬರುವುದು. ಸುಗ್ರೀವ ವಿಭೀಷಣಾದಿಗಳ 
ಆಗಮನ. ಹನುಮಂತ ವಿಭೀಷಣ ಮೊದಲಾದವರಿಗೆ ಶ್ರೀರಾಮನ 
ಹಿತೋಕ್ತಿ. 

ಶ್ರೀರಾಮನಿಂದ ಪ್ರೇಷಿತರಾದ ದೂತರು ದಾರಿಯಲ್ಲೆಲ್ಲೂ ನಿಲ್ಲದೆ 
ತ್ವರಿತ ಗತಿಯಿ೦ದ ಮಧುರೆಗೆ ಪ್ರಯಾಣಮಾಡಿದರು. ಮೂರು 
ಅಹೋರಾತ್ರಗಳಲ್ಲಿ ಅವರು ಮಧುರೆಯನ್ನು ಸೇರಿ ಶತ್ರುಘ್ನನಿಗೆ ನಡೆದ 
ಎಷಯವೆಲ್ಲವನ್ನೂ ತಿಳಿಸಿದರು. (1-2). ಲಕ್ಷ್ಮಣನ ಪರಿತ್ಯಾಗ, ಶ್ರೀರಾಮನ 
ದೃಢನಿಶ್ಚಯ, ಪುತ್ರರಾದ ಕುಶಲವರ ಪಟ್ಟಾಭಿಷೇಕ, ಪೌರರು ಶ್ರೀರಾಮನನ್ನು 
ಹಿಂಬಾಲಿಸಿ ಹೋಗಬೇಕೆಂದು ನಿರ್ಣಯಿಸಿರುವುದು, ಎಂಧ್ಯಪರ್ವತದ 
ತಪ್ಪಲಲ್ಲಿ ಕುಶಾವತಿಯೆಂಬ ನಗರವನ್ನು ಲವನಿಗಾಗಿ 


ಉತ್ತರಕಾಂಡ 634 
ಸ್ಪರ್ಗಸ್ಯ ಗಮನೋದ್ಯೋಗಂ ಕೃತವಂತೌ ಮಹಾರಥೌ | 
ಏವಂ ಸರ್ವಂ ನಿವೇದ್ಯಾಶು ಶತ್ರುಘ್ನಾಯ ಮಹಾತ್ಮನೇ ॥ 6 


ವಿರೇಮುಸ್ತೇ ತತೋ ದುತಾಸ್ತ್ರರ ರಾಜೇತಿ ಚಾಬ್ರುವನ್‌ | 

ತಚ್ಚು; ತ್ಚಾ ಘೋರಸಂಕಾಶಂ ಕುಲಕ್ಷ ಯಮುಪಸ್ಥಿತಮ್‌ | 7 
ಪ್ರಕೃತೀಸ್ತು ಸಮಾನೀಯ ಕಾಂಚನಂ ಚ ಪುರೋಧಸಮ್‌ | 

ಶೇಷಾಂ ಸರ್ವಂ ಯಥಾವೃತ್ತ ಮಬ್ರವೀದ್ರಘುನಂದನಃ ॥ 8 
ಆತ್ಮನಶ್ಚ ವಿಪರ್ಯಾಸಂ ಭವಿಷ್ಯಂ ಭ್ರಾತೃಭಿಃ ಸಹ । 

ದ್ವಿಧಾ ಕೃತ್ವಾ ತು ತಾಂ ಸೇನಾಂ ಮಾಧುರೀಂ ಪುತ್ರಯೋರ್ದ್ವ್ವಯೋಃ । 9 
ಸುಬಾಹುರ್ಮಧುರಾಂ ಲೇಭೇ ಶತ್ರುಘಾತೀ ಚ ವೈದಿಶಮ್‌ | 

ದ್ವಿಧಾ ಕೃತ್ವಾ ತು ತಾಂ ಸೇನಾಂ ಮಾಧುರೀಂ ಪುತ್ರಯೋರ್ದ್ವಯೋಃ ॥ 10 
ಧನಂ ಚ ಯುಕ್ತಂ ಕೃತ್ವಾ ವೈ ಸ್ಥಾಪಯಾಮಾಸ ಪಾರ್ಥಿವಃ । 

ಸುಬಾಹುಂ ಮಧುರಾಯಾಂ ಚ ವೈದಿಶೇ ಶತ್ರುಘಾತಿನಮ್‌ ॥ 11 
ಗೊತ್ತುಮಾಡಿರುವುದು, ಶ್ರೀರಾನುನೂ ಭರತನೂ ಅಯೋಧ್ಯೆಯನ್ನು 
ಜನಶೂನ್ಯವಾಗಿ ಮಾಡಿ ಸ್ವರ್ಗಕ್ಕೆ ಮಹಾಸ್ಥಾನವನ್ನು ಬೆಳಸಲು 
ಉದ್ಯೋಗಿಸಿರುವುದು-ಇವೆಲ್ಲವನ್ನೂ ಶತ್ರುಫನಿಗೆ ನಿವೇದಿಸಿದನು (3- 
4). ಅನಂತರ "ಮಹಾರಾಜ, ನೀನು ತ್ರರಮಾಡಬೇಕು" ಎಂದರು. 
ದೂತರ ನುಡಿಯನ್ನು ಕೇಳಿ ಶತ್ರುಘ್ತನು ಘೋರವಾದ ಕುಲಕ್ಷಯವು 
ಉಪಸ್ಥಿತವಾಯಿತೆಂದರಿತು, ಮಂತ್ರಿಗಳನ್ನೂ ಪ್ರಜೆಗಳನ್ನೂ ಕಾಂಚನ 
ಎಂಬ ಹೆಸರಿನ ಪುರೋಹಿತರನ್ನೂ ಬರಮಾಡಿ, ಅವರಿಗೆ ನಡೆದ 
ಸಂಗತಿಯೆಲ್ಲವನ್ನೂ ತಿಳಿಸಿದನು(7-8). ತನ್ನ ಸೋದರರೊಡನೆ ತನಗೆ 
ದೇಹವಿಯೋಗವು ಸಂಭವಿಸುವುದೆಂದೂ ಹೇಳಿದನು. ಅನಂತರ 
ತನ್ನ ಇಬ್ಬರು ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡಿದನು. 

ಅವರಲ್ಲಿ ಸುಬಾಹಗವಿಗೆ ಮುದಿ ರಂ 
ಶತ್ರುಘಾತಿಗೆ ವೈದಿಶನಗರವೂ ಲಭಿಸಿದವು (9-10). ಮಧುರೆಯಲ್ಲಿದ 


635 ಎಭೀಷಣಾದ್ಯಾದೇಶ: 

ಯಯಾ ಸ್ಥಾಪ್ಯ ತದಾಯೋಧ್ಯಾಂ ರಥೇನೈಕೇನ ರಾಘವಃ | 

ಸ ದದರ್ಶ ಮಹಾತ್ಮನಂ ಜ್ವಲಂತಮಿವ ಪಾವಕಮ್‌ ॥ 12 
ಸೂಕ್ಷ ಲ್‌ ಮಾಂಬರಧರಂ ಮುನಿಭಿಃ ಸಾರ್ಧಮಕ್ಷ ಯೈಃ | 

ಸೋsಭವಾದ್ಯ ತತೋ ರಾಮಂ ಪ್ರಾಂಜಲಿಃ ಪ್ರಯತೇಂದ್ರಿಯಃ॥ 13 


ಉವಾಚ ವಾಕ್ಯಂ ಧರ್ಮಜ್ಞಂ ಧರ್ಮಮೇವಾನುಚಿಂತಯನ್‌ | 
ಕೃತ್ವಾಭಿಷೇಕಂ ಸುತಯೋರ್ಯಕ್ತಂ ರಾಘವನಂದನ ॥ 14 


ತವಾನುಗಮನೇ ರಾಜನ್‌ ವಿದ್ಧಿ ಮಾಂ ಕೃತನಿಶ್ಚಯಮ್‌ 
ನ ಚಾನ್ಯದಪಿ ವ್ಯಕ್ತವ್ಯಮತೋ ವೀರ ನ ಶಾಸನಮ್‌ ॥ 1S 


ವಿಲೋಕ್ಯಮಾನಮಿಚ್ಛಾಮಿ ತದ್ದಿಧೇನ ವಿವೇಷತಃ | 
ತಸ್ಯ ತಾಂ ಬುದ್ದಿಮಕ್ಷೀಬಾಂ ವಿಜ್ಞಾಯ ರಘುನಂದನ: ॥ 16 
ಬಾಢಮಿತ್ಯೇವ ಶತ್ರುಘ್ನಂ ರಾಮೋ ವಾಕ್ಯಮುವಾಚ ಹ। 
ತಸ್ಯ ವಾಕ್ಯಸ್ಯ ವಾಕ್ಕಾಂತೇ ವಾನರಾಃ ಕಾಮರೂಷಪಿಣ:ಃ ॥ 17 
ಸೇನೆಯನ್ನೂ ಧನವನ್ನೂ ವಿಭಜಿಸಿ ಇಬ್ಬರು ಮಕ್ಕಳಿಗೂ ಹಂಚಿಕೊಟ್ಟು 
ಸುಬಾಹುವನ್ನು ಮಧುರೆಯಲ್ಲಿಂಯೂ ಶತ್ರುಘಾತಿಯನ್ನು 
ವೈದಿಶಪುರದಲ್ಲಿಯೂ ಸ್ಥಾ ಹಿಸಿದನು (11). 

ಆಮೇಲೆ ಒಂದು ರಥವನ್ನೇರಿ ಅಯೋಧ್ಯೆಗೆ ಬ೦ದು, ಅಗ್ನಿಯಂತೆ 
ತೇಜೋಮೂರ್ತಿ ಯಾಗಿ ತೆಳುವಾದ ನಾರುಬಟ್ಟೆಯನ್ನುಟ್ಟು 
ಅಸಂಖ್ಯರಾದ ಮುನಿಜನರೊಡನೆ ಮಂಡಿಸಿದ್ದ ಮಹಾತ್ಮನಾದ 
ಶ್ರೀರಾಮನನ್ನು ಸ೦ದರ್ಶಿಸಿ ಅಭಿವಾದನೆ ಮಾಡಿದನು (12-13). 
ಮನಸ್ಸಿನ ಶೋಕೋದ್ವೇಗವನ್ನು ನಿಗ್ರಹಿಸಿ ಕೈಮುಗಿದುಕೊಂಡು 
ಧರ್ಮವನ್ನೇ ಚಿಂತಿಸುತ್ತ ಶ್ರೀರಾಮನನ್ನು ಕುರಿತು "ರಘುನ೦ದನ, 
ನನ್ನ ಮಕ್ಕಳಿಗೆ ಅನುರೂಪವಾಗಿ ಪಟ್ಟಾಭಿಷೇಕವನ್ನು ಮಾಡಿ ಬಂದಿದ್ದೇನೆ. 
ನಿನ್ನನ್ನು ಹಿಂಬಾಲಿಸಲು ನಿಶ್ಚಯಿಸಿದ್ದೇನೆ೦ದು ತಿಳಿ. ಪ್ರತಿಯಾಗಿ ಒಂದು 
ಮಾತನ್ನೂ ನೀನು ಹೇಳಬಾರದು. ಇನ್ನೊಂದು ಆಜ್ಜೆಯನ್ನು ಕೊಡಬಾರದು 


ಉತ್ತರಕಾಂಡ 636 
ಖಯಕ್ಷರಾಕ್ಷ ಸಸಂಘಾಶ್ಚ ಸಮಾಪೇತುರನೇಕಪಶಃ | 
ಸುಗ್ರೀವಂ ತೇ ಪುರಸ್ಕೃತ್ಯ ಸರ್ವ ಏವ ಸಮಾಗತಾಃ । 18 
ತೇ:ರಾಮಂ ದ್ರಷ್ಟುಮನಸಃ ಸ್ವರ್ಗಾಯಾಭಿಮುಖಂ ಸ್ಥಿತಮ್‌ | 
ದೇವಪುತ್ರಾ ಖುಷಿಸುತಾ ಗಂಧರ್ವಾಣಾಂ ಸುತಾಸ್ತಥಾ ॥ 19 


ರಾಮಕ್ಷ ಯಂ ಎದಿತ್ವಾ ತೇ ಸರ್ವ ಏವ ಸಮಾಗತಾಃ । 
ತೇ ರಾಮಮಭಿವಾದ್ಯೋಚುಃ ಸರ್ವೇ ವಾನರರಾಕ್ಷಸಾಃ ॥ 20 


ತವಾನುಗಮನೇ ರಾಜನ್‌ ಸಂಪ್ರಪ್ತಾಃ ಕೃತನಿಶ್ಚಯಾಃ | 
ಯದಿ ರಾಮ ವಿನಾಸ್ಥಾಭಿರ್ಗಚ್ಛೇಸ್ತೃಂ ಪುರುಷೋತ್ತಮ ॥ 21 
ಯಮದಂಡಮಿವೋದ್ಯಮ್ಯ ತ್ವಯಾ ಸ್ಮ ವಿನಿಪಾತಿತಾಃ । 
ತೈರೇವಮುಕ್ತಃ ಕಾಕುತ್ಸ್ಕೋಬಾಢಮಿತ್ಯಬ್ರವೀತ್‌ ಸ್ಮಯನ್‌ ॥ 22 


ಏತಸ್ಮಿನ್ನಂತರೇ ರಾಮಂ ಸುಗ್ರೀವೋ*ಷಿ ಮಹಾಬಲ | 

ಪ್ರಣಮ್ರ ವಿಧಿವದ್ತೀರಂ ವಿಜ್ಞಾಪಯಿತುಮುದ್ವತಃ ॥ 23 
(14-15). ಮುಖ್ಯವಾಗಿ ಅನುಗ್ರಹ ಸಮಥನಾದ ನೀನು ನನ್ನನ್ನು 
ಅನುಗ್ರಹಿಸಬೇಕೆಂಬುದೊ೦ದೇ ನನ್ನ ಬಯಕೆ" ಎಂದು ನಿವೇದಿಸಿದನು. 
ಶತ್ರುಘ್ನನ ದೃಢನಿಶ್ಚಯವನ್ನು ಕಂಡು ರಾಘವನು "ಆಗಲಿ ಎಂದನು. 
ಅಷ್ಟರಲ್ಲ ಕಾಮರೂಪಿಗಳಾದ ವಾನರರೂ ಭಲ್ಲೂಕರೂ ರಾಕ್ಷಸರೂ 
ಸುಗ್ರೀವನೊಡನೆ ಬಂದಿಳಿದರು (16-18). ಶ್ರೀರಾಮನು ಸ್ಪರ್ಗಯಾತ್ರೆಗೆ 
ಅಭಿಮುಖವಾಗಿರುವನೆಂದು ಕೇಳಿ, ಅವನನ್ನು ಸಂದರ್ಶಿಸಬೇಕೆಂದು ಅವರು 
ಆ.ಜನರು ಈ ಲೋಕದಲ್ಲಿರುವವರೆಗೂ ನೀನು ಲಂಕೆಯಲ್ಲಿ ದೇಹವನ್ನು 
ಧರಿಸಿ ಬದುಕಿರುವೆ. ಚಂದಸೂರ್ಯರೂ ಮೇದನಿಯೂ ಇರುವವರೆಗೆ, 
ನನ್ನ ಕಥೆಯು ಲೋಕದಲ್ಲಿ ಪ್ರಚುರವಾಗಿರುವವರೆಗೆ, ಲಂಕೆಯ ಒಡೆತನವು 
ನಿನಗಿರಲಿ!" ನನ್ನ ಮಿತ್ರನೆ೦ದು ಬಗೆದು ಹೀಗೆ ತಿಳಿಸಿದ್ದೇನೆ. ನನ್ನ ಆಜ್ಞೆಯನ್ನು 
ನೀನು ನಡೆಸಬೇಕು (27-29). ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುತ್ತಿರು. 
ಪ್ರತಿಯಾಗಿ ಉತ್ತರವನ್ನು ಹೇಳಬೇಡ. ರಾಕ್ಷಸೇಂದ್ರ ಇನ್ನೊಂದು ವಿಷಯವನ್ನು 


637 ವಿಭೀಷಣಾದ್ಯಾದೇಶಃ 
ಆಭಿಷಿಚ್ಯಾಂಗದಂ ವೀಮಾಗತೋಶಸ್ಕಿ ನರೇಶ್ವರ | 
ತವಾನುಗಮನೇ ರಾಜನ್‌ ವಿದ್ಧಿ ಮಾಂ ಕೃತನಿಶ್ಚಯಮ್‌ | 24 


ತಸ್ಯ ತದ್ವಚನಂ ಶ್ರುತ್ವಾ ರಾಮೋ ರಮಯತಾಂ ವರಃ । 
ವಾನರೇಂದಮಥೋವಾಚ ಮೈತ್ರಂ ತಸ್ಕಾನುಚಿಂತಯನ್‌ | 25 


ಸಖೇ ಶೃಣುಷ್ಟ ಸುಗ್ರೀವ ನ ತ್ವಯಾಹಂ ವಿನಾಕೃತಃ | 

ಗಚ್ಛೇಯಂ ದೇವಲೋಕಂ ವಾ ಪರಮಂ ವಾ ಪದಂ ಮಹತ್‌ ॥ 26 
ವಿಭೀಷಣ ಮಥೋವಾಚ ರಾಕಸೇಂದಂ ಮಹಾಯಶಾಃ | 

ಯಾವತ್‌ ಪ್ರಜಾ ಧರಿಷ್ಯಂತಿ ತಾವತ್ತ ೦ ವೈ ವಿಭೀಷಣ ॥ 27 
ರಾಕ್ಷಸೇಂದ್ರ ಮಹಾವೀರ್ಯ ಲಂಕಾಸ್ತಃ ಸ್ವಂ ಧರಿಷ್ಯಸಿ । 

ಯಾವಚ್ಚಂದ್ರಶ್ಚ ಸೂರ್ಯಶ್ಚ ಯಾವತ್ತಿಷ್ಟತಿ ಮೇದಿನೀ ॥ 28 
ಯಾವಚ್ಚ ಮತ್ಕಥಾ ಲೋಕೇ ತಾವದ್ರಾಜ್ಯಂ ತವಾಸ್ತ್ವಿಹ | 

ಶಾಸಿತಸ್ತ್ರಂ ಸಖಿತ್ತೇನ ಕಾರ್ಯಂ ತೇ ಮಮ ಶಾಸನಮ್‌ ॥ 29 
ನಿನಗೆ ತಿಳಿಸಬೇಕಾಗಿದೆ. ನೀನು ಪ್ರಾಜ್ಞನಾಗಿದ್ದೀಯೆ (30). ಏನೆಂದರೆ 
ಇಕ್ಷ್ವಾಕು ಕುಲದೇವತೆಯೂ ಜಗನ್ನಾಥನೂ ಆದ ಶ್ರೀರಂಗನಾಥನನ್ನು' 
ನೀನು ಆರಾಧಿಸುತ್ತಿರು. ಇಂದ್ರಾದಿ ಸಮಸ್ತದೇವತೆಗಳಿಗೂ ಆತನು 
ಪೂಜನೀಯನಾಗಿದ್ದಾನೆ" ಎಂದು ಹೇಳಿದನು (31). ವಿಭೀಷಣನು "ತಥಾಸ್ತು" 
ಎ೦ದು ಶ್ರೀರಾಮನ ಆಜ್ಞೆಯನ್ನು ಪರಿಗ್ರಹಿಸಿದನು. ಆಮೇಲೆ ಕಾಕುತ್ಸ್ವನು 
ಹನುಮಂತನ ಕಡೆಗೆ ತಿರುಗಿ "ಹನುಮಂತ, ನೀನು ಜೀವಿಸಲು 
ಬಯಸಿದ್ದೀಯೆ ಎಂಬುದು ನೆನಪಿರಲಿ ! ಪ್ರತಿಜ್ಞೆಯನ್ನು ಅಳಿಸಬೇಡ. 
ವಾನರೋತ್ತಮ, ನನ್ನ ಕಥೆಗಳು ಲೋಕದಲ್ಲಿ ಎಲ್ಲಿಯವರೆಗೆ 
ಪ್ರಚಾರದಲ್ಲಿರುತ್ತವೆಯೋ ಅಲ್ಲಿಯವರೆಗೆ ನನ್ನ ವಾಕ್ಯವನ್ನು ಸ್ಮರಿಸಿಕೊಳ್ಳುತ್ತ 
ಸಂತೃಪ್ತನಾಗಿ ಸಂತೋಷದಿಂದಿರು" ಎಂದನು (32-34). ಮಹಾತ್ಮನಾದ 


* ವಿಭೀಷಣನು ಚಿರಂಜೀವಿಯಾಗಲೆಂದು ಬ್ರಹ್ಮನು ಕೊಟ್ಟ ವರವನ್ನಿಲ್ಲಿ 
ಸ್ಮರಿಸಿಕೊಳ್ಳಬಹುದು. 


೬ 


ಉತ್ತರಕಾಂಡ 638 


ಪ್ರಜಾಃ ಸಂರಕ್ಷ ಧರ್ಮೇಣ ನೋತ್ತರಂ ವಾಕ್ತುಮರ್ಹಸಿ | 
ಕಿ೦ಚಾನ್ಯದ್ದಕ್ತುಮಿಚ್ಛಾಮಿ ರಾಕ್ಷಸೇಂದ್ರ ಮಹಾಮತೇ ॥ 30 


ಆರಾಧಯ ಜಗನ್ನಾಥಮಿಕ್ಟಾ ತ್ಪ್ವ್ವ ಕುಕುಲದೈವತಮ್‌ | 
ಆರಾಧನೀಯಮನಿಶಂ ಸರ್ವೈರ್ದೇವೈಃ ಸುವಾಸವೈಃ ॥ 31 


ತಥೇತಿ ಪ್ರತಿಜಗ್ರಾಹ ರಾಮವಾಕ್ಕಂ ವಿಭೀಷಣ: । 
ರಾಜಾ ರಾಕ್ಷ ಸಮುಖ್ಯಾನಾಂ ರಾಘವಾಜ್ಞಾಮನುಸ್ಮರನ್‌ ॥ 32 


ತಮೇವಮಕ್ಕ್ಯಾ ಕಾಕುತ್ಸ್ಕೋಹನೂಮಂತಥಾಬ್ರವೀತ್‌ 
ಜೀವಿತೇ ಕೃತಬುದ್ಧಿಸ್ತ ೦ಮಾ ಪತಿಜಾಂ ವಿಲೋಪಯ ॥ 33 
ಎನ ದ್‌ೆ. ಆಗಿ 


ಮತ್ಕಥಾಃ ಪ್ರಚರಿಷ್ಯಂತಿ ಯಾವಲ್ಲೋಕೇ ಹರೀಶ್ವರ | 
ತಾವದ್ರಮಸ್ವ ಸುಪ್ರೀತೋ ಮದ್ವಾಕ್ಯಮನುಪಾಲಯನ್‌ ॥ 34 


ಏವಮುಕ್ತಸ್ತು ಹನುಮಾನ್‌ ರಾಘವೇಣ ಮಹಾತ್ಮನಾ | 

ವಾಕ್ವಂ ವಿಜ್ಞಾಪಯಾಮಾಸ ಪರಂ ಹರ್ಷಮವಾಪ್ತ ಚ ॥ 35 
ರಾಘವನ ನುಡಿಯನ್ನಾಲಿಸಿ ಹನುಮಂತನು ಅತ್ಕಾನಂದದಿಂದ "ಶ್ರೀರಾಮ, 
ಪಾವನವಾದ ನಿನ್ನ ಕಥೆ ಲೋಕದಲ್ಲಿ ಎಲ್ಲಿಯವರೆಗೆ ಇರುವುದೋ 
ಅಲ್ಲಿಯವರೆಗೆ ನಿನ್ನ ಆಜ್ಞೆಯನ್ನು ಪಾಲಿಸುತ್ತ ಜೀವಿಸಿರುವೆನು" ಎಂದು 
ಎಜ್ಞಾಪಿಸಿದನು (35-36). ಅನಂತರ ವೃದ್ಧನೂ ಬ್ರಹ್ಮಸುತನೂ ಆದ 
ಜಾ೦ಬವ೦ತನಿಗೂ ಮೈಂದ-ದ್ವಿವಿದರಿಗೂ ಅದೇ ಮಾತನ್ನು ತಿಳಿಸಿ, ಒಟ್ಟು 
ಐವರಿಗೆ “ಕಲಿಯುಗವು ಬಂದು ಪ್ರಳಯವಾಗುವ ಪರ್ಯಂತ ನೀವು 
ಜೀವಿಸಿರಿ ಎಂದು ಹೇಳಿ, ಉಳಿದ ಭಲ್ಬೂಕ ವಾನರಾದಿಗಳಿಗೆ 
"ಇಷ್ಟಾನುಸಾರವಾಗಿ ನನ್ನೊಡನೆ ನೀವು ಬರಬಹುದು" ಎ೦ದು ಸೂಚಿಸಿದನು 
(37-38). 


* ಶ್ರೀರಂಗನಾಥಸ್ವಾಮಿಯ ವಿಗಹವನ್ನು ವಿಭೀಷಣನಿಗೆ ಶೀರಾಮನು ಕೊಟನೆಂದು 
ಪದ್ಮಪುರಾಣದಲ್ಲಿ ಹೇಳಿದೆ. ರಾಮಾಯಣದಲ್ಲಿ ಈ ಭಾಗವು ಪ್ರಕ್ಷಿಪ್ತವೆಂದು ಕೆಲವರು 
ಹೇಳುತ್ತಾರೆ. 


639 ವಿಭೀಷಣಾದ್ಯಾದೇಶಃ 
ಯಾವತ್ತವ ಕಥಾ ಲೋಕೇ ವಿಚರಿಷ್ಯತಿ ಪಾವನೀ । 
ತಾವತ್‌ ಸ್ಥಾಸ್ಯಾಮಿ ಮೇದಿನ್ಯಾಂ ತವಾಜ್ಞಾಮನುಪಾಲಯನ್‌ | 36 


ಜಾಂಬವಂತಂ ತಥೋಕ್ವ್ಯ್ವಾ ತು ವದಂ ಬಹಸುತಂ ತಥಾ । 


೮೪೪ AE 


ಮೈಂದಂ ಚ ದ್ವಿವಿದಂ ಚೈವ ಪಂಚ ಜಾಂಬವತಾ ಸಹ ॥ 37 
ಯಾವತ್‌ ಕಲಿಶ್ಚ ಸಂಪ್ರಾಪ್ರಸ್ತಾವಜ್ಜೀವತ ಸರ್ವದಾ । 
ತಾನೇವಮುಕ್ವ್ವಾ ಕಾಕುತ್ಸ್ಯಃ ಸರ್ವಾಂಸ್ತಾನೃಕ್ಷ ವಾನರಾನ್‌ ॥ 38 


ಉವಾಚ ಬಾಢಂ ಗಚ್ಛದ್ದಂ ಮಯಾ ಸಾರ್ಧಂ ಯಥೇಪಿತಮ್‌ | 
ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಅಷ್ಟೋತ್ತರಶತತಮಃ ಸರ್ಗಃ 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನೂರೆಂಟನೆಯ ಸರ್ಗ 


* ಐವರು- ಹನುಮಂತ, ವಿಭೀಷಣ, ಜಾಂಬುವಂತ, ಮೈಂದ ಮತ್ತು ದ್ವಿವಿದ. 
ಮೈಂದ ದ್ವಿವಿದರು ಅಶ್ಲಿನೀದೇವತೆಗಳ ಅನುಗಹದಿಂದ ಅಮೃತವನ್ನು ಕುಡಿದಿದ್ದರು. 
ಇತರರು ಬ್ರಹ್ಮನಿಂದ ಚಿರಂಜೀವಿ ಪದವಿಯನ್ನು ಪಡೆದಿದ್ದರು. 


640 


ನವೋತ್ತರಶತತಮಃ ಸರ್ಗಃ 
ಶ್ರೀರಾಮ ಮಹಾಪ್ರಸ್ಥಾನಮ್‌ 


ಪ್ರಭಾತಾಯಾಂ ತು ಶರ್ವರ್ಯಾಂ ಪೃಥುವಕ್ಷಾ ಮಹಾಯಶಾಃ | 

ರಾಮಃ ಕಮಲಪತ್ತಾಕ್ಷಃ ಪುರೋಧಸಮಾಥಾಬ್ರವೀತ್‌ ॥ 1 
ಅಗ್ನಿಹೋತ್ರಂ ವ್ರಜತ್ವಗ್ರೇ ದೀಷ್ಕಮಾನಂ ಸಹದ್ವಿಜೈಃ । 

ವಾಜಪೇಯಾತಪತ್ರಂ ಚ ಶೋಭಮಾನಂ ಮಹಾಪಥೇ ॥ 2 


ತತೋ ವಸಿಷ್ಠಸ್ನೇಜಸ್ಸೀ ಸರ್ವಂ ನಿರವಶೇಷತಃ: । 
ಚಕಾರ ವಿಧಿವದ್ದರ್ಮಂ ಮಾಹಾಪ್ರಾಸ್ಥಾನಿಕಂ ವಿಧಿಮ್‌ ॥ 3 


ತತಃ ಸೂಕ್ಷಾ ಂಬರಧರೋ ಬ್ರಹ್ಮಮಾವರ್ತಯನ್‌ ಪರಮ್‌ | 
ಕುಶಾನ್‌ ಗೃಹೀತ್ವಾ ಪಾಣಿಭ್ಯಾಂ ಪ್ರಸಜ್ಯ ಪ್ರಯಯಾವಥ ॥ 4 


ಸರ್ಗ 109 
ಮಹಾ ಪ್ರಸ್ಥಾನ. 

ರಾತ್ರಿ ಕಳೆದು ಪ್ರಬಾತವಾಗಲು ವಿಶಾಲವಕ್ಷನೂ 
ಕಮಲದಳನೇತ್ರನೂ ಆದ ಶ್ರೀರಾಮನು ಪುರೋಹಿತರಾದ ವಸಿಷ್ಠರನ್ನು 
ಕುರಿತು " ದೇದೀಪ್ಕಮಾನವಾದ ಅಗ್ನಿಹೋತ್ರವೂ ವಾಜಪೇಯಚ್ಛತ್ರವೂ 
ಬ್ರಾಹ್ಮಣರೂಡನೆ ರಾಜ ವೀಥಿಯಲ್ಲಿ ಮುಂದೆ ಸಾಗಲಿ" ಎಂದನು 
(1-2). ಅನ೦ತರ ವಸಿಷ್ಠರು ಮಹಾಪ್ರಸ್ಥಾನಕ್ಕೆ ವಿಹಿತವಾದ ಸಕಲ 
ಧಾರ್ಮಿಕ ಕೃತ್ಯಗಳನ್ನು ಸಾಂಗವಾಗಿ ನಡೆಸಿದರು. ಶ್ರೀರಾಮನು 
ಸೂಕ್ಷಾಂಬರಧಾರಿಯಾಗಿ ಕೈಯಲ್ಲಿ ದರ್ಭೆಗಳನ್ನು ಹಿಡಿದು ಕೇವಲ 
' * ಮೂಲದಲ್ಲಿ "ಬ್ರಹ್ಮಮಾವರ್ತಯನ್‌ ಪರಮ್‌” ಎಂದಿದೆ. ಪರಂ: ಕೇವಲ, 
ಬ್ರಹ್ಮ- ಓಂಕಾರ. "ಓಮಿತ್ವೇಕಾಕ್ಷರಂ ಬ್ರಹ್ಮ" ಎಂಬ ವಚನವು ಇದಕ್ಕೆ ಆಧಾರ. ವ್ಯಾಖ್ಯಾನಕಾರರು 
ಪರಂ ಬ್ರಹ್ಮ-ಒಂದು ಮಹಾಮಂತ್ರ, ಉಪನಿಷತ್ತು, ದೇವ ಮಂತ್ರ-ಇತ್ಯಾದಿಯಾಗಿ 
ಅರ್ಥಮಾಡಿದ್ದಾರೆ. 


641 ಶ್ರೀರಾಮ ಮಹಾಪ್ರಸ್ಥಾನಮ್‌ 

ಅವ್ಯಾಹರನ್‌ ಕೃಚಿತ್ವಿಂಚಿನ್ನಿಶ್ಲೇಷ್ಟೋ ನಿಃಸುಖಃ ಪಥಿ | 

ನಿರ್ಜಗಾಮ ಗೃಹಾತ್ರಸ್ಮಾದ್ದೀಪ್ಯಮಾನ ಇವಾಂಶುಮಾನ್‌ ॥ 5 
ರಾಮಸ್ಯ ದಕ್ಷಿಣೇ ಪಾರ್ಶ್ವೇ ಸಪದ್ಮಾ ಶ್ರೀರುಪತ್ರಿತಾ | 

ಸವ್ಯೇ ತು ಹ್ರೀರ್ಮಹಾದೇವೀ ವ್ಯವಸಾಯಸ್ತಥಾಗ್ರತ: ॥ 6 
ಶರಾ ನಾನಾವಿಧಾಶ್ಚಾಪಿ ಧನುರಾಯತಮುತ್ರಮಮ್‌ | 

ತಥಾಯುಧಾನಿ ತೇ ಸರ್ವೇ ಯಯುಃ ಪುರುಪವಿಗ್ರಹಾಃ ॥ 7 
ವೇದಾ ಬ್ರಾಹ್ಮಣರೂಪೇಣ ಗಾಯತ್ರೀ ಸರ್ವರಕ್ಷಿಣೇ | 

ಓಂಕಾರೋsಥ ವಷಟ್‌ ಕಾರಃ ಸರ್ವೇ ರಾಮಮನುವತಾಃ ॥ 8 


ಯಷಯಶ್ಚ ಮಹಾತ್ಮಾನಃ ಸರ್ವ ಏವ ಮಹೀಸುರಾಃ । 

ಅನ್ವಗಚ್ಛನ್‌ ಮಹಾತ್ಮನಂ ಸ್ಪರ್ಗದ್ವಾರಮಪಾವೃತಮ್‌ ॥ 9 
ತಂ ಯಾಂತಮನುಗಚ್ಛಂತಿ ಹೃಂತಃಪುರಚರಾಃ ಸ್ತ್ರಿಯಃ | 

ಸವೃದ್ಧ ಬಾಲದಾಸೀಕಾಃ ಸವರ್ಷವರಕಿಂಕರಾಃ ॥ 10 
ಓಂಕಾರವನ್ನು" ಜಪಿಸುತ್ತ ಅರಮನೆಯಿಂದ ನಿರ್ಗಮಿಸಿದನು. (3- 
4). ಎಲ್ಲಿಯೂ ಒ೦ದು ಮಾತನ್ನೂ ಆಡದೆ ಯಾವ ಇಂದ್ರಿಯ 
ವೃತ್ತಿಗೂ ಒಳಗಾಗದೆ ಸುಖನಿರಪೇಕ್ಷನಾಗಿ, ಪ್ರಜ್ವಲಿಸುವ ಭಾಸ್ಕರನಂತೆ 
ಬೆಳಗುತ್ತ ದಾರಿಹಿಡಿದು ಹೊರಟನು (5). ಶ್ರೀರಾಮನ ಬಲಗಡಯಲ್ಲಿ 
ಶ್ರೀದೇವಿಯು ಪದ್ಮಹಸ್ತಳಾಗಿ ಉಪಸ್ಥಿತಳಾದಳು. ಎಡಗಡೆಯಲ್ಲಿ 
ಹ್ರೀದೇವಿಯು ಜೊತೆಗೂಡಿದಳು. ಎದುರಿಗೆ ವ್ಯವಸಾಯಶಕ್ತಿಯೂ 
ನಾನಾವಿಧ ಶರಗಳೂ ವಿಶಾಲವಾದ ಧನಸ್ಸೂ ಇತರ ಆಯುಧಗಳೂ 
ಮೂರ್ತಿಮತ್ತಾಗಿ ನಡೆದವು (6-7). ವೇದಗಳು, ಸರ್ವರಕ್ಷಿಣಿಯಾದ 
ಗಾಯಿತ್ರಿ, ಓಂಕಾರ, ವಷಟ್ಛಾರ-ಇವೆಲ್ಲವೂ ಬ್ರಾಹ್ಮಣರೂಪದಿಂದ 
ಶ್ರೀರಾಮನನ್ನು ಹಿಂಬಾಲಿಸಿದವು. ಮಹಾತ್ಮರಾದ ಯಷಿಗಳೂ ಸಕಲ 
ಎಪ್ರರೂ ಆ ಮಹಾತ್ಮನ ಹಿಂದೆ ನಡೆದರು. ಆ ಮಹಾಮಹಿಮನೇ 
ತೆರೆದಿಟ್ಟ ಸ್ಪರ್ಗದ್ದಾರವಾಗಿದ್ದನು (8-9). ಮುಂದೆ ಹೋಗುತ್ತಿದ್ದ 


ಉತ್ತರಕಾಂಡ 642 
ಸಾಂತಃಪುರಶ್ಚ ಭರತಃ ಶತ್ರುಘ್ನಸಹಿತೋ ಯಯೌ | 
ರಾಮಂ ಗತಿಮುಪಾಗಮ್ಯ ಸಾಗ್ನಿಹೋತ್ರಮನುವುತ: ॥ 11 


ತೇ ಚ ಸರ್ವೇ ಮಹಾತ್ಮನಃ ಸಾಗ್ನಿಹೋತ್ರಾಃ ಸಮಾಗತಾಃ | 

ಸುಪುತ್ರದಾರಾಃ ಕಾಕುತ್ತಮನುಜಗ್ಮುರ್ಮಹಾಮತಿಮ್‌ ॥ 12 
ಮಂತ್ರಿಣೊ ಭೃತ್ಯವರ್ಗಾಶ್ಚ ಸಪುತ್ರಪಶುಬಾಂಧವಾಃ | 

ಸರ್ವೇ ಸಹಾನುಗಾ ರಾಮಮನ್ವಗಚ್ಛನ್‌ ಪ್ರಹೃಷ್ಟವತ್‌ | 13 
ತತಃ ಸರ್ವಾಃ ಪ್ರಕೃತಯೋ ಹೃಷ್ಟಪುಷ್ಟಜನಾವೃತಾಃ । 

ಗಚ್ಛ ೦ತಮನ್ಹಗಚ್ಛ ೦ಸ್ತಂ ರಾಘವಂ ಗುಣರಂಜಿತಾಃ ॥ 14 
ತತಃ ಸಸ್ತೀಪುಮಾಂಸಸ್ತೇ ಸಪಕ್ಷಿಪಶುವಾಹನಾಃ | 

ರಾಘವಸ್ಯಾನುಗಾಃ ಸರ್ವೇ ಹೃಷ್ಟಾ ವಿಗತಕಲ್ಮಷಾಃ ॥ 15 
ಸ್ನಾತಾಃ ಪ್ರಮಿದಿತಾಃ ಸರ್ವೇ ಹೃಷ್ಟಾಃ ಪುಷ್ಪಾಶ್ಚವಾನರಾಃ | 


ದೃಢಂ ಕಿಲಕಿಲಾಶಬೆ i ಸರ್ವಂ ರಾಮಮನುವ್ರತಮ್‌ ॥ 16 
ಶ್ರೀರಾಮನನ್ನನ್ನು ಸರಿಸಿ ಅಂತಃಪುರಸ್ಲೀಯರೂ ಮುದುಕರು ಹುಡುಗರು 
ಮೆ 


ದಾಸಿಯರು ನಪುಂಸಕರು-ಮುಂತಾದ ಸೇವಕರೂ ಹಿಂಬಾಲಿಸಿ ನಡೆದರು 
(10). 

ಭರತನು ಶತ್ರುಘ್ನ ಸಮೇತನಾಗಿ ಅಂತಃಪುರ ಸ್ತೀಯರೂಡನೆ ಹೊರಟು, 
ಅಗ್ನಿಹೋತ್ರ ಪುರಸ್ಕೃತನಾಗಿ ಸರ್ವರಿಗೂ ಗತಿಯಾಗಿದ್ದ ಶ್ರೀರಾಮನ 
ಹಿ೦ದೆ ನಡೆದನು. ಮಹಾತ್ಮರಾದ ಸಕಲ ವಿಪ್ರರೂ ಅಗ್ನಿಹೋತ್ರದೊಡನೆ 
ಪತ್ನೀ ಪುತ್ರಸಮೇತರಾಗಿ, ಮಹಾಪ್ರಾಜ್ಯನಾದ ಕಾಕುತ್ತ ನನ್ನು ಹಿಂಬಾಲಿಸಿದರು 
(11-12). ಮಂತ್ರಿಗಳೂ ಭೃತ್ಯವರ್ಗದವರೂ ತಮ್ಮ ಪುತ್ರಾದಿ ಬ೦ಧುಗಳನ್ನೂ 
ಸಾಕಿದ ಪಶುಗಳನ್ನೂ ಕರೆದುಕೊಂಡು ಸಂತೋಷದಿಂದ ರಾಘವನನ್ನು 
ಅನುಸರಿಸಿ ಹೋದರು. ಆತನ ಗುಣಗಳಿಗೆ ಮುಗ್ಗರಾಗಿ ಹೃಷ್ಟಪುಷ್ಪರಾದ 
ಸಮಸ್ತ ಪ್ರಜೆಗಳೂ ಅವನ ಹಿಂದೆ ಸಾಗಿದರು (13-14). ಹಿಂಬಾಲಿಸಿ 


643 ಶ್ರೀರಾಮಮಹಾಪ್ರಸ್ಥಾನಮ್‌ 
ನ ತತ್ರ ಕಶ್ಚಿದ್ದೀನೋ ವಾ ವ್ರೀಡತೋ ವಾಪಿ ದುಃಖಿತಃ । 


ಇ) 


ಹೃಷ್ಟಂ ಪ್ರಮುದಿತಂ ಸರ್ವಂ ಬಭೂವ ಪರಮಾದ್ಭುತಮ್‌ ॥ 17 


ದಷ್ಟುಕಾಮೋಇ*5ಥ ನಿರ್ಯಾಂತಂ ರಾಮಂ ಜಾನಪದೋ ಜನಃ । 


ಖ್‌ ಟ 


ಯಃ ಪ್ರಾಪ್ತ: ಸೋಇಪಿ ದೃಷ್ಟ ಪ್ಹ್ವೃವ ಸ್ವರ್ಗಾಯಾನುಗತೋ ಮುದಾ ॥ 18 


ಯಕ ಕ್ಷವಾನರರಕ್ಷಾ ೦ಸಿ ಜನಾಶ್ಚ ಪುರವಾಸಿನಃ | 
ಆಗಚ್ಛನ್‌ ಪರಯಾ ಭಕ್ತ್ಯಾ ಪೃಷ್ಠತಃ ಸುಸಮಾಹಿತಾ: ॥ 19 


ಯಾನಿ ಭೂತಾನಿ ನಗರೇ ಪ್ಯಂತರ್ಧಾನಗತಾನಿ ಚ। 
ರಾಘವಂ ತಾನ್ಯನುಯಯುಃ ಸ್ವರ್ಗಾಯ ಸಮುಪಸ್ಥಿತಮ್‌ | 20 


ಯಾನಿ ಪಶ್ಯಂತಿ ಕಾಕುತ್ನಂ ಸ್ಥಾವರಾಣಿ ಚರಾಣಿ ಚ | 
ಸರ್ವಾಣಿ ರಾಮಗಮನೇ ಹ್ಯನುಜಗ್ಗುರ್ಹಿ ತಾನ್ಯಪಿ | 21 


ಹೋಗುತ್ತಿದ್ದ ಎಲ್ಲ ಸ್ತ್ರೀಪುರುಷರು ತಾವು ಸಾಕಿದ ಪಶು ಪಕ್ಷಿ 
ವಾಹನಗಳೊಡನೆ ಬಂದಿದ್ದರು. ಎಲ್ಲರೂ ಪವಿತ್ರಾತ್ಮರಾಗಿ ಹರ್ಷದಿಂದ 
ನಲಿಯುತ್ತ ಹೋದರು (15). ವಾನರರೆಲ್ಲರೂ ಸ್ನಾನಮಾಡಿ ಆನಂದದಿಂದ 
ಹಿಗ್ಗುತ್ತ ಕಿಲಕಿಲ ಶಬ್ದಮಾಡುತ್ತ ಶ್ರೀರಾಮನನ್ನು ಹಿಂಬಾಲಿಸಿ ನಡೆದರು. 
ಆ ಜನ ಸಮುದಾಯದಲ್ಲಿ ಒಬ್ಬನೂ ದೀನಚಿತ್ತನಲ್ಲ, ಒಬ್ಬನೂ ತನ್ನ 
ಕಾರ್ಯಕ್ಕಾಗಿ ಸಂಕೋಚಪಟ್ಟವನಲ್ಲ, ಒಬ್ಬನೂ ದುಃಖಿತನಲ್ಲ. ಸರ್ವರೂ 
ಆನಂದದಿಂದ ನಲಿಯುತ್ತಿದ್ದರು. ಆದೃಶ್ಯವು ಪರಮಾದ್ಭುತವಾಗಿತ್ತು (16- 
17). ಶ್ರೀರಾಮನು ಮಹಾಪಸಾ ಕ್ಕಾಗಿ ಹೊರಡುವನೆಂದು ಕೇಳಿ, ಆ 
ಎಧಾನವನ್ನು ನೋಡುವುದಕ್ಕಾಗಿ ಹೊರಗಡೆಯಿಂದ ರಾಜ್ಯದ ಕೆಲವು 
ಪ್ರಜೆಗಳು ಬಂದಿದ್ದರು. ಅವರೂ ಸಹ ಅದನ್ನು ನೋಡಿದೊಡನೆ 
ಸ್ವರ್ಗಾಭಿಮುಖರಾಗಿ ಸಂತೋಷದಿಂದ ಆ ಗುಂಪಿನಲ್ಲಿ ಸೇರಿಕೊಂಡು 


ಉತ್ತರಕಾಂಡ 644 
ನೋಚ ಕ್ಲೈ ಸತ್ತದಯೋಧ್ಯಾಯಾಂ ಸುಸೂಕ್ಷ ಮಪಿ ದೃಶ್ಯತೇ | 
ತಿರ್ಯಗ್ಯೋನಿಗತಾಶ್ಚಾಪಿ ಸರ್ವೇ ರಾಮಮನುವುತಾಃ ॥ 22 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ನವೋತ್ತರಶತತಮಃ ಸರ್ಗಃ 


ಬಿಟ್ಟರು ! (18). ಭಲ್ಲೂಕವಾನರ ರಾಕ್ಷಸರೂ ಪುರವಾಸಿಗಳಾದ ಜನರೂ 
ದೃಢವಾದ ಭಕ್ತಿಯಿಂದ ಸಮಾಹಿತರಾಗಿ ಶ್ರೀರಾಮನ ಹಿಂದ ಹೋದರು. 
ಅಯೋಧ್ಯಾನಗರದಲ್ಲಿ ಅದೃಶ್ಯರಾಗಿ. ನೆಲೆಸಿದ್ದ ಭೂತಗಣಗಳೂ ಸ್ಪರ್ಗಕ್ಕೆ 
ಪ್ರಯಾಣಮಾಡಲಿದ್ದ ರಾಘವನನ್ನು ಹಿಂಬಾಲಿಸಿದವು (19-20). 
ಕಾಕುತ್ಸನನ್ನು ನೋಡಿದ ಸ್ಥಾವರಗಳೂ" ಜಂಗಮಗಳೂ ಸಹ ಅವನ 
ಹಿಂದೆ ನಡೆದವು. ಅಯೋಧ್ಯೆಯಲ್ಲಿ ಉಸಿರಾಡುವ ಒಂದು ಪ್ರಾಣಿಯೂ 
ಉಳಿಯಲಿಲ್ಲ. ಸಮಸ್ತ ತಿರ್ಯಗ್ದಂತುಗಳೂ ಸಹ ಶ್ರೀರಾಮನ ಹಿಂದೆ 
ಸಾಗಿದವು (21-22). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ 
ನೂರೊಂಬತ್ತನೆಯ ಸರ್ಗ 


* ಶ್ರೀರಾಮನ ಕೃಪಾವಲೋಕನದಿಂದ ಸ್ಥಾವರಗಳಿಗೂ ಜ್ಞಾನಕ್ರಿಯಾಶಕ್ತಿಗಳು 
ಉದ್ಭವಿಸಿದವೆಂದು ತಿಳಿಯಬೇಕು. 


645 


ದಶೋತ್ತರಶತತಮಃ ಸರ್ಗಃ 
ಸಹಾನುಗ ಶ್ರೀರಾಮಸ್ಪರ್ಗಾರೋಹಃ 


ಅಧ್ಯರ್ಧಯೋಜನಂ ಗತ್ವಾಂ ನದೀಂ ಪಶ್ಚಾನ್ಮುಖಾಶ್ರಿತಾಮ್‌ | 
ಸರಯೂಂ ಪುಣ್ಯಸಲಿಲಾಂ ದದರ್ಶ ರಘುನಂದನ: ॥ 


ತಾಂ ನದೀಮಾಕುಲಾವರ್ತಾಂ ಸರ್ವತ್ರಾನುಸರನ್ನಪಃ | 
ಆಗತಃ ಸಪ್ರಜೋ ರಾಮಸ್ತಂ ದೇಶಂ ರಘುನಂದನ: ॥ 2 


ಅಥ ತಸ್ಮಿನ್‌ ಮುಹೂರ್ತೇ ತು ಬ್ರಹ್ಮಾ ಲೋಕಷಪಿತಾಮಹಃ | 
ಸರ್ವೈಃ ಪರಿವೃತೋ ದೇವೈರ್ಯಷಿಭಿಶ್ನ ಮಹಾತ್ಮಭಿಃ l 3 
ಆಯಯ್‌ೌ ಯತ್ರ ಕಾಕುತ್ನಃ ಸ್ಪರ್ಗಾಯ ಸಮುಪಸ್ಥಿತಃ । 


ಇ 
ವಿಮಾನಶತಕೋಟೀಭಿರ್ದಿವ್ಯಾಭಿರಭಿಸಂವೃತಃ ॥ 4 
ದ್ವಿವ್ಯತೇಜೋವೃತಂ ವ್ಯೋಮ ಜ್ಯೋತಿರ್ಭೂತಮನುತ್ತಮಮ್‌ | 

ಸ್ವಯಂಪ್ರಭೈಃ ಸ್ವತೇಜೋಭಿಃ ಸ್ಪರ್ಗಿಭಿಃ ಪುಣ್ಯಕರ್ಮಭಿಃ ॥ 5್ರ 


ಸರ್ಗ 110 
ಪರಿವಾರ ಸಮೇತನಾದ ಶ್ರೀರಾಮನ ಸ್ವರ್ಗಾರೋಹಣ. 


ರಘುನಂದನನು ಒಂದೂವರೆ ಯೋಜನದಷ್ಟು ದೂರ ಪ್ರಯಾಣ 
ಮಾಡಿ, ಪಶ್ಚಿಮದ ಕಡಗೆ ತಿರುಗಿದ್ದ ಪುಣ್ಯಜಲಪೂರ್ಣವಾದ 
ಸರಯೂನದಿಯನ್ನು ವೀಕ್ಷಿಸಿದನು. ಸುಳಿಗಳಿ೦ದ ತುಂಬಿ ಹರಿಯುತ್ತಿದ್ದ 
ಆ ನದಿಯನ್ನನು ಸರಿಸಿ, ಶ್ರೀರಾಮನು ಪ್ರಜಾಸಹಿತನಾಗಿ ಅಲ್ಲಿಗೆ ಬಂದನು 
(1-2). ಆ ಮುಹೂರ್ತಕ್ಕೆ ಸರಿಯಾಗಿ ಲೋಕಪಿತಾಮಹನಾದ 
ಬ್ರಹ್ಮದೇವನು, ಕೋಟಿಗಟ್ಟಲೆ ದಿವ್ಯವಿಮಾನಗಳೂಡನೆ ಬಂದ 
ದೇವತೆಗಳಿಂದಲೂ ಯಷಿಗಳಿ೦ಂದಲೂ ಪರಿವೃತನಾಗಿ ಆ ಸ್ಥಳಕ್ಕೆ 
ಆಗಮಿಸಿದನು (3-4). ಸ್ವಯಂಪ್ರಭರೂ ಪುಣ್ಯಕರ್ಮಿಗಳೂ ಆದ 
ಸ್ವರ್ಗನಿವಾಸಿಗಳು ಆಕಾಶದಲ್ಲಿ ನೆರೆದರು. ಗಗನಮಂ೦ಡಲವು 


ಉತ್ತರಕಾಂಡ 646 
ಪುಣ್ಯಾವಾತಾ ವವುಶ್ಚೈವ ಗಂಧವಂತಃ ಸುಖಪುದಾಃ | 
ಪಪಾತ ಪುಷ್ಪವೃಷ್ಟಿಶ್ಚ ದೇವೈರ್ಮುಕ್ತಾ ಮಹೌಘವತ್‌ ॥ 6 


ತಸ್ಮಿಂಸ್ತೂರ್ಹಶತ್ಯೈಃ ಕೀರ್ಣೇ ಗಂಧರ್ವಾಪರಸಂಕುಲೇ | 
ಸರಯೂಸಲಿಲೇ ರಾಮಃ ಪದ್ಧಾ 50 ಸಮುಪಚಕ್ರಮೇ ॥ 7 


ತತಃ ಪಿತಾಮಹೋ ವಾಣೀಮಂತರಿಕ್ಷಾ ದಭಾಷತ । 
ಆಗಚ್ಛ ವಿಷ್ಣೋ ಭದ್ರಂ ತೇ ದಿಷ್ಟ್ಯಾ ಪ್ರಾಪ್ತೋ5ಸಿ ರಾಘವ ॥ 8 


ಭ್ರಾತೃಭಿಃ ಸಹ ದೇವಾಭೈಃ ಪ್ರವಿಶಸ್ವ ಸ್ವಕಾ೦ ತನುಮ್‌ । 
ಯಾಮಿಚ್ಛಸಿ ಮಹಾಬಾಹೋ ತಾಂ ತಾನುಂ ಪ್ರವಿಶ ಸ್ವಕಾಮ್‌ ॥ 9 


ವೈಷ್ಣವೀಂ ತಾಂ ಮಹಾತೇಜಸ್ಪದ್ದಾಕಾಶಂ ಸನಾತನಮ್‌ । 
ತ್ವಂ ಹಿ ಲೋಕಗತಿರ್ದೇವ ನ ತ್ಹಾಂ ಕೇಚಿತ್‌ ಪ್ರಜಾನತೇ ॥ 10 


ಯತೇ ಮಾಯಾಂ ವಿಶಾಲಾಕ್ಷೀಂ ತವ ಪೂರ್ವಪರಿಗ್ರಹಾಮ್‌ । 
ತ್ಹಾಮಚಿಂತ್ರಂ ಮಹದ್ಧೂತಮಕ್ಷಯಂ ಸರ್ವಸಂಗ್ರಹಮ್‌ ॥ 11 
ದಿವ್ಯತೇಜೋವೃತವಾಗಿ ಜ್ಯೋತಿರ್ಮಂಯವಾಯಿತು. (5). 
ದಿವ್ಯಪರಿಮಳವನ್ನು ಬೀರುತ್ತ ಪುಣ್ಯಮಾರುತನು ಸುಖಕರವಾಗಿ ಬೀಸಿದನು. 
ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿದರು. ಗಂಧರ್ವರೂ ಅಪ್ಪರೆಯರೂ 
ಹಾಡುತ್ತ ದಿವೃದುಂದುಭಿಗಳನ್ನು ನುಡಿಸಿದರು. ಶ್ರೀರಾಮನು ಕಾಲ್ನಡಿಗೆಯಿಂ೦ದ 
ಸರಯೂ ಜಲದಲ್ಲಿಳಿದು ಹೋದನು (6-7). ಆಗ ಬ್ರಹ್ಮದೇವನು 
ಅ೦ತರಿಕ್ಷದಿ೦ದ "ರಘುಕುಲದಲ್ಲಿ ಅವತರಿಸಿದ ಹೇ ವಿಷ್ಣೋ, ಮ೦ಗಳವಾಗಲಿ 
| ನಿನಗೆ ಸ್ವಾಗತ, (ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ) ಬಂದುದು ನಮ್ಮ 
ಭಾಗ್ಯ (8). ದೇವಸದೃಶರಾದ ನಿನ್ನ ತಮ್ಮಂದಿರೊಡನೆ ನಿನ್ನ ನಿಜಧಾಮವನ್ನು 
ಪ್ರವೇಶಿಸು. ನಿನಗೆ ಇಷ್ಟವಾದ ಸ್ವರೂಪವನ್ನವಲಂಬಿಸು. ಹೇ ತೇಜೋನಿಧಿ, 
ನಿನ್ನ ವಿಷ್ಣುರೂಪವನ್ನಾದರೂ ಆಶ್ರಯಿಸು ಅಥವಾ ಸನಾತನ 
ಪರಬ್ರಹ್ಮಸ್ತರೂಪದಲ್ಲಾದರೂ ನಿಲ್ಲು (9). ಹೇ ದೇವ, ಸಕಲ ಜೀವಿಗಳಿಗೂ 
ನೀನೇ ಗತಿಯಾಗಿದ್ದೀಯೆ. ಜನರು ನಿನ್ನ ಸ್ವರೂಪವನ್ನರಿಯರು. ಅನಾದಿ 

* ವಿಶಾಲಾಕ್ಷಿ-ಸರ್ವವನ್ನೂ ಗೋಚರಿಸತಕ್ಕ, ಮಾಯೆ=ಜ್ಞಾನಶಕ್ತಿ. ಇಲ್ಲಿ 
ಪಾಠಾಂತರಗಳೂ ಅರ್ಥಭೇದಗಳೂ ಉಂಟು. 


647 ಸಹಾನುಗಶ್ರೀರಮಸ್ವಗಾರೋಹಃ 
ಯಾಮಿಚ್ಛಸಿ ಮಹಾತೇಜಸ್ತಾಂ ತನುಂ ಪ್ರವಿಶ ಸ್ವಯಮ್‌ | 


ಪಿತಾಮಹವಚಃ ಶುತ್ವಾ ವಿನಿಶ್ಚಿತ್ಯ ಮಹಾಮತಿಃ । 12 
ವಿವೇಶ ವೈಷ್ಣವಂ ತೇಜಃ ಸಶರೀರ: ಸಹಾನುಜಃ | 

ತತೋ ಎಷ್ಟುಮಯಂ ದೇವಂ ಪೂಜಯಂತಿ ಸ್ಮ ದೇವತಾಃ ॥ 13 
ಸಾಧ್ಯಾ ಮರುದ್ಗಣಾಶ್ಚೈವ ಸೇಂದ್ರಾಃ ಸಾಗ್ನಿಪುರೋಗಮಾಃ । 

ಯೇ ಚ ದಿವ್ಯಾ ಯಷಿಗಣಾ ಗಂಧರ್ವಾಪ್ಪರಸಶ್ನ ಯಾಃ ॥ 14 
ಸುಪರ್ಣನಾಗಯಕ್ಷಾ ಸೆ ದೈತ್ಯದಾನವರಾಕ್ಷ ಸೌಃ | 

ಸರ್ವಂ ಪುಷ್ಪಂ ಪ್ರಮುದಿತಂ ಸುಸಂಪೂರ್ಣಮನೋರಥಮ್‌ ॥ 15 


ಸಾಧು ಸಾಡ್ದಿತಿ ತೈರ್ದೇವೃಸ್ತಿದಿವಂ ಗತಕಲ್ಮಷಮ್‌ | 
ಅಥ ವಿಷ್ಣುರ್ಮಹಾತೇಜಾಃ ಪಿತಾಮಹಮುವಾಚ ಹ॥ 16 


ಏಷಾಂ ಲೋಕಂ ಜನೌಘಾನಾಂ ದಾತುಮರ್ಹಸಿ ಸುವ್ರತ | 

ಇಮೇ ಹಿ ಸರ್ವೇ ಸ್ನೇಹಾನ್ಮಾಮನುಯಾತಾ ಮನಸ್ಸಿನ: ॥ 17 
ಪರಿಗೃಹೀತಳೂ ವಿಶಾಲಾಕ್ಷಿಯೂ ಆದ ಮಾಯೆಯ* ಹೊರತಾಗಿ (ಅವಳ 
ಅನುಗ್ರಹವಿಲ್ಲದೆ) ಯಾರೂ ನಿನ್ನನ್ನು ತಿಳಿಯಲಾರರು. ನೀನು ಅಚಿ೦ತ್ಯನೂ 
ಮಹತ್ತಮನೂ ಅವ್ಯಯನೂ ಸರ್ವಾನುಗ್ರಹಕಾರಿಯೂ ಆಗಿದ್ದೀಯ (10- 
11). ಹೇ ತೇಜೋಮಯ, ಯಾವ ರೂಪವನ್ನಿಚ್ಛಿಸುವೆಯೋ ಅದನ್ನು 
ಪ್ರವೇಶಿಸು" ಎ೦ದು ವಿಜ್ಞಾಪಿಸಿದನು. ಪಿತಾಮಹನವಾಣಿಯನ್ನಾಲಿಸಿ ಹೀಗೆ 
ಮಾಡಬೇಕೆಂದು ನಿಶ್ಚಯಿಸಿ, ಶ್ರೀರಾಮನು ತಮ್ಮಂದಿರೊಡನೆ ಸಶರೀರನಾಗಿ 
ವೈಷ್ಣವತೇಜಸ್ಸನ್ನು ಪ್ರವೇಶಿಸಿದನು. ವಿಷ್ಣುಸ್ತರೂಪನಾಗಿ ಬಂದ ಆ 
ಸ್ವಾಮಿಯನ್ನು ಸಕಲ ದೇವತೆಗಳೂ ಪೂಜಿಸಿದರು (12-13). ಇಂದ್ರ, 
ಅಗ್ನಿ-ಮುಂತಾದ ದೇವತೆಗಳೂ, ಸಾಧ್ಯರೂ, ಗಂಧರ್ವರೂ, ಅಪ್ಪರೆಯರೂ 
ಸುಪರ್ಣ ನಾಗ ಯಕ್ಷರೂ ದೈತ್ಯ ದಾನವ ರಾಕ್ಷಸರೂ ಸಮಸ್ತ 
ಆತನನ್ನು ಅರ್ಚಿಸಿದರು. ಮನೋರಥವು ಈಡೇರಿತಂದು ಸರ್ವರೂ 
ಆನಂದದಿಂದ ನಲಿದರು (14-15). "ಸಾಧು ಸಾಧು !" ಎಂದು ದೇವತೆಗಳು 


ಘೋಷಿಸಿದರು. ಸ್ಪರ್ಗವು ಪಾವನವಾಯಿತು. ಆಗ ವಿಷ್ಣುವಾದ ಶ್ರೀರಾಮನು 


ಉತ್ತರಕಾಂಡ 648 
ಭಕ್ತಾ ಹಿ ಭಜಿತವ್ಯಾಶ್ಚ ತ್ಯಕ್ತಾತ್ಮಾನಶ್ಚ ಮತ್ಕತೇ | 


ತಚ್ಛುತ್ವಾ ವಿಷ್ಣುವಚನಂ ಬ್ರಹ್ಮಾ ಲೋಕಗುರು: ಪ್ರಭುಃ ॥ 18 
ಲೋಕಾನ್‌ ಸಾಂತಾನಿಕಾನ್ನಾಮ ಯಾಸ್ಕಾಂತೀಮೇ ಸಮಾಗತಾಃ । 

ಯಚ್ಚ ತಿರ್ಯಗ್ಗತಂ ಕಿಂಚಿತ್ತ್ವಾ ಮೇವಮನುಚಿಂತಯತ್‌ ॥ 19 
ಪ್ರಾಣಾಂಸ್ತ್ಯಕ್ಷ ತಿ ಭಕ್ಯ್ಯಾ ವೈ ತತ್ತಂತಾನೇ ನಿವತ್ತ ಶಿ 
ಸರ್ವೃರ್ಬ್ರಹ್ಮಗುಣೈರ್ಯುಕ್ತೇ ಬಹ್ಮಲೋಕಾದನಂತರೇ ॥ 20 
ವಾನರಾಶ್ಚ ಸ್ಪಕಾಂ ಯೋನಿಮೃಕ್ಷಾ ಶೈವ ತಥಾ ಯಯುಃ | 

ಯೇಭ್ಯೋ ವಿನಿಃಸೃತಾಃ ಸರ್ವೇ ಸುರೇಭ್ಯಃ ಸುರಸಂಭವಾಃ ॥ 21 


ತೇಷು ಪ್ರವಿವಿಶೇ ಚೈವ ಸುಗ್ರೀವ ಸೂರ್ಯಮಂಡಲಮ್‌ | 
ಪಶ್ಯತಾಂ ಸರ್ವದೇವಾನಾಂ ಸ್ಥಾನ್‌ ಪಿತೃನ್‌ ಪ್ರತಿಪೇದಿರೇ ॥ 22 


ಇ) 


ಮಾನುಷಂ ದೇಹಮುತ್ತಜ್ಯ ವಿಮಾನಂ ಸೋsಧ್ವರೋಹತ ॥ 23 
ಬ್ರಹ್ಮನನ್ನು ನೋಡಿ "ಹೇ ಸುವ್ರತ, ಈ ಜನ ಸಮುದಾಯಕ್ಕೆ ಉತ್ತಮ 
ಲೋಕವನ್ನು ಕರುಣಿಸು. ಶುದ್ದಮನಸ್ಕರಾದ ಇವರೆಲ್ಲರೂ ಪ್ರೀತಿಯಿಂದ 
ನನ್ನನ್ನು ನಂಬಿ ಬ೦ದರು (16-17). ಇವರು ನನ್ನ ಭಕ್ತರು. ಭಕ್ತರನ್ನು 
ಆದರಿಸಬೇಕಲ್ಲವೆ? ನನಗಾಗಿ ಸರ್ವಸ್ವವನ್ನೂ ತ್ಯಜಿಸಿದ್ದಾರೆ" ಎಂದು 
ಹೇಳಿದನು. ವಿಷ್ಣುವಿನ ವಚನವನ್ನು ಕೇಳಿ ಲೋಕಗುರುವೂ ಸರ್ವಶಕ್ತನೂ 
ಆದ ಬ್ರಹ್ಮನು "ನಿನ್ನೊಡನೆ ಬಂದ ಇವರೆಲ್ಲರೂ ಸಾಂತಾನಿಕವೆಂಬ 
ಲೋಕವನ್ನು ಪಡೆಯುವರು. ಯಾವುದೊಂದು ತಿರ್ಯಂಗ್ಗಂತುವಾದರೂ 
ಭಕ್ತಿಯಿಂದ ನಿನ್ನನ್ನೇ ಧ್ಯಾನಿಸುತ್ತ ಪ್ರಾಣವನ್ನು ತ್ಯಜಿಸುವುದೋ ಅದು 
ಸಾ೦ತಾನಿಕಲೋಕದಲ್ಲಿ ನೆಲೆಸುವುದು. ಆ ಲೋಕವು ಸತ್ಯಸ೦ಕಲ್ಪತ್ತಾದಿ 
ನಿಖಿಲ ಬ್ರಹ್ಮಗುಣಗಳಿ೦ದ ಯುಕ್ತವಾಗಿ ಬ್ರಹ್ಮಲೋಕದ ಸಮೀಪದಲ್ಲಿದೆ" 
ಎಂದನು (18-20). ಯಾವ ಯಾವ ದೇವತೆಗಳಿಂದ ವಾನರರೂ 
ಭಲ್ಲೂಕರೂ ಜನಿಸಿದ್ದರೋ ಅವರು ತಮ್ಮ ತಮ್ಮ ದೇವರೂಪದಲ್ಲಿ 
ಐಕ್ಯವಾದರು (21). ಎಲ್ಲರೂ ನೋಡುತ್ತಿರುವಾಗ ಸುಗ್ರೀವನು 


ಅವಗಾಹ್ಯ ಜಲಂ ಯೋ ಯಃ ಪ್ರಾಣೀ ಹ್ಯಾಸೀತ್‌ ಪ್ರಹೃಷ್ಟವತ್‌ | 


649 ಸಹಾನುಗಶ್ರೀರಮಸ್ತಗಾರೋಹಃ 
ತಿರ್ಯಗ್ಯೋನಿಗತಾನಾಂ ಚ ಶತಾನಿ ಸರಯೂಜಲಮ್‌ | 


ಸಂಪ್ರಾಪ್ಯ ತ್ರಿದಿವ೦ ಜಗ್ಗುಃ ಪ್ರಭಾಸುರವಪೂಂಷಿ ಚ ॥ 24 
ದಿವ್ಯಾ ದಿವ್ಯೇನ ವಪುಷಾ ದೇವಾ ದೀಪ್ತಾ ಇವಾಭವನ್‌ । 
ಗತ್ವಾ ತು ಸರಯೂತೋಯಂ ಸ್ಥಾವರಾಣಿ ಚರಾಣಿ ಚ ॥ 25 
ಪ್ರಾಪ್ಯ ತತ್ತೋಯವಿಕ್ಷೇದಂ ದೇವಲೋಕಮುಪಾಗಮನ್‌ | 
ತಸ್ಮಿನ್‌ ಯೇಇಪಿ ಸಮಾಪನ್ನಾ ಯಕ್ಷ ವಾನರರಾಕ್ಷ ಸೌಃ ॥ 26 


ತೇ5ಪಿ ಸ್ಪರ್ಗಂ ಪ್ರವಿವಿಶುರ್ದೇಹಾನ್‌ ನಿಕ್ಷಿಪ್ಯ ಚಾಂಭಸಿ | 
ತತಃ ಸಮಾಗತಾನ್‌ ಸರ್ವಾನ್‌ ಸ್ಥಾಪ್ಯ ಲೋಕಗುರುರ್ದಿವಿ ॥ 27 


ಜಗಾಮ ತ್ರಿದಶೈಃ ಸಾರ್ಧಂ ಸದಾ ಹೃಷ್ಟೈರ್ದಿವಂ ಮಹತ್‌ ॥ 
ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ದಶೋತ್ತರಶತತಮಃ ಸರ್ಗಃ 


ಸೂರ್ಯಮಂಡಲದಲ್ಲ ಲೀನವಾದನು. ಇತರರು ತಮ್ಮ ಹಿತೃಗಳಲ್ಲಿ 
ಲೀನವಾದರು. ಯಾವ ಯಾವ ಮನುಷ್ಯನು ಸರಯೂಜಲದಲ್ಲಿ ಇಳಿದನೋ 
ಅವನು ನರದೇಹವನ್ನು ತೊರೆದು ದೇವವಿಮಾನವನ್ನಡರಿದನು. ಸರಯೂ 
ಜಲದಲ್ಲಳಿದ ಅಸಂಖ್ಯಾತವಾದ ತೀರ್ಯಗ್ಹಂತುಗಳು ದಿವ್ಯದೇಹವನ್ನು 
ಪಡದು ಸ್ವರ್ಗಲೋಕವನ್ನು ಸೇರಿದವು (22-24). ಎಲ್ಲರೂ 
ದೇವಶರೀರವನ್ನು ಹೊಂದಿ ದೇವತೆಗಳಂತೆ ಕಂಗೊಳಿಸಿದರು. ಸ್ಥಾವರ 
ಜ೦ಗಮಗಳು ಸರಯೂಜಲದಲ್ಲಿಳಿದು ಆ ಜಲದಿಂದ ಆರ್ದವಾದೊಡನೆ 
ದೇವಲೋಕವನ್ನು ಸೇರಿದವು (25). ಆ ಜಲದಲ್ಲಿ ಮುಳುಗಿದ ಇತರ 
ಭಲ್ಲೂಕ ವಾನರ ರಾಕ್ಷಸರೂ ಸಹ ಶರೀರಗಳನ್ನು ಜಲದಲ್ಲಿ ತೊರೆದು 
ಸ್ವರ್ಗವನ್ನು ಪಡೆದರು. ಲೋಕಗುರುವಾದ ಬ್ರಹ್ಮನು, ಹೀಗೆ ಸ್ವರ್ಗಕ್ಕೆ 
ಬಂದ ಸಕಲರನ್ನೂ ದಿವ್ಯವಾದ ಸಾಂತಾನಿಕ ಲೋಕದಲ್ಲಿ ಸ್ಥಾಪಿಸಿ, 
ಸಂತುಷ್ಟರಾದ ದೇವತೆಗಳೂಡನೆ ಮಹತ್ತರವಾದ ತನ್ನ ತ್ರಿದಿವಲೋಕಕ್ಕೆ 
ಪ್ರಯಾಣಮಾಡಿದನು (26-27). 


650 


ಏಕೋದಶೋತ್ತರಶತತಮಃ ಸರ್ಗಃ 
ಶ್ರೀಮದಾಮಾಯಣಫಲಶುತಿಃ 


ಏತಾವದೇತದಾಖ್ಯಾನಂ ಸೋತ್ತರಂ ಬ್ರಹ್ಮಪೂಜಿತಮ್‌ | 
ರಾಮಾಯಣಮಿತಿ ಖ್ಯಾತಂ ಮುಖ್ಯಂ ವಾಲ್ಮೀಕಿನಾ ಕೃತಮ್‌ ॥ 1 


ತತಃ ಪ್ರತಿಷ್ಠಿತೋ ಎಷ್ಟು ಸ್ವರ್ಗಲೋಕೇ ಯಥಾಪುರಮ್‌ । 
ಯೇನ ವ್ಯಾಪ್ತಮಿದಂ ಸರ್ವಂ ತ್ರೈಲೋಕ್ಯಂ ಸಚರಾಚರಮ್‌ ॥ 2 


ತತೋ ದೇವಾಃ ಸಗಂಧರ್ವಾಃ ಸಿದ್ಧಶ್ಚ ಪರಮರ್ಷಯಃ | 
ನಿತ್ಯಂ ಶೃಣ್ವಂತಿ ಸಂತುಷ್ಟಾ ದಿವ್ಯಂ ರಾಮಾಯಣಂ ದಿವಿ ॥ 3 


ಇದಮಾಖ್ಯಾನಮಾಯುಷ್ಯಂ ಸೌಭಾಗ್ಯಂ ಪಾಪನಾಶನಮ್‌ । 
ರಾಮಾಯಣಂ ವೇದಸಮಂ ಶ್ರಾದ್ಧೇಷು ಶ್ರಾವಯೇದ್ಳುಧಃ | 4 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ನೂರಹತ್ತನೆಯ ಸರ್ಗ 


ಸರ್ಗ 111 
ಶ್ರೀಮದ್ರಾಮಾಯಣದ ಫಲಶ್ರುತಿ. 

ಉತ್ತರಕಾ೦ಡಸಹಿತವಾಗಿ ಶ್ರೀಮದ್ರಾಮಾಯಣವೆಂದು ವಿಖ್ಯಾತವೂ 
ಪ್ರಶಸ್ತವೂ ಆದ ಇತಿಹಾಸವು ಇಷ್ಟುಪರ್ಯಂತವಾಗಿದೆ. ಇದು ವಾಲ್ಮೀಕಿ 
ಮುನಿಗಳಿಂದ ಪ್ರಣೀತವಾಗಿದೆ. ಬ್ರಹ್ಮನಿಂದ ಪೂಜಿತವಾಗಿದೆ (1). 
ಚರಾಚರಾತ್ಮಕವಾದ ಸಕಲ ತ್ರೈಲೋಕ್ಕವೂ ಯಾರಿಂದ ವ್ಥಾಪ್ತವಾಗಿದೆಯೋ 
ಆ ಮಹಾವಿಷ್ಣುವು ಭಕ್ತರಿಗೆ ಸದ್ಗತಿಯನ್ನು ಕರುಣಿಸಿದಮೇಲೆ, ತನ್ನ 
ದಿವ್ಯಲೋಕದಲ್ಲಿ ಸುಪ್ರತಿಷ್ಠಿತನಾದನು (2). ಅನಂತರ ದೇವಗಂಧರ್ವರೂ 
ಸಿದ್ದಪರಮರ್ಷಿಗಳೂ ದಿವ್ಯವಾದ ರಾಮಕಥೆ ಯನ್ನು ನಿತ್ಯವೂ 
ಕೇಳತೊಡಗಿದರು. ಶ್ರೀಮದ್ರಾಮಾಯಣವೆಂಬ ಈ ಅಖ್ಯಾನವು 


651 ಶ್ರೀಮದ್ರಾಮಾಯಣಫಲಶುತಿಃ 
ಅಪುತ್ರೋ ಲಭತೇ ಪುತ್ರಮಧನೋ ಲಭತೇ ಧನಮ್‌ | 
ಸರ್ವಪಾಪೈಃ ಪ್ರಮುಚ್ಛೇತ ಪದಮಪ್ಯಸ್ಯ ಯಃ ಪಠೇತ್‌ ॥ 5 


ಪಾಪನ್ಯಪಿ ಚ ಯಃ ಕುರ್ಯಾದಹನ್ಯಹನಿ ಮಾನವಃ | 
ಪಠತ್ಯೇಕಮಪಿ ಶ್ರೋಕಂ ಪಾಪತ್‌ ಸ ಪರಿಮುಚ್ಛತೇ | 6 


ವಾಚಕಾಯ ಚ ದಾತವ್ಯಂ ವಸ್ತಂ ಧೇನುಹಿರಣ್ಯಕಮ್‌ | 
ವಾಚಕೇ ಪರಿತುಷ್ಟೇ ತು ತುಷ್ಟಾ: ಸ್ಯುಃ ಸರ್ವದೇವತಾಃ ॥ 7 


ಏತದಾಖ್ಯಾನಮಾಯುಷ್ಯಂ ಪಠನ್‌ ರಾಮಾಯಣಂ ನರಃ । 
ಸಪುತ್ರಪೌತ್ರೋ ಲೋಕೇಷಸ್ಮಿನ್‌ ಪ್ರೇತ್ಯ ಚೇಹ ಮಹೀಯತೇ ॥ 8 


ರಾಮಾಯಣಂ ಗೋವಿಸರ್ಗೇ ಮಧ್ಯಾಹ್ನೇ ವಾ ಸಮಾಹಿತಃ | 
ಸಾಯಾಹ್ನೇ ವಾಪರಾಹ್ನೇ ಚ ವಾಚಯನ್ನಾವಸೀದತಿ | 9 


ಆಯುಷ್ಕರವೂ ಸೌಭಾಗ್ಯದಾಯವೂ ಪಾಪನಾಶಕವೂ ಆಗಿದೆ. 
ವೇದಸಮಾನವಾದ ರಾಮಾಯಣವನ್ನು ವಿದ್ವಾಂಸನು ಶ್ರಾದ್ದಕಾಲದಲ್ಲಿ 
ಶ್ರವಣಮಾಡಿಸಬೇಕು (3-4). ಇದರ ಶ್ರವಣದಿಂದ ಪುತ್ರನನ್ನೂ 
ಧನವಿಲ್ಲದವನು ಧನವನ್ನೂ ಪಡೆಯುತ್ತಾನೆ. ಇದರಲ್ಲಿರುವ ಒಂದು ಶಬ್ದ ವನ್ನು 
ಪಠಿಸಿದರೂ ಸಮಸ್ತಪಾಪಗಳಿ೦ದ ಮುಕ್ತನಾಗುವನು (5). ಪ್ರತಿದಿನ 
ಪಾಪಕಾರ್ಯಗಳನ್ನಾಚರಿಸತಕ್ಕವನಾದರೂ ಈ ಗಂಥದ ಒಂದು ಶ್ಲೋಕವನ್ನು 
ಪಠಿಸುತ್ತಿದ್ದರೆ ಪಾಪದೂರನಾಗುವನು. ಶ್ರವಣಮಾಡಿಸತಕ್ಕ ವಾಚಕನಿಗೆ 
ವಸ್ತಧೇನು ಸುವರ್ಣಗಳನ್ನು ದಾನಮಾಡಬೇಕು. ವಾಚಕರು ಪರಿತುಪ್ಪನಾದರೆ 
ನಿಖಲದೇವತೆಗಳೂ ಸಂತುಷರಾಗುವರು (6-7). ಆಯುಷ್ಠರವಾದ ಈ 
ಆಖ್ಯಾನವನ್ನು ಮನುಷ್ಯನು ಪಡಿಸುತ್ತಿದ್ದರೆ, ಪುತ್ರಪೌತ್ರರಿ೦ದ ಸಹಿತನಾಗಿ 
ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶ್ರೇಯಸ್ಸನ್ನು ಪಡೆಯುತ್ತಾನೆ. 


“ಮೂಲದಲ್ಲಿ ಗೋವಿಸರ್ಗ ಎಂದಿದೆ. ಸೂರ್ಯನು ಕಿರಣಗಳನ್ನು ಹರಡುವ 
ಕಾಲ-ಪ್ರಾತಃಕಾಲ ಅಥವಾ ಹಸುಗಳನ್ನು ಮೇಯಿಸುವುದಕ್ಕಾಗಿ ಬಿಡುವ ಕಾಲ. 


ಉತ್ತರಕಾಂಡ 652 
ಅಯೋಧ್ಯಾಪಿ ಪುರೀ ರಮ್ಯಾ ಶೂನ್ಯಾವರ್ಷಗಣಾನ್‌ ಬಹೂನ್‌ | 


ಖಯಷಭಂ ಪ್ರಾಪ್ಯ ರಾಜಾನಂ ನಿವಾಸಮುಪಯಾಸ್ಕತಿ ॥ 10 


ಏತದಾಖ್ಯಾನಮಾಯುಷ ೦ ಸಭವಿಷ್ಠಂ ಸಹೋತ್ತರಮ್‌ | 
ಕೃತವಾನ್‌ ಪ್ರಚೇತಸಃ ಹುತಸದಹ್ನಾಪ ನ್ವಮನ್ಯತ | 11 


ಎಬ ಆ೬ಆರಿವ 
ಅಶ್ಚಮೇಧಸಹಸ್ರಸ್ಕ ವಾಜಪೇಯಾಯುತಸ್ಯ ಚಿ। 
ಲಭತೇ ಶ್ರವಣಾದೇವ ಸರ್ಗಸ್ಕೈಕಸ್ಯ ಮಾನವಃ ॥ 12 


ಪ್ರಯಾಗಾದೀನಿ ತೀರ್ಥಾನಿ ಗಂಗಾದ್ಯಾಃ ಸರಿತಸ್ತಥಾ | 
ನೈಮಿಷಾದೀನ್ಯರಣ್ಯಾನಿ ಕುರುಕ್ಷೇತ್ರಾದಿಕಾನ್ಮಪಿ ॥ 13 
ಎ ಶಿ 


ಗತಾನಿ ತೇ ಲೋಕೇsಸ್ಮಿನ್‌ ಯೇನ ರಾಮಾಯಣಂ ಶ್ರುತಮ್‌ । 
ಹೇಮಭಾರಂ ಕುರುಕ್ಷೇತ್ರೇ ಗಸ್ತೇ ಭಾನೌ ಪ್ರಯಚ್ಛತಿ | 14 


ಪ್ರಾತಃಕಾಲ," ಮಧ್ಯಾಹ್ನ, ಅಪರಾಹ್ನ, ಸಾಯಂಕಾಲ-ಈ ಸಮಯದಲ್ಲಿ 
ಓದತಕ್ಕವನು ಯಾವ ಕಷ್ಟವನ್ನೂ ಅನುಭವಿಸದೆ ಸುಖಿಯಾಗಿರುವನು 
(8-9). ರಮ್ಯವಾಗಿದ್ದ ಅಯೋಧ್ಯಾನಗರಿಯು ಬಹುವರ್ಷಗಳವರೆಗೆ 
ಜನಶೂನ್ಯವಾಗಿದ್ದು, ಯಷಬ'ನೆ೦ಬ ರಾಜನ ಕಾಲದಲ್ಲಿ 
ಜನನಿವಾಸಸ್ಥಾನವಾಗುವುದು. ಆಯುಷ್ಯರವೂ ಭವಿಷ್ಕೋತ್ತರಕಾ೦ಡಸಹಿತವೂ 
ಆದ ಈ ಇತಿಹಾಸವನ್ನು ಪ್ರಾಚೇತಸರಾದ ವಾಲ್ಮೀಕಿಮುನಿಗಳು ರಚಿಸಿದರು. 
ಇದಕ್ಕೆ ಬ್ರಹ್ಮನು ಒಪ್ಪಿಗೆಯನ್ನಿತ್ತನು (10-11). ಇದರ ಒ೦ದು ಸರ್ಗವನ್ನು 
ಶ್ರವಣ ಮಾಡಿದ ಮಾತ್ರದಿಂದ ಸಾವಿರಾರು ಅಶ್ವಮೇಧ- 
ವಾಜಪೇಂಯುಂತತಾಗಗಳ ಫಲವು ಲಭಿಸುವುದು. ಯಾವನು 
ಶ್ರೀಮದ್ರಾಮಾಯಣವನ್ನು ಶ್ರವಣ ಮಾಡುವನೋ ಅವನು ಪ್ರಯಾಗಾದಿ 
ತೀರ್ಥಕ್ಷೇತ್ರಗಳು, ಗಂಗಾದಿ ಪವಿತ್ರ ನದಿಗಳು. ನೈಮಿಷಾದಿ ಪುಣ್ಯಾರಣ್ಯಗಳು, 
ಕುರುಕ್ಷೇತ್ರ ಮುಂತಾದ ಪವಿತ್ರ ಸ್ಥಳಗಳು-ಇವುಗಳಿಗೆ ಯಾತ್ರೆಮಾಡಿದಂತೆಯೇ 
ಸರಿ (12-13). ಸೂರ್ಯಗ್ರಹಣವಾದಾಗ ಕುರುಕ್ಷೇತ್ರದಲ್ಲಿ ಯಾವನು 


653 ಶ್ರೀಮದ್ರಾಮಾಯಣಫಲಶುತಿಃ 
ಯಶ್ಚ ರಾಮಾಯಣಂ ಲೋಕೇ ಶೃಣೋತಿ ಸದೃಶಾವುಭೌ | 


ಸಮ್ಯಕ್‌ ಶ್ರದ್ಧಾಸಮಾಯುಕ್ತ: ಶೃಣುತೇ ರಾಘವೀಂ ಕಥಾಮ್‌ ॥ 1S 
ಸರ್ವಪಾಪಾತ್‌ ಪ್ರಮುಚ್ಛೇತ ವಿಷ್ಣುಲೋಕಂ ಸ ಗಚ್ಛತಿ | 

ಆದಿಕಾವ್ಯಮಿದಂ ತ್ವಾರ್ಷಾಂ ಪುರಾ ವಾಲ್ಮೀಕಿನಾ ಕೃತಮ್‌ ॥ 16 
ಯಃ ಶೃಣೋತಿ ಸದಾ ಭಕ್ತ್ಯಾ ಸ ಗಚ್ಛೇದ್ವೃಷ್ಟವೀಂ ತನುಮ್‌ | 

ಪುತ್ರದಾರಾಶ್ಚ ವರ್ಧಂತೇ ಸಂಪದಃ ಸಂತತಿಸ್ತಥಾ ॥ 17 


ಸತ್ಯಮೇಡತದ್ವಿದಿತ್ವಾ ತು ಶ್ರೋತವ್ಯಂ ನಿಯತಾತ್ಮಭಿಃ | 


ಗಾಯತ್ರ್ಯಾಶ್ಚ ಸ್ವರೂಪಂ ತದ್ರಾಮಾಯಣಮನುತ್ತಮಮ್‌ ॥ 18 
ಅಪುತ್ರೋ ಲಭತೇ ಪುತ್ರಮಧನೋ ಲಭತೇ ಧನಮ್‌ । 
ಸರ್ವಪಾಪೈಃ ಪ್ರಮುಚ್ಛೇತ ಪದಮಪ್ಕಸ್ಯ ಯಃ ಪಠೇತ್‌ ॥ 19 


ಒಂದು ಭಾರ ಸುವರ್ಣವನ್ನು ದಾನಮಾಡುವನೋ, ಯಾವನು 
ಶ್ರೀಮದ್ರಾಮಾಯಣವನ್ನು ಶ್ರವಣಮಾಡುವನೋ-ಇವರಿಬ್ಬರೂ 
ಪುಣ್ಯಲಾಭದಲ್ಲಿ ಸಮಾನರು. ಶ್ರದ್ದೆಯಿಂದ ಶ್ರೀರಾಮಕಥೆಯನ್ನು ಆಲಿಸತಕ್ಕವನು 
ಸರ್ವಪಾಪಗಳಿಂದಲೂ ವಿಮುಕ್ಷನಾಗಿ ವಿಷ್ಣುಲೋಕವನ್ನು ಸೇರುವನು. 
ವಾಲ್ಮೀಕಿಮಹರ್ಷಿಗಳು ರಚಿಸಿದ ಆದಿಕಾವ್ಯವಿದು (14-15). ಇದನ್ನು 
ಭಕ್ತಿಯಿ೦ದ ಕೇಳುವವನು ವಿಷ್ಣುದೇಹದಲ್ಲಿ ಲೀನನಾಗುವನು. ಅವನ ಪುತ್ರರೂ 
ಪತ್ನಿಯರೂ ಏಳ್ಗೆ ಹೊ೦ದುವರು. ಸ೦ಪತ್ತೂ ಸ೦ತತಿಯೂ ವರ್ಧಿಸುವುದು. 
ಶ್ರೇಷ್ಠವೂ ಗಾಯತ್ರೀಸ್ವರೂಪವೂ ಆದ ಶ್ರೀಮದ್ರಾಮಾಯಣವು ಸತ್ಯವೆಂದರಿತು 
ಶ್ರದ್ದಾಭಕ್ತಿಯುತರಾಗಿ ಇದನ್ನು ಆಲಿಸಬೇಕು (17-18). ಪುತ್ರನಿಲ್ಲದವನು 
ಪುತ್ರನನ್ನೂ ಧನವಿಲ್ಲದವನು ಧನವನ್ನೂ ಪಡೆಯುವನು. ಇದರ ಒಂದು 
ಶಬ್ದವನ್ನು ಪಠಿಸಿದರೂ ಸರ್ವಪಾಪ ವಿಮೋಚನೆಯಾಗುವುದು (19). 
ಯಾವನು ಭಕ್ತಿಯಿಂದ ಶ್ರೀರಾಮಚರಿತವನ್ನು ನಿತ್ಯವೂ ಆಲಿಸುವನೋ 
ಅವನು ಪಾಪರಹಿತನಾಗಿ ದೀರ್ಫಾಯುವನ್ನು ಪಡೆಯುವನು. 


ಉತ್ತರಕಾಂಡ 654 
ಯಃ ಪಠೇಚ್ಛೆಣುಯಾನ್ನಿತ್ಯಂ ಚರಿತಂ ರಾಘವಸ್ಯ ಹ। 
ಭಕ್ತಾ ನಿಷ್ಠಲ್ಮಷೋ ಭೂತ್ವಾ ದೀರ್ಫಮಾಯುರವಾಷ್ನುಯಾತ್‌ | 20 


ಚಿಂತಯೇದ್ರಾಘವಂ ನಿತ್ಯಂ ಶ್ರೇಯಃ ಪ್ರಾಪ್ತುಂ ಯ ಇಚ್ಛತಿ | 
ಶ್ರಾವಯೇದಿದಮಾಖ್ಯಾನಂ ಬ್ರಾಹ್ಮಣೇಭ್ಯೋ ದಿನೇ ದಿನೇ | 21 


ಯಸ್ಸಿದಂ ರಘುನಾಥಸ್ಯ ಚರಿತಂ ಸಕಲಂ ಪಠೇತ್‌ | 
ಸೋ ಸುಕ್ಷ ಯೇ ವಿಷ್ಣುಲೋಕಂ ಗಚ್ಛತ್ಯೇವ ನ ಸಂಶಯಃ ॥ 22 


ಪಿತಾ ಪಿತಾಮಹಸ್ತಸ್ಯ ತಥೈವ ಪ್ರಪಿತಾಮಹ: । 
ತತ್ತಿತಾ ತತ್ರಿತಾ ಚೈವ ವಿಷ್ಣುಂ ಯಾಂತಿ ನ ಸಂಶಯಃ ॥ 23 


ಚತುರ್ವರ್ಗಪ್ರದಂ ನಿತ್ಯ ಚರಿತಂ ರಾಘವಸ್ಯ ತು | 
ತಸ್ಮಾದ್ಯತ್ನವತಾ ನಿತ್ಯಂ ಶ್ರೋತವ್ಯಂ ಪರಮಂ ಸದಾ ॥ 24 


ಯಾರಿಗೆ ಶ್ರೇಯಸ್ಸು ಬೇಕೋ ಅವರು ಶ್ರೀರಾಮನನ್ನು 
ಧ್ಯಾನಿಸುತ್ತಿರಬೇಕು. ವಿಪ್ರರ ಮುಖದಿಂದ ರಾಮಾಯಣವನ್ನು 
ಶ್ರವಣಮಾಡಿಸಬೇಕು (20-21). ಯಾವನು ರಘುನಾಥನ ಸಕಲ 
ಚರಿತೆಯನ್ನೂ ಪಠಿಸುವನೋ ಅವನು ಮರಣಾನಂತರದಲ್ಲಿ 
ನಿಸ್ಸ೦ರಶಯವಾಗಿ ಎಷ್ಟುಸಾನ್ನಿಧ್ಯವನ್ನು ಸೇರುವನು. ಅವನ ತಂದೆ, 
ಪಿತಾಮಹ, ಪ್ರಪಿತಾಮಹನ ತಂದೆ, ಅವನ ತಂದೆ-ಇವರೆಲ್ಲರೂ 
ಎಷ್ಟುಲೋಕವನ್ನು ಸೇರುವರು, ಸಂದೇಹವಿಲ್ಲ (22-23). 
ಶ್ರೀರಾಮಚರಿತೆಂಯು ಧವರ್ತಾರ್ಥಕಾಮಮೋಕ್ಷಗಳೆಂಬ 
ಚತುರ್ವರ್ಗವನ್ನು ನೀಡುತ್ತದೆ. ಆದ್ದರಿಂದ ಇದರ ವಿಷಯದಲ್ಲಿ 
ಯತ್ನವನ್ನು ಕೈಗೊಂಡು ನಿತ್ಯವೂ ಶ್ರವಣಮಾಡುತ್ತಿರಬೇಕು (24). 
ಶ್ರೀಮದ್ರಾಮಾಯಣದಲ್ಲಿ ಒಂದು ಪಾದವನ್ನು ಅಥವಾ ಒಂದು 
ಪದವನ್ನು ಭಕ್ತಿಯಿಂದ ಕೇಳತಕ್ಕವನು ಬ್ರಹ್ಮಲೋಕವನ್ನು ಸೇರಿ 
ಬ್ರಹ್ಮನಿಂದ ಪೂಜಿತನಾಗುವನು (25). ಎಲೈ ಮಹಾಜನರೆ, ಈ ರೀತಿಯಲ್ಲಿ 


655 ಶ್ರೀಮದ್ರಾಮಾಯಣಫಲಶುತಿಃ 

ಶೃಣ್ಣನ್‌ ರಾಮಾಯಣಂ ಭಕ್ತ್ಯಾಯಃ ಪಾದಂ ಪಾದಮೇವ ವಾ | 

ಸ ಯಾತಿ ಬ್ರಹ್ಮಣಃ ಸ್ಥಾನಂ ಬ್ರಹ್ಮಣಾ ಪೂಜ್ಯತೇ ಸದಾ ॥ 25 

ಏವಮೇತತ್‌ ಪುರಾವೃತ್ತಮಾಖ್ಯಾನಂ ಭದ್ರಮಸ್ತು ವಃ । 

ಪ್ರವ್ಯಾಹರತ ವಸ್ರಬ್ಧಂ ಬಲಂ ವಿಷ್ಣೋಃ ಪ್ರವರ್ಧತಾಮ್‌ ॥ 26 
ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡೇ ಏಕಾದಶೋತ್ತರಶತತಮಃ ಸರ್ಗಃ 


ಆತ್ಯಾರ್ಷೇ ಶ್ರೀಮದ್ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶತಿ 
ಸಹಸಿಕಾಯಾಂ ಸಂಹಿತಾಯಾಮುತ್ತರಕಾಂಡೇ ಶ್ರೀಮದ್ರಾಮಾಯಣ 
ಫಲಶ್ರುತಿರ್ನಾಮ ಏಕಾದಶೋತ್ತರಶತತಮಃ ಸರ್ಗಃ 


ಇತಿ ಶ್ರೀಮದ್ರಾಮಾಯಣೇ ಉತ್ತರಕಾಂಡಃ ಸಂಪೂರ್ಣಃ 
ಶ್ರೀಮದ್ರಾಮಾಯಣಂ ಸಂಪೂರ್ಣಮ್‌ 
ಶುಭಂ ಭೂಯಾತ್‌ 


ಪುರಾತನವಾದ ಒಂದು ಪುಣ್ಯಚರಿತೆಯು ನಡೆಯಿತು. ನಿಮ್ಮೆಲ್ಲರಿಗೂ 
ಮಂಗಳವಾಗಲಿ |! ಭಗವಂತನ ಮಹಿಮೆಯು ವರ್ಧಿಸಬೇಕೆಂದು ಶ್ರದ್ಧೆಯಿಂದ 
ಘೋಷಿಸಿರಿ (26). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಉತ್ತರಕಾಂಡದಲ್ಲಿ ನೂರಹನ್ನೊ೦ದನೆಯ ಸರ್ಗ 
॥ ಶ್ರೀರಾಮಚಂದ್ರಾರ್ಪಣಮಸ್ತು ॥ 
ಅಗಿ'ಸ್ತಾ Ne ವುನಿಸ್ತಾತ್ಯಂ ವಾಂಛಿತಾರ್ಥಪ್ರದಾಂತುಕವ್‌ । 
ಸರ್ವದೇವೋತ್ತಮಂ ಧ್ಯಾಯೇದುತ್ತರೇ ಕಾಂಡ ಉತ್ತಮೇ ॥ 


ತ'ಪಃಸ್ವಾದ್ಯಾಂಯಿನಿರ ೦ ತಪಸ್ವೀ ವಾಗ್ದಿದಾ೦ಂ ವರ'`ವತ್‌ | 
ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪು೦ಗವಮ್‌ ॥ 

ಕೋನ್ಪಸ್ಥಿನ್‌ ಸಾಂಪ್ರತಂ ಲೋಕೇ ಗುಣವಾನ್‌ ಕಶ್ಚ ವೀರ್ಯವಾನ್‌ | 
ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಕೋ ದೃಢವ್ರತಃ ॥ 


ಉತ್ತರಕಾಂಡ 656 


ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ 
ಪಾಥೇಯಂ ಯನ್ಮು ಮುಕೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ | 
ವಿಶ್ರಾಮಸ್ಥಾನಮೇಕಂ ಕವಿವರವಚಸಾ೦ ಜೀವನಂ ಸಜ್ಜನಾನಾಂ 
ಬೀಜಂ ಧರ್ಮದ್ರುಮಸ್ಕ ಪ್ರಭವತು ಭವತಾಂ ಭೂತಯೇ ರಾಮನಾಮ ॥ 


ವೇದವೇದಾಂತವೇದ್ಯಾಯ ಮೇಘಶ್ಯಾಮಲಮೂರ್ತಯೇ | 
ಪುಂಸಾಂ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಲಮ್‌ ॥ 


657 
ಅನುಬಂಧ 
೧ 
ಏವಂ ತೇಷಾಂ ಯಯೌ ಮಾಸೋ ದ್ವಿತೀಯಃ ಶೈಶಿರಃ ಸುಖಮ್‌ ॥ 
-ಪುಟ-317 
ಚೈತ್ರ ಶುದ್ಧ ಸಪ್ತಮಿಯಂದು ಶ್ರೀರಾಮನ ಪಟ್ಟಾಭಿಷೇಕವಾಯಿತು. 
ಶಿಶಿರ ಯತುವಿನ “ಎರಡನೆಯ ತಿಂಗಳು-ಫಾಲ್ಗುಣ ಮಾಸವು 
ಕಳೆಯಿತೆ೦ದರೆ, ಸುಮಾರು ಒಂದು ವರ್ಷದವರೆಗೆ ವಾನರರು 
ಅಯೋಧ್ಯೆಯಲ್ಲಿದ್ದರು. 
ದಶರಥನು ಚೈತ್ರಮಾಸದ ಪುಷ್ಕ ನಕ್ಷತ್ರದಲ್ಲಿ ಶ್ರೀರಾಮನಿಗೆ 
ಪಟ್ಟಾಭಿಷೇಕ ಮಾಡಲು ಸಂಕಲಿಸಿದ್ದನೆಂಬುದೂ ಆ ದಿನವೇ 
ವನವಾಸವು ಪ್ರಾಪವಾಯಿತೆಂಬುದೂ ನಿರ್ವಿವಾದ, ವನವಾಸವು 
ಕಳೆದ ಮೇಲೆ ಶ್ರೀರಾಮನು ಭರದ್ವಾಜಾಶ್ರಮಕ್ಕೆ ಪಂಚಮಿಯ ದಿನ 
ಬ೦ದನು. ಅಲ್ಲಿಗೆ ಹದಿನಾಲ್ಕು ವರ್ಷಗಳು ಪೂರ್ಣವಾಗಿದ್ದವು. 
ಪೂರ್ಣೇ ಚತುರ್ದಶೇ ವರ್ಷೇ ಪಂಚಮ್ಯಾಂ ಲಕ್ಷ್ಮಣಾಗ್ರಜಃ | 
ಭರದ್ವಾಜಾಶ್ರಮಂ ಪ್ರಾಪ್ಯ ವವಂದೇ ನಿಯತೋ ಮುನಿಮ್‌ ॥ 
-ಯುದ್ದ. ೧೨೪-೧ 
ದಶರಥನು ಸಂಕಲಿಸಿದ ಪುಷ್ಕನಕ್ಷತ್ರವು ಚೈತ್ರ ಶುದ್ಧ ಪಂಚಮಿಯ 
ದಿನ ಆಗಿದ್ದಿತೆಂದೂ ಭರದ್ವಾಜಾಶ್ರಮಕ್ಕೆ ಸೀರಾಮನು ಆಗಮಿಸಿದ 
ಪಂಚಮಿಗೆ ಹದಿನಾಲ್ಕು ವರ್ಷಗಳು ಕಳೆಯುತ್ತವೆಯೆಂದೂ ಕತಕ, 
ಮಹೇಶ್ವರತೀರ್ಥ-ಮುಂತಾದವರ ಅಭಿಪ್ರಾಯವಿದೆ. ಇದಕ್ಕೆ 
ಅನುಗುಣವಾಗಿ ರಾಮಾಯಣದಲ್ಲಿ ಮುಖ್ಯಸಂದರ್ಬ್ಭಗಳ 
ಕಾಲನಿರ್ಣಯನ್ನು ಬಾಲಕಾಂಡದ ಅನುಬಂಧದಲ್ಲಿ ನಿರೂಪಿಸಲಾಗಿದೆ. 
ತಿಲಕವ್ಕಾಖ್ಯಾನವು ಈ ನಿರ್ಣಯವನ್ನು ಒಪ್ಪುವುದಿಲ್ಲ. ವಿವಿಧ 
ಪ್ರಮಾಣಗಳನ್ನು ಕೊಟ್ಟು ಕಾಲನಿರ್ಣಯವನ್ನು ಅನ್ಯಥಾ 
ಪ್ರತಿಪಾದಿಸಿದೆ. ವಾಚಕರ ಅವಗಾಹನೆಗಾಗಿ ಪ್ರಕೃತವಾದ್ದನ್ನು ಇಲ್ಲಿ 
ಸಂಕ್ಷಿಪ್ತವಾಗಿ ಬರವಿಥು 3 


ಉತ್ತೆರಕಾಂಡ 658 
ಚೈತ್ರಮಾಸದ ಪುಷ್ಕನಕ್ಷತ್ರದಲ್ಲಿ ಪಟ್ಟಾಭಿಷೇಕ ಮಾಡಲು ದಶರಥನು 
ಸ೦ಕಲ್ಪಿಸಿದ್ದು ನಿರ್ವಿವಾದ. ಆದರೆ ಪುಷ್ಕವು ಪಂಚಮಿಯ ದಿನ 
ಬರಲಾರದು. ಜ್ಯೋತಿಶ್ಯಾಸ್ತದ ಪ್ರಕಾರ ಚೈತ್ರಮಾಸದಲ್ಲಿ ಪುಷ್ಕ ನಕ್ಷತ್ರವು 
ಶುದ್ಧ ನವಮಿಗಿಂತ ಮೊದಲು ಬರಲು ಶಕ್ಕವೇ ಇಲ್ಲ. ನವಮಿಯು 
ರಿಕ್ತತಿಧಿಯಾದ್ದರಿಂದ ದಶಮಿಯಂದು ಪಟ್ಟಾಭಿಷೇಕಮಾಡಲು 
ದಶರಥನು ಸಂಕಲಿಸಿರಬೇಕು. ಆ ದಿನವೇ ವನವಾಸಾರಂಭ, 
ವನವಾಸದ ಅವಧಿ ಹದಿನಾಲ್ಕು ವರ್ಷಗಳೆಂದರೆ-14%12-168 
ತಿಂಗಳು. ಈ ವರ್ಷಗಳಲ್ಲಿ ಬರುವ ಅಧಿಕ ಮಾಸಗಳನ್ನೂ ಗಣನೆಗೆ 
ತೆಗೆದುಕೊಳ್ಳಬೇಕು. 


ಮಹಾಭಾರತದಲ್ಲಿ ಪಾಂಡವರ ವನವಾಸದ ಅವಧಿಯನ್ನು 
ಗಣಿಸುವಾಗ ಅಧಿಕಮಾಸಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗಿದೆ ಪ್ರತಿಜ್ಞಾ 
ವಿಷಯದಲ್ಲಿ ಅಧಿಕಮಾಸದ ಗಣನೆ ಧರ್ಮಸಂಮತವೆಂದು ಭೀಷ್ಮನು 
ವಿರಾಟಪರ್ವತದಲ್ಲಿ ತಿಳಿಸಿದ್ದಾನೆ. ಪ್ರಕೃತದಲ್ಲಿಯೂ ಅದೇ ಯುಕ್ತ. 
ಎರಹಾಸಹಿಷ್ಣುವಾದ ಭರತನು ಅಧಿಕಮಾಸಗಳನ್ನು ಗಣಿಸಬೇಕೆಂದು 
ಆಗ್ರಹಮಾಡದಿರಲಾರ. ಆದ್ದರಿಂದ ಶ್ರೀರಾಮನು ಭರದ್ವಾಜಾಶ್ರಮಕ್ಕೆ 
ಬ೦ದದ್ದು ಚೈತ್ರಶುದ್ಧ ಪಂಚಮಿಯ ದಿನವಲ್ಲ. ಅದಕ್ಕೂ ಹಿ೦ದಿನ 
ವರ್ಷದ ಆಶ್ಚಯುಜ ಬಹುಳ ಪಂಚಮಿಯಂದು. ಜ್ಯೋತಿಶ್ಯಾಸ್ತದ 
ಪ್ರಕಾರ ಗಣನೆಮಾಡಿದರೆ, ಅಧಿಕಮಾಸಗಳನ್ನೂ ಸೇರಿಸಿಕೊಂಡು 
ಅಲ್ಲಿಗೆ ಹದಿನಾಲ್ಕು ವರ್ಷಗಳು ಕಳೆಯುತ್ತವೆ. ಆಶ್ಚಯುಜ ಬಹುಳ 
ಸಪ್ತಮಿ ಅಥವಾ ಕಾರ್ತಿಕ ಶುದ್ಧದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ. 
ಆದ್ದರಿಂದ ಐದು ತಿಂಗಳವರೆಗೆ ವಾನರರು ಅಯೋಧ್ಯೆಯಲ್ಲಿ 
ನೆಲೆಸಿರಬೇಕು. 


ದೈತ್ಯಾಃ ಸುರೈರ್ಭರ್ತ್ಯಮಾನಾ ಭೃಗುಪತ್ನೀಂ ಸಮಾಶ್ರಿತಾಃ | 
-ಪುಟ 374 


ಬಲಿಚಕ್ರವರ್ತಿಯು ದೈತ್ಯರ ನಾಯಕನಾಗಿದ್ದಾಗ ದೇವತೆಗಳಿಗೂ 
ದೃತ್ಯರಿಗೂ ಘೋರ ಯುದ್ದವು ಸಂಭವಿಸಿತು. ವಿಷ್ಣುವಿನ ಸಹಾಯವನ್ನು 


659 ಅನುಬಂಧ 


ಪಡೆದು ದೇವತೆಗಳು ಹೋರಾಡುತ್ತಿದ್ದರು. ಪರಾಜಿತರಾದ ದೈತ್ಯರು 
ಶುಕ್ರಾಚಾರ್ಯನಿಗೆ ಶರಣಾದರು. ಶುಕ್ರನು ತನ್ನ ಮಂತ್ರೌಷಧಿಗಳ 
ಬಲದಿ೦ದ ಅವರನ್ನು ರಕ್ಷಿಸುವುದಾಗಿ ಮಾತುಕೂಟ್ಟನು. ಆದರೂ 
ದೇವತೆಗಳು ಪ್ರಬಲರಾಗಿಯೇ ಇದ್ದು ದೈತ್ಯರನ್ನು ಸೋಲಿಸುತ್ತಿದ್ದರು. 
ಶುಕ್ರನು ಅತ್ಯ೦ತ ಪ್ರಬಲವಾದ ಮಂತ್ರೋಪದೇಶವನ್ನು 
ಪಡೆಯಬೇಕೆ೦ದು ಉದ್ದೇಶಿಸಿ ಶಿವನ ಬಳಿಗೆ ಹೋದನು. ಶುಕ್ರನ 
ಉದ್ದೇಶವು ಸರಿಯಾದ್ದಲ್ಲವೆ೦ದು ತಿಳಿದು, ಒಂದು ಸಾವಿರ ವರ್ಷ 
ತಲೆಕೆಳಗಾಗಿ ತಪಸ್ಸುಮಾಡುವಂತೆ ಶಿವನು ಆತನಿಗೆ ಹೇಳಿದನು. 
ಶುಕ್ರನು ಛಲದಿಂದ ಹಾಗೆಯೇ ತಪಸ್ಸು ಮಾಡಲಾರಂಭಿಸಿದನು. 
ಈ ಸಮಯದಲ್ಲಿ ದೈತ್ಯರು ತಮ್ಮ ರಕ್ಷಣೆಗಾಗಿ ಶುಕ್ರನ ತಂದೆಯಾದ 
ಭೃಗುವಿನ ಆಶ್ರಮದಲ್ಲಿ ನೆಲೆಸಿದ್ದರು. ದೇವತೆಗಳು ಅಲ್ಲಿಗೂ ಹೋಗಿ 
ದೃತ್ಯರನ್ನು ಆಕ್ರಮಿಸಿದರು. ದೈತ್ಯರು ನೆಲೆಗಾಣದೆ ಭೃಗುವಿನ ಪತ್ನಿಗೆ 
ಶರಣಾದರು. ಅವಳು ತನ್ನ ತಪೋಬಲದಿಂದ ದೈತ್ಯರನ್ನು 
ರಕ್ಷಿಸತೊಡಗಿದಳು. ಆಗ ಇಂದಪ್ರೇರಿತನಾದ ವಿಷ್ಣುವು ಸುದರ್ಶನ 
ಚಕ್ರದಿಂದ ಆಕೆಯನ್ನು ಸಂಹರಿಸಿದನು. ಭೃಗುವು ಕುಪಿತನಾಗಿ 
ವಿಷ್ಣುವನ್ನು ಶಪಿಸಿದನು. 
-ದೇ.ಭಾಗ. 4-11 
ಕಾಂಚನೀ೦ ಮಮ ಪತ್ನೀಂ ಚ ದೀಕ್ಷಾಯಾಂ ಜ್ಞಾಂಶ್ಚ ಕರ್ಮಣಿ । 
-ಪುಟ 561 
ತಿಲಕವ್ಯಾಖ್ಯಾನದಲ್ಲಿ ಹೀಗೆ ಹೇಳಿದೆ : ಯಜ್ಞದಲ್ಲಿ ಪತಿಯಂತೆ 
ಪತ್ನಿಗೂ ಯಾಜಮಾನ್ಯ ಉಂಟು. "ಸ್ವಾಮಿನೋತಗ್ನೇರ್ದೇವತಾಯಾಶ್ನ 
ಶಬ್ದಾತ್‌ ಕರ್ಮಣಶ್ಚ ಪ್ರತಿನಿಧಿರ್ನಿವೃತ್ತಃ” ಎಂಬ ಆಪಸ್ತಂಬ ಸೂತ್ರದಿಂದ 
ಯಜಮಾನನಿಗೆ ಪ್ರತಿನಿಧಿಯ ನಿಷಿದ್ದವಾಗಿದೆ. ಆದ್ದರಿಂದ ಸೀತಾದೇವಿಗೆ 
ಬದಲಾಗಿ ಸುವರ್ಣ ಪ್ರತಿಮೆಯನ್ನು ಪ್ರತಿನಿಧಿಯಾಗಿ ಇಟ್ಟುಕೊಳ್ಳುವುದು 
ಹೇಗೆ೧?-ಎಂದು ಶಂಕೆ. 
ಯಸ್ಯ ಭಾರ್ಯಾನ್ಯದೇಶಸ್ಥಾ ನೇಷೃತೇ ಪತಿನಾಥವಾ । 
ಅಶಕ್ತಾ ಪ್ರತಿಕೂಲಾ ವಾ ತಸ್ಯಾಃ ಪ್ರತಿನಿಧಿಕ್ರಿಯಾ॥ 


ಉತ್ತರಕಾಂಡ 660 
ಅನ್ಯೇ ಕುಶಮಯೀಂ ಪತ್ನೀಂ ಕೃತ್ವಾ ತು ಗೃಹಮೇಧಿನಃ | 
ಅಗ್ನಿಹೋತ್ರಮುಪಾಸಂತೇ ಯಾವಜ್ಜೀವಮನುವುತಾಃ ॥ 
ಸೌವರ್ಣೀಂ ವಾ ಷೋಡಶಪಲೈರ್ಮಾಪಷಕ್ಕೆಃ ಷೋಡಶೈರಪಿ | 
ಮೃತಾಯಾಮಪಿ ಭಾರ್ಯಾಯಾಂ ವೈದಿಕೀಂ ನ ತ್ಯಜೇದ್ದುಧಃ | 
ಉಪಾಧಿನಾಪಿ ತತ್ಕರ್ಮ ಯಾವಜ್ಜೀವಂ ಸಮಾಪಯೇತ್‌ ॥ 


ಇತ್ಯಾದಿ ಸ್ನತಿವಚನಗಳಿಂದ ಪತ್ನಿಗೆ ಪ್ರತಿನಿಧಿಯು ಉಕ್ತವಾಗಿದೆಯೆಂದು 
ಸಮಾಧಾನ. "ಈ ಪ್ರತಿನಿಧಿಕಲ್ಪನೆ ವೈದಿಕವಾದ ನಿತ್ಯವಿಧಿಗಳಿಗೇ ಹೊರತು, 
ಕಾಮ್ಯಕರ್ಮಕ್ಕೆ ಅಲ್ಲ. ಆದ್ದರಿಂದಲೇ ಆಪಸ್ತಂಬ ಸೂತ್ರವು 
ಉಪಪನ್ನವಾಗುತ್ತದೆ. ಯಜ್ಞವಾದರೋ ಕಾಮ್ಯಕರ್ಮ. ಇದರಲ್ಲಿ ಪ್ರತಿನಿಧಿಕಲ್ಲನೆ 
ಯುಕ್ತವಲ್ಲ" ಎ೦ದು ಮತ್ತೆ ಶಂಕೆ. ಸುವರ್ಣಪ್ರತಿಮೆ ಇಲ್ಲಿ ಪ್ರತಿನಿಧಿಯಲ್ಲ. 
ದೇವತಾಪ್ರತಿಮೆಯಲ್ಲಿರುವಂತೆ ಅದೇ ಸೀತೆಯೆಂದು ನಿಶ್ಚತಬುದ್ಧಿ ಇರುತ್ತದೆ. 
ಶ್ರೀರಾಮನ ಮತ್ತು ಯಷಿಗಳ ಸಾಮಥ್ಥದದಿ೦ದ ಆ ಪ್ರತಿಮೆಯಲ್ಲಿ ಸೀತೆಯ 
ಆವಾಹನೆ. ಆದ್ದರಿಂದಲೇ ಕಾ೦ಚನೀ ಪತ್ನಿಯೆ೦ದು ಮೂಲದಲ್ಲಿ ಹೇಳಿದೆ, 
ಕಾ೦ಚನೀ ಪ್ರತಿಮೆಯೆಂದು ಹೇಳಿಲ್ಲ" ಎಂದು ಉತ್ತರ. 





